ವಜ್ರಮಹೋತ್ಸವ ವರ್ಷ 
ಪಂಚವಾರ್ಷಿಕ ಯೋಜನೆಯ ಪುಸ್ತಯಾಗ್ 


ಮಹಾಕವಿ ಷಡಕ್ಷರದೇವ ವಿರಚಿತ 


ಬಸವರಾಜ ವಿಜಯಂ 

( ಭಾಗ - ೨) 


ಗದ್ಯಾನುವಾದ 
ಪಂಡಿತ ಚನ್ನಪ್ಪ ಎರೇಸೀಮು 


ಕನ್ನಡ ಸಾಹಿತ್ಯ ಪರಿಷತ್ತು 


ಚಾಮರಾಜಪೇಟೆ : : ಬೆಂಗಳೂರು.. 

೧೯೮೨ 


จะใช18 


PP 


ವಜ್ರಮಹೋತ್ಸವ ವರ್ಷ 
ಪಂಚವಾರ್ಷಿಕ ಯೋಜನೆಯ ಪುಸ್ತಕಮಾಲೆ 


ಮಹಾಕವಿ ಷಡಕ್ಷರದೇವ ವಿರಚಿತ 
ಬಸವರಾಜ ವಿಜಯಂ 

( ಭಾಗ -೨) 


ಗದ್ಯಾನುವಾದ 
ಪಂಡಿತ ಚನ್ನಪ್ಪ ಎರೇಸೀಮೆ 


ವೈ 
. 
ಎಂ 
. ವಿಶುಪಾಕ್ಷಪ್ಪ 


ಕನ್ನಡ ಪಂಡಿತ 


f » ಹೈ 
ಸಲ 
ಬೆಲ೪ 


• 


ಶಿರಂಗ 


ಕ 


ಕನ್ನಡ ಸಾಹಿತ್ಯ ಪರಿಷತ್ತು 
ಚಾಮರಾಜಪೇಟೆ : : ಬೆಂಗಳೂರು- ೧೮ 

೧೯೮೨ 


ತೆ 


Mahakavi Shadaksharadeva Virachita BASAVARAJA VIJAYAM 

Part- 2 Original with Prose rendering by Sri Pandita Channappa 
• Eresime First Published in 1982 by Kannada Sahitya Parishat, 

Bangalore - 560018 in Commemoration of its Diamond Jubilee , 
Demy Octavo Pages xxiv + 612 Rs. 25 - 00 


© ಹಕ್ಕುಗಳು : ಕನ್ನಡ ಸಾಹಿತ್ಯ ಪರಿಷತ್ತು 


ಮೊದಲನೆಯ ಮುದ್ರಣ : ೧೯೮೨ 


ಬೆಲೆ : ಇಪ್ಪತೈದುರೂಪಾಯಿಗಳು 


ಪ್ರಕಾಶಕರು : ಕನ್ನಡ ಸಾಹಿತ್ಯ ಪರಿಷತ್ತು , ಚಾಮರಾಜಪೇಟೆ, ಬೆಂಗಳೂರು- ೫೬೦ ೦೧೮ 

ಮುದ್ರಣ : ಶ್ರೀ ವಿ ಪೀರಾ ಪ್ರಿಂಟರ್ಸ್ , ಶಿವರಾಂಪೇಟೆ, ಮೈಸೂರು- ೫೭೦ ೦೦೧ 


ಮುನ್ನುಡಿ 
ಷಡಕ್ಷರ ಕವಿಯು ಹಳಗನ್ನಡ ಶೈಲಿಯಲ್ಲಿ ಬರೆದಿರುವ ' ಬಸವರಾಜ ವಿಜಯ ' 
ಕಾವ್ಯ ಕೃತಿಯ ಹೊಸಗನ್ನಡ ಗದ್ಯಾನುವಾದವನ್ನು ಇಲ್ಲಿ ಪ್ರಕಟಿಸುತ್ತಿದ್ದೇವೆ. 
ಷಡಕ್ಷರಿಯ ಸಾಹಿತ್ಯ ಗಾತ್ರ ಹಾಗೂ ಸತ್ವದಲ್ಲಿ ಮಹತ್ವ ಪಡೆದಿದೆ. ಷಡಕ್ಷರಿಯ ಕಥನ 
ಕೌಶಲವನ್ನು ಪರಿಶೀಲಿಸುವಾಗ ಅವನ ದೋಷದೌರ್ಬಲ್ಯಗಳಿಗೆ ಕುರುಡಾಗುವ ಕಾರಣ 
ವಿಲ್ಲ. ಬಹುಶಃ ಈ ಕವಿ ಚಂಪೂ ಪ್ರಕಾರಕ್ಕೆ ತೆಕ್ಕೆ ಬೀಳದೆ ಷಟ್ಟದಿ ಸಾಂಗತ್ಯಗಳಿಗೆ 
ಮೊರೆ ಹಾಕಿದ್ದರೆ ಕಾವ್ಯ ಹಾಗೂ ಕಥೆಗಾರಿಕೆಗೆ ಇನ್ನೂ ಹೆಚ್ಚಿನ ಹಾಸು ಬೀಸು ಬರುವ 
ಸಾಧ್ಯತೆಯಿತ್ತು . ಷಡಕ್ಷರಿ ಕವಿಯ ಕಥನ ಕೌಶಲ ಅಖಂಡವಾದ ಪರಿಭಾವನೆಗೆ 
ಮಾನವಾಗಿ ಕಂಡರೂ ಬಿಡಿಬಿಡಿಯಾದ ಪರಿಶೀಲನೆಗೆ ಕೆಲವು ಕಡೆ ಅತ್ಯುನ್ನತ ಮಟ್ಟ 
ದಲ್ಲಿ ಮೈದೋರಿರುವುದನ್ನು ಮನಗಾಣಬಹುದು . 
- ಷಡಕ್ಷರಿಯ ಸಾಹಿತ್ಯ ಗಾತ್ರ ಹಾಗೂ ಸತ್ವದಲ್ಲಿ ಮಹತ್ವ ಪಡೆದಿದೆ. ಈತನ 
ಮೂರು ಪ್ರಮುಖ ಕಾವ್ಯಗಳಲ್ಲಿ ಒಂದಾದ ರಾಜಶೇಖರ ವಿಳಾಸದ ಕಥೆ ಹಳೆಯದು. 
ಅದು ಸತ್ಯೇಂದ್ರ ಚೋಳನನ್ನು ಕುರಿತದ್ದು . ಇದನ್ನು ಈಗ ತಿಳಿದಿರುವಂತೆ ಪಿಳ್ಳೆ 
ನಾಯನಾರರು ( ತಿರುಜ್ಞಾನ ಸಂಬಂಧರು) ತಮಿಳಿನಲ್ಲಿ ಹೇಳಿದುದನ್ನು ಕನ್ನಡಿಸಿದವನು 
ಗುಬ್ಬಿಯ ಮಲ್ಲಣಾರ್ಯ (ಸುಮಾರು 1513), ತಮಿಳು ಕಾವ್ಯ ಹೇಗಿದೆಯೋ ತಿಳಿ 
ಯದು, ಮಲ್ಲಣಾರ್ಯನ ಕಾವ್ಯ ಮಾತ್ರ ತೀರ ಸಾಮಾನ್ಯ . ಆದರೆ ಷಡಕ್ಷರಿಯ ಕಾವ್ಯ 
ಶಕ್ತಿಯ, ಕಥನ ಕಲೆಯ ಮಡುವಿನಲ್ಲಿ ಮಿಂದೆದ್ದ ಕಾವ್ಯವಸ್ತು ಮಲ್ಲಣಾರ್ಯಾದಿಗಳ 
ಪ್ರತಿಕೃತಿ ಎನಿಸದೆ ಮರುಹುಟ್ಟು ಪಡೆದಿದೆ. ಸತ್ಯೇಂದ್ರ ಚೋಳನ ಕಥೆ ಕನ್ನಡಿಗರಿಗೆ 
ಅರುಚಿಯಾಗಿತ್ತು , ಮಲ್ಲಣಾರ್ಯನ ಅಕಾವ್ಯ ರಚನೆಯಿಂದ. ಆದರೆ ಅದನ್ನು ಸರ್ವ 
ಜನ ಅಸ್ವಾದ್ಯವನ್ನಾಗಿಸಿ ಪುನರ್ಜನ್ಮವಿತ್ತು ರಸಸಿಂಚನೆ ಮಾಡಿದವನು ಷಡಕ್ಷರದೇವ. 

- ಆ ಹಳೆಯ ಕಥೆಯ ಹೊನಲನ್ನು ಷಟ್ಟದಿಯ ಪ್ರಣಾಲಿಯಿಂದ ಚಂಪೂಕಾಲುವೆಗೆ 
ಹರಿಸಿ ಹೊರಮೈ ಬದಲಾಯಿಸಿದ್ದೇ ಅಲ್ಲದೆ ಅದರ ಅಂತರಂಗಕ್ಕೂ ಕಾವ್ಯದ 
ಜೀವ ತುಂಬಿ ಪುಷ್ಟಿಯ ಪ್ರಾಣಪ್ರತಿಷ್ಠಾಪನೆ ಮಾಡಿದ್ದಾನೆ. ಈತನ ಕುಶಲ ಕಥೆ 
ಗಾರಿಕೆಯ ಕಂಬಚ್ಚಿನಲ್ಲಿ ನುಸುಳಿಬರುವಾಗ ಆ ಪುರಾತನ ಕಥೆ ಚರ್ವಣ ಇಲ್ಲವೇ ಬಡ 
ಕಲು ಎಂದನ್ನಿಸದು. ಅದಕ್ಕೊಂದು ಹೊಸಹೊಳಪು, ಮೊನಚು , ಒಪ್ಪ ಓರಣ ಲಭಿ 
ಸಿರುವುದು ಎದ್ದು ಕಾಣುತ್ತದೆ. 

ಪಾತ್ರಗಳಿಗೆ ಪ್ರಭೆ, ವಸ್ತುವಿಗೆ ಪರಿಷ್ಕಾರ - ಇವೆರಡೂ ಕಥೆಗಾರ ಷಡಕ್ಷರಿಯ 
ದೇಣಿಗೆ, ಸತ್ಯೇಂದ್ರ ಚೋಳ( ರಾಜ), ಅಮೃತಮತಿ ( ರಾಣಿ), ಪತಿಮೋಹಿ ( ಮಂತ್ರಿ ) , 
ಮಿತವಚನ (ಸಚಿವಪುತ್ರ ), ರಾಜಶೇಖರ ( ರಾಜಪುತ್ರ ), ತಿರುಕೊಳವಿನಾಚಿ ( ಛಕ್ಕೆ ) , 


iv 


- 


ಕುಮಾರ ಶಂಕರ ( ಭಕ್ಕೆಯ ಮಗ) - ಇವರೆಲ್ಲ ಶಿವಪುರಾಣದ ಹಾಜರಿ ಪುಸ್ತಕದಲ್ಲಿ 
ಬರುವ ಸಪ್ಪೆ ಹೆಸರುಗಳಾಗಿ ಭಾವಚಿಂತಾರತ್ನದಲ್ಲಿ ಓದುಗರಿಂದ ದೂರ ಉಳಿಯುತ್ತಾರೆ. 
ಇಲ್ಲಿ ಅವರು ಮತ್ತೆ ಸಹೃದಯರಿಗೆ ಆತ್ಮೀಯರಾಗುತ್ತಾರೆ. ಇದು ಇವನ ಕಥನ 
ಕೌಶಲದ ಸ್ಪರ್ಶಜನ್ಯ ಮಾರ್ಪು . ಅವರ ನೋವುನಲಿವುಗಳು ನಮ್ಮವೇ ಆಗುತ್ತವೆ. 
ಕಡೆಗೆ ಪವನಗಮನ, ಹರಿಣಗತಿ ಎಂಬ ಆ ಜಾತ್ಯತ್ವಗಳು ಕೂಡ (ಕಾವ್ಯದ) ಕಥಾ 
ನಕದ ಸಕ್ರಿಯ ಸಜೀವ ಪಾತ್ರಗಳಾಗಿಬಿಡುತ್ತವೆ. ಇಂದ್ರನ ಮಗ ಜಯಂತನ ಜೊತೆ 
ಯಲ್ಲಿ ಕುಬೇರನ ಮಗ ನಳಕೂಬರ ವೈಹಾಳಿ ಹೊರಟಂತೆ ರಾಜಶೇಖರ ಮಿತವಚನರು 
ವೈಹಾಳಿಗೆ ಹೊರಟಾಗನೋಡಬೇಕು ಕಥೆಯಲ್ಲಿನ ಹಯಗತಿಯನ್ನು , 

ಕಂತುಕದಂತ ಪುಷ್ಕರತಳಕೊಗೆದೂರ್ವಿಕೆಯಂತೆ ಪಾಯು ವಿ 
ನಂತಿರೆ ಮಾರಿ ಲಂಘಿಸಿ ಲಸನ್ಮಗದಂತಿರೆ ದಾಂಟಿ ಮಿಂಚಿ ದೆಂ 
ಬಂತೆ ಸಭಾಂತದೊಳ ಪೊಳೆದು ಸುಟ್ಟುರೆಯಂತಿರೆ ಸುತ್ತಿಪತ್ತಿ , ನಾ 
ಗಾಂತಕನಂತೆ ಪಾರಿದುದು ತುಂಗ ತುರಂಗಮಿಳಾಧಿನಾಥನಾ || 
ಪರಿಯಿಪ ನೆಟ್ಟು ವುಟ್ಟುವಿದಿರೇರಿಪ ಪಾರಿಪ ಕಿಟ್ಟು ಪಾಂಟಿಪಿ 
ರ್ಬರಿಯೋಳೆ ಸುತ್ತಿಪಾಯತಿಕೆಯಿಂ ವಿಗೆ ನರ್ತಿಪ ದಿಂಡುವಾಯಲು 
ಪ್ಪರಿಪ ಬೆಡಂಗಿನಿಂ ನಡೆಯಿಪಂಗಮಲುಗಂದೆ ಪಂಚಧಾರೆಯೊಳ್ 
ಪರಿಣತಿದೊರ್ಪ ವಾಹಳಿತನಂ ಬಗೆಗೊಂಡುದು ಮಂತ್ರಿ ಪುತ್ರನಾ || 


ಸುಳಿ ಸುಳಿದೊತ್ತಿ ಪತ್ನಿ ತವ ಸುತ್ತಿ ಕಡಂಗಿ ಬೆಂಡಗುವೆತ್ತು ಸಂ 
ಚಳಿಸಿ ನಭಕ್ಕೆ ಮಾರಿ ವಿಗೆ ಪಾರಿ ಚಮತ್ಕತಿಮೀರಿ ತೋರಿ ತ 
ಳವನಿಳಾತಳಕ್ಕೆ ಕಿಳಿರ್ದುಪ್ಪಳಿಸುತ್ತಾರೆ ವಿಾಂಟಿದಾಂಟಿ ಕಂ 

ಟಳಿಸಿ ಪೊದಳು ವಾಯು ಪರಿಯಿಟ್ಟುದು ವಾಯುರಯಂ ಹಯದ್ವಯಂ|| . 
ಕಥೆಗಾರನ ಬಂಡವಾಳ ಮಾತುಗಾರಿಕೆ , ಶಬ್ದಗಳ ಸರಕನ್ನು ಢಾಳಾಗಿ ಪ್ರದರ್ಶಿಸಬೇಕು. 
ಇಲ್ಲಿನ ಶಬ್ದರಚನೆ, ಛಂದಸ್ಸು ಕುದುರೆಯ ಖುರಪುಟದಂತೆ ತಾಳಕುಟ್ಟುವ ಗತಿಯಲ್ಲಿದೆ . 
ಇದನ್ನು ಗಟ್ಟಿಯಾಗಿ ಓದಿಯೇ ಮೆಲಕು ಹಾಕಬೇಕು. ಅದರಲ್ಲಿಯೂ ಮೊದಲನೆಯ 
ಪದ್ಯದಲ್ಲಿ ದಂತ್ಯಧ್ವನಿ ತಕಾರದ ಪುನರಾವೃತ್ತಿಯನ್ನು ಪರಿಭಾವಿಸಬೇಕು . ಅದು ಬಿಡಿ 
ಯರಾಗಿ ಬರದೆ ಅನುನಾಸಿಕದ ಜೊತೆಯಲ್ಲೇ ಬರುತ್ತದೆ ; ಅಂತೆ, ಅಂತಿರೆ - ಎಂಬಂತೆ 
ಎರಡನೆಯ ವೃತ್ತದೆಲ್ಲೆಇಪ ಪ್ರತ್ಯಯಾಂತ ರೂಪಗಳ ಲಾಲಿತ್ಯಕ್ಕೆ ಕಿವಿಗೊಡಬೇಕು. 
ಮೂರನೆಯ ಪದ್ಯದಲ್ಲಿ ಇವೆರಡರ ಜೊತೆ ರೇಫದ ಕುಪ್ಪಳಿಸುವಿಕೆಯನ್ನು ಗಮನಿಸ 
ಬೇಕು. ಅಲ್ಲದೆ ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ಜೋಡಿಗುದುರೆಗಳ ಜತೆಗತಿಯ 
ಸೇರಿದೆ . ಸಂಭ್ರಮದ ಸ್ಪಂದನವೇ ಇಲ್ಲಿಯ ನ್ಯಾಯ , ಭಾವನೆಯನ್ನು ಭಾಷೆಯಲ್ಲಿ 
ಬಿಂಬಿಸುವುದು ಕಥೆಯ ಕೌಶಲವಂತ ಕಲೆಗಾರನ ಕೆಲಸ, ಅದರ ಕುಸುರಿಗೆಲಸ ಇಂಥ 


ಕಡೆಗಳಲ್ಲಿ ಮೈದೊರೆಯುತ್ತದೆ. ಇವೆಲ್ಲದರ ಪರಿಣಾಮವಾಗಿ ಇದು ಅಶ್ವವಿಹಾರ 
ವಾಗಷ್ಟೇ ಪರವಸಾನವಾಗುವುದಿಲ್ಲ . ಅದನ್ನು ದಾಟಿ ಕಾವ್ಯವಿಹಾರವೂ ಆಗಿ ಸುಖ 
ಕೊಡುತ್ತದೆ. 

- ಗೆಳೆಯರಿಬ್ಬರು ವೈಹಾಳಿಗೆ ಹೊರಡುವಲ್ಲಿಂದ ಹಿಡಿದು ಶಂಕರ ಕುಮಾರ ( ಹೆಸರು 
ಗಳೂ ಪ್ರತಿಮೆಗಳೇ ) ಅವರ ಕುದುರೆ ಕಾಲಿಗೆ ಸಿಕ್ಕಿ ಸಾಯುವತನಕ ಒಟ್ಟು ಪ್ರಸಂಗ 
ವನ್ನು ತನಿಯಾಗಿ ತೆಗೆದು ಓದಿ ಓದಿ ತಲೆದೂಗಬಹುದು. ಆದರೆ , ಅಷ್ಟರ ಗುಣ 
ಗಳನ್ನೇ ಗಣಿಸಿ ಪ್ರಾಯೋಗಿಕ ವಿಮರ್ಶೆಕೂಡ ಮಾಡಿ ನೋಡಿ ಆನಂದಿಸಬಹುದು. 
ಕಾರಣ, ಈ ಪ್ರಸಂಗವನ್ನು ಲವಲವಿಕೆಯೊಂದು ತುಂಬಿಕೊಂಡಿದೆ. ಉತ್ಸಾಹವೇ ನೆಲೆ 
ಯಾಗಿ ಉದ್ದಕ್ಕೂ ಉಲ್ಲಾಸ ಉಕ್ಕುತ್ತದೆ. ಕುದುರೆಯ ಲಯಗತಿ ಸವಾರರ ಮನೋ 
ಗತ ಭಾವವನ್ನು ಬಹಿರಂಗದಲ್ಲಿ ಬಿಂಬಿಸಿದಂತೆ ಭಾಸವಾಗುತ್ತದೆ. ವಸ್ತುವಿನ ಮೇಲಿನ 
ಇಲ್ಲಿನ ಹಿಡಿತ, ಒಬ್ಬ ಪಳಗಿದ ಕಥೆಗಾರನಿಗೆ ಮಾತ್ರ ಸಾಧ್ಯ ಎನ್ನುವ ಮಟ್ಟದಲ್ಲಿದೆ. 
ಕಾವ್ಯದುದ್ದಕ್ಕೂ ಇದೇ ತೂಕದ ಎಚ್ಚರದ ಸಂಗ್ರಹದ ನಿರೂಪಣೆ ಇರಬಾರದಿತ್ತೆ ಎಂಬ 
ಸಂಚಾರಿ ಭಾವ ಹಾಯುತ್ತದೆ. ಏಕೆಂದರೆ ಇಲ್ಲಿ ಮಾತ್ರ , ಅಶ್ವಾರೋಹಿಯ ಹಿಡಿತ 
ತಪ್ಪಿದರೂ , ಕವಿಯ ಹಿಡಿತ ಕಥೆಯ ನಿಯಂತ್ರಣದಿಂದ ಎಡವಿಲ್ಲ. 

- ಕಾವ್ಯದ ಆರಂಭದ ಒಂಬತ್ತು ಆಶ್ವಾಸಗಳು ಕೇವಲ ಒಂದು ಆಶ್ವಾಸಕ್ಕಷ್ಟೇ 
ಸೀಮಿತವಾಗುವ ಮಿತವಸ್ತುವೆನ್ನಿಸಿ, ಈ ಭಾಗದ ಮತ್ತು ಇದರ ಅನಂತರದ ಕಥೆ 
ಮಾತ್ರ ಕಣ್ಮುಂದೆ ನಡೆದುಹೋಗುತ್ತದೆ. ಆಧುನಿಕ ಪರಿಸರದ ಉಪಮೆ ತೆಗೆದು 
ಹೇಳುವದಾದರೆ, ಚಲನಚಿತ್ರದಲ್ಲಿ ಕುಳಿತು ರಜತ ಪರದೆಯ ಮೇಲೆ ಅಭಿನಯವಾಗುವ 
ದೃಶ್ಯಾದಿಗಳನ್ನು ನೋಡಿದ ಜೀವಂತ ಅನುಭವ ಆಗುತ್ತದೆ. ಅದೇ ಮಟ್ಟದ 
ತಾದಾತ್ಮ ದಕ್ಕುತ್ತದೆ. ಅವನ ಮೂರೂ ಕನ್ನಡ ಚಂಪೂಕಾವ್ಯಗಳಿಂದ ಹಲವು ಇಂಥ 
ತನಿ ಚಿತ್ರಗಳನ್ನು ತೆಗೆದು ಕಥಾಪಿಯರು ದೃಶ್ಯಾತ್ಮಕ ಅನುಭವವನ್ನು ಶ್ರವ್ಯಾತ್ಮಕ 
ಕಾವ್ಯದಲ್ಲ ಆಸ್ವಾದಿಸಬಹುದು. ಶಿವ ಲೀಲಾವಿನೋದಕ್ಕಾಗಿ ಶಬರನಾಗಿ ಕಾಣಿಸಿ 
ಕೊಂಡ ಚಿತ್ರವನ್ನು ಕೇಳುಗರ ಕಣ್ಮುಂದೆ ಕಡೆದಿಟ್ಟಿದ್ದಾರೆ : 

ಜಡೆಗಳ ಬಂಬಲೇ ತಲೆದಳಿರ್ ಫಣಿ ಸುತ್ತಿದ್ದ ಬಳ್ಳಿ ತಾಳ ಬಾನ್ 
ಗಡಲದು ಪುಷ್ಪಮಾಲೆ ಗವೂ ಗಜಿ ತೆಳ್ಳ ಬಗ್ಗೆ ಸಮ್ಮದೆ 
ಛುಡೆ ಪೊಸತಲ್ಲಣಂ ಕರಿಯ ಕುಪ್ಪಸಮಾನೆಯ ಕೃತಿಯಂಗದೊಳ್ 

ತೊಡೆದ ವಿಭೂತಿಯುದ್ದಮಪರಾಗ ವಿಲೇಪನ ಮಗ್ನಿಲೋಚನಂ || 
ಅದರ ಜೊತೆಗೇ ವಾಗರ್ಥದಂತೆ ಸಂವೃಕರಾಗಿ ಬಂದ ಪಾರ್ವತಿ ಶಬರಿತಿಯಾಗಿ ಕಾಣಿಸಿ 
ಕೊಂಡ ಚಿತ್ರ ಕೊಡುತ್ತಾನೆ : 

ತಳಿರುಡೆ ಸಂಜೆಗೆಂಪು ಪೂಸಮುತ್ತಿನ ಹಾರಮೆ ತಾರಕಾಳಿ ತ 
ಛಳಿರುಚಿ ಕಾರ್ಯಕಾಂತಿ ಕಡುಗಲೆಲೆ ಮೂಗುತಿ ಮತ್ತು ಶುಕ್ರನಂ | 


ಡಳಮರ್ಮ ಪ್ಪ ಭಿಲ್ಲಿಯ ವಿಳಾಸವನಾಳೆಸದಂದು ಸರ್ವಮಂ 

ಗಳೆ ನಿಜಕಾಳರಾತ್ರಿ ವೆಸರಂ ಮಿಗೆ ಸಾರ್ಥಕವಂ ತಿಗದಳ || 
ಇದೇ ಸಂದರ್ಭದಲ್ಲಿ ರಾಜಶೇಜರವಿಲಾಸದಲ್ಲಿ (5 - 24) ಬರುವ ಬೇಡನೆ ವರ್ಣನೆ 
ಯೊಡನೆ ಇವನ್ನೂ ತೂಗಿ ನೋಡಿ ಅಲ್ಲಿನ ಸ್ವಭಾವೋಕ್ತಿಯ ಸೊಗಸನ್ನೂ ಚಪ್ಪರಿಸ 
ಬಹುದು. 

ಮಾನವ ಸ್ವಭಾವದ ಸೂಕ್ಷ್ಮಗಳನ ಸಂವೇದನೆಗಳನ್ನೂ ಸಂಕೀರ್ಣತೆಗಳ ಸುಳಿ 
ಗಳನ್ನೂ ಕವಿ ಆಳವಾಗಿ ಅರಿತು ಕಾವ್ಯದಲ್ಲಿ ಅಳವಡಿಸಿದ್ದಾನೆ. ಕಥೆ ಪೇಲವ ಇಲ್ಲವೇ 
ಸಪ್ಪೆ ವರದಿಯಾಗಿ ಸಾಗದೆ ಈತನ ಕಥೆಯ ತಂತ್ರದಲ್ಲಿ ರಕ್ತಮಾಂಸ ಮಜ್ಜಿಗಳಿಂದ 
ಉಸಿರಾಡುವ ಪಾತ್ರಗಳ ಕುಟುಂಬ ಚಿತ್ರಣವಾಗಿ ಬರುತ್ತದೆ. ತಂದೆ- ತಾಯಿ , ಭಕ್ತ 
ಭಗವಂತ , ರಾಜ - ಮಂತ್ರಿ , ತಂದೆ- ಮಗ, ತಾಯಿ - ಮಗ, ರಾಜ- ಪ್ರಜೆ, ಗೆಳೆಯರ ಗೆಳೆ 
ತನ ಹೀಗೆ ಹಲವು ಭಾವಗಳ, ಸಂಬಂಧಗಳ ಸಂಗಮದಿಂದ ರಾಜಶೇಖರವಿಳಾಸ ವರ್ತುಲ 
ವಾಗಿ ಸಾಗುತ್ತದೆ. ಈ ಬಗೆಯ ಭಾವಾವಳಿಯ ಪ್ರಭಾವಳಿಯಲ್ಲಿ ಪಾತ್ರಗಳು ಸ್ಪುಟ 
ವಾಗಿ ಕಾಣುತ್ತಾರೆ. ಪುತ್ರವಾತ್ಸಲ್ಯ , ಪ್ರಜಾವಾತ್ಸಲ್ಯಗಳ ತಕ್ಕಡಿಯ ತೂಗಾಟ ನವೀನ 
ಕಲ್ಪನೆಯಲ್ಲ. ಇಲ್ಲಿ ಶಿವಭಕ್ತಿಯ ಕೇಂದ್ರದ ಸುತ್ತ ಸ್ವಾಮಿಭಕ್ತಿ ಗುರುಭಕ್ತಿ ಪತಿಭಕ್ತಿ 
ಗಳು ಗೂಡು ಕಟ್ಟಿವೆ. ಈ ನಿರೂಪಣೆಯನ್ನು ಸುತ್ತಿಕೊಂಡ ಆತ್ಮೀಯ ಪರಿವೇಶ ಈ 
ಕವಿಯ ಸೋಪಜ್ಞ ಸ್ಪರ್ಶ, ಇಂಥ ಸ್ವಂತಿಕೆಯ ಆಕರ್ಷಕ ರಸಮಯ ಸನ್ನಿವೇಶಗಳು 
ಒಳ್ಳೆಯ ಕಥೆಗಾರನ ಕಾಣ್ಗೆ ಸಾಧ್ಯವಾಗುವಂತಹವು. ಸ್ವಪ್ರತಿಭೆಯಲ್ಲಿ ಅದ್ದಿ ತೆಗೆದ 
ಕಥಾಕುಂಚದ ಬೀಸಿನಿಂದ ಕಾವ್ಯಗಳು ಕಲಾಕೃತಿಗಳಾಗಿವೆ. 

ಕಥೆ ರಂಜಕವಾಗಲು, ಯಶಸ್ವಿಯಾಗಲು, ಹೃದ್ಯವಾಗಲು ಅಗತ್ಯವಾದ (ಕಾವ್ಯ 
ಪಾಕ) ಪರಿಕರಗಳೇನೆಂಬುದು ಕಥೆಗಾರ ಷಡಕ್ಷರಿಗೆ ಕರತಲಾಮಲಕ. ಆತ ಕಥಾತ್ಮಕ 
ನಿರೂಪಣೆಗೆ ಒಲಿದುದರಿಂದ ಶೈಲಿ ವರ್ಣನಾತ್ಮಕವಾಗಿದೆ. ಇದರಿಂದ ಕಾವ್ಯ ಒಂದು 
ಸಲಿಲವಾಗಿ, ಕಥಾವಾಹಿನಿಯಾಗಿ ಪ್ರವಹಿಸುತ್ತದೆ. ವೃತ್ತ ಕಂದಗಳ ಮಿತಿಯಲ್ಲೇ ಆತ 
ತನ್ನ ಸಮಕಾಲೀನ ಛಂದಸ್ಸಾದ ಷಟ್ಟದಿ ಸಾಂಗತ್ಯಗಳ ಗತಿಯನ್ನು ತರುತ್ತಾನೆ. ಆಗ 
ಕಾವ್ಯಲಯ ಲಲಿತವಾಗಿ ಕದಳೀಪಾಕವಾಗುತ್ತದೆ. 

ಕಥೆ ಗೆಲ್ಲಲು, ಮತ್ತು ಜನಮನವನ್ನು ಮುಟ್ಟಲು ಬೇಕಾದ ಸಾಮಗ್ರಿಯನ್ನು 
ಕವಿ ಆಶ್ರಯಿಸುತ್ತಾನೆ. ಭಗವಂತ ಭಕ್ತಿ ಸಂಧಾನಕ್ಕೆ ಸುಲಭ ಸಾಧ್ಯನೆಂಬ ಸತ್ಯಾಂಶದ 
ಸ್ಪಷ್ಟತೆಗಾಗಿ ಹುಟ್ಟಿಕೊಂಡ ಪದ್ಯವಿದು : 

ಪೊಅಮೆವೇಷದಿರವೇ 
ತೆಅನಾದೊಡಮೇನೊ ಮಾನಸಾಬ್ಯಾಂತರದೊಳ್ ! 
ಕ ಗೊರಲನಂಘ್ರದಳೆದ 
ಆಳಾಂ ಜಾನಿಸಿ ಮಹೇಶನಂ ಮೆಚ್ಚಿಸುವೆಂ || 


vii 


ಶಬರಶಂಕರವಿಳಾಸದ ಈ ಪದ್ಯ ಮನುಷ್ಯನ ಆತ್ಮ ಪ್ರತ್ಯಯವನ್ನೂ ಮನೋದೃಢತೆ 
ಯನ್ನೂ ಕನ್ನಡಿಸುತ್ತದೆ. ಕಥೆಗಾರ ಇಂಥ ಕಡೆಗಳಲ್ಲಿ ತನ್ನ ಉದ್ದೇಶವನ್ನು ಸಹೃದಯ 
ರೊಡನೆ ಹೇಗೆ ಸಂವಹನಗೊಳಿಸಿದ್ದಾನೆಂಬುದನ್ನು ಪರಿಶೀಲಿಸಬಹುದು. ಸೋತಜೀವ 
ದಲ್ಲಿ ವಿಶ್ವಾಸದ ತರಂಗಗಳನ್ನು ಬಡಿದೆಬ್ಬಿಸುವ ಪ್ರಸಂಗವಿದು . ಕಾವ್ಯಧರ್ಮ - ಜಿನ 
ಧರ್ಮ ಮೇಲೈಸಿಕೊಂಡ ಜೈನ ಚಂಪೂಪುರಾಣಗಳಂತೆ ಇಲ್ಲಿ ಕಾವ್ಯಧರ್ಮದ ಕವಚ 
ತೊಟ್ಟ ಶಿವ ಧರ್ಮ ಇದೆ. ತಾನು ಸೆಣಸಿದ ಶಬರನೇ ಶಿವನೆಂಬ ಸತ್ಯಾಂಶ ಪ್ರಕಟ 
ವಾದಾಗ ಅರ್ಜುನನ ಚಿತ್ತಸ್ಥಿತಿಯನ್ನು ಸ್ಪುಟವಾಗಿ ಬಿಂಬಿಸುವ ಪದ್ಯ : 

ಪಡಿದೆಆದಂತೆ ಪಾತೆರ್ದೆ ಪವ್ವನೆ ಜುಮ್ಮೆನೆ ಮೆಯ್ಯ ವಿರ್ ಪೊದ 
ಅಡಿವಿಜದತ್ತು ಘರ್ವಜಲಮಣಿದುದಂಗದೊಳಾಗ್ರಹ ಗ್ರಹಂ || 
ಕಡೆದೋಲಗಿತ್ತು ಕೌತುಕರಸಂ ಬಗೆಗುರ್ವಿದುದುಸ್ತವಂ ಮಡ| 

ಲಡರ್ದುದು ಭೀತಿ ಬೇರ್ವರಿದದೇವಿಯನಾಳುದು ರಾಗ ಸಂಪದಂ 
ಭಾವಕ್ಕೆ ಅನುಗುಣವಾಗಿ ಕುಣಿಯುವ, ತಾಳ ಹಾಕುವ ಭಾಷೆಯ ಛಾಯೆ ಇಲ್ಲಿದೆ. 
ಶಬರಶಂಕರವಿಳಾಸದಲ್ಲಿ ಪಾತ್ರಗಳು ಕಡಿಮೆ . ಕಾರಣ ಅದು ಪಾತ್ರ ಪ್ರಧಾನ ಕಾವ್ಯ 
ಅಲ್ಲ. ಅದು ಘಟನಾ ಪ್ರಧಾನ ಕಾವ್ಯ . ಆದ್ದರಿಂದ ಕಥೆಯ ಕ್ರಿಯೆಯಲ್ಲಿ ಇರುವುದು 
ಶಬರಾರ್ಜುನರ ಕಲಹದಲ್ಲಿ ಅಲ್ಲಿ ಮಿಂಚಿನ ಕ್ರಿಯೆ ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲ: 
ನಾಟಕೀಯ ಪ್ರತಿಭೆ ತಕ್ಕ ಮಟ್ಟಿಗಿದೆ. ಕಥಾಂಶಕ್ಕೆ ಮಾತ್ರ ಕೊರತೆಯಿಲ್ಲ. 

ವೀರ, ಕರುಣ, ಶೃಂಗಾರ ಇವುಮೂರುಬಹುಬೇಗ ಜನಸಾಮಾನ್ಯರ ಹೃದಯ 
ಮಿಡಿಯುವ ರಸಗಳು. ಈ ಕವಿ ಈ ಮೂರೂ ರಸಗಳನ್ನು ಸರಿಯಾಗಿ ಉಪಯೋಗಿಸಿ 
ಕೊಂಡು ಕಥೆ ಹೆಣೆಯುತ್ತಾನೆ. ನೇಮಿಚಂದ್ರನೊಡನೆ ಹುರುಡಿಸುವ ಭರದಲ್ಲಿ 
ಶೃಂಗಾರದ ಕಟ್ಟಲೆಯೂ ಆಗಿಬಿಡುತ್ತದೆ. ಶಬರಶಂಕರ ವಿಲಾಸದಲ್ಲಂತೂ ಶೃಂಗಾರದ 
ದಾಸನಾಗಿ ಮುಗ್ಗುರಿಸಿ ಆಭಾಸ ಮಾಡುತ್ತಾನೆ. ಅರ್ಜುನನ ತಪಃಪ್ರಭಾವದಿಂದ 
ನಿಸ್ತೇಜರಾದ ಯತಿತಂಡ ಶಿವನಲ್ಲಿ ಮೊರೆಯಿಡುತ್ತಾ , ಇಂದ್ರಕೀಲ ನಗರದ ಬಣ್ಣನೆಯಲ್ಲಿ 
ಖಚರ ದಂಪತಿಗಳ ಪ್ರಣಯ ವಿಲಾಸ ನಿರೂಪಣೆಯಲ್ಲಿ ಆಸಕ್ತರಾಗುತ್ತಾರೆ. ಸ್ಮರಶಸ್ತ್ರ 
ಸದನ ಸದೃಶಕಾಸಾರ, ಕಾಮುಕನಂತಿರೆ ಸುಳಿವ ಮಂದಮಾರುತ , ಮಲಯಜವಿಲಿಪ್ತ 
ಕುಚ ಕುಂಭದಂತೆ ಆನೆಯ ಕುಂಭಸ್ಥಳ- ಇನ್ನೂ ಮುಂತಾಗಿ ಋಷಿವಾಣಿ ಮೊಳಗುತ್ತದೆ. 
ಖುಷಿ ನಡೆಗೆ ಈ ರಸಿಕನುಡಿ ಸಂಗಮಿಸುವುದಿಲ್ಲ. ಒಳ್ಳೆಯ ಕಥೆಗಾರನೂ ಔಚಿತ್ಯ 
ತಪ್ಪಿದಾಗ , ಒಮ್ಮೊಮ್ಮೆ ಹೇಗೆಸೋಲುತ್ತಾನೆಂಬುದಕ್ಕೆ ಇದು ಲೇಸಾದ ದೃಷ್ಟಾಂತ . 
ಶಬರಶಂಕರ ವಿಲಾಸದಲ್ಲಿ ಶೃಂಗಾರದಲ್ಲಿ ಸೋತರೂ ರಾಜಶೇಖರ ವಿಲಾಸದಲ್ಲಿ ಸಾವರಿಸಿ 
ಕೊಳ್ಳುತ್ತಾನೆ. ವಾಸ್ತವವಾಗಿ ಶಬರವೇಷಿಯಾದ, ಶಿವನ ಮಹಾತ್ಮಯ ಕಿರುಕಾವ್ಯ 
ದಲ್ಲಿ ಶೃಂಗಾರವನ್ನು ತರುವ ಚಪಲದಿಂದ ಸೋತಿದ್ದಾನೆ. ರಾಜಶೇಖರವಿಳಾಸದಲ್ಲಿ 
ಶೃಂಗಾರಕ್ಕೆ ಮೊದಲೆ ಅವಕಾಶ ಮಾಡಿಕೊಂಡಿದ್ದಾನೆ. ಸತ್ಯೇಂದ್ರ ಚೋಳನರ್ಧಾಂಗಿ 


viji 


ಅಮೃತಮತಿಯ ಚೆಲುವನ್ನು ಕಂಡರಿಸುವಾಗ ಅವನ ಕಣ್ಣು ಅದರಾಚೆಗಿನ ಆರು 
ಆಶ್ವಾಸಗಳವರೆಗೆ ಚಾಚಿಕೊಂಡಿದೆ . 
* ಪಂಪ, ಅರ್ಜುನನನ್ನು ದ್ವಾರಕೆಯಲ್ಲಿ ಕೃಷ್ಣ ಸ್ವಾಗತಿಸಿದಾಗ ಊರ ಚೆಲುವೆಲ್ಲ 
ಮೈಗಣ್ಣಾಗಿ ಕಂಡ ಪರಿಯನ್ನು ವರ್ಣಿಸಿರುವ ಸೊಗಸಾದ ( ಚತುರ್ಥಾಶ್ವಾಸದ) ಭಾಗ 
ದಿಂದ ಸಹಜವಾಗಿ ಸ್ಫೂರ್ತಿಗೊಂಡು ಷಡಕ್ಷರದೇವ, ರಾಜಶೇಖರನನ್ನು ಸಿಂಹಳೇಂದ್ರ 
ರಾಜವೀಧಿಯೊಳೊಜೆಮಿಗೆ ನಡೆದಿದಿರ್ಗೊಂಡುದನ್ನು ವರ್ಣಿಸಿದ್ದಾನೆ. ಆದರೆ ನೆಲೆ 
ವಾಡಂಗಳ ನೆಲೆನೆಲೆಯೊಳಗೆ ನೆರೆವೆರೆದು ನಿಂತ ನೀರೆಯರು ರಾಜಶೇಖರನನ್ನು 
ನೋಡುವ ಹಾಗೂ ಸರ್ವಮಂಗಳೆಯನ್ನು ವರ್ಣಿಸುವ ಪ್ರಸಂಗದಲ್ಲಿ ಪಂಪನನ್ನೇ 
ಆಶ್ರಯಿಸಿ ಅನುಸರಿಸದೆ , ನೇಮಿಚಂದ್ರನ ಮಾದರಿಯನ್ನು ಅವಲಂಬಿಸುತ್ತಾನೆ. ಕವಿ 
ಸಮಯಗಳಿಗೆ ಜೋತುಬೀಳುತ್ತಾನೆ. ಕಾವ್ಯದ ದೃಷ್ಟಿಯಿಂದ ಇಂಥ ಹತ್ತು ಕುಂದು 
ಗಳನ್ನು ಪೋಣಿಸಬಹುದು. ಕಥೆಯ ದೃಷ್ಟಿಯಿಂದ ಕುಂದೆ ? ಎಂದು ಪ್ರಶ್ನಿಸಿದಾಗ 
ಉತ್ತರ ನಿಷೇಧಾರ್ಥಕವಾಗಿರದು. ಕಥೆಯನ್ನು ರಂಜಕವನ್ನಾಗಿಸಲು ಮೂರು ದಾರಿ 
ಗಳಿವೆ. ಹೇಳುವ ವಿಷಯವನ್ನು ನೂರ್ಮಡಿಸಿ ಉತ್ತೇಕ್ಷಿಸಿ ಹೇಳಿದರೆ ಕೇಳುಗರಲ್ಲಿ 
ನಿರೀಕ್ಷಿತ ಪರಿಣಾಮ ಸ್ಥಾಪಿತವಾಗುತ್ತದೆಂಬುದೇ ಒಟ್ಟು ಆಶಯ . 

ಇದು ಕುಸುಮಾನಸ್ಯವಿದು ದಕ್ಷಕನಾರು ಮನೋಜನೋಜೆ ನೋ 
ಡಿದು ನನೆವಿಲ್ಲ ಬಲ್ಲಹನ ಚೆಲ್ವಿದು ಕಾವನ ಜೀವರತ್ನಮಿಂ 
ತಿದು ರತಿಕಾಂತನಾಂತ ಪೊಸಕೂರಸಿ ತಾನಿದು ಮಾರವೀರನ | 

ಗ್ಗದ ಸದಳುಕೃತಿಧ್ವಜವಿದೆಂದೆನಿಸಿರ್ದುದು ರೂಪುನೀರೆಯಾ | 
ಎಂಬ ಒಂದು ಪದ್ಯ ಸಾಕೆಂದೆನಿಸಬಹುದು ಹಿತಮಿತ ಪ್ರಿಯ ಪಂಡಿತ ಮಂಡಳಿಗೆ, 
ಸರ್ವಮಂಗಳೆಯ ಸೌಂದರ್ಯವನ್ನು ಕಾವ್ಯಶಿಲ್ಪದಲ್ಲಿ ಕಡೆಯ ಹೆರಟ ಕಥೆಗಾರನಿಗೆ 
ಇದಿಷ್ಟೇ ಸಾಲದು. ಉತ್ಪಕಾಲಂಕಾರಗಳ ಮೊರೆ ಹೊಕ್ಕಾಗಲೇ ಅವನಿಗೆ ತೃಪ್ತಿ , 
ಅದಕ್ಕಾಗಿ ಆತ ಹನ್ನೆರಡು ಪದ್ಯಗಳಲ್ಲಿ ಚೆಲುವಿನ ಪರಿಗಳನ್ನು ವಿವಿಧ ಕೋನದಿಂದ 
ನಿರೂಪಿಸುತ್ತಾನೆ. ಎರಡು ಉದಾಹರಣೆ : 

ಅಂದುಗೆಯ ಕಳನಿನಾದದೊ 
ಳೊಂದಿದ ಸುಂದರಿಯ ಮಂದಗತಿಯತಿಶಯನಂ| 
ಕುಂದದೆ ಮಾಡೆಂದಜನಂ 
ಬಂದೀಗ ಪೊತ್ತು ಸೇವಿಪುದು ಕಳಹಂಸಂ | 
ತರಳೆಯ ತ್ರಿವಳಿಯ ಪೋಲ್ವೆಯ 
ತರಂಗಮಂ ಪಡೆವೆನೆಂದು ಸುರನದಿ ಪುಲವಂ | 
ತೆರೆಗಳನೆ ಪದೆದು ಪಡೆಯದೆ 
ಸರಿದೆರೆಯಂ ಮಾಂಜಿ ಮಗುಳು ಪಡೆದಪುದಿನ್ನುಂ || 


ಈ ಮೊದಲಾದ ಹನ್ನೆರಡೂ ಪದ್ಯಗಳು ವಾಯ ವಿಹಾರಿಗಳಿಗೆ ಹೊಸವಲ್ಲ . ಆದರೆ 
ಸಾಮಾನ್ಯ ಓದುಗರನ್ನು ಗಮನಿಸಿದಾಗ ಅವರನ್ನೆಲ್ಲ ಒಂದೇ ತಕ್ಕಡಿಯಲ್ಲಿ ತೂಗು 
ವಂತಿಲ್ಲ. ಅವರಿಗಾಗಿ ಕಥೆಗಾರ ಮತ್ತೆ ಮತ್ತೆ ವಿಸ್ತರಿಸಿ ಹೇಳಬೇಕಾಗುತ್ತದೆ. ಷಡಕ್ಷರ 
ದೇವ ಅಂಥವರನ್ನು ಗುರುತಿಸಿ ಇವನ್ನು ಬರೆದಿರಬಹುದು. ಎರಡನೆಯದಾಗಿ ಚಂಪೂ 
ಕಾವ್ಯಗಳು ತಮ್ಮ ಪ್ರಚಾರವನ್ನು ಕುಗ್ಗಿಸಿಕೊಂಡಿದ್ದು ವು. ಅವುಗಳನ್ನು ಪುನರ್ ನವೀ 
ಕರಣಗೊಳಿಸುವ ಕಾರ್ಯಕ್ಕೆ ತೊಡಗಿದ ಕವಿ ಈ ಮಾಮೂಲಿನ ವರ್ಣನೆಗಳನ್ನೂ 
ಕೊಟ್ಟಿದ್ದಾನೆ. ವೀರರಸವನ್ನು ಶಬರಶಂಕರ ವಿಲಾಸದಲ್ಲ , ತಕ್ಕಮಟ್ಟಿಗೆ ರಾಜಶೇಖರ 
ವಿಳಾಸದಲ್ಲಿ ಅಲ್ಲಲ್ಲಿ ವೃಷಭೇಂದ್ರ ವಿಜಯದಲ್ಲಿ ತಂದಿದ್ದಾನೆ. ಕರುಣರಸವನ್ನೂ 
ಸಾಕಷ್ಟು ಬಳಸಿಕೊಂಡಿದ್ದಾನೆ. ತಿರುಕೊಳವಿನಾಚಿಯ ಪ್ರಲಾಪ ರಾಜಶೇಖರವಿಳಾಸದ 
ಹೃದಯ . ಈ ಹೃದಯ ಸ್ಪರ್ಶಿಯಾದ ಕೇಂದ್ರದ ಸುತ್ತ ಕಾವ್ಯದ, ಕಥೆಯ ಕಮಾನು 
ಕಟ್ಟಿದ್ದಾನೆ. ಇಲ್ಲಿ ಕರುಣರಸ ಓದುಗರ ಕರುಳು ತಟ್ಟಿ ಹೃದಯ ಮುಟ್ಟಿ ರಸಸಿದ್ಧಿ 
ಪಡೆದಿದೆ. ಕುದುರೆ ತುಳಿತಕ್ಕೆ ಸಿಕ್ಕಿ ಕೂಸು ಶಂಕರ ಹರಣಹೋಗಿಹೊಸೆದ ಹೂವಾ 
ಗಿದ್ದಾನೆ. ಹಡೆದ ಪಡೆದ ಕಂದನಿಗಾಗಿ ಹಲುಬುವ ಪ್ರಸಂಗ, ಕಂದನ್ನ ನೆನೆನೆನೆದು 
ತಾಯರುಳು ಹಾಗೂ ಮನದಳಲು ಕಟ್ಟು ಹರಿದ ಪಂಜಾಗುತ್ತದೆ. ಇಂಥ ಹೃದಯ 
ವಿದ್ರಾವಕ ಪ್ರಸಂಗ ಕನ್ನಡ ಸಾಹಿತ್ಯದಲ್ಲಿ ಹೊಸದಲ್ಲ. ಹರಿಶ್ಚಂದ್ರ ಕಾವ್ಯದಲ್ಲಿ 
ಚಂದ್ರಮತಿಯ ಪ್ರಲಾಪ , ಮಹಾಭಾರತದಲ್ಲಿ ಅಭಿಮನ್ಯು ಸತ್ತಾಗಿನ ಪ್ರಲಾಪ 
ಇತ್ಯಾದಿ. ಆದರೆ ಈ ಕವಿಯ ಕಥನಶಕ್ತಿಯ ಪರಮಾವಧಿ ಇಲ್ಲಿ ಮಡುಗಟ್ಟಿದೆ. ಈ 
ಭಾಗವನ್ನು ಸಾಮಾನ್ಯವಾಗಿ ಎಲ್ಲ ವಿಮರ್ಶಕರೂ ಉದಾಹರಿಸುತ್ತಾರೆ, ಆದರಿಂದ 
ಇಲ್ಲಿ ಇದನ್ನು ವಿಸ್ತರಿಸುವುದಿಲ್ಲ. 

ಮಲ್ಲಣಾರ್ಯನಲ್ಲಿ ಪಾತ್ರ - ಪ್ರಸಂಗಗಳು ಕಳಾಹೀನ ಎಲುಬಿನ ಹಂದರಗಳಾಗಿವೆ, 
ಷಡಕ್ಷರದೇವ ಅದಕ್ಕೆ ಕಥೆಯ ಜೀವ ತುಂಬಿದ್ದಾನೆ - ಎಂಬರ್ಥದ ಹೇಳಿಕೆಗೆ ಪುಷ್ಟಿ 
ಕೊಡಲು ಈ ಸನ್ನಿವೇಶ ಒದಗಿ ನಿಲ್ಲುತ್ತದೆ. ಷಡಕ್ಷರ ದೇವನಲ್ಲೇ ಅನ್ಯತ್ರ ವರ್ಣನೆಗಳು 
ಅತಿಯಾಗುತ್ತವೆ. ಆದರೆ ಇಲ್ಲಿ ಎಲ್ಲ ಸಾರ್ಥಕವಾಗಿ ಸಾವಯವ ಸಮಗ್ರೀಕರಣದ 
ಸಾಫಲ್ಯವಿದೆ. ಅಯು ವರ್ಷದ ಮಗುವಿನ ತಲೆ ತುರಂಗಗೊರಸಿಂದ ಕತ್ತರಿಸಿ ಬಿದ್ದಿದೆ. 
ನೆರೆದ ಪುರಜನ ರುಂಡ - ಮುಂಡಗಳನ್ನು ಕಂಡು ಅಕಟಕಟಾ ಎಂದು ನೊಂದು 
ನೋಡುತ್ತಿದ್ದರೆಂಬಲ್ಲಿಂದ ಕಾವೇರಿದ ಕಾವ್ಯ ಕಾವೇರಿ ಕಾವ್ಯಾಂತದವರೆಗೆ ಉಸಿರಾಡಲವ 
ಕಾಶವಾಗದಂತೆ ಘಟನಾವಳಿಗಳಿಗೆಡೆಗೊಡುತ್ತದೆ. ಕಥೆಗಾರ ಷಡಕ್ಷರಿ ಇಲ್ಲಿ ದಿಗ್ವಿಜಯ 
ವನ್ನೇ ಪಡೆದಿದ್ದಾನೆ. ಪಂಪಾದಿ ಚಂಪೂ ಕವಿಗಳ ಸಾರ ಮೈಗೂಡಿಸಿಕೊಂಡ ಬೆಡಗು 
ಇಲ್ಲಿ ಬಯಲಾಗುತ್ತದೆ. 
- ಎಲೆ ಸುಕುಮಾರಶಂಕರ ಕುಮಾರಕ ಬಾರ ಮದೀಯ ಲೋಚನೋತ್ಸಳರ 
ಜನೀಶ.. .... ಎಂದು ಆರಂಭವಾಗುವ ವೃತ್ತದಲ್ಲಿ ತಾಯಿ ಮಗನನ್ನು ಕೂಗುವ 


ಕರೆಯೇ ಅನುರಣಿತವಾಗುತ್ತದೆ: ಸುಕುಮಾರ ಕುಮಾರಬಾರ - ಎಂಬುದಂತೂ 
ಪ್ರತಿಭೆಯ ಕುಡಿ. 

ಕರಿಗಳ ಕಾಲ್ಗೊಳಗಾದನೆ 
ವರೂಥ ಚಕ್ರಕ್ಕೆ ಸಿಲ್ಕಿದನೊ ಹಯ ಚಂಚತ್ 
ಖುರಹತಿಯಿಂದಳಿದನೊ ಶಂ 

ಕರನಕಟಕಟೆಂದು ಬಗೆದು ಬಾಯ್ದಿಡುತಿದ್ದ ೪ | | 
ಕಣ್ಣರಿ ಯದೊಡಂ ಕರುಳರಿಯದೆ ಎಂಬ ಗಾದೆ ಮಾತಿಗೆ ಇದು ನಿದರ್ಶನ. ಬಾಹ್ಯ 
ಘಟನೆಗಳನ್ನು ಕಣ್ಣಾರೆನೋಡಿರದಿದ್ದರೂ ಅಂತರಂಗ ಒಮ್ಮೊಮ್ಮೆ ಪರೋಕ್ಷ ಘಟನೆ 
ಗಳನ್ನು ಗುರುತಿಸಿಕೊಳ್ಳುತ್ತದೆ. ಕುದುರೆಯ ಗೊರಸಿನೇಟಿನಿಂದ ಅಳಿದನೊ ಎಂಬ 
ಇಲ್ಲಿನ ಮಾತು 'ಸಾಫೋಕ್ಲಿಸ್ಐರನಿ ' ಯ ವರಾದರಿಯದು. ನಡೆದ ದುರಂತ ಈಗಾಗಲೇ 
ತಿಳಿದಿರುವ ಓದುಗರಿಗೆ ತಿರುಕೊಳವಿನಾಚಿಯ ಬಾಯಿಂದ ಬಂದ ಈ ಅನಿರೀಕ್ಷಿತ ನುಡಿ 
ವಿಲಕ್ಷಣ ಪ್ರಭಾವವನ್ನುಂಟುಮಾಡುತ್ತದೆ. 

ತನುಭವನೆಲ್ಲಿದ ನೆಲ್ಲಿದ | 
ನಿನಿವಾತಿನ ನೀರನೆಲ್ಲಿದಂ ಮೆಲ್ನಗೆಯಿಂ 
ಪಿನ ಸೊಬಗನೆಲ್ಲಿದಂ ಚೆ 

ಊನ ಕಣಿಯಲ್ಲಿದನೋ ಮನ್ಮನೋಂಬುಜಹಂಸಂ || 
ಎಂಬಲ್ಲಿನ ಪರಿಣಾಮವೂ ಅಷ್ಟೆ : ಮಾತೃ ಹೃದಯದಲ್ಲಿ ಮನೆ ಮಾಡಿದ ಪುತ್ರವಾತ್ಸಲ್ಯ 
ಕೆನೆಗಟ್ಟಿದೆ. ಮಾಂಸದ ಮುದ್ದೆಯಾಗಿಬಿದ್ದ ಮುದ್ದು ಮಗುವನ್ನು ಕಂಡಾದಮೇಲೆ 
ಬರುವ 

ಎಳಗಿಳಿಯಂಕೊರಲ್ ಮುರಿದು ಮೋದಿದರಾರ್ ಮರಿಯಂಚೆಯಂ ಭಯಂ 
ಗೊಳಿಸುತೆರಂಕೆಯಂ ಪರಿದು ಪೊಯ್ಯವರಾರ್‌ ಮೃಗಶಾಬಮಂ ಕರಂದ 
ಮುಳಿದು ಶಿರೋಧಿಯಂ ಕಡೆಯಲೆಚ್ಚವರಾರ್ ಬಿಸನಾಳಕಾಂಡಕೊ 

ಮಳತರ ಕಂಠಮಂ ಕಡಿದುರುಳ್ಳಿದರಾರ್ ಸುಕುಮಾರ ಶೇಖರಾ || 
- ಇಲ್ಲಿನ ಉಪಮಾನ ಉಪಮೇಯಗಳ ಪುದುವಾಳನ ಮೆಚ್ಚುಗೆ ಗಳಿಸುತ್ತದೆ. 
ಮುಂದಿನ ಭಾಗವೂ ಇದೇ ಮಟ್ಟದಲ್ಲಿ ಮುಂದುವರಿಯುತ್ತದೆ. ಕಥೆಯೇ ಭಾವಪರ 
ವಶಗೊಳಿಸುವಂತಹದು. ಅದರ ಜೊತೆಗೆ ಕಥೆಯನ್ನು ನಡೆಸಿಕೊಂಡು ಹೋಗುವ 
ಕೌಶಲ್ಯವೂ ಉನ್ನತವಾಗಿದೆ. ಪಂಪರನ್ನರ ಪದ್ಯಗಳನ್ನು ಸಮಯೋಚಿತವಾಗಿ ಇಲ್ಲಿ 
ಅನುವಾದಿಸಿಕೊಂಡು ಕಥೆಗೆ ವ್ಯಥೆಯ ಚಿತ್ರಗಳನ್ನು ಬಿಡಿಸುತ್ತಾನೆ. ಹಾ ಮಗನೆ ಹಾ 
ಮನೋಜ್ಞನೆ, ಎಲ್ಲಿಯ ಹಯಮೆಲ್ಲಿಯನೃಪ ... ಸರಿವರೆಯದ ಮಕ್ಕಳ್ ಶಂಕರನೆಲ್ಲಿದ 
... , ದುಃಖವನಾರಂಟೆನಗಕಟ .. , - ಎಂಬ ಕಂದಗಳು ದುಃಖಾರ್ತರ ಕಂದಳಂತೆ 
ಬೇರು ಬಿಡುತ್ತವೆ.ಮಗನ ಗುಣಾವಳಿಯನ್ನು ಪೋಣಿಸಿ ಕಟ್ಟಿದ . 


ಮಗನೆ ನೀನಿಂತಳಿಯೆ ಸೈರಿಪೆನೆಂತೋ ಪೇಶಂಕರಾ 
ಸುಗುಣನಿಧಿ ನೀನೆನ್ನ ಮೊರೆಗಳನೊರೆ ಕೇಳ್ಳೆಶಂಕರಾ 


ಎಂತು ಮರೆವೆನೋ ಸವಿಯನಾಲಿಡುವವರ್ದು ನಗೆಯುಂ ಶಂಕರಾ 
ಕಾಂತಿಶೋಭಿಸಿ ಮುಟ್ಟುವೀರುವ ಮೊಗದ ಬಗೆಯುಂ ಶಂಕರಾ 
ಝಣಝಣಿಸಿ ಕಿರುಗೆಜ್ಜೆ ಕರತಳ ತಾಳರವಕೆ ಶಂಕರಾ 
ಕುಣಿವ ನಿನ್ನಯ ಬಿನದಮೊಪ್ಪುಗುಮೆನ್ನ ಮನಕೆ ಶಂಕರಾ 

ಮುಂತಾಗಿ ಸಾಗುವ ರಗಳೆ ಶೋಕರಗಳೆಯಾಗಿ ಅಳಲನ್ನು ಜಿನುಗಿಸುತ್ತಾ 
ಸಾಗುತ್ತದೆ. ಓದುಗರ ಮೇಲೆ ಇದು ಎಂಥ ಪರಿಣಾಮ ಬೀರುತ್ತದೆಂಬುದನ್ನು ಮತ್ತೆ 
ಒತ್ತಿ ಹೇಳುವ ಅಗತ್ಯವಿಲ್ಲ. 

, ವೃಷಭೇಂದ್ರ ವಿಜಯವೂ ಷಡಕ್ಷರಿ ಉತ್ತಮ ಕತೆಗಾರನೆಂದು ಸಾರುತ್ತದೆ. 
ವೃಷಭೇಂದ್ರವಿಜಯ ಮಂಗಳ ಜೀವನವನ್ನು ಆಳಿದವರ , ಬಾಳಿದವರ ಅಂಗಳ, ಅದು 
ಜೈನಪುರಾಣಗಳಲ್ಲಿ ಬರುವ ಹಲವು ಕಥೆಗಳ ಗೊಂಚಲಿನಂತೆ , ಜೈನಪುರಾಣಗಳಂತೆ 
ಇದೂ ಒಂದು ವೀರಶೈವಪುರಾಣವೇ . ಅದರೂ ಇಲ್ಲಿ ಜೈನಪುರಾಣಗಳ ಭವಾವಳಿಗಳ 
ಚೈನಾಪೆಟ್ಟಿಗೆ ಇಲ್ಲ. ಅಲ್ಲಿ ಕೆಲವು ಭವಾವಳಿಗಳಲ್ಲಾದರೂ ತೋರುವ ಸಿಕ್ಕುಗೋಜುಗಳು 
ಇಲ್ಲ. ಅನೇಕ ಶಿವಶರಣರ ಕಥೆಗಳು ತನಿತನಿಯಾಗಿ ಬರುತ್ತದೆ. ಈ ಎಲ್ಲ ಕಥಾ 
ಪುಷ್ಪಗಳೂ ಕೇವಲ ಶಿವಾರ್ಪಣೆಗೆಂದು ಕೋದಮಾಲೆ , ಶಿವಮಾಲೆ ; ಈ ಮಾಲೆಯ 
ಬಡಿಸೊಗಸು ಕಥಾಗಾರಿಕೆಯಲ್ಲಿ ಕಂಡುಬರುತ್ತದೆ. # 

ಹತ್ತಿರ ಹತ್ತಿರ ಎಂಬತ್ತು ಜನ ಶಿವಶರಣರ ಕಥೆಗಳು ಇಲ್ಲಿವೆ . ಭಕ್ತಿಯ 
ನವ ದೃಷ್ಟಿಯಿಂದ ಅವರೆಲ್ಲ ಶಿವಭಕ್ತಿ ನಾಣ್ಯದ ಮುಖಗಳು , ವ್ಯಕ್ತಿ ಸ್ವಭಾವದ 
ವ್ಯಷ್ಟಿ ದೃಷ್ಟಿಯಿಂದ ಅವರು ಬೇರೆ ಬೇರೆ. ಇದರಿಂದ ಕಥೆಗೆ ವಿಸ್ತಾರ ವೈವಿಧ್ಯ 
ಉಂಟಾಗಿದೆ . ಬೇಡರಕಣ್ಣಪ್ಪ ,ಕೋಳೂರುಕೊಡಗೂಸಿನಂಥ ಮುಗ್ಗರ ಕಥೆಗಳಿವೆ ; 
ಓಹಿಲಾರ್ , ಸುರಗಿ ಚೌಡಯ್ಯ , ದೀಪದ ಕಲಿಯಾರರಂಥ ಉಗ್ರ ನಿಷ್ಠಾವಂತ ಶರಣರ 
ಕಥೆಗಳಿವೆ ; ಎಲೇಶ್ವರ ಕೇತಯ್ಯ ; ಮಲ್ಲಶೆಟ್ಟಿ ಮುಂತಾದ ಲಿಂಗನಿಷ್ಟರ ಕಥೆಗಳಿವೆ ; 
ಸಿದ್ದರಾಮ , ಮೋಳಿಗೆ ಮಾರಯ್ಯ , ಮೇದಾರ ಕೇತಯಾದಿಕಾಯಕ ಯೋಗಿಗಳ 
ಕಥೆಗಳಿವೆ. 

- ಇಲ್ಲಿನ ಸಣ್ಣ ಪುಟ್ಟ ಕಥೆಗಳನ್ನು ಲೆಕ್ಕಿಸಿದಾಗ ಬ್ರಹ್ಮಾಂಡದ ವಿಹಂಗಮ ನೋಟವೇ 
ಆಗುತ್ತದೆ : ವೀರ ಮಹೇಶ್ವರರು, ಕ್ರಾಂತಿಪುರುಷರು , ಭೂಲೋಕವನ್ನು ಕೈಲಾಸ 
ಕೈಯು ಭೂಕೈಲಾಸವೆಸಗಿದವರು , ಕಾಮ (ಸ್ಮರ) ತತ್ವದಮೂಲಕ ( ಶಿವ) ಪರತತ್ವದ 
ತುದಿಮುಟ್ಟಿದವರು, ಅರ್ಪಿತರು , ಸಂಗವರ್ಜಿತರು ಹೀಗೆ ನಾನಾ ಶೀಲ ಸ್ವಭಾವದೊರಕದ 


xii 


ಪಾತ್ರಗಳು ಕವಿಯ ಕಥೆಯಲ್ಲಿ ಮೆರವಣಿಗೆ ಬರುತ್ತಾರೆ. ಇವರಲ್ಲಿ ಹಲವರು 
ಸಜೀವ ಪುತ್ಥಳಿಗಳು, ಮಹತ್ತರವಾದ ಆದರ್ಶವನ್ನು ಬಾಳಿಗೆ ಅಳವಡಿಸಿಕೊಂಡ, 
ವ್ಯಕ್ತಿಜೀವನದ ಉದಾತ್ತತೆಯ ತರತಮ ಭಾವಲಹರಿ ಇಲ್ಲಿದೆ. ಶಿವಭಕ್ತರ ಜೀವನ 
ಪರಿಶುದ್ದಿ ಕಥಾರೂಪವಾಗಿ ಇಲ್ಲಿ ಪ್ರಕಾಶವಾಗಿದೆ. 
- ಷಡಕ್ಷರಿಯ ಕಥನ ಕೌಶಲವನ್ನು ಪರಿಶೀಲಿಸುವಾಗ ಅವನ ದೋಷದೌರ್ಬಲ್ಯಗಳಿಗೆ 
ಕುರುಡಾಗುವ ಕಾರಣವಿಲ್ಲ. ಬಹುಶಃ ಈ ಕವಿಯು ಚಂಪೂ ಪ್ರಕಾರಕ್ಕೆ ತೆಕ್ಕೆ ಬೀಳದೆ 
ಷಟ್ಟದಿ ಸಾಂಗತ್ಯಗಳಿಗೆ ಮೊರೆಹೊಕ್ಕಿದ್ದರೆ ಕಾವ್ಯ ಹಾಗೂ ಕಥೆಗಾರಿಕೆಗೆ ಇನ್ನೂ ಹೆಚ್ಚಿನ 
ಹಾಸುಬೀಸು ಬರುವ ಸಾಧ್ಯತೆಯಿತ್ತು . ಚಂಪೂವಿನ ಬಿಗಿಯಾದ ಇಕ್ಕಟ್ಟಿನಲ್ಲಿ ಈತನ 
ಕಥೆಗಾರಿಕೆಗೆ ಸ್ವಾತಂತ್ರ ಹರಣವಾಗಿರುವಂತೆ ಅನೇಕ ಕಡೆ ಕಂಡಿದೆ. ಪಾತ್ರಗಳು 
ಅಸ್ಪಷ್ಟವಾಗಿ , ವಿವರಣೆ ಅಸ್ಪುಟವಾಗಿ ಕಾವ್ಯ - ಕಲೆ ಸೋತಿರುವುದಕ್ಕೆ ಇದೂ ಒಂದು 
ಕಾರಣ, ಮತ್ತು ಕಥೆಯ ಗತಿಯಲ್ಲಿ ಚುರುಕು ಸಾಲದು. ಹಲವು ಸಲ ಔಚಿತ್ಯ 
ಹಿಂದೇಟು ಹಾಕುತ್ತದೆ. ಉತ್ತೇಕ್ಷೆಗೆ ಲಂಗುಲಗಾಮು ಇರುವುದಿಲ್ಲ. ನಾಲಿಗೆ ಉದ್ದ, 
ಬಾಯಿ ಜೋರು, ಸಂಗ್ರಹ ಗುಣದಲ್ಲಿ ಶೈಥಿಲ್ಯವಿದೆ - ಹೀಗೆ ಈ ಪಟ್ಟಿ ಲಂಬ 
ವಾಗುವುದಕ್ಕವಕಾಶವಿದೆ. 

ಹಾಗೆಂದು ಷಡಕ್ಷರದೇವನ ಕಥನ ಕೌಶಲವನ್ನು ಕಡೆಗಣಿಸುವಂತಿಲ್ಲ. ಅದು 
ಅಖಂಡವಾದ ಪರಿಭಾವನೆಗೆ ಮಾನವಾಗಿ ಕಂಡರೂ , ಬಿಡಿಬಿಡಿಯಾದ ಪರಿಶೀಲನೆಗೆ 
ಕೆಲವುಕಡೆ ಅತ್ಯುನ್ನತ ಮಟ್ಟದಲ್ಲಿ ಮೈದೋರಿರುವುದನ್ನು ಮನಗಾಣಬಹುದು. 

ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿರುವ ಹಳಗನ್ನಡ ಕಾವ್ಯಗಳ 
ಹೊಸಗನ್ನಡ ಮಾಲೆಯಲ್ಲಿ ಈ ಪುಸ್ತಕವನ್ನು ಪ್ರಕಟಿಸಲಾಗುತ್ತಿದೆ. ಇದನ್ನು ಆಸಕ್ತಿ 
ಯಿಂದ ಸಕಾಲದಲ್ಲಿ ಸಿದ್ಧಪಡಿಸಿಕೊಟ್ಟ ಶ್ರೀ ಚನ್ನಪ್ಪ ಎರೇಸೀಮೆ ಅವರಿಗೆ ಕೃತಜ್ಞತೆ 
ಗಳನ್ನು ತಿಳಿಸುತ್ತಿದ್ದೇನೆ. 


ಹಂಪ ನಾಗರಾಜಯ್ಯ 

ಪ್ರಧಾನ ಸಂಪಾದಕ 


ಅನುವಾದದ ಯೋಜನೆ 


ಕನ್ನಡದ ಪ್ರಾಚೀನ ಕಾವ್ಯಸಂಪತ್ತು ಅಮೂಲ್ಯವಾಗಿದೆ . ಈ ಸಂಪತ್ತನ್ನು 
ಈಗಿನ ಕನ್ನಡ ಜನತೆ ಓದಿ ತಿಳಿದುಕೊಳ್ಳುವುದು ಅತ್ಯಾವಶ್ಯಕವಾಗಿದೆ . ಆದರೆ ಈ 
ಕಾವ್ಯಗಳು ಜನಸಾಮಾನ್ಯರಿಗೆ ಕಠಿಣವಾಗಿ ತೋರುವುದರಿಂದ ಇವುಗಳ ವ್ಯಾಸಂಗದಲ್ಲಿ 
ಉತ್ಸಾಹಪೂರ್ಣವಾದ ಪ್ರವೃತ್ತಿ ಕಂಡುಬರುತ್ತಿಲ್ಲ. ಅನೇಕ ಸಂದರ್ಭಗಳಲ್ಲಿ ಮೂಲ 
ಗ್ರಂಥಗಳೂ ದೊರೆಯುವುದಿಲ್ಲ. ಎಷ್ಟೋ ವೇಳೆ ವಿಶ್ವವಿದ್ಯಾನಿಲಯದವರು ಪ್ರಾಚೀನ 
ಕಾವ್ಯಗಳನ್ನು ಕನ್ನಡ ಬಿ.ಎ . ಎಂ . ಎ. ಪದವಿ ಪರೀಕ್ಷೆಗಳಿಗೆ ಪಠ್ಯಪುಸ್ತಕಗಳಾಗಿ ಇಟ್ಟಾಗ 
ಲಂತೂ ಮೂಲ ಗ್ರಂಥಗಳ ಅಭಾವ ವಿಶೇಷವಾಗಿ ಕಂಡುಬರುತ್ತದೆ. 

ಆದ್ದರಿಂದ ಈ ಕೊರತೆಯನ್ನು ನಿವಾರಣೆ ಮಾಡಲು ಕನ್ನಡ ಸಾಹಿತ್ಯ ಪರಿಷತ್ತು 
ತನ್ನ ಪಂಚವಾರ್ಷಿಕ ಯೋಜನೆಯಲ್ಲಿ ಹಳಗನ್ನಡ ಕಾವ್ಯಗಳ ಪುನರ್ಮುದ್ರಣಕ್ಕೆ ವಿಶೇಷ 
ಗಮನ ಹರಿಸಿ ಅದಕ್ಕಾಗಿ ಪ್ರತ್ಯೇಕ ಯೋಜನೆಯನ್ನು ಹಾಕಿಕೊಂಡಿತು. ಆರಿಸಿದ 
ಹಳಗನ್ನಡ ಹಾಗೂ ನಡುಗನ್ನಡ ಕಾವ್ಯಗಳನ್ನು ಹೊಸಗನ್ನಡ ಗದ್ಯದಲ್ಲಿ ಅನುವಾದಿಸಿ 
ಆ ಅನುವಾದದೊಡನೆ ಮೂಲಪಾಠವನ್ನು ಪ್ರಕಟಿಸಿ ಪುಸ್ತಕ ರೂಪದಲ್ಲಿ ಹೊರ 
ತರುವುದು ಮತ್ತು ಸರ್ಕಾರದ ಸಹಾಯಪಡೆದು ಆ ಪುಸ್ತಕಗಳು ಸಾಧ್ಯವಾದ ಮಟ್ಟಿಗೆ 
ಸುಲಭ ಬೆಲೆಯಲ್ಲಿ ದೊರೆಯುವಂತೆ ಮಾಡುವುದು. ಇವು ಆ ಯೋಜನೆಯ ಮುಖ್ಯ 
ಅಂಶಗಳು. ಅಲ್ಲದೆ , 

1. ಭಾರತೀಯ ಜ್ಞಾನಪೀಠದವರು, ವಿಶ್ವವಿದ್ಯಾನಿಲಯದವರು , ಖಾಸಗಿ 
ಪ್ರಕಾಶಕರು ಪರಿಷತ್ತಿನ ಉದ್ದೇಶದಿಂದ ಈಗಾಗಲೇ ಕನ್ನಡ ಕಾವ್ಯಗಳನ್ನು ಅನುವಾದ 
ಮಾಡಲು ಕಾರ್ಯ ಕೈಗೊಂಡಿದ್ದರೆ ಅಂಥ ಕಾವ್ಯಗಳನ್ನು ಪರಿಷತ್ತು ಅನುವಾದಕ್ಕೆ 
ತೆಗೆದುಕೊಳ್ಳಬೇಕಾಗಿಲ್ಲ. 

- 2, ಆಗತ್ಯಕಂಡರೆ ಮೂಲವನ್ನು ಪರಿಷ್ಕರಿಸಿ ಅನುವಾದವನ್ನು ಕೈಗೊಳ್ಳ 
ತಕ್ಕದ್ದು . 

3 . ಈ ಕೆಳಗೆ ಕಾಣಿಸಿದ ಹಳಗನ್ನಡ ಮತ್ತು ನಡುಗನ್ನಡ ಕಾವ್ಯಗಳನ್ನು 
ಸದ್ಯದಲ್ಲಿ ಅನುವಾದಕ್ಕೆ ಆರಿಸಿಕೊಳ್ಳತಕ್ಕದ್ದು . 
- ಹಳಗನ್ನಡ: ವಿಕ್ರಮಾರ್ಜುನ ವಿಜಯ , ಆದಿಪುರಾಣ, ಗದಾಯುದ್ಧ , ನೇಮಿನಾಥ 
ಪುರಾಣ (1 . ಕರ್ಣಪಾರ್ಯ 2 , ನೇಮಿಚಂದ್ರ ), ಯಶೋಧರ ಚರಿತ್ರೆ , ಆನಂತನಾಥ 


ಪುರಾಣ, ಧರ್ಮಾಮೃತ, ಕಾದಂಬರಿ , ಪಂಚತಂತ್ರ , ನಳಚಂಪು, ವಡ್ಡಾರಾಧನೆ, 
ಗಿರಿಜಾ ಕಲ್ಯಾಣ, ಜಗನ್ನಾಥ ವಿಜಯ , ಕಬ್ಬಿಗರ ಕಾವ, ಶಬರಶಂಕರವಿಳಾಸ , ಹರಿಹರನ 


xiv 


ರಗಳೆಗಳು, ಕೆಳದಿನೃಪ ವಿಜಯ , ದಮಯಂತೀ ಸ್ವಯಂವರ, ಶಾಂತಿಪುರಾಣ , ಚಂದ್ರ 
ಪ್ರಭ ಪುರಾಣಂ, ಉದ್ಭಟಕಾವ್ಯಂ, ಕುಸುಮಾವಳಿ ಕಾವ್ಯ , ಅಭಿನವ ದಶಕುಮಾರ 
ಚರಿತೆ, ಮಲ್ಲಿನಾಥ ಪುರಾಣ, ರಾಜಶೇಖರ ವಿಳಾಸ , ಚಿಕ್ಕದೇವರಾಜ ವಂಶಾವಳಿ , ದಿವ್ಯ 
ಸರಿಚರಿತೆ . 
ನಡುಗನ್ನಡ: ಸಿದ್ದರಾಮ ಚರಿತ್ರ , ಬಸವಪುರಾಣ, ಪ್ರಭುಲಿಂಗಲೀಲೆ, ತೊರವೆ 
ರಾಮಾಯಣ, ರಾಮನಾಥ ಚರಿತೆ, ಭರತೇಶ ವೈಭವ, ಅನುಭವಾಮೃತ, ಗೀತ 
ಗೋಪಾಲ, ಹದಿಬದೆಯ ಧರ್ಮ, ನಳಚರಿತ್ರೆ , ಅದ್ಭುತ ರಾಮಾಯಣ, ಚೆನ್ನಬಸವ 
ಪುರಾಣ, ಭಾಗವತ , ಹರಿಕಥಾಮೃತಸಾರ , ಭಿಕ್ಷಾಟನ ಚರಿತ,ಮೋಹನ ತರಂಗಿಣಿ . 


* ( ಅ) ಒಬ್ಬೊಬ್ಬ ಅನುವಾದಕನಿಗೆ ಒಂದೊಂದು ಕಾವ್ಯವನ್ನು ಪೂರ್ತಿಯಾಗಿ 
ಅನುವಾದಿಸುವ ಕಾರ್ಯವನ್ನು ವಹಿಸಿಕೊಡಬೇಕು. ವಿಶೇಷ ಸಂದರ್ಭದಲ್ಲಿ ಒಂದು 
ಪುಸ್ತಕವನ್ನು ಇಬ್ಬರು, ಮೂವರು ಅನುವಾದಕರಿಗೆ ವಹಿಸಿಕೊಡಬಹುದು. 

( ಆ) ಅನುವಾದದಲ್ಲಿ ಏಕರೂಪತೆ ಇರಬೇಕು, ಮಧ್ಯದಲ್ಲಿ ವಿಚ್ಛಿನ್ನತೆ ಕಾಣ 
ಬಾರದು. ಕಥೆಯಂತೆ ಓದಿಸಿಕೊಂಡು ಹೋಗಬೇಕು. 

( ಇ) ಅನುವಾದವ ಆಧುನಿಕರಿಗೆ ಪ್ರಿಯವಾಗುವ ಹೊಸಗನ್ನಡ ಗದ್ಯದಲ್ಲಿ 
ಇರಬೇಕು. 


( ಈ ) ಭಾಷೆಯು ಸರಳವಾಗಿಯೂ ಶುದ್ದವಾಗಿಯೂ ಇರಬೇಕು. ಅನುವಾದವು 
ಮೂಲದಿಂದ ದೂರ ಹೋಗಬಾರದು ಮತ್ತು ಮೂಲವನ್ನು ಬಿಡಲೂಬಾರದು. 

( ಉ ) ಇದು ಪ್ರಾಚೀನಕಾವ್ಯಗಳ ಅನುವಾದವಾದ್ದರಿಂದ ವಿಷಯದ ಗಂಭೀರತೆ 
ಪವಿತ್ರತೆಗಳಿಗೆ ಅನುಗುಣವಾಗಿ ಭಾಷೆಯು ಲಲಿತ ಗಂಭೀರವಾಗಿ ಇರಬೇಕು. 


( ಊ ) ಪ್ರತಿಯೊಬ್ಬ ಅನುವಾದಕನೂ ತಾನು ಅನುವಾದಿಸಿದ ಗ್ರಂಥಕ್ಕೆ ಒಂದು 
ಉಪೋದ್ಘಾತ, ಶಬ್ದಾರ್ಥಕೋಶ ಅನುಬಂಧಗಳನ್ನು ತಯಾರಿಸಿ ಕೊಡಬೇಕು. 
ಉಪೋದ್ಘಾತದಲ್ಲಿ ಪ್ರಸ್ತುತ ಕವಿಯ ದೇಶ ಕಾಲಾದಿ ಪರಿಚಯ , ಪ್ರಸ್ತುತ ಕಾವ್ಯದ 
ವಿಮರ್ಶೆ ಮುಂತಾದುವು ಸಂಕ್ಷೇಪವಾಗಿ ಇರಬೇಕು. ಕಾವ್ಯದಲ್ಲಿ ಬಂದಿರುವ ನ್ಯಾಯಗಳು, 
ಗಾದೆಗಳು, ಪೂರ್ವಕತೆಗಳು ಮುಂತಾದುವುಗಳ ವಿವರಣೆ ಅನುಬಂಧದಲ್ಲಿ ಇರಬೇಕು. 
ವಿವರಣೆ ಸಂಕ್ಷಿಪ್ತವಾಗಿದ್ದರೆ ಆಯಾ ಪುಟದ ಅಡಿಟಿಪ್ಪಣಿಯಲ್ಲಿ ಬರಬಹುದು. 

( ಖ ) ಅನುವಾದಕನು ಮೂಲ ಪರಿಷ್ಕೃತ ಪಾಠವನ್ನೂ ಅದರ ಕೆಳಗಡೆ 
ಅನುವಾದವನ್ನೂ ಕೊಡಬೇಕು, 


XV 


- ( ಋ ) ಉಪೋದ್ಘಾತದಲ್ಲಿ ಅನುವಾದಕನು ತನ್ನ ಸ್ವಂತ ವಿಷಯವೇನನ್ನೂ 
ಪ್ರಸ್ತಾಪಿಸಕೂಡದು. 
* ( ಎ) ಯಾವೊಬ್ಬ ಅನುವಾದಕನ ಅನುವಾದಕಾರ್ಯ ಮಂಡಳಿಗೆ ತೃಪ್ತಿಕರವಾಗಿ 
ಕಂಡುಬಾರದಿದ್ದಲ್ಲಿ ಅಥವಾ ಅನುವಾದಕನು ತಾನಾಗಿ ಒಪ್ಪಿಸಿದ ಕಾರ್ಯ ಮಾಡಲು 
ತನ್ನಿಂದ ಸಾಧ್ಯವಿಲ್ಲವೆಂದು ತಿಳಿಸಿದ ಸಂದರ್ಭದಲ್ಲಿ ಆ ಅನುವಾದಕ ಮಂಡಳಿ ಅಧ್ಯಕ್ಷ 
ಪರಿಷತ್ತಿನ ಅಧ್ಯಕ್ಷರಿಗೆ ಆ ವಿಷಯವನ್ನು ತಿಳಿಸಿ ಆ ಕಾರ್ಯಕ್ಕೆ ಬೇರೊಬ್ಬ ವಿದ್ವಾಂಸ 
ರನ್ನು ಗೊತ್ತು ಮಾಡಬಹುದು . ಹಾಗೆಯೇ ಅನುವಾದಕ ಮತ್ತು ಅನುವಾದಕ 
ಮಂಡಳಿ ಅಧ್ಯಕ್ಷರ ಮಧ್ಯೆ ಉದ್ಭವಿಸಬಹುದಾದ ಸಮಸ್ಯೆಗಳನ್ನು ಪರಿಷತ್ತಿನ ಅಧ್ಯಕ್ಷರು 
ಪರಿಹರಿಸತಕ್ಕದ್ದು . 
- ( ಏ) ನಿಯಮದಂತೆ ಗ್ರಂಥದ ಅನುವಾದ ಕಾರ್ಯ ಮುಗಿದ ಕೂಡಲೆ , 
ಮಂಡಳಿಯ ಅಧ್ಯಕ್ಷರು ಅದನ್ನು ಅನುವಾದಕರಿಂದ ಪಡೆದು ತಮ್ಮ ಸಲಹೆಯೊಡನೆ 
ಅದನ್ನು ಪರಿಷತ್ತಿನ ಅಧ್ಯಕ್ಷರಿಗೆ ಕಳುಹಿಸಿಕೊಡತಕ್ಕದ್ದು , 
- 4 , ಹೀಗೆ ಅನುವಾದ ಕಾರ್ಯವನ್ನು ವಿದ್ವಾಂಸರಿಂದ ಮಾಡಿಸಿದಾಗ ಅವರಿಗೆ 
ಯುಕ್ತ ಸಂಭಾವನೆಯನ್ನು ಕೊಡುವ ಬಗ್ಗೆ ಸಭೆ ತೀರ್ಮಾನ ಕೈಗೊಂಡು, ಸಂಭಾವನೆ 
ಗ್ರಂಥದ ಪರಿಮಾಣದ ಆಧಾರದ ಮೇಲೆ ಸಲ್ಲಬೇಕೆಂಬುದು ನಿರ್ಣಯಿಸಿ, ಗ್ರಂಥದ 400 
ಅಕ್ಷರಗಳಿಗೆ ಒಂದು ಘಟಕವೆಂದೂ ಒಂದು ಘಟಕಕ್ಕೆ 2 ರೂ . ನಂತೆ ಸಂಭಾವನೆ ನೀಡ 
ಬೇಕೆಂದೂ ನಿಶ್ಚಯಿಸಲಾಯಿತು. ಮತ್ತು ಅನುವಾದಕ ಮಂಡಳಿಯ ಅಧ್ಯಕ್ಷರಿಗೆ ಅನು 
ವಾದಕರಿಗೆ ಸಲ್ಲುವ ಸಂಭಾವನೆಯ ಶೇಕಡ 15 ರಷ್ಟನ್ನು ಸಂಭಾವನೆಯಾಗಿ ಕೊಡ 
ತಕ್ಕದ್ದೆಂದೂ ಸಭೆ ನಿರ್ಣಯಿಸಿತು, ಮತ್ತು ಅದರ ಮೂಲಪಾಠ ಪರಿಷ್ಕಾರ, ಮುನ್ನುಡಿ, ... 
ಉಪೋದ್ಘಾತ,ಶೋಧನೆ ಮೇಲ್ವಿಚಾರಣೆ ಇತ್ಯಾದಿ ಕಾರ್ಯಗಳನ್ನು ಗಮನದಲ್ಲಿಟ್ಟು 
ಕೊಂಡು ಹಸ್ತಪ್ರತಿಯನ್ನು ಸಿದ್ದಪಡಿಸಿ ಪರಿಷತ್ತಿಗೆ ಒಪ್ಪಿಸತಕ್ಕದ್ದೆಂದೂ ತೀರ್ಮಾನಿಸ 
ಲಾಯಿತು. 


|| 


- 5 , ಅನುವಾದಕರಿಗೆ ಅನುವಾದ ಕಾರ್ಯಕ್ಕಾಗಿ ಹಣ ಸಂದಾಯವಾದ ಮೇಲೆ 
ಆ ಗ್ರಂಥದ ಪೂರ್ಣ ಹಕ್ಕು ಪರಿಷತ್ತಿಗೆ ಸೇರುತ್ತದೆ. ಪುಸ್ತಕ ಪ್ರಕಟಣೆಯಾದ ಮೇಲೆ , 
ಅನುವಾದಕರಿಗೆ ಈ ಗ್ರಂಥದ ಇಪ್ಪತ್ತೈದು ಪ್ರತಿಗಳನ್ನು , ಅನುವಾದಕ ಮಂಡಲಿ 
ಅಧ್ಯಕ್ಷರಿಗೆ ಎರಡು ಪ್ರತಿಗಳನ್ನು ಉಚಿತವಾಗಿ ನೀಡತಕ್ಕದ್ದು . 
ಈ ಮೇಲ್ಕಂಡ ತೀರ್ಮಾನದಂತೆ ಅನುವಾದಕಾರ್ಯ ಕೈಗೊಳ್ಳಲು ಪರಿಷತ್ತು 
ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅನುವಾದಕ ಮಂಡಲಿಗಳನ್ನು ರಚಿಸಿ ಅದಕ್ಕೆ 
ಬೇಕಾದ ಸಲಕರಣೆಗಳನ್ನು ಒದಗಿಸಿಕೊಟ್ಟಿದೆ. ಯೋಜನೆಯ ಪ್ರಕಾರ ಅನುವಾದ 


xvi 


ಕಾರ್ಯ ಎರಡು ಕಡೆಯೂ ನಡೆಯುತ್ತಿದೆ, ಈಚೆಗೆ ಧಾರವಾಡದಲ್ಲಿ ಅನುವಾದ 
ಕಾರ್ಯ ನಡೆಯುತ್ತಿದೆ. ವಿದ್ವಾಂಸರು ಅನುವಾದ ಮಂಡಲಿ ಅಧ್ಯಕ್ಷರೊಡನೆ ಸಹಕರಿಸು 
ತಿದ್ದಾರೆ. ಅನುವಾದಕ ಮಂಡಳಿ ಅಧ್ಯಕ್ಷರು ವಿಶೇಷ ಆಸಕ್ತಿ ವಹಿಸಿ ಅನುವಾದ 
ಕಾರ್ಯ ಅಚ್ಚುಕಟ್ಟಾಗಿ ನಡೆಯುವಂತೆ ಶ್ರಮಿಸುತ್ತಿದ್ದಾರೆ. 

ಈ ಅನುವಾದ ಗ್ರಂಥಗಳು ಕನ್ನಡ ಜನತೆಗೆ ಸುಲಭ ಬೆಲೆಯಲ್ಲಿ ದೊರೆಯ 
ಬೇಕೆಂಬ ಆಶೆಯು ಸರ್ಕಾರದ ನೆರವಿನಿಂದ ಕೈಗೊಡಿದೆ ಎಂದು ತಿಳಿಸಲು ಸಂತೋಷಿಸು 
ತೇನೆ. 


ಹಂಪ ನಾಗರಾಜಯ್ಯ 


ಕನ್ನಡ ಸಾಹಿತ್ಯ ಪರಿಷತ್ತು 


ಪ್ರಸ್ತಾವನೆ 


ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳಲ್ಲಿ ಗ್ರಂಥ ಪ್ರಕಟಣೆ ಒಂದು 
ಪ್ರಮುಖವಾದ ಚಟುವಟಿಕೆ ಪ್ರಾರಂಭದಲ್ಲಿ ಪರಿಷತ್ತು ತನ್ನ ಆರ್ಥಿಕ ಸ್ಥಿತಿಯನ್ನು 
ಅವಲಂಬಿಸಿ ಕೆಲವೇ ಪುಸ್ತಕಗಳನ್ನು ಪ್ರಕಟಿಸಿತು. ಆದರೆ ಆ ಪುಸ್ತಕಗಳು ಅತ್ಯಂತ 
ಅಮೂಲ್ಯದವೂ ಅಪೂರ್ವದವೂ ಅತ್ಯುಪಯುಕ್ತದವೂ ಆಗಿವೆ . 1969 ರಿಂದ ಈಚೆಗೆ 
ಪರಿಷತ್ತು, ತನ್ನ ಚಟುವಟಿಕೆಗಳನ್ನು ಯೋಜನಾ ಬದ್ದವಾಗಿ ರೂಪಿಸಿಕೊಂಡು ವಾ 
ರ್ಷಿಕ ಯೋಜನೆಯಲ್ಲಿ 100 ಪುಸ್ತಕಗಳನ್ನೂ ಪಂಚವಾರ್ಷಿಕ ಯೋಜನೆಯಲ್ಲಿ 150 
ಪುಸ್ತಕಗಳನ್ನೂ ಹೊರತರಲು ಆಲೋಚಿಸಿತು. ಅದರಂತೆ ವಾರ್ಷಿಕ ಯೋಜನೆ 
ಯಲ್ಲಿನ 100 ಪುಸ್ತಕಗಳೂ ಪಂಚವಾರ್ಷಿಕ ಯೋಜನೆಯ 141 ಪುಸ್ತಕಗಳೂ ಈಗಾ 
ಗಲೇ ಪ್ರಕಟವಾಗಿವೆ . ಉಳಿದವು ಪ್ರಕಟಣೆಯ ಬೇರೆ ಬೇರೆ ಹಂತದಲ್ಲಿವೆ . 

ಪರಿಷತ್ತು ಈಗ ಎರಡನೆಯ ಪಂಚವಾರ್ಷಿಕ ಯೋಜನೆಯ ಕಾರ್ಯಕ್ರಮ 
ಗಳನ್ನು ಆರಂಭಿಸಿದೆ. ಈ ಯೋಜನೆಯಲ್ಲಿ ಪುಸ್ತಕ ಪ್ರಕಟಣೆಯ ಚಟುವಟಿಕೆ 
ಯನ್ನೇ ಪ್ರಧಾನ ಕಾರ್ಯವನ್ನಾಗಿ ರೂಪಿಸಿಕೊಂಡಿದೆ. ಆದರೆ ಕಾಲವನ್ನು ಅನುಸರಿಸಿ 
ಅಯಾ ಕಾಲದ ಕನ್ನಡ ಸಾಹಿತ್ಯದ ಎಲ್ಲಾ ಅಯಾಮಗಳನ್ನೂ ಸಾಹಿತ್ಯ ಧೋರಣೆ 
ಯನ್ನೂ ಗಮನದಲ್ಲಿಟ್ಟುಕೊಂಡು ಪ್ರಕಟಣೆಗೆ ಪುಸ್ತಕಗಳನ್ನು ಆಯ್ದುಕೊಳ್ಳುತ್ತಿದೆ. 
ಅದೆಂದರೆ ಪರಿಷತ್ತು ಪ್ರಕಟಿಸುವ ಗ್ರಂಥಗಳನ್ನು ಒಂದು ಗ್ರಂಥ ಪ್ರಕಟಣಾ ಸಲಹಾ 
ಸಮಿತಿ ಪರಿಶೀಲಿಸಿ ನಿರ್ಧರಿಸುತ್ತದೆ. ಹಾಗೆ ನಿರ್ಧರಿಸುವಾಗ ಪುಸ್ತಕಗಳ ವಿಷಯವನ್ನು 
ಕುರಿತು ಕೆಲವೊಮ್ಮೆ ಆಯಾ ವಿಷಯದಲ್ಲಿ ತಜ್ಞರಾದವರ ಅಭಿಪ್ರಾಯವನ್ನು 
ಪಡೆಯುತ್ತದೆ. 

_ 24 - 7 - 78 ರಿಂದ ಹೊಸ ಪದಾಧಿಕಾರಿಗಳು ಅಧಿಕಾರವನ್ನು ವಹಿಸಿಕೊಂಡಿ 
ದ್ದಾರೆ. ಹೊಸ ದೃಷ್ಟಿಯಿಂದ ಗ್ರಂಥ ಪ್ರಕಟಣ ಸಲಹಾ ಸಮಿತಿಯನ್ನು ರಚಿಸಿದೆ. ಈ 
ಸಮಿತಿಯ ಸಲಹೆ ಸಹಕಾರಗಳಿಂದ ಇಂದಿನ ಪುಸ್ತಕಗಳು ಹೊರಬರುತ್ತಿವೆ. ಈ 
ಪುಸ್ತಕಗಳಲ್ಲಿ ಅಚ್ಚಾಗದ ಪ್ರಾಚೀನ ಗ್ರಂಥಗಳು, ಭಾಷಾಂತರದ ಕೃತಿಗಳು , ಜನ 
ಸಾಮಾನ್ಯರಿಗೆ ಶಾಸ್ತ್ರ , ಸಾಹಿತ್ಯ , ಕಲೆ, ವಿಜ್ಞಾನ, ಜನಪದ ಸಾಹಿತ್ಯ , ನಿಘಂಟುಗಳು 
ಇರುತ್ತವೆ. 

ಕನ್ನಡ ಜನತೆಗೆ ಒಳ್ಳೆಯ ಸಾಹಿತ್ಯವನ್ನು ಸುಲಭ ಬೆಲೆಗೆ ಒದಗಿಸಬೇಕು, ಕಾಲ 
ಕಾಲಕ್ಕೆ ಜನತೆಯ ಆಶೋತ್ತರಗಳನ್ನು ಪೂರೈಸುವಂತೆ ವೈಚಾರಿಕ ಸಾಹಿತ್ಯವನ್ನು 
ನೀಡಬೇಕು. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೇಷ್ಟ ಕೊಡುಗೆಗಳನ್ನು ಪರಿಷತ್ತು ಜನತೆಗೆ 


xviii 


ಕೆ 


ನೀಡಬೇಕು ಎಂಬ ಪರಿಷತ್ತಿನ ಧೈಯ ಧೋರಣೆಗಳನ್ನು ಗಮನಿಸಿ ಕರ್ನಾಟಕ ರಾಜ್ಯ 
ಸರ್ಕಾರದವರು ಉದಾರ ಸಹಾಯ ನೀಡಿದ್ದಾರೆ ಮತ್ತು ನೀಡುತ್ತಿದ್ದಾರೆ. 

ಪರಿಷತ್ತು ಈಗ ತನ್ನ ಎರಡನೆಯ ಪಂಚವಾರ್ಷಿಕ ಯೋಜನೆಯ ಕಾರ್ಯ 
ಗಳನ್ನು ಆರಂಭಿಸಿದೆ. ಆ ಅವಧಿಯಲ್ಲಿ ಮೇಲೆ ತಿಳಿಸಿದಂತೆ ಅನೇಕ ಹೊಸ ಪುಸ್ತಕ 
ಗಳನ್ನು ಹೊಸದಾಗಿ ಹಾಕಿಕೊಂಡ ಧೈಯ ಧೋರಣೆಗಳಿಗನುಸಾರವಾಗಿ ಹೊರತರಲು 
ಯತ್ನಿಸುತ್ತಿದೆ ಎಂಬ ನಂಬಿಕೆ ನನಗಿದೆ. ಈ ಕಾರ್ಯದಲ್ಲಿ ಗ್ರಂಥ ಪ್ರಕಟಣ ಸಲಹಾ 
ಸಮಿತಿ ಸದಸ್ಯರು, ಲೇಖಕರು , ಸಾಹಿತ್ಯ ವಿದ್ವಾಂಸರು ಮತ್ತು ರಾಜ್ಯ ಸರಕಾರ 
ಸಹಕಾರ ನೀಡುತ್ತಿದ್ದಾರೆ. ಅವರಿಗೆ ಪರಿಷತ್ತು ತನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. 

ಪರಿಷತ್ತಿನ ಪ್ರಕಟಣೆಗಳು ಕನ್ನಡಿಗರಿಗೆ ಲಾಭದಾಯಕವಾಗುವುದರಲ್ಲಿ ಸಂದೇಹ 
ವಿಲ್ಲ . ಆ ಲಾಭವನ್ನು ಅವರು ಪಡೆದು ನಾಡುನುಡಿಯ ಸೇವೆಯಲ್ಲಿ ಪಾಲುದಾರ 
ರಾಗಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ಮಾಲೆಯಲ್ಲಿ ಚನ್ನಪ್ಪ ಎರೇಸೀಮೆ ಅವರು 
ಷಡಕ್ಷರದೇವ ಕವಿಯ ಬಸವರಾಜ ವಿಜಯ ಕಾವ್ಯವನ್ನು ಅನುವಾದ ಮಾಡಿಕೊಟ್ಟಿ 
ದ್ದಾರೆ. ಅವರಿಗೆ ಪರಿಷತ್ತಿನ ಕೃತಜ್ಞತೆಗಳು ಸಲ್ಲುತ್ತವೆ. 


ಹಂಪ ನಾಗರಾಜಯ್ಯ 

ಅಧ್ಯಕ್ಷರು 
ಕನ್ನಡ ಸಾಹಿತ್ಯ ಪರಿಷತ್ತು 


ಬಿನ್ನಹ 


ಹಳಗನ್ನಡ ಕಾವ್ಯಗಳ ಅನುವಾದ ಮಾಲೆಯಲ್ಲಿ ಪ್ರಕಟವಾಗುತ್ತಿರುವ ಬಸವ 
ರಾಜ ವಿಜಯ ' ವು ಓದುಗರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಒದಗಿಸುವ ಇನ್ನೊಂದು 
ಬೆಲೆಯುಳ್ಳ ಕೊಡುಗೆಯಾಗಿದೆ . ಷಡಕ್ಷರ ಕವಿಯ ಕೃತಿಗಳನ್ನು ಟೀಕಾಗ್ರಂಥಗಳ 
ಸಹಾಯವಿಲ್ಲದೆ ಅರ್ಥ ಮಾಡಿಕೊಳ್ಳುವುದು ಇಂದಿನವರಿಗೆ ಕಷ್ಟವಾಗುತ್ತದೆ. ಅನು 
ವಾದಕ್ಕೆ ಅದರದೇ ಆದ ಇತಿಮಿತಿಯಿದ್ದರೂ , ಓದುಗರ ಸೌಕರ್ಯ ದೃಷ್ಟಿಯಿಂದ 
ಅಲ್ಲಲ್ಲಿ ವಿಶೇಷ ವಿವರಗಳನ್ನು ಒದಗಿಸುವುದು ನಮ್ಮ ಅನುವಾದ ಮಾಲೆಯ ನೀತಿ. 
ಶ್ರೀ ಎರೇಸೀಮೇ ಚನ್ನಪ್ಪನವರು ಈಗಾಗಲೇ ಷಡಕ್ಷರ ಕವಿಯ ರಾಜಶೇಖರ ವಿಲಾಸ 
ವನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ. ಅದೇ ಕ್ರಮವನ್ನು ಪ್ರಕೃತ ಗ್ರಂಥದ ಅನು 
ವಾದದಲ್ಲಿಯೂ ಅನುಸರಿಸಿ, ವಾಚಕರಿಗೆ ಸೌಲಭ್ಯವೊದಗಿಸಿರುವರು . ಕಾವ್ಯಾಭ್ಯಾಸಿಗಳು 
ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವರೆಂದು ಹಾರೈಸುತ್ತೇನೆ. 

ಅನುವಾದ ಮಾಡಿಕೊಟ್ಟ ಶ್ರೀ ಚನ್ನಪ್ಪನವರಿಗೂ , ಅನುವಾದ ಮಾಲೆಯನ್ನು 
ಪೋಷಿಸಿಕೊಂಡು ಬರುತ್ತಿರುವ ಪರಿಷತ್ತಿನ ಅಧ್ಯಕ್ಷ ಶ್ರೀ ಹಂಪ ನಾಗರಾಜಯ್ಯ 
ನವರಿಗೂ ಅಭಿನಂದನೆಗಳು . 


ಬೆಂಗಳೂರು 18 
17 - 8 - 1982 


- ರಾ . ವೆಂ . ಕುಲಕುರಣಿ 

ಅಧ್ಯಕ್ಷ 
ಬೆಂಗಳೂರು ಅನುವಾದ ಮಂಡಲಿ 
ಕನ್ನಡ ಸಾಹಿತ್ಯ ಪರಿಷತ್ತು 


ಗದ್ಯಾನುವಾದಕನ ನುಡಿ 


ರಾಜಶೇಖರ ವಿಳಾಸವನ್ನು ಸಾಹಿತ್ಯ ಪರಿಷತ್ತಿಗೆ ಪರಿಷದಧ್ಯಕ್ಷ ಸನ್ಮಾನ್ಯ 
ಶ್ರೀ ಜಿ. ನಾರಾಯಣರವರ ಅನುಜ್ಞೆಯ ಮೇರೆ ಮಾಡಿಕೊಟ್ಟುದು ನನ್ನ ಪುಣ್ಯವಿಶೇಷ. 
ಆ ಕವಿಯ ಇನ್ನೊಂದುಶ್ರೇಷ್ಠವೂ ಕ್ಲಿಷ್ಟವೂ ಆದ ಬಸವರಾಜ ವಿಜಯ ಅಥವಾ ವೃಷ 
ಭೇಂದ್ರ ವಿಜಯವನ್ನು ಗದ್ಯಾನುವಾದಕ್ಕಾಗಿ ಶ್ರೀ ಜಿ . ನಾರಾಯಣರವರು ನನ್ನನ್ನೇ 
ಆರಿಸಿದಾಗ ಮೈನಡುಗಿತು. ಷಡಕ್ಷರ ದೇವನ ಕಾವ್ಯಗಳನ್ನು ಜೀರ್ಣಿಸಿಕೊಂಡು ತಕ್ಕ 
ಹಾಗೆ ಗದ್ಯಾನುವಾದ ಮಾಡುವ ಕಾರೈಸುಲಭಸಾಧ್ಯವೇನೂ ಅಲ್ಲ . ಆದರೆ ಧೈಯ್ಯದಿಂದ 
ದೇವರಮೇಲೆ ಭಾರಹಾಕಿ ಒಪ್ಪಿಕೊಂಡು ಸತತ ಪ್ರಯತ್ನ ಮಾಡಿ ತಿಳಿಯದಿದ್ದಾಗ 
ಗದ್ಯಾನುವಾದ ಮಂಡಳಿಯ ಅಧ್ಯಕ್ಷರಾದ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನ ನಿವೃತ್ತ 
ಮಹಾಮಹೋಪಾಧ್ಯಾಯ ಶ್ರೀ ರಂಗನಾಥಶರ್ಮಾಜಿ ಅವರೊಡನೆ ಇನ್ನಿತರ ವಿದಾಸ 
ರೊಡನೆ ಚರ್ಚಿಸಿ ಈ ಕಾವ್ಯವನ್ನು ಮುಗಿಸಿದುದು ಭಗವತೃಪೆಯಲ್ಲದೆ ನನ್ನಲ್ಲಿ ಅಂಥಶಕ್ತಿ 
ಯಿದೆಯೆಂದೇನೂ ಅಲ್ಲ. ಪರಿಷದಧ್ಯಕ್ಷ ಶ್ರೀ ಜಿ. ನಾರಾಯಣರವರು ಹಳಗನ್ನಡ 
ಕಾವ್ಯಗಳ ಅರ್ಥಸಾವರಾನ್ಯರಿಗೂ ಆಗಬೇಕೆಂದೆತ್ತಿಕೊಂಡಿರುವ ಈ ಕಾರ ಅತ್ಯಂತ 
ಸ್ತುತ್ಯವಾದುದು. ಇಂಥ ಕಾರಕ್ರಮವನ್ನು ಹಾಕಿಕೊಳ್ಳುವವರಿಗೆ ಅದ್ಭುತಧೈಯ್ಯಬೇಕು. 
ಇವೇನು ಚಿಕ್ಕಕಾರಗಳೇ ! ಲಕ್ಷಲಕ್ಷಧನವನ್ನು ಆರ್ಜಿಸಿತಂದು ಸುರಿದು ಅವನ್ನು ಸುಲಭ 
ಬೆಲೆಗೆ ಒದಗಿಸಬೇಕು. ಈ ಮಹಾಸಾಹಸಕ್ಕೆ ಕೈ ಹಾಕಿ ಈಗಾಗಲೇ ಅನೇಕ ಮಹತ್ವದ 
ಕೃತಿಗಳನ್ನು ಅವರು ಹೊರತಂದು ಕನ್ನಡಿಗರಿಗೆ ಮಹೋಪಕಾರ ಮಾಡಿದ್ದಾರೆ. ಅವರ 
ಶಾಶ್ವತ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಪರಿಷತ್ತು ಇಂಥ ಅಧ್ಯಕ್ಷ ಶ್ರೇಷ್ಠರನ್ನು 
ಎಂದೋ ಒಮ್ಮೊಮ್ಮೆ ಪಡೆಯುತ್ತದೆ. ಆಗ ಇಂಥ ಅದ್ಭುತ ಪವಾಡಗಳು ನಡೆದು 
ಹೋಗುತ್ತವೆ. ಶ್ರೇಷ್ಟ ಮಟ್ಟದ ಸಂಘಟನಾಚತುರರೂ , ಧೈರಸ್ಥೆರ ವಿಶಿಷ್ಟರೂ , 
ಸದ್ದು ಗದ್ದಲವಿಲ್ಲದೆ ಕಾವ್ಯವನ್ನು ಮಾಡಿ ಮುಗಿಸುವ ಶಾಂತಗಂಭೀರರೂ ಆದ ಅವರ ಈ 
ಸ್ತುತ್ಯವಾದ ಮಹಾಕಾರ ಯಶಸ್ವಿಯಾಗಿ ನಡೆದು ಕನ್ನಡ ಸಾಹಿತ್ಯದ ಹಳಗನ್ನಡಶ್ರೇಷ್ಠ 
ಕೃತಿಗಳೆಲ್ಲ ಕನ್ನಡಿಗರ ಹಸ್ತಭೂಷಣಗಳಾಗಲೆಂದು ಈಶ್ವರನಲ್ಲಿ ಪ್ರಾರ್ಥಿಸುತ್ತೇನೆ. 


ಬೆಂಗಳೂರು 
೪ - ೭ - ೭೮ 


ಚನ್ನಪ್ಪ ಎರೇಸೀಮೆ 
597 , 4ನೇ ರ್ಮೈ , 2ನೇ ಕ್ರಾಸ್ 
ವಿಜಯನಗರ, ಬೆಂಗಳೂರು- 40 


ವಿಷಯಾನುಕ್ರಮಣಿಕೆ 


iii 


xvii 


XX 


Xxii 


೪೬ 


೧೦೭ 


ಅಧ್ಯಕ್ಷರ ಮುನ್ನುಡಿ 
ಅನುವಾದದ ಯೋಜನೆ 

xiii 
ಅಧ್ಯಕ್ಷರ ಪ್ರಸ್ತಾವನೆ 
ಬಿನ್ನಹ 

xiy 
ಗದ್ಯಾನುವಾದದ ನುಡಿ 

ವಿಷಯಾನುಕ್ರಮಣಿಕೆ 
೨೫. ಬಸವ ಭಕ್ತ ಪ್ರಾಣಸಖತ್ಯ ಕಥನಂ (ಮೇದರ ಕೇತಯನ್ನನ ಕಥೆ) 
೨೬ . ದಸರಿದೇವ ಕಥಾಭಿವರ್ಣನಂ ( ದಸರಿದೇವನ ಕಥೆ) | 
೨೭. ಗುರು ಭಕ್ತ ಗುರು ಭಕ್ತಿ ಮಹತ್ವ ಕಥನಂ ( ಗುರು ಭಕ್ತಯ್ಯನಕಥೆ) 
೨೮. ಪ್ರೌಢಮತಿ ಕಥಿತ ಶ್ವೇತ ವೃತ್ತಾಂತ ಕಥನಂ ( ಗುರು ಭಕ್ವಾಂಡಾರಿ ಕಥೆ) 
೨೯ . ಮಲ್ಟಣ ಪಾಲಗುರ್ಜರ ಕಥಾಭಿವರ್ಣನಂ (ಮಣನ ಕಥೆ 

ಪಾಲಗುರ್ಜರನಕಥೆ) 
೩೦ . ಗುರುಭಕ್ತಿ ರಾಜ ಗುರು ಭಕ್ತಿ ವರ್ಣನಂ ( ಗುರು ಭಕ್ವಾಂಡಾರಿಯ ಕಥೆ) ೧೬೯ 
೩೧, ವೇಮನಾಹ್ಯ ಕಥಾವಿವರಣಂ (ವೇಮನಾರಾರರ ಕಥೆ) 
೩೨. ಮಾದಿರಾಜಕೃತ ಚಿಕ್ಕ ಮಾದಣ್ಯ ಪ್ರಾಣದಾನ ಕಥನಂ ( ಸಕಳೇಶ 
ಮಾದರಸರಿಂದ ಚಿಕ್ಕಮಾದಣ್ಣನ ಪ್ರಾಣದಾನದ ಕಥೆ) 

೨೧೪ 
೩೩ . ಕದಿರೆ ರೇಮಾಲ್ಯ ವೃತ್ತಾಂತ ಕಥನಂ (ಕದಿರೆ ರೇವಯ್ಯನಕಥೆ) ೨೩೩ 
೩೪, ವೀರಭಕ್ತ ವಿಳಾಸಂ ( ಏಕಾಂತ ರಾಮಯ್ಯನ ಕಥೆ, ಮೊರಟದ 

ಬಂಕಿ ದೇವನ ಕಥೆ, ತಿರುವಾಕರೀಶ್ವರನ ಕಥೆ, ನಿಡುಮಾರನ ಕಥೆ, 

ಸಾಂಖ್ಯ ತೇಂಡರ ಕಥೆ) 
೩೫ . ಕೋವೂರ ಬ್ರಹ್ಮದಾಸ ದೇವಾದಿ ವಿಜಯ ಕಥನಂ (ಕೋವುರ 
ಬೊಮ್ಮಯನ ಕಥೆ, ದಾಸಿಮಯ್ಯನ ಕಥೆ) 

gea 
ಏಕಾಂತ ರಾಮ ದೇವ ವಿಜಯ ವರ್ಣನಂ ( ಮಾರುಡಿಗೆಯ ನಾಚಿ 
ದೇವನ ಕಥೆ, ಪುಲಿಗೆರೆಯ ಸೋಮನಾಥನ ಕಥೆ, ವೈಜಾಂಬಿಕೆಯ ಕಥೆ 
ಏಕಾಂತರಾಮಯ್ಯಗಳ ಕಥೆ) 

೩೧೮ 
೩೭. ಸೊಡ್ಡಳ ಬಾಚಿರಾಜವಾದಿ ವಿಜಯ ಕಥನಂ (ಸೊಡ್ಡಳಬಾಚರಸರ 
ಕಥೆ , ಆರಮನಕಥೆ , ಮಂಚಣಾರರ ಕಥೆ) 

೩೪೫ 


೧೮೮ 


೩೬ , 


xxiv 


೩೮೭ 


೪೫೬ 


೩೮. ಕಲಿನಾಥ ಬಿಬ್ಬಭಾಸ್ಕರಾದಿ ಕಥಾವಿವರಣಂ ( ಶಿವನಾಗಮಯ್ಯನ ಕಥೆ 

ಹಾವಿನಹಾಳ ಕಲ್ಲಯ್ಯನ ಕಥೆ, ಬಿಬ್ಬಿ ಬಾಚಯ್ಯನ ಕಥೆ, ಮಾದರ 

ದೊಡಯ್ಯನ ಕಥೆ , ಡೋಹರ ಕಕ್ಕಯ್ಯನ ಕಥೆ) 
೩೯ . ಶಿವನಾಗಿದೇವ ಮಹತ್ವ ಕಥನ (ಕೆಂಬಾವಿಭೋಗಣ್ಣನ ಕಥೆ, 

ಶ್ವಪಚಯ್ಯನ ಕಥೆ, ಉದ್ಭಟ ದೇವನ ಕಥೆ, ಗುಡ್ಡಾದೇವಿಯ ಕಥೆ, 

ಶಿವನಾಗಮಯ್ಯನ ಕಥೆ). 
೪೦. ವಿಷ ವಿತರಣ ಕಥನಂ ( ಬಸವಣ್ಣನು ವಿಷವನ್ನು ಸುಧೆಯನ್ನಾಗಿ 

ಮಾಡಿದ ಕಥೆ) 
೪೧ . ಬಸವೋಪದೇಶ ಕಥನಂ ( ಜಗದೇವನ ಕಥೆ) 
೪೨ . ವೃಷಭೇಂದ್ರ ವಿಜಯ ವರ್ಣನಂ ( ಅಲ್ಲಯ್ಯ ಮಧುವಯ್ಯಗಳ ಕಥೆ, 

ಬಿಜ್ಜಳನ ವಧೆ. ಬಸವಣ್ಣನ ಲಿಂಗೈಕ್ಯ ) . 
ಪರಿಶಿಷ್ಟ . ( ೧) ಬಸವಕೃತಿ ಲಲಿತ ಪದ ನೃತ್ಯಗಳ ಅರ್ಥ 

( ೨) ಇತರ ವೃತ್ತಗಳು ಬಸವಸ್ತೋತ್ರಗಳ ಅರ್ಥ 
(೩ ) ಬಸವರಾಜ ವಿಜಯದಲ್ಲಿ ಬಳಸಿರುವ ಗಾದೆಗಳು 
( ೪) ಪಾರಿಭಾಷಿಕ ಪದಾರ್ಥಕೋಶ 
(೫) ಪೂರ್ವ ಕಥೆಗಳು 
( ೬) ಆಧಾರ ಗ್ರಂಥಸೂಚಿ 


೪೮೯ 


೫೦೮ 
೫೪೧. 


೫೭೭ 


೫೮೫ 
೫೮೯ 
೫೯೬ 


೬೧೧. 


ಮಹಾಕವಿ ಷಡಕ್ಷರದೇವ ವಿರಚಿತ 


ಬಸವರಾಜ ವಿಜಯಂ 


ಭಾಗ - ೨ 


ಸ ೦ ಚ ವಿ ೦ ಶಾ ಶ್ಯಾ ಸ ೦ 

[ಮೇದರ ಕೇತಯ್ಯನ ಕಥೆ] 


ಶ್ರೀ ಸದವಳಾಂಬಿಕಾದರ 
ಹಾಸದ್ಯುತಿಮಲ್ಲಿಕಾವಧುವ್ರತನಭವಂ 
ವಾಸವಮುಖಸುರಹೃದಯೋ 
ಲಾಸಪದನೀಗೆ ಸೌಖ್ಯವಂ ಶಿವಲಿಂಗಂ 

ವ|| ಇಂತು ಚನ್ನಬಸವಂ ಬಸವವೃತ್ತಾಂತಮಂ ಬೆಸಸಿ ಗಣನವಹಕಾನಂದಮನೊದವಿಸಿ 
ಸುಖಮಿರುತಿರೆ ಮತ್ತಮಲ್ಲಿ 

ಚರಲಿಂಗಂ ಸ್ವಾಮಿ ಸುಜ್ಞಾನಮೆ ಸಮುಚಿತ ಸನ್ಮಂತ್ರಿಯಾಚಾರವೇ ಭಾ 
ಸುರರಾಷ್ಟ೦ ಶಾಂತಿ ದುರ್ಗ೦ ವಿಮಳಗುಣಮೆ ಮಿತ್ರಂ ಮಹಾಮೂಲಮಂತ್ರಂ 
ಚಿರಕೋಶಂ ಶುದ್ಧ ಬುದ್ದಿ ಪ್ರಕೃತಿಬಲಮಿವಿಂತಾಗೆ ಸಪ್ತಾಂಗಮಾಳ 
ಚೂರಿಯಿಂ ಸದ್ಭಕ್ತಿಸಾಮ್ರಾಜ್ಯಕೆ ವಿಭುವೆನಿಸುತ್ತೋಪು ತಿರ್ದಂ ನೃಪೇಂದ್ರ 
ಜಿತರಿಪುವರ್ಗನುಪಾಯಾ 
ನೈತನಧಿಗತಮಂತ್ರಶಕ್ತಿತಂದಿತ ವಿ 


ಮೇದಾರ ಕೇತಯ್ಯನ ಕಥೆ 
೧ . ಮಂಗಳಕರಳಾದ ಪವಿತ್ರ ಪಾರ್ವತಿಯ ಮುಗುಳುನಗೆಯ ಕಾಂತಿಯೆಂಬ 
ಮಲ್ಲಿಗೆಯ ಹೂವಿಗೆ ಭ್ರಮರ ಸ್ವರೂಪನೂ , ಭವರಹಿತನೂ , ಇಂದ್ರನೇ ಮೊದಲಾದ 
ದೇವತೆಗಳ ಮನಸ್ಸಿಗೆ ಸಂತೋಷವನ್ನುಂಟುಮಾಡುವವನೂ ಆದ ಶಿವಲಿಂಗನು 
ಸೌಖ್ಯವನ್ನು ಉಂಟುಮಾಡಲಿ . ವ|| ಈ ರೀತಿಯಲ್ಲಿ ಚೆನ್ನಬಸವಣ್ಣನು ಬಸವೇಶ್ವರನ 
ವೃತ್ತಾಂತವನ್ನು ಶಿವಗಣಸಮೂಹಕ್ಕೆ ಹೇಳಿ, ಆನಂದವನ್ನುಂಟುಮಾಡುತ್ತ ಸುಖವಾಗಿ 
ಇರುತ್ತಿರಲು ಮತ್ತು ಅಲ್ಲಿ - ೨. ಜಂಗಮಲಿಂಗವೇ ಸ್ವಾಮಿ , ಸುಜ್ಞಾನವೇ 
ಯೋಗ್ಯನಾದ ಮಂತ್ರಿ , ಆಚಾರವೇ ಶೋಭಿಸುವ ರಾಷ್ಟ್ರ , ಶಾಂತಿಯೇ ಕೋಟೆ,ಶ್ರೇಷ್ಠ 
ಸದ್ಗುಣಗಳೇ ಮಿತ್ರ , ಮಹಾಮೂಲಮಂತ್ರವೇ (ಶಿವಷಡಕ್ಷರಿಯೇ ) ಶಾಶ್ವತ ಕೋಶ, 
ಶುದ್ಧವಾದ ಮನಸ್ಸೇ ಮೊದಲಾದುವುಗಳು ಸೈನ್ಯ ( ಬಲ) - ಈ ರೀತಿ ಇವು ಉಂಟಾ 
ಗಿರಲು ಇಂಥ ಸಪ್ತಾಂಗ ( ಏಳು ಲಿಂಗಗಳನ್ನು ಹೊಂದಿ, ಆನಂದದಿಂದ ಸದ್ಭಕ್ತಿಯೆಂಬ 
ಸಾಮ್ರಾಜ್ಯಕ್ಕೆ ಪ್ರಭುವೆಂದೆನಿಸಿ ವೃಷಭೇಂದ್ರನು ( ಕಲ್ಯಾಣದಲ್ಲಿ) ಇರುತ್ತಿದ್ದನು. 
೩ . ( ಅವನು) ರಿಪುವರ್ಗವನ್ನು ಜಯಿಸಿದ್ದನು. (ಕಾಮಕ್ರೋಧಾದಿ ಅರಿಷಡ್ವರ್ಗ 
ಗಳನ್ನು ಗೆದ್ದಿದ್ದನು) ; ಸಾಮ ದಾನ ಭೇದ ದಂಡಾದಿ ಚತುರೋಪಾಯಗಳಿಂದ 


ಬಸವರಾಜ ವಿಜಯಂ 


ಶ್ರುತಗುಣಗಣನಿಧಿಯವನೀ 
ಶತೆಯಂ ತಳೆದಾಳ್ಳುದರಿದೆ ಜಸವಂ ಬಸವಂ 
ಬಸವಪದಾಬ್ಬ ಪಾಂಶು ಧರೆಯಂ ಬಸವೇಶನ ದಿವ್ಯ ಕೀರ್ತಿಯ 
ಣ್ಣೆಸೆಯಧಿನಾಥರಂ ಬಸವರಾಜಪಾಂಗದ ಕಾಂತಿ ಚಂದ್ರಸಾ 
ರಸಸಖರೋಚಿಯಂ ಪದೆದು ಸೋಂಕಿದ ಮಾತ್ರದೆ ಪಾವನತ್ವವು 
ಪೊಸಯಿಸಿ ರಂಜಿಸಿರ್ದುವೆನೆ ತನ್ಮಹಿಮಾಬಿ ಯ ಪೆರ್ಮೆಯೆಂತುಟೋ 

ವ|| ಎನಿಸಿ ನೆಗಳೆವೆತ್ತು ಬಸವಂ ತ್ರಿವಿಧ ಲಿಂಗಸಪರ್ಯಯಿಂ ಸುಖವಿರ್ಪನ್ನ ಮಾ ಪುರ 
ವರದಲ್ಲಿ 

ಖ್ಯಾತಗುಣರಾಶಿ ಮೇದರ 
ಕೇತಯ್ಯನೆನಿಪ್ಪ ಶರಣನೊಪ್ಪಿಗೆ ಪದಪಿಂ 
ದಾತನಸುವಂ ಶಿವಂ ಸಂ 
ಪ್ರೀತಿಯಿನೊಡಗೂಡಿಕೊಂಡನಂದೊಂದುದಿನಂ 

ವಗಿ ಆಗಳಾ ಪೊಳಲ ಭಕ್ತಗಣಂಬೆರಸು ವೃಷೇಂದ್ರನೇwಂದು ಸರ್ವಮಾಹೇಶ್ವರರ್ನೆರೆ 
ದೊಡೋಲಗಂಗೊಟ್ಟು ತತವಿತತಘನಸುಷಿರವಾದ್ಯಧ್ವನಿ ವಿಜೃಂಭಿಸೆ ಪುಷ್ಪಾಂಜಲಿಗಳೊಡನುಘರ 
ವಂಗುಡುತ್ತುಂ ಶಿವಸಂಕೀರ್ತನಂಗಳಂ ಪಾಡುತಾಡುತಂ ಬಿನದಂಬೆತ್ತಿರ್ಪುದು ಕಂಡು ತತ್ಸಭೆಗೆ 


ಕೂಡಿದ್ದನು. (ಶುಭವನ್ನುಂಟುಮಾಡುವ ಉಪಾಯಗಳಿಂದ ಕೂಡಿದ್ದನು) ; ರಾಜ 
ತಂತ್ರದಲ್ಲಿ ಹೇಳಲ್ಪಟ್ಟ ಪ್ರಸಿದ್ದವಾದ ಸದ್ಗುಣ ಸಮೂಹಗಳ ನಿಕ್ಷೇಪವೆನಿಸಿದ್ದನು. 
[ ಆಗಮಗಳಲ್ಲಿ ಹೇಳಲ್ಪಟ್ಟ ಪ್ರಸಿದ್ದವಾದ ಸದ್ಗುಣಭರಿತರಾದ ಶಿವಗಣ ಸಮೂಹಕ್ಕೆ 
ನಿಧಿಯೆನಿಸಿದ್ದನು]; (ಹೀಗೆ) ಆ ಬಸವಣ್ಣನು ಭೂಮಿಪಾಲನ ಅಧಿಕಾರವನ್ನೂ ಹೊಂದಿ 
ಕೀರ್ತಿಯನ್ನು ಹೊಂದಿರುವುದು ಅಸಾಧ್ಯವಾದದ್ದೇ ? ೪. ಬಸವಣ್ಣನ ಪಾದಕಮಲದ 
ಧೂಳು ಭೂಮಿಯನ್ನೂ , ಬಸವೇಶ್ವರನ ದಿವ್ಯ ಕೀರ್ತಿಯು ಎಂಟದಿಕ್ಕಿನಲ್ಲಿರುವ 
ಅರಸರನ್ನೂ , ಬಸವರಾಜನ ಕಡೆಗಣ್ಣಿನ ಕಾಂತಿಯು ಚಂದ್ರ ಮತ್ತು ಸೂರ್ಯರ 
ಕಿರಣಗಳ(ತೇಜಸ್ಸನ್ನು ) ಹೊಂದಿ , ಸೋಂಕಿದ ಮಾತ್ರದಿಂದಲೇ ಪರಿಶುದ್ಧತೆಯನ್ನುಂಟು 
ಮಾಡಿ, ರಂಜಿಸಿರುವುದೋ ಎನ್ನುವಂತೆ ಆ ಮಹಿಮಾ ಸಮುದ್ರನಾದ ಬಸವನ ಹಿರಿಮೆ 
ಹೇಗಿತ್ತೋ ! ವ ಹೀಗೆನಿಸಿ ಖ್ಯಾತಿಯನ್ನು ಹೊಂದಿ ತ್ರಿವಿಧ ( ಇಷ್ಟ , ಪ್ರಾಣ, 
ಭಾವ) ಲಿಂಗಪೂಜೆಯಿಂದ ಸುಖದಿಂದ ಇರುತ್ತಿರುವಾಗ - ೫ . ವಿಖ್ಯಾತವಾದ ಗುಣಗಳ 
ಸಮೂಹವುಳ್ಳ ಮೇದಾರಕೇತಯ್ಯನೆಂಬ ಶರಣನು ( ಆ ಕಲ್ಯಾಣದಲ್ಲಿ) ಶೋಭಿಸು 
ತಿದ್ದನು. ಒಂದು ದಿವಸ ಪ್ರೀತಿಯಿಂದ ಆತನ ಪ್ರಾಣವನ್ನು ಶಿವನು ತನ್ನ ಜೊತೆಯಲ್ಲಿ 
ಸೇರಿಸಿಕೊಂಡನು ( ಲಿಂಗೈಕ್ಯನಾದನು ). ವ!! ಆಗ ಆ ಕಲ್ಯಾಣ ನಗರದ ಭಕ್ತಗಣ 
ಸಮೇತವಾಗಿ ಬಸವೇಶ್ವರನು ಬಂದು, ಸಕಲ ಮಾಹೇಶ್ವರರುಗಳೊಡನೆ ಒಡೋಲಗ 
ವನ್ನು ನಡೆಸಿದನು . ( ಅಲ್ಲಿ) ತತ , ವಿತತ, ಘನ, ಸುಷರ ( ತಂತ್ರೀ ವಾದ್ಯಗಳು , ಚರ್ಮ 


ಪಂಚವಿಂಶಾಶ್ವಾಸಂ 


ಸಾಷ್ಟಾಂಗಮೆಱಗಿ ತದನುಜ್ಞೆಯಿಂ ಕುಳ್ಳಿರ್ದು ಶರಣಂ ಹರಣಂಗಳೆದನೆಂದು ಮನಂ ನೊಂದು 
ಮಜುಗುತನಿತಚಿನ್ನ ಭಾಷೆಯಂ ನೆನೆದು ನೇಹಂಮಿಗೆ ನಿಜಪ್ರಾಣಮನಾಕ್ಷಣದೋಳ್ವಿಸರ್ಜಿಸೆ ಗಣ 
ನಿವಹಮದಂ ಕಂಡು ಕೌತುಕಂಗೊಂಡು ಪಡಿಯ ಬಾಚಿದೆವನಂ ಮಾಚಿದೇವನಡಿಗಳಿರ್ದೆಡೆಗೀ 
ಕಜ್ಜಮೆಲ್ಲಮಂ ಬಿನ್ನ ವಿಪುದೆಂದು ಬೆಸಸಿ ಕಳುಪಲೊಡನೆ 


ಕಡುವೇಗದಿನೇಂದಾ 
ಪಡಿಯಚಿನಾ ಮಾಚಿದೇವನಡಿದಳಿರೊಳ್ಳಿ 
ಗೆಡೆದೆಳು ಮುಗಿದ ಕೈ ನೊಸ 
ಲೆಡೆಯೊಳ್ಳಿಲೆ ದೇವ ಕೇಳ್ಳುದೆಂದಿಂತೆಂದಂ 


ಮೇದರ ಕೇತದೇವನಸು ಲಿಂಗದೊಳೊಂದೆ ವೃಷೇಂದ್ರನಂದು ತಾ 
ನೋದಿದ ಗೀತಮಂ ನೆನೆದು ಪವ್ವನೆ ಪಾ ಭವತ್ಪದಾಬ್ಬ ಮಂ 
ಸಾದರಮೆಯೇ ಜಾನಿಸುತೆ ನೋಳಗೊಳದ್ಭುತವು ಸತ್ಯರ 
ತೊದಧಿ ತನ್ನ ಜೀವನವನಾಗಳೆ ಬಿಟ್ಟನದೇನನೆಂದಪೆಂ 
ವ| ಆಗಳಲ್ಲಿ ಸಕಳ ಗುಣನಿಧಿಯೆನಿಪ ಸಕಲೇಶಮಾದರಸಯ್ಯನುಂ, ಜಗನ್ನು ತಮಹಿಮನೆನಿಪ 


ವಾದ್ಯಗಳು , ತಾಳಗಳು, ಕೊಳಲುಗಳ) ವಾದ್ಯಗಳ ಧ್ವನಿಯು ವಿಜೃಂಭಿಸುತ್ತಿದ್ದವು. 
ಪುಷ್ಪಾಂಜಲಿ ಸಮೇತವಾಗಿ ಉಘ ಉಘ ! ಎಂಬ ಧ್ವನಿಯನ್ನುಂಟುಮಾಡುತ್ತ ಶಿವ 
ಸಂಕೀರ್ತನಗಳನ್ನು ಹಾಡುತ್ತ , ಆಡುತ್ತ ವಿನೋದಗೊಂಡಿರುವುದನ್ನು ಕಂಡು, ಆ ಸಭೆಗೆ 
ಸಾಷ್ಟಾಂಗ ನಮಸ್ಕಾರ ಪೂರ್ವಕ ನಮಸ್ಕರಿಸಿ, ಅವರ ಅಪ್ಪಣೆಯ ಮೇರೆಗೆ ಕುಳಿತು 
ಕೊಂಡು, ಶರಣನು (ಮೇದರಕೇತಯ್ಯ ಶರಣನು) ಪ್ರಾಣವನ್ನು ಬಿಟ್ಟನು, ಎಂದು 
ಮನಸ್ಸಿನಲ್ಲಿ ನೊಂದುಕೊಂಡು , ಮರುಗುತ್ತ ಅಷ್ಟರಲ್ಲಿ ತನ್ನ ಭಾಷೆಯನ್ನು ನೆನೆದು 
ಸ್ನೇಹಾಧಿಕ್ಯವುಂಟಾಗಲು ತನ್ನ ಪ್ರಾಣವನ್ನು ಆ ಕ್ಷಣದಲ್ಲಿಯೇ ಬಿಟ್ಟನು. ಶಿವಗಣ 
ಸಮೂಹವು ಅದನ್ನು ಕಂಡು ಆಶ್ಚರ್ಯಗೊಂಡು ಪ್ರತೀಹಾರಿಯಾದ ಬಾಚಯ್ಯದೇವ 
ನನ್ನು ಕುರಿತು - ಮಡಿವಳ ಮಾಚಿದೇವನ ಪಾದಗಳು ಎಲ್ಲಿವೆಯೋ ಅಲ್ಲಿಗೆ ಹೋಗಿ 
ಬಸವಣ್ಣನ ಈ ಕಾರ್ಯವನ್ನು ವಿಜ್ಞಾಪಿಸುವುದು , ಎಂದು ಅಪ್ಪಣೆ ಮಾಡಿ ಕಳಿಸಲಾಗಿ 
೬ . ಅತಿ ಜಾಗ್ರತೆಯಾಗಿ ಆ ಪ್ರತೀಹಾರಿ ಬಾಚಯ್ಯನು ಹೊರಟುಬಂದು , ಆ ಮಡಿವಳ 
ಮಾಚಿದೇವನ ತಳಿರಿನಂತಹ ಪಾದಗಳಿಗೆ ಅಡ್ಡ ಬಿದ್ದು , ಮೇಲೆದ್ದು , ಹಣೆಯ ಮೇಲೆ ಕೈ 
ಹೊತ್ತು ಮುಗಿದು , ನಿಂತು , 'ದೇವ, ಕೇಳಬೇಕು' ಎಂದು ಹೀಗೆ ಅಂದನು . 
೭. 'ಮೇದಾರ ಕೇತಿದೇವನ ಪ್ರಾಣವು ಲಿಂಗದಲ್ಲಿ ಐಕ್ಯಗೊಳ್ಳಲು, ಜಂಗಮ ಪ್ರಾಣಿ 
ಯೆಂಬ ತಾನು ಹೇಳಿದ ವಚನವನ್ನು ನೆನೆದು ಹೌಹಾರಿದವನಾಗಿ, ಭಗವಂತನ ಪಾದ 
ಕಮಲವನ್ನು ಪ್ರೀತಿಯಿಂದ ಧ್ಯಾನ ಮಾಡುತ್ತ ನೋಡುವವರಿಗೆ ಆಶ್ಚರ್ಯವೆನಿಸುವಂತೆ 
ಆಗ ಸತ್ಯವೆಂಬ ರತ್ನಕ್ಕೆ ಸಮುದ್ರ ಪ್ರಾಯನಾದ ಬಸವೇಶ್ವರನು ತನ್ನ ಜೀವವನ್ನು 
ಬಿಟ್ಟನು. ಅದನ್ನು ಅದೇನೆಂದು ಹೇಳಲಿ !' ವ|| ಆ ಸಮಯದಲ್ಲಿ ಅಲ್ಲಿ ಸಕಲ 


ಬಸವರಾಜ ವಿಜಯಂ 


ಜಗದೇವಯ್ಯನಂ, ಕಲಿಕಲುಷಹರನಾದ ಕಲಕೇತಿದೇವನುಂ , ಲಿಂಗಾರಾಧಕನಾದ ತೆಲುಂಗ 
ಜೊಮ್ಮಯ್ಯನುಂ, ಶಂಕರನಂಕಕಾಜನೆನಿಪ ಶಂಕರಯ್ಯನಂ, ಬಲವದಾಚಾರ ಚತುರನಾದ ಬಾಚಿ 
ರಾಜಯ್ಯನುಂ, ಕಲಿಕೇಶನಾಶಕನೆನಿಪ ಕೇಶಿರಾಜಯ್ಯ ' ನು , ದಾಸೋಹ ಭಾವವಳವಟ್ಟ 
ದಾಸಿಮಯ್ಯನುಂ, ಕಮರೆಯಳಿದ ಮೋಜಿನ ವೇಮಯ್ಯನುಂ, ಗಣದಾಸಭಾವೋದ್ದಾ ಮನೆನಿಪ 
ಗಣದಾಸಿ ಭೀಮಯ್ಯನುಂ, ಸುರವಿನುತ ಚರಿತ್ರನಾದ ಸುರಗಿ ಚೌಡಯ್ಯನುಂ, ಸಲೀಲಾಶಾಲಿ 
ಯೆನಿಪ ಕಲ್ಲಿದೇವನು , ಪಾಶಹರಣಪರಿಣತನಪ್ಪ ಕಾಶಿನಾಥನುಂ , ಮನ್ನಣೆಯ ಮಹಿಮೆವೆತ್ತ ಕಿನ್ನರ 
ಬೊಮ್ಮಯ್ಯನುಂ, ಧರಾತಳದಯಾ ಪರನಾದ ದಸರಯ್ಯನುಂ, ಭರ್ಗಪ್ರಿಯಚರಿತ ಗೊಗ್ಗಯ್ಯನಂ, 
ಕಾರ್ಕಶ್ಯರಹಿತಹೃದಯ ನೆನಿಪ ಕಕ್ಕಯ್ಯನುಂ, ಸಲ್ಲಲಿತ ಪ್ರಭಾವಂಬಡೆದಲ್ಲಮದೇವನುಂ , ಮಾಧುರ್ಯ 
ಗುಣವಹಿತನಾದ ಮಧುವಯ್ಯನುಮಿವರ್ಮೊದಲಾದ ನಿರುಪಮ ಸಮಗೊದಗ್ರಭಕ್ತಿ ಜ್ಞಾನ 
ವಿರತಿ ವಿಳಸಿತರಾದ ಮಹಾನುಭಾವರ್ನೆರೆದು ಚರಲಿಂಗಮೂರ್ತಿಗಳೆರಸು ಬಸವ ನಸುವಂ ವಿಸರ್ಜಿಸೆ 
ವಿಷಾದಂಬರುತ್ತುವಿರ್ದೆನ್ನಂ ನಿಮ್ಮಂಘಿ ಗಳೆಡೆಗಿದನೆಲ್ಲಮಂ ಬಿನ್ನವಿಸಿ ತತ್ವದೊಡಗೊಂಡು 


ಗುಣನಿಧಿಯೆನಿಸಿರುವ ಸಕಳೇಶ ಮಾದರಸನೂ ಪ್ರಪಂಚದ ಜನರಿಂದ ಶ್ಲಾಘಿಸಲ್ಪಡುವ 
ಜಗದೇವಯ್ಯನೂ , ಕಲಿಯುಗ ಸಂಬಂಧವಾದ ಪಾಪ ನಾಶಕನೆನಿಸಿದ ಕಲಿಕೇತ 
ಬ್ರಹ್ಮಯ್ಯನೂ , ಇಷ್ಟ ಪ್ರಾಣ ಭಾವ ಲಿಂಗಾರಾಧಕನೆನಿಸಿದ ತೆಲಗು ಜೊಮ್ಮಯ್ಯ , 
ಶಂಕರನ ಬಿರುದಿನ ಭಂಟನೆನಿಸಿದ ಶಂಕರದೇವನೂ , ಸಮರ್ಥವಾದ ಆಚಾರದಲ್ಲಿ 
ಕುಶಲನೆನಿಸಿದ ಬಾಚಿರಾಜಯ್ಯನೂ , ಕಲಿಯುಗ ಸಂಬಂಧದ ಕೇಶಗಳನ್ನು ನಾಶ 
ಮಾಡುವವನೆನಿಸಿದ ಕೇಶಿರಾಜಯ್ಯ , ದಾಸೋಹಂಭಾವವು (ಜೀವನಕ್ಕೆ ) ಅಳವಟ್ಟ , 
ದಾಸಿಮಯ್ಯನೂ , ಪಾಪ ವಂಚನೆಗಳನ್ನು ದೂರಗೊಳಿಸಿದ ಮೊರನವೇಮಯ್ಯನೂ , 
ಶಿವಶರಣರ ಸೇವಾಭಾವನೆಯಿಂದ ಉತ್ಕೃಷ್ಟನೆಂದು ಪ್ರಸಿದ್ಧನಾದ ಗಣದಾಸಿ 
ಭೀಮಯ್ಯನೂ , ದೇವತೆಗಳಿಂದಲೂ ಶ್ಲಾಘನೆ ಮಾಡಿಸಿಕೊಳ್ಳುವ ಚರಿತ್ರೆಯುಳ್ಳ 
ಸುರಗಿಯ ಚೌಡಯ್ಯನೂ , ಶ್ರೇಷ್ಠ ಲೀಲಾಮೂರ್ತಿಯೆನಿಸಿದ ಕಲ್ಲಿದೇವನೂ , ಮಾಯಾ 
ಪಾಶವನ್ನು ( ಅಥವಾ ಯಮನ ಪಾಶವನ್ನು ) ನಾಶಪಡಿಸುವಲ್ಲಿ ಸಮರ್ಥನೆನಿಸಿದ 
ಕಾಶಿನಾಥನೂ , ಪೂಜ್ಯತೆಯ ಮಹಿಮಾ ವಿಶೇಷವನ್ನು ಹೊಂದಿರುವ ಕಿನ್ನರಿಯ 
ಬೊಮ್ಮಯ್ಯನೂ , ಭೂಮಂಡಲದ ಸಕಲ ವಸ್ತು ವಿಶೇಷದಲ್ಲೂ ದಯಾಶಾಲಿಯೆಂದೆ 
ನಿಸಿದ ದಸರಯ್ಯನೂ , ಶಿವನ ಪ್ರೀತಿಗೆ ಪಾತ್ರವಾದ ಚರಿತ್ರೆಯುಳ್ಳ ಗೊಗ್ಗಯ್ಯನೂ , 
ಕಾಠಿಣ್ಯ ರಹಿತವಾದ ಹೃದಯವುಳ್ಳವನೆಂದೆನಿಸಿದ ಕಕ್ಕಯ್ಯನೂ , ಮನೋಹರವಾದ 
ಮಹಿಮಾ ವಿಶೇಷವನ್ನು ಪಡೆದಿರುವ ಅಲ್ಲಮಪ್ರಭು ದೇವನೂ , ಮಧುರವಾದ 
ಗುಣದಿಂದಕೂಡಿದ ಮಧುವರಸನೂ , ಇವರೇ ಮೊದಲಾದ ಸಮಗ್ರವಾಗಿ ಉತ್ಕೃಷ್ಟ 
ವೆನಿಸಿರುವ ಭಕ್ತಿ , ಜ್ಞಾನ, ವೈರಾಗ್ಯಗಳಿಂದ ಪ್ರಕಾಶಮಾನರಾದ ಮಹಾನುಭಾವರೆಲ್ಲ 
ಸೇರಿ, ಜಂಗಮ ಮೂರ್ತಿಗಳು ಸಹಿತವಾಗಿ , ಬಸವಣ್ಣನು ಪ್ರಾಣವನ್ನು ವಿಸರ್ಜಿಸಲಾಗಿ , 


1 ಲಿ( ಅ) 2x ( ಮು ) 


ಪಂಚವಿಂಶಾಶ್ವಾಸಂ 


ಬರ್ಪುದೆಂದು ಕಳುಪಿದರಂದವಂ ನುಡಿಯೆ ಮಾಚಿದೇವಂ ಕೇಳು ಮೆದುರ್ವಿ ಪೊಂಪುಳಿವೋಗಿ 
ಸಸಂಭ್ರಮಂ ನಿರೀಕ್ಷಿಸಿ 


ಎಂತೆಂತು ಮಗುಳು ಮೊರ್ಮೆ ನಿ 
ತಾಂತಂ ಪೇಳೋಲ್ ಶಿವೈಕ್ಯವಸುವಿನೊಳಸುವಂ 
ತಾಂ ತಳ್ಳದೆ ಬೆರಸಿದನೆ ಮ 
ಹಾಂತಂ ವೃಷಭೇಂದ್ರನಮಮ ಶುಭಗುಣಸಾಂದ್ರ 


ಪೊಡವಿಯೊಳೆ ಮೃಡನ ಮಾಯೆಯ 
ತೊಡಂಕನಪಹರಿಸಿ ತನ್ನ ಭಾಷೆಯ ಚಲಮಂ 
ನುಡಿದಂತೆ ನಡೆದು ತೋಜಿದ . 
ನೆಡೆಯುಡುಗದೆ ಭಕ್ತಿಭಾಮಿನೀಮುಖಮುಕುರಂ 


ಪಡುಗಡಲೊಳರ್ಕನುದಯಿಸಿ| 
ದೊಡಮಂಬುಧಿ ಮೆರೆದಪ್ಪಿದೊಡವವರನಗಂ 
ನಡೆಗೊಂಡೊಡಮಾಕಾಶಂ 
ಕೆಡೆದೋಡಮೇರಿ ಬಸವಭಾಷೆ ತೊದಳಾದಪುದೇ 


ಶರಣನಸು ಪೋಗೆ ತನ್ನ ಯ 
ನಿರುಪಮ ಶಪಥಕ್ರಮೋಕ್ತಿಯಂ ನೆನೆದಿಳೆಗೆ 


ವಿಷಾದಗೊಂಡವರಾಗಿ ನನ್ನನ್ನು ತಮ್ಮ ಪಾದಗಳಿಗೆ ಈ ವಿಷಯವನ್ನೆಲ್ಲ ಬಿನ್ನವಿಸಿ 
ತಡಮಾಡದೆ ತಮ್ಮನ್ನು ಕರೆದುಕೊಂಡು ಬರಬೇಕೆಂದು ಕಳುಹಿಸಿದರು', ಎಂದು 
ಆ ಪಡಿಯರನಾದ ಬಾಚಯ್ಯನು ಹೇಳಲು, ಮಾಚಿದೇವನು ಕೇಳಿ, ಉತ್ಸಾಹದಿಂದ 
ರೋಮಾಂಚನಗೊಂಡವನಾಗಿ ಸಂಭ್ರಮದಿಂದ ಕೂಡಿ ನಿರೀಕ್ಷಿಸುತ್ತ - ೮. ' ಹೇಗೆ 
ಹೇಗೆ ನಡೆಯಿತು ? ಇನ್ನೊಮ್ಮೆ ವಿವರವಾಗಿ ತಿಳಿಸು ! ಮಹಾಮಹಿಮನೂ , 
ಮಂಗಳಕರವಾದ ಗುಣಗಳಿಂದ ಪರಿಪೂರ್ಣನೂ ಆದ ಆ ಬಸವೇಶ್ವರನು ಶಿವೈಕ್ಯನಾದ 
(ಕೇತಯ್ಯನ) ಪ್ರಾಣದೊಡನೆ ತನ್ನ ಪ್ರಾಣವನ್ನೂ ಬೆರಸಿದನೇ ! ಅಮಮ !! 
೯ , ' ಭಕ್ತಿಯೆಂಬಸ್ತ್ರೀಯ ಮುಖಕ್ಕೆ ಕನ್ನಡಿಯೆಂದೆನಿಸಿದ ಭೂಮಿಯಲ್ಲಿ ಪರಮೇಶ್ವರನ 
ಮಾಯೆಯ ಪ್ರತಿಬಂಧನವನ್ನು ಅಪಹರಿಸಿ ತಾನು ಮಾಡಿದ ಭಾಷೆಯ ಛಲವನ್ನು 
ಚಾಚೂ ತಪ್ಪದ ಹಾಗೆ ನುಡಿದಂತೆ ನಡೆದು ತೋರಿಸಿದನು'. ೧೦. ' ಪಶ್ಚಿಮ 
ಸಮುದ್ರದಲ್ಲಿ ಸೂರ್ಯನು ಹುಟ್ಟಿದರೂ , ಸಮುದ್ರವು ದಡವನ್ನು ಮಿಕ್ಕಿದರೂ , 
ಮೇರುಪರ್ವತವು ನಡೆಯುವಿಕೆಯಿಂದ ಕೂಡಿದರೂ , ಆಕಾಶವು ಕಳಚಿ ಬಿದ್ದರೂ , 
ಬಸವಣ್ಣನ ಭಾಷೆಯು ಸುಳ್ಳಾದೀತೇ ?' ೧೧. ಶರಣನಾದ ಮೇದರಕೇತಯ್ಯನ 
ಪ್ರಾಣವು ಹೋಗಲು ( ಬಸವಣ್ಣನು) ತನ್ನ ಅನುಪಮವಾದ ಪ್ರತಿಜ್ಞೆಯ ಕ್ರಮವನ್ನು 


ಬಸವರಾಜ ವಿಜಯಂ 


ಚರಿಯೊದವೆ ನಿಜಪ್ರಾಣಮ . 
ನಿರದಿಂ ಬಸವನೆಂದೊಡೇವಣಿ ಪುದೋ 

ವ|| ಎಂದು ಮಾಚಿದೇವರ ಪಲವಂದದಿಂ ನಲಿನಲಿದು ಕೊಂಡಾಡುತ್ತುಂ ಗಣಸಭೆಗೇಳಂದು 
ಸಡಗರಂ ಮಿಗೆ ಭಕ್ತಿಯಿಂ ಪೊಡಮಡಿಡನಲ್ಲಿ ಶರಣಗಣಂ ಕಂಡು ಸತ್ಕರಿಸಿ ಬನ್ನಿ ಮಂದಾತನಂ 
ಕೆಯ್ದಿಡಿದು ಮೂರ್ತಿಗೊಳಿಸಿ 

ನೋಡಿರೆ ಮಾಚಿದೇವ ಬಸವೇಶನ ಭಕ್ತಿಯದೊಂದು ಪೆರ್ಮೆಯಂ 
ಪಾಡಿದ ತನ್ನ ಗೀತದಳವಂ ನೆನೆದಿಂತಸುವಿಟ್ಟ ಭಕ್ತನಂ. 
ನಾಡೆ ನಿರೀಕ್ಷಿಸುತ್ತೊಡನೆ ತನ್ನ ಸುವ ಸಲಿಸಿರ್ದನದ್ದುತಂ 
ಮೂಡೆ ಧರಿತ್ರಿಗೀ ಬಸವನೀತನ ಬಣ್ಣಿಸಲಾರ್ಗೆ ಗೋಚರಂ 
ಖಂಡಶಶಿಮೌಳಿ ಭಕ್ತನ 
ಕೊಂಡೊಯೊಡೆ ಬಸವನಂತಿರಸುವಿತ್ತವರಂ 
ಕಂಡರೊಳಂ ಕೇಳರೊಳು 
ಕಂಡಜ್ಯವುಕೇಳು ಮಣಿಯೆವೀ ಭೂತಳದೊಳ್ . .. 
ವಿದಿತಪವನಾಂಗಜಂಗಮ , 
ಕಿದು ಯುಕ್ತಂ ಪ್ರಾಣಮಾರುತಾರ್ಪಣವೆನುತುಂ 
ಪದೆದದನರ್ಪಿಪ ಜಾಣ್ಯಂ , 
ದುದು ಗಡ ಬಸವಂಗೆ 

ನೋಡೀವಸುಮತಿಯೊಳ್ 


೧೪ 


ನೆನೆದು ಲೋಕಕ್ಕೆ ಆಶ್ಚರ್ಯವುಂಟಾಗುವ ಹಾಗೆ ತನ್ನ ಪ್ರಾಣವನ್ನು ತಪ್ಪದೆ 
ಕೊಟ್ಟನೆಂದರೆ ಅದನ್ನು ಏನು ವರ್ಣಿಸುವುದೋ !” ವ!! ಹೀಗೆಂದು ಮಡಿವಳ 
ಮಾಚಿದೇವನು ಹಲವಾರು ವಿಧದಲ್ಲಿ ನಲಿ ನಲಿದು ಕೊಂಡಾಡುತ್ತ , ಶಿವಗಣ ಸಭೆಗೆ 
ಅತ್ಯಂತ ಸಡಗರದಿಂದ ಹೊರಟುಬಂದು ಭಕ್ತಿಯಿಂದ ನಮಸ್ಕಾರ ಮಾಡಲಾಗಿ ಅಲ್ಲಿದ್ದ 
ಶರಣ ಸಮೂಹವು ಮಾಚಿದೇವರನ್ನು ಕಂಡು ಸತ್ಕಾರ ಮಾಡಿ, ' ಬನ್ನಿರಿ' ಎಂದೆನ್ನುತ್ತ 
ಆತನನ್ನು ಕೈ ಹಿಡಿದು ಕರೆದೊಯ್ದು ಕುಳ್ಳಿರಿಸಿ - ೧೨ . ' ಮಾಚಿದೇವನೇ , ಬಸವಣ್ಣನ : 
ಭಕ್ತಿ ಜೀವನದ ಹಿರಿಮೆಯನ್ನು ನೋಡಿದಿರಾ! ಬಸವಣ್ಣನು ತಾನು ಹಾಡಿದ ಪ್ರತಿಜ್ಞಾ 
ವಚನದ ರೀತಿಯನ್ನು ನೆನೆದು ಪ್ರಾಣ ಬಿಟ್ಟ ಭಕ್ತನಾದ ಮೇದರಕೇತಯ್ಯನನ್ನು 5 
ಚೆನ್ನಾಗಿ ನಿರೀಕ್ಷಿಸಿ ಭೂಮಂಡಲಕ್ಕೆ ಅದ್ಭುತವು ಮೂಡುವ ಹಾಗೆ ಆ ಕೂಡಲೇ ತನ್ನ ) 
ಪ್ರಾಣವನ್ನೂ ಸಲ್ಲಿಸಿ ಇದ್ದಾನೆ. ಈತನ ಈ ಸ್ಥಿತಿಯನ್ನು ವರ್ಣಿಸುವುದಕ್ಕೆ ಯಾರಿಗೆ 
ತಿಳಿದೀತು !' ೧೩ . ' ಈ ಭೂಮಂಡಲದಲ್ಲಿ ಚಂದ್ರಕಳಾಧರನಾದ ಶಿವನು ತನ್ನ 
ಭಕ್ತನನ್ನು ಕರೆದುಕೊಂಡು ಹೋದರೆ ( ಶಿವಭಕ್ತನು ಸತ್ತರೆ), ಬಸವಣ್ಣನ ಹಾಗೆ : 
ಪ್ರಾಣವನ್ನು ಕೊಟ್ಟವರನ್ನು ನಾವು ಕಂಡವರಲ್ಲ,ನೋಡಿದವರಲ್ಲಿ ಕಂಡೂ ಅರಿಯೆವು! 
ಕೇಳಿಯೂ ತಿಳಿಯೆವು', ೧೪, 'ವಿಖ್ಯಾತವಾದ ವಾಯುವೇ ಅಂಗವಾದ ಜಂಗಮಕ್ಕೆ 
ಈ ರೀತಿಯ ಪ್ರಾಣ ವಾಯು ಸಮರ್ಪಣೆಯು, ಯುಕ್ತವಾದದ್ದು ? ಎಂದೆನ್ನುತ್ತ 
“ಪ್ರೀತಿಯಿಂದ ಅದನ್ನು ಅರ್ಪಿಸುವ ಜಾಣತನವು ಈ ಭೂಮಂಡಲದಲ್ಲಿ ವಿಚಾರಿಸಿ 


ಪಂಚವಿಂಶಾಶ್ವಾಸಂ | 


ಬ 


ವ|| ಎಂದು ಶರಣಸಮುದಯಂ ಬಸವನೇಯಂ ಕೀರ್ತಿಸುತ್ತುಮೀರ್ಪಿನಲ್ಲಿ ಮತ್ತೆ 
ಕೆಲಂಬ ರ್ಭಕರಳಲು ಮುಜುಗಿ 

ಜಂಗಮಲಿಂಗ ಸಂಕಲಿತಭಕ್ತಿಪರಾಯಣ ಜಂಗಮಕಿಯಾ 
ಸಂಗತ ಜಂಗಮಪ್ರಕರ ಪಾವನಪಾದಸರೋರುಹೊಲ್ಲಸ 
ದೃಗಸಮಸ್ತಜಂಗಮಸಮರ್ಚನಲೋಲುಪ ಜಂಗಮಾಳಿಸಂ 
ಸಂಗತಜೀವಜಂಗಮಸುರದ್ರುಮ ಪೋಪುದೆ ನಿಂ ವೃಷಾಧಿಪಾ 
ಕಲ್ಯಾಣಮೂರ್ತಿನೀನಿರೆ | 
ಕಲ್ಯಾಣಮಿದೆನಿಪುದಿ ಮಿಸುಪಿ ನಗರಂ 
ಕಲ್ಯಾಣಮಲ್ಲದಿರ್ದೊಡ 
ಕಲ್ಯಾಣಂ ತಾನೆನಿಪುದೀ ಭೂತಳದೊಳ್ 
ಜ್ಞಾನಾಭಿವೃದ್ಧಿ ಭಕ್ತಿ ವಿ 
ಧಾನಂ ಶಿವಧರ್ಮಸಂಪದಂ ಶಿವಶರಣ 
ಧ್ಯಾನರತಿಯೆಂಬಿವೆಲ್ಲರಿ 
ನೀನಿಲ್ಲದೆಡೊಳವೆ ಪೇಳುಣಾರ್ಣವಚಂದ್ರಾ 
ನೀನುಳೊಡುಂಟು ಶರಣ ಜ 
ನಾನಂದಂ ತ್ರಿವಿಧಲಿಂಗ ಚರಣಾಂಭೋಜಾ 


ನೋಡಿದರೆ ಬಸವಣ್ಣನೊಬ್ಬನಿಗೇ ಪ್ರಾಪ್ತವಾಯಿತಲ್ಲವೇ !” ವ|| ಹೀಗೆಂದು ಶರಣ 
ಸಮುದಾಯವು ಬಸವಣ್ಣನ ಹಿರಿಮೆಯನ್ನು ಕೊಂಡಾಡುತ್ತಿರುವಷ್ಟರಲ್ಲಿ ಮತ್ತೆ ಕೆಲವು 
ಭಕ್ತರು ಸಂಕಟದಿಂದ ಮರುಗಿದವರಾಗಿ - ೧೫, ' ಜಂಗಮರಲ್ಲಿ ಕೂಡಿಸಲ್ಪಟ್ಟ 
ಭಕ್ತಿಯಲ್ಲಿ ಆಸಕ್ತನಾದವನೂ , ಜಂಗಮ ಸಂಬಂಧವಾದ ವ್ಯವಹಾರದಿಂದ ಕೂಡಿರುವ 
ವನ , ಜಂಗಮ ಸಮೂಹದ ಪರಿಶುದ್ಧವಾದ ಚರಣವೆಂಬ ಕಮಲಕ್ಕೆ ಶೋಭಿಸುವ 
ಶೃಂಗದೋಪಾದಿಯಲ್ಲಿರುವವನೂ , ಜಂಗಮ ಪಾದ ಪೂಜೆಯಲ್ಲಿ ಆಸಕ್ತಿಯುಳ್ಳವನೂ , 
ಜಂಗಮ ಸಮೂಹದಲ್ಲಿ ಚೆನ್ನಾಗಿ ಸೇರಿಹೋದ ಪ್ರಾಣವುಳ್ಳವನೂ , ಜಂಗಮರಿಗೆ 
ಕಲ್ಪವೃಕ್ಷಪ್ರಾಯನೂ ಆದ ಬಸವಣ್ಣನೇ ನೀನು ( ಈ ರೀತಿ) ಹೋಗುವುದೇ ?'. 
೧೬ ... ' ಮಂಗಳಕರ ಶರೀರಿಯೇ , ನೀನಿದ್ದರೆ ಶೋಭಿಸುವ ಈ ಕಲ್ಯಾಣನಗರವು - 
ಮಂಗಳಕರವಾದುದು (ಕಲ್ಯಾಣವಾದುದು) ಎಂದು ಎನಿಸುವುದಲ್ಲವೇ ? ಮಂಗಳ | 
ಸ್ವರೂಪನಾದ ನೀನು ಇಲ್ಲದಿದ್ದರೆ , ಭೂಮಂಡಲದಲ್ಲಿ ಈ ನಗರವು ಅಮಂಗಳವೆನಿಸು 
ವುದಿಲ್ಲವೇ ?' ೧೭ . ' ಸದ್ಗುಣಗಳೆಂಬ ಸಮುದ್ರಕ್ಕೆ ಚಂದ್ರಪ್ರಾಯನಾದ ಬಸವೇಶ್ವರನೇ , 
ಶಿವ ಜ್ಞಾನದ ಅಭಿವೃದ್ಧಿ , ಶಿವಭಕ್ತಿಯ ವಿಧಾನ , ಶಿವಧರ್ಮದ ಸಂಪತ್ತು , ಶಿವನ 
ಪಾದದ ಧ್ಯಾನದಲ್ಲಿ ಪ್ರೀತಿ - ಎನಿಸುವ ಇವೆಲ್ಲ ನೀನಿಲ್ಲದಿದ್ದರೆ ಇರುತ್ತವೆಯೇ ? 
ಹೇಳು'. ೧೮. 'ಸನ್ಮಾನ್ಯರೆನಿಸಿದ ಜನರಿಗೆ ಕಲ್ಪವೃಕ್ಷಪ್ರಾಯನಾದ ಬಸವಣ್ಣ , ನೀನು 
ಇದ್ದರೆ ಶರಣ ಜನರಿಗೆ ಸಂತೋಷವುಂಟು. ಇಷ್ಟಲಿಂಗ, ಪ್ರಾಣಲಿಂಗ , ಭಾವ 


ಬಸವರಾಜ ವಿಜಯಂ 


ನನಪರಿಪೂಜನಾರತಿ 
ಮಾನಿತ ಶುಭವೃತ್ತಿಮಾನ್ಯಜನಮಂದಾರಾ 
ಮಾಮರನಿಲ್ಲದಾರವೆ ಮbವರನಿಲ್ಲದ ಭೂರಿರಾಜ್ಯವು 
ದ್ಯಾಮಶಶಾಂಕನಿಲ್ಲದಿರುಳುತ್ಸಲವಿಲ್ಲದ ವಾರಿಜಾಕರಂ 
ತಾಮರಸಾಪ್ತನಿಲ್ಲದ ಪಗಲ್ ನಯವಿಲ್ಲದ ಬಾಳೆ ದಿವ್ಯ 
ದಾಮಿನಿಯಿಲ್ಲದಿರ್ಪ ಮುಗಿಲಂಬಕವಿಲ್ಲದನಾನನಾಂಬುಜಂ 
ಶ್ರುತಿಯಿಲ್ಲದ ಪಾರ್ವ೦ ಸ 
ನ್ಮತಿಯಿಲ್ಲದ ಮಂತ್ರಿ ಸತ್ಯವಿಲ್ಲದ ' ತಪದು 
ಸ್ಮತಿ ಕವಿತೆಯಿಲ್ಲದ ವಿದ 
ಗೃತೆ ಬಸವಾಧೀಶನಿಲ್ಲದಿಳೆ ಸೊಗಯಿಕುಮೇ 
ದಿನಮಣಿಯಿಲ್ಲದೋಡಂಬುಜ 
ವನಮಲರ್ವುದೆ ಚಂದ್ರನಿಲ್ಲದೊಡೆ ಕುಮುದಕುಲಂ 
ನನೆಕೊನೆವೋಪುದೆ ಶರಣ 
ರ್ಗೆ ನಿತಾಂತಂ ಬಸವನಿಲ್ಲದೆಡೆ ಮುದಮೊಳವೇ 
ಶರಣಲಲಾಮ ಸತ್ಯಗುಣಧಾಮ ಪವಿತ್ರಚರಿತ್ರ ಸಜ್ರನಾಂ 
ಬುರುಹದಿನೇಶ ಭಕ್ತಿನಿಧಿಕೋಶಕೃತಾಂತಲತಾಂತಬಾಣಸಂ 
ಹರನವತಾರ ನಿರ್ಜಿತವಿಕಾರ ನಿಜಾಂಗಭುಜಂಗಭೂಷ ಭಾ 
ಸುರಮತವಾರ್ಧಿಚಂದ್ರ ವೃಷಭೇಂದ್ರ ಭವಾಂಬುಧಿಕುಂಭಸಂಭವಾ 
ಧಾರಿಣಿಯೊಳಆಗಮತತಿ 
ಯಾರಂ ಬೇಡುಗುಮದಾರನಾಸುಗುಮಿ 


ಲಿಂಗಗಳೆಂದೆನಿಸುವ ತ್ರಿವಿಧ ಲಿಂಗಗಳ ಚರಣಕಮಲಗಳ ಪರಿಪೂರ್ಣ ಪೂಜೆಯ ವಿಶ್ವಾಸ 
ವುಂಟು. ಮನ್ನಣೆಗೊಂಡ ಮಂಗಳಕರವಾದ ಕಾಯಕ ವೃತ್ತಿಯುಂಟು.' (ನೀನಿಲ್ಲ 
ದಿದ್ದರೆ ಇವೆಲ್ಲ ಇರುವುದಿಲ್ಲವೆಂದು ಭಾವ) ೧೯ - ೨೦ . ' ಮಾವಿನ ಮರವಿಲ್ಲದ 
ಉದ್ಯಾನವನ, ರಾಜನಿಲ್ಲದ ಅಧಿಕವಾದ ರಾಜ್ಯ , ಉತೃಷ್ಟ ಚಂದ್ರನಿಲ್ಲದ ರಾತ್ರಿ , 
ನೈದಿಲೆಯಿಲ್ಲದ ಸರೋವರ, ಸೂರ್ಯನಿಲ್ಲದ ಹಗಲು, ನೀತಿಯಿಲ್ಲದ ಜೀವನ , 
ಮನೋಹರವಾದ ಮಿಂಚಿಲ್ಲದಿರುವಮೋಡ, ಕಣ್ಣಿಲ್ಲದ ಮನುಷ್ಯನ ಮುಖ, ವೇದ 
ಜ್ಞಾನವಿಲ್ಲದ ಬ್ರಾಹ್ಮಣ, ಶ್ರೇಷ್ಠ ಬುದ್ಧಿಶಕ್ತಿಯಿಲ್ಲದ ಮಂತ್ರಿ , ಸತ್ಯವಿಲ್ಲದ ತಪಸ್ಸಿನ 
ಔನ್ನತ್ಯ , ಕವಿತಾ ಶಕ್ತಿಯಿಲ್ಲದ ಪ್ರೌಢಿಮೆ , ಬಸವೇಶ್ವರಾ, ನೀನಿಲ್ಲದ ಭೂಮಂಡಲ 
( ಇವೆಲ್ಲ ಶೋಭಿಸುತ್ತವೆಯೇ ? ' ೨೧. 'ಸೂರ್ಯನಿಲ್ಲದಿದ್ದರೆ ಕಮಲಗಳ 
ಸಮೂಹವು ಅರಳುವುದೇ ? ಚಂದ್ರನಿಲ್ಲದಿದ್ದರೆ, ಕನ್ನೈದಿಲೆಗಳ ಸಮೂಹವು 
ಸಂತೋಷದಿಂದ ಕೂಡುವುದೇ ? ಶರಣರಿಗೆ ನಿಶ್ಚಯವಾಗಿ ಬಸವಣ್ಣನಿಲ್ಲದಿದ್ದರೆ 
ಸಂತೋಷವುಂಟೇ ?' ೨೨ - ೨೩ . ' ಶರಣರ ಆಭರಣಪ್ರಾಯನೇ , ಸತ್ಯ ವಿಶಿಷ್ಟವಾದ 


1 ರಿ ( ಜ) 


ಪಂಚವಿಂಶಾಶ್ವಾಸಂ 


ನ್ಯಾರಂ ಕಾಡುಗುಮಾರೊಡ 
ನೋರಂತೆ ವಿನೋದಕೇಳಿಯ೦ ನಟಿಯಿಸುಗುಂ 
ಇನ್ನೆಲ್ಲಿಯದಕಟೆಮ್ಮಯ 
ಹೃನ್ನಳಿನವಿಕಾಸದೇಳೆ ವಡೆದೈಸಿರಿ ಮೇ 
ಬೆನ್ನೆಲ್ಲಿಯದಭಿಮತಸುಖ | 
ವಿನ್ನೆಲ್ಲಿಯದೊವೊ ಬಸವ ನೀಂ ಪೋದುದರಿಂ 
ಹರಪಾದಾಂಬುಜದಲ್ಲಿ ಚಿತ್ರವನುದಂಚರ್ತಿಯಂ ದಿಕ್ಷವು 
ಇರದೊಳ್ ಚನ್ನ ವೃಷಾಂಕನೊಳ್ಳಿಮಳ ಸಮ್ಯಜ್ಞಾನಮಂ ಪ್ರಾಣಮಂ 
ಚರರೂಪಾನ್ವಿತಕೇತಿದೇವನೊಳೆನೀನಿಟ್ಟಂತೆ ನಿನ್ನತ್ಯುದಾ 
ರರಸಶ್ರೀಯನದಾಗೊಳಿಟ್ಟು ತಳರ್ದೈ ಪೇಳ್ಳಕ್ಕಚೂಡಾಮಣಿ 
ವಂ ಎಂದಿಂತು ಭಕ್ತತತಿ ಪಲವಂದದಿಂ ಪಲುಂಬಿ ಪಳಯಿಸುತ್ತುಮಿರೆ ಮಾಚಿದೇವಂ ಮಾಣಿಸಿ 
ಪ್ರಮಥತತಿರುದ್ರಸಮುದಯ 
ಮುಮೆಯನ್ನು ಪುರಾತನರ್ಕಳಯದ ತೆಜದಿಂ 


ಗುಣಗಳಿಗೆ ಮನೆಯಾಗಿರುವವನೇ , ಪವಿತ್ರವಾದ ಚರಿತ್ರೆಯುಳ್ಳವನೇ , ಸಜ್ಜನರೆಂಬ 
ಕಮಲಕ್ಕೆ ಸೂರ್ಯಪ್ರಾಯನಾದವನೇ , ಭಕ್ತಿಯೆಂಬ ನಿಧಿಗೆ ` ಭಂಡಾರನಾದವನೇ , 
ಯಮ ಮತ್ತು ಮನ್ಮಥ (ಲತಾಂತಬಾಣ) ರುಗಳನ್ನು ಸಂಹರಿಸಿದವನೇ , ಶಿವನ 
ಅವತಾರನೆನಿಸಿದವನೇ , ಮನೋವಿಕಾರಗಳನ್ನು ಜಯಿಸಿದವನೇ , ಸರ್ವಾಂಗದಲ್ಲೂ ಶಿವ 
ಕಳೆಯಿಂದಕೂಡಿದವನೇ , ಶ್ರೇಷ್ಠವಾದ ವೀರಶೈವ ಮತವೆಂಬ ಸಮುದ್ರವನ್ನುಕ್ಕಿಸುವ 
ಚಂದ್ರನೇ , ಸಂಸಾರವೆಂಬ ಸಮುದ್ರಕ್ಕೆ ಅಗಸ್ಯನಂತಿರುವವನೇ , ಹೇ ಬಸವೇಶ್ವರಾ, 
ಈ ಭೂಮಿಯಲ್ಲಿ ಇನ್ನು ಜಂಗಮ ಸಮೂಹವು ಯಾರನ್ನು ಬೇಡಬೇಕು ? ಅದಾರನ್ನು 
ಆಶ್ರಯಿಸಬೇಕು ? ಇನ್ನಾರನ್ನು ಕಾಡಬೇಕು ? ಯಾರೊಡನೆ ವಿನೋದಕ್ರೀಡೆಯನ್ನು 
ಚೆನ್ನಾಗಿ ನಟಿಸಬೇಕು ?' ೨೪. ' ಬಸವಣ್ಣ ನೀನು ಹೋದುದರಿಂದ ನಮ್ಮ ಹೃದಯ 
ಕಮಲಗಳನ್ನು ಅರಳಿಸುವ ಏಳ್ಳೆಯನ್ನು ಹೊಂದಿದ ಐಶ್ವರ್ಯವು ಇನ್ನೆಲ್ಲಿಯದು ? 
ಅಕಟಾ ! ಇಷ್ಟಾರ್ಥವನ್ನು ಪಡೆಯುವ ಸುಖವು ಇನ್ನು ನಮಗೆ ಎಲ್ಲಿಯದು? ಓಹೋ !” 
೨೫. “ ಹೇ ಭಕ್ತರ ಚೂಡಾಮಣಿಯೆನಿಸಿದ ಬಸವಣ್ಣ ಹರನ ಪಾದಕಮಲದಲ್ಲಿ 
ಚಿತ್ರವನ್ನೂ , ದಿಕ್ಕುಗಳ ಸಮೂಹದಲ್ಲಿ ಉತ್ಕೃಷ್ಟವಾದ ಯಶಸ್ಸನ್ನೂ , ಚನ್ನಬಸವೇಶ್ವರ 
ನಲ್ಲಿ ಪರಿಶುದ್ಧವಾದ ಸಮ್ಯಕ್ ಜ್ಞಾನವನ್ನೂ , ಜಂಗಮ ರೂಪದಿಂದ ಕೂಡಿದ 
ಮೇದಾರಕೇತಯ್ಯನಲ್ಲಿ ಪ್ರಾಣವನ್ನೂ - ನೀನು ಇಟ್ಟ ಹಾಗೆ ನಿನ್ನ ಅತ್ಯಂತ ಔದಾರ್ಯ 
ದಿಂದ ಕೂಡಿದ ಸಂಪತ್ತನ್ನು ಯಾರಲ್ಲಿಟ್ಟು ಹೊರಟು ಹೋದೆಯಯ್ಯಾ ! ಹೇಳು !!” 
ವ|| ಹೀಗೆಂದು ಭಕ್ತಸಮುದಾಯವು ಹಲವಾರು ಪ್ರಕಾರದಿಂದ ಹಲುಬಿ ಅಳು 
ತಿರಲು ವಾಚಿದೇವನು ( ಅವರೆಲ್ಲರ ಅಳುವಿಕೆಯನ್ನು ) ಹೋಗಲಾಡಿಸಿ ೨೬. ಚಂದ್ರ 
ಧರನಾದವನು ಈ ಪ್ರಮಥರ ಸಮೂಹ, ರುದ್ರರುಗಳ ಸಮುದಾಯ , ನಮ್ಮ ಪುರಾತನ 


ಬಸವರಾಜ ವಿಜಯಂ 


ಹಿಮಕರಧರನೀ ಭಕ್ರೋ 
ತಮರಸುವಂ ತನ್ನೊಳಿಚೊಡಾಂಸೈರಿಪನೇ 
ವ|| ಎಂದುತ್ಕಟಿಸಿ ನಿಂದು ಭೂಭಾಗಭಾಳನೇತ್ರಂ ವಿಜೃಂಭಿಸಿ 
ಶರಣಪ್ರಾಣವ್ರತಭಾ 
ಸುರ ಬಸವಂ ಶರಣನಳಿಯ ಹರಣಮನಿತ್ತು 
ರ್ವರೆಯಯೆ ವಿಜಯನಾದಂ 

ಹರನಿವರಂ ನುಂಗಿ ಪೊಲ್ಲದೆಸಗಿದನಿ 
ವ|| ಎಂದು ಮತ್ತವಿರದೆ 

ಚರಚರಣಾ ಪೂಜನಪಧಾಯಣ ಭಕ್ತರನಿಂತಕಾಲದೊಳ್ 
ಪುರಹರ ನೀಂ ವಿಚಾರಿಸದೆ ನಿನ್ನೊಳಡಂಗಿಸಿಕೊಳ್ಳುದೇಂ ಸದಾ 
ಚರಣ ಚೆಚ್ಚರಂ ಕುಡು ಕುಡೀಗಳೆ ತಳ್ಳದೆ ಕೇತಿದೇವನಾ 
ಹರಣಮನೆಯು ಗುಂ ಬಸವಜೀವನಮೋಲ್ಲ ದುಂದುಗೂಡುತುಂ 
ವ|| ಎಂದು ಪನ್ನತಿಕೆಯಿಂ ನುಡಿದು 
ಮೃಡಭರಸುವನಭವಂ 
ಕುಡದೀಗ ಳ್ಳುಗೆಯನಾಂ ಸೈರಿಪೆನ 
ಲೆಡೆಯಾಡುಗದೆ ಡಂಗುರವಂ 
ಪೊಡೆದಪೆನೆಂದಾರ್ದು ಶರಣನುದ್ಯೋಷಿಸಿದ 


ರುಗಳು ಇವರೆಲ್ಲರಿಗೆ ತಿಳಿಯದ ಹಾಗೆ ಈ ಭಕ್ಟೋತ್ತಮರಾದ ಬಸವಣ್ಣನವರ ಪ್ರಾಣ 
ವನ್ನು ತನ್ನೊಡನೆ ಇಟ್ಟುಕೊಂಡರೆ ನಾನು ಸೈರಿಸುತ್ತೇನೆಯೇ ?' ವ!! ಹೀಗೆಂದು 
ಭೂಭಾಗದ ಪರಮೇಶ್ವರನಂತಿರುವ ಮಾಚಿದೇವನು ಉತ್ಕಟಗೊಂಡು ನಿಂತು ಶೌರ 
ಪ್ರದರ್ಶನ ಮಾಡುತ್ತ ೨೭ ' ಶರಣರೇ ತನ್ನ ಪ್ರಾಣವೆಂಬ ಭಾಷೆಯಿಂದ ಪ್ರಕಾಶ 
ಮಾನನಾದ ಬಸವೇಶ್ವರನು , ಶರಣನಾದ ಮೇದರ ಕೇತಯ್ಯನು ಸಾಯಲು ಭೂಮಂಡಲ 
ವೆಲ್ಲ ತಿಳಿಯುವಂತೆ ತನ್ನ ಪ್ರಾಣವನ್ನು ಅವನೊಡನೆ ಅರ್ಪಿಸಿ ವಿಜಯವನ್ನು ಸಂಪಾದಿ 
ಸಿದನು . ಪರಮೇಶ್ವರನು ಇಂಥವನನ್ನು ನುಂಗಿ ಮಾಡಬಾರದ ಕಾಠ್ಯವನ್ನು ಮಾಡಿದನು .' 
೨೮. ' ಹೇ ತ್ರಿಪುರ ಸಂಹಾರಿಯೇ , ಜಂಗಮರ ಪಾದಕಮಲ ಪೂಜೆಯಲ್ಲಿ ಆಸಕ್ತರಾದ 
ಭಕ್ತರನ್ನು ಈ ರೀತಿ ಕಾಲವಲ್ಲದ ಕಾಲದಲ್ಲಿ ನೀನು ಯಾರನ್ನೂ ವಿಚಾರಿಸದೆ ನಿನ್ನಲ್ಲಿ 
ಅಡಗಿಸಿಕೊಳ್ಳುವುದು ಯೋಗ್ಯಕ್ರಿಯೆಯೆ ? ಈ ಕೂಡಲೇ ಮೇದರಕೇತಿ ದೇವನ 
ಪ್ರಾಣವನ್ನು ಸಾವಕಾಶಮಾಡದೆ ಜಾಗ್ರತೆಯಾಗಿ ಕೊಡುಕೊಡು. ( ಆಗ) ಬಸವಣ್ಣನ 
ಜೀವವೂ ಅದರೊಡನೊಂದುಗೂಡಿ ಒಲಿದು ಬರುತ್ತದೆ.' ವ!! ಹೀಗೆಂದು ಶೌರದಿಂದ 
ಕೂಡಿದ ಮಾತನ್ನಾಡಿ ೨೯ , ಶಿವನು ಮೃಡಭಕ್ತರ ಪ್ರಾಣಗಳನ್ನು ಕೊಡದೆ ಸಾವಕಾಶ 
ಮಾಡುತ್ತಿದ್ದಾನೆ. ( ಇದಕ್ಕೆ ) ನಾನು ಸೈರಿಸುವವನಲ್ಲ. (ಈಗ ನಾನೂ ಕೂಡ) ತಡಮಾಡದೆ 
ಡಂಗುರವನ್ನು ಹೊಡೆಯಿಸುತ್ತೇನೆ.” ಎಂದು ಆ ಮಡಿವಾಳ ಮಾಚಿದೇವಶರಣನು 


ಪಂಚವಿಂಶಾಶ್ವಾಸಂ 


ವರ ಅಂತುದ್ರೋಷಿಸಿ 

ಅದಿರೆ ನಭಸ್ಥಳಂ ಕೆದರೆ ತಾರಗೆ ತುಳ್ಳೆ ಪಯೋಧಿ ಬಳ್ಳ ಪಂ 
ಪೊದವಿದಹೀಂದ್ರನಿಂದ್ರಮುಖದಿಗ್ವರರ ವಿರಿಂಚಿ ವಿಷ್ಣುಗ 
ಲೈದ ಗಣೇಂದ್ರರನ್ನು ತರಸಾಸ್ಪದರಾಗೆ ಮೃದುಸ್ಮಿತಾಮೃತಂ 
ಪೊದಳೆ ಕಡಂಗುತ ಪೊಡೆದ ವಿಗೆ ಡಂಗುರವಂ ಗಣಾಧಿಪಂ 
ತೂಕನ ಸಭೆ ಗಜಬಜಿಸಿದು 
ದಾಕ್ಷಣಮಾ ಪ್ರಮಥರುದ್ರಗಣವುತೃವಿಸಿ 
ತಕ್ಷಯಮಹಿಮನ ಶೌರ್ಯಮ 
ನೀಕ್ಷಿಸಿ ಪೊಸತೆಂದು ಪೊಗಳ ರಘಹರಭಕ್ತರ 
ನಂಬಿಯನಂಬಿಕಾರಮಣನಂ ಮೆಆವಿಂಡನದೊರ್ಮೆ ದಭಭ 
ಕ್ಯಾಂಬರನಿಗಾಧರನಂದು ಹಲಾಯುಧನೊರ್ಮೆ ಗಾಥಶ್‌ 
ರ್ಯಂಬಡದೆಮ್ಮವರ್ಗೆ ಪೊಅಗೆಂದೆನುತುಂ ಜಡಿದಾರ್ದುಪೊನಾ 
ಡಂಬರತೊಪ್ಪೆ ಡಂಗುರವನಿಂದಿಳೆ ಸೈವೆಟಿಗಾಗೆ ಮಾಚಯಂ 
ಹೊಡೆದಂ ಡಂಗುರಮುನಿವಂ 
ಮೃಡಂಗೆನುತ್ತಲ್ಲಿ ಶರಣತತಿ ಕೊಂಡಾಡು 


ಗಟ್ಟಿಯಾಗಿ ಕೂಗಿ, ಗರ್ಜನೆಮಾಡಿದನು . ವ|| ಹೀಗೆ ಉದ್ಯೋಷಣೆ ಮಾಡುತ್ತ ೩೦ . 
ಪ್ರಮಥಗಣದ ಅಧಿಪತಿಯಾದ ಮಾಚಿದೇವನು - ಆಕಾಶವೇ ಅಲ್ಲಾಡುವಂತೆ , ನಕ್ಷತ್ರವು 
ಉದುರುವಂತೆ, ಸಮುದ್ರವು ತುಳ್ಳಾಡುವಂತೆ , ಹಿರಿಮೆಯಿಂದ ಕೂಡಿದ ಆದಿಶೇಷನು 
ಬಳುಕುವಂತೆ, ಇಂದ್ರನೇ ಮೊದಲಾದ ದಿಕೃತಿಗಳು ಭಯಗೊಳ್ಳುವಂತೆ, ಬ್ರಹ್ಮವಿಷ್ಣು 
ಗಳು ಬೆದರುವಂತೆ , ಶಿವಗಣಶ್ರೇಷ್ಠರು ಆಶ್ಚಯ್ಯರಸಾವಿಷ್ಟರಾಗುವಹಾಗೆ, ಮೃದುವಾದ 
ಮುಗುಳುನಗೆಯೆಂಬ ಅಮೃತವು ಅಧಿಕ್ಯಗೊಂಡು ಕೋಪದಿಂದ ಕೂಡಿದ ಶೌಲ್ಯದಿಂದ 
ಚೆನ್ನಾಗಿ ಡಂಗುರವನ್ನು ಹೊಡೆದನು. ೩೧. ಆ ಕೂಡಲೇ ಪರಮೇಶ್ವರನ ಸಭೆಯು 
ಗಜಿಬಿಜಿಗೊಂಡಿತು; ಪ್ರಮಥರ ರುದ್ರರ ಸಮೂಹವು ಉತ್ಸಾಹಗೊಂಡಿತು; ಪರಮೇಶ್ವರ 
ಭಕ್ತರು ನಾಶರಹಿತವಾದ ಮಹತ್ವವುಳ್ಳ ಮಾಚಿದೇವನ ಕಾರ್ಯವನ್ನು ನೋಡಿ,'(ಇದು) 
ಹೊಸರೀತಿ' ಯೆಂದು ಹೊಗಳಿದರು. ೩೨ – ೩೩ ' ಹಿಂದೊಮ್ಮೆ , ಮೆರೆಮಿಂಡ ದೇವನು 
ಅಗಾಧ ಶೌರದಿಂದಕೂಡಿ, ನಂಬಿಯಣ್ಣನನ್ನೂ ಪಾರ್ವತೀ ಪತಿಯಾದ ಶಿವನನ್ನೂ , 
( ಇವರಿಬ್ಬರೂ ) ನಮ್ಮ ಭಕ್ತಸಮೂಹಕ್ಕೆ ಹೊರಗು ಎಂದೆನ್ನುತ್ತ ಗದರಿಸಿ ಗರ್ಜಿಸಿ 
ಆಡಂಬರದಿಂದ ಡಂಗುರವನ್ನು ಹೊಡೆದನು . ಮತ್ತೊಮ್ಮೆ ಹಲಾಯುಧನು ಸಿರಿಯಾಳ 
ಸೆಟ್ಟಿ ಮತ್ತು ಗಂಗಾಧರನಾದ ಶಿವ ಇವರಿಬ್ಬರನ್ನೂ ಗಾಢವಾದ ಶೌರದಿಂದ ನಮ್ಮ 
ಭಕ್ತ ಸಮೂಹಕ್ಕೆ ಹೊರಗು ಎಂದೆನ್ನುತ್ತ ಗದರಿ ಗರ್ಜಿಸಿ ಶೋಭಿಸುವ ಆಡಂಬರದಿಂದ 
ಡಂಗುರವನ್ನು ಹೊಡೆದನು . ಈಗ ಭೂಮಿಯೆಲ್ಲ ಬೆರಗಾಗುವಂತೆ ಮಾಚಿದೇವನು 


ಬಸವರಾಜವಿಜಯಂ 


ತೊಡನೊಪ್ಪಿರೆ ಕೈಲಾಸ 
ಳೆಡೆವಿಡದಾ ಪ್ರಮಥರಭವನೊಡನಿಂತೆಂದರ್ 
ಕುಡು ಕುಡು ಬೇಗಮಿಗಳೆಲೆ ದೇವ ನೃಪೇಂದ್ರನ ಕೇತಿದೇವನು 
ಗ್ಗಡದಸುವಂ ಕಡಂಗಿ ಕುಡದಿದೊರ್ಡೆ ಸೈರಿಷನಲು ಮಿಕ್ಕು ತ 
ಕಡರ್ದ ಮಹಾಬಳಂ ಪ್ರಮಥರಾಳ್ಳಲಿದೇವನ ಭದ್ರಸಿಂಧುರಂ 
ಪೊಡವಿಯ ರುದ್ರಮೂರ್ತಿ ಭವದೀಯಮತಾಂಬುಜಭಾನು ಮಾಚಯಂ 
ಅಲ್ಲಿಯ ಭಕ್ಕಾಳಿಗೆ ಮೇ 
ಇಲ್ಲಿಯ ಶರಣರ್ಗೆ ದೇವ ಪೊಅಗಾಗಿರೆ ಮ 
ತೆಲ್ಲಿಯದೊ ನಿನಗೆ ಪುಗಿಡ 
ಯೆಲ್ಲಿಯದತಿ ಮಹಿಮೆ ಬೇಗ ಕಳುಪಿವರಸುವಂ 
ಫಳವಿಲ್ಲದ ಕೊಳವಿಲ್ಲದ 
ಜಳವಿಲ್ಲದ ಬಸವನಿಲ್ಲದಗಮುಂ ಬನಮುಂ 
ವಿಳಸಿತ ತಟಾಕವುಂ ಭೂ 
ವಳಯಮುಮೇಂ ದೇವ ಪೇಳ್ ಮನಂಗೊಳಿಸುಗುಮೆ 
ರವಿರುಚಿಯಿಂ ಶಶಿಕರದಿಂ 
ಭುವನಜಮುಂ ಕುಮುದಮುಂ ಪೊದಲ್ಲೆಲರ್ವವೊಲು 
ತೃವಮೆಸಪ ಭಕ್ತಿಯಲರ್ವುದು 
ಕುವಲಯಸಖಮೌಲಿ ಬಸವನಿಂ ಭೂತಳದೊಳ್ 


, ೩೭ 


ಈ ಡಂಗುರವನ್ನು ಶಿವನಿಗೆ ಹೊಡೆದನು,” ಎನ್ನುತ್ತ ಅಲ್ಲಿನ ಶರಣಸಮೂಹವೆಲ್ಲ ಕೂಡಿ 
ಕೊಂಡಾಡುತ್ತ ಶೋಭಿಸುತ್ತಿರಲು ಆ ಕೈಲಾಸದಲ್ಲಿರುವ ಶಿವನ ಪ್ರಮಥಗಣದವರೆಲ್ಲ 
ತಡಮಾಡದೆ ಶಿವನೊಡನೆ ಹೀಗೆ ಹೇಳಿದರು. ೩೪. 'ಎಲೈ ಪರಮೇಶ್ವರನೇ , 
ಬಸವಣ್ಣನ ಮತ್ತು ಕೇತಿದೇವನ ಉತ್ಕೃಷ್ಟವಾದ ಪ್ರಾಣವನ್ನು ಈಗಲೇ ಶೀಘ್ರವಾಗಿ 
ಕೊಡು!ಕೊಡು!! ನೀನುಕೋಪದಿಂದ ಕೊಡದೆಹೋದರೆ , ವಿಶೇಷವಾಗಿ ಪ್ರಮಥರಲ್ಲಿ 
ಕೂಡಿಕೊಂಡು ಅಧಿಕ ಬಲಶಾಲಿಯಾಗಿರುವ ಕಲಿದೇವನ ( ಪರಮೇಶ್ವರನ) ಮಂಗಳಕರ 
ಆನೆಯಂತಿರುವವನೂ , ಭೂಮಿಯ ರುದ್ರಮೂರ್ತಿಯೂ , ನಿನ್ನ ವೀರಶೈವಮತವೆಂಬ 
ಕಮಲಕ್ಕೆ ಸೂರನೂ ಆದ ಮಡಿವಳ ಮಾಚಿದೇವನು ಸೈರಿಸುವವನಲ್ಲ.' ೩೫, ' ದೇವ, 
ಅಲ್ಲಿಯ ಭಕ್ತಸಮೂಹಕ್ಕೆ ಮತ್ತು ಇಲ್ಲಿಯ ಶರಣರಿಗೆ ನೀನು ಹೊರಗಾಗಿದ್ದರೆ, ನಿನಗೆ 
ಹೋಗುವುದಕ್ಕೆ ಸ್ಥಾನವೆಲ್ಲಿಯದು ? ಮಹಿಮೆಯೆಲ್ಲಿಯದು ? ಬೇಗನೆ ಇವರಿಬ್ಬರ 
ಪ್ರಾಣವನ್ನು ಕಳಿಸು.' ೩೬. ' ಪರಮೇಶ್ವರನೇ , ಫಲವಿಲ್ಲದ ವೃಕ್ಷವೂ , ಸರೋವರ 
ವಿಲ್ಲದ ನಂದನವನವೂ , ನೀರಿಲ್ಲದಶೋಭಿಸುವ ಕೆರೆಯೂ , ಬಸವಣ್ಣನಿಲ್ಲದ ಭೂಭಾಗವೂ 
ಮನೋಹರವಾಗಿರುವುದೇ ಹೇಳು?' ೩೭. 'ಕನ್ನೈದಿಲೆಗೆ ಸಖನಾದ ಚಂದ್ರನನ್ನು 
ಶಿರದಲ್ಲಿ ಧರಿಸಿರುವ ಹೇ ಶಿವನೇ , ಸೂರನಕಿರಣಗಳಿಂದ ಕಮಲವೂ , ಚಂದ್ರಕಿರಣಗಳಿಂದ 
ಕನ್ನೈದಿಲೆಯ ಶೋಭೆಗೊಂಡು ಅರಳುವಹಾಗೆ ಉತ್ಸಾಹದಿಂದ ಶೋಭಿಸುವ 


ಪಂಚವಿಂಶಾಶ್ವಾಸಂ 


ಸಿತಿಕಂಠ ನಿಮ್ಮ ಜಂಗವು 
ತತಿಗೀಪ್ಪಿತ ವಸ್ತುವಿತ್ತು ಪೂಜಿಪರಾರ್ಸ 
ನ್ನುತ ಬಸವನಿಲ್ಲದಿರೆ ವಸು 
ಮತಿಯೊರ್ವಜ್ಞದೇವ ನೀನಲಿಯದುದೇ 
ಪುರಹರ ಕಳುಗಳೆ ಮೇ 
ದರ ಕೇತಯ್ಯಂಗಳೊಡನೆ ಬಸವನನಖಿಳೊ 
ರ್ವರೆಯೊಳ್ಳಕ್ಕಿಯ ಸೊಬಗು 
ಪರಿಪೂರ್ಣಂಗೆಯುದೆಂದವರ್ನುಡಿಯಲೋಡಂ 
ಆಲಿಸಿ ಶಂಕರಂ ನಗುತೆ ತತ್ಸಮಥರ್ಕಳ ಮುಂದೆ ನಣ್ಣಿನಿಂ 
ಲಾಲಿಸುತುಂ ವೃಷಾಧಿಪನಮೇದರಕೇತಯನಂ ಕಡಂಗಿ ಸ 
ಲೀಲೆಯೋಳೆಯ್ಲಿ ಮಿನ್ನೆಳೆಗೆ ನೀವೆನೆ ಕೇಳು ಬಿಗುರ್ತು ಭಕ್ತಿಯಿಂ 
ಶೂಲಿಗಮಾ ಗಣಾವಳಿಗೆ ವಂದಿಸಿ ಕೆಯುಗಿವು ಸಾದರಂ 
ಗಣತತಿ ಬಿನ್ನಪಂ ಮಹಿಯ ಭೋಗವನೆಲ್ಲಮನೊಲ್ಲು ಬಲ್ಲೆವಾ 
ವಣಿಯರಮಲ್ಲಿಗೆಯ್ದೆ ವು ಭವತ್ಪದಪದಗಿಗಾರೆವೆಂ 
ದೆಣೆವಡೆದಿರ್ವರುಂ ನುಡಿಯೆ ಕೇಳು ಪುರಾಂತಕನೆಂದನಾ ಗಣಾ 
ಗ್ರಣಿಯೆನಿಸಿರ್ದ ತದ್ಬಸವನಾನಮಂ ನಡೆನೋಡಿ ನಣ್ಣಿನಿಂ 
, ದಾಸೋಹಂಭಾವವನುಳಿ 
ದಾ ಸೋಹಂಭಾವದೆಡೆಗೆ ಮನಮಿಕ್ಕಿದೆ ನೀರಿ 


ಭಕ್ತಿಯು ಬಸವಣ್ಣನಿಂದ ಭೂಭಾಗದಲ್ಲಿ ಅರಳುವುದು.' ೩೮, “ ಎಲೈ ನೀಲಕಂಠನೇ , 
ಭೂಮಿಯಲ್ಲಿ ಶ್ರಾವ್ಯವಾದ ಬಸವಣ್ಣನಿಲ್ಲದಿದ್ದರೆ, ನಿಮ್ಮ ಜಂಗಮಸಮೂಹಕ್ಕೆ 
ಇಷ್ಟಾರ್ಥಗಳನ್ನು ಕೊಟ್ಟು ಪೂಜಿಸುವವರಾರು ? ಸರ್ವವನ್ನೂ ಅರಿತಿರುವ 
ಎಲೈ ಸ್ವಾಮಿಯೇ , ನೀನು ತಿಳಿಯದೆ ಇರುವುದೇ ಇದು .' ೩೯ - ೪೦ . 
“ ಪುರಹರನೇ , ಮೇದರಕೇತಯ್ಯನನ್ನೂ ಅದರೊಡನೆಯೇ ಬಸವಣ್ಣನನ್ನೂ 
ಈಗಲೇ ಕಳಿಸಿಕೊಟ್ಟು ಸಮಸ್ತ ಭೂಭಾಗದಲ್ಲಿ ಭಕ್ತಿಯ ಸೊಗಸನ್ನು ಸಂಪೂರ್ಣ 
ಗೊಳಿಸುವುದು' ಎಂದು ಪ್ರಮಥರು ನುಡಿದ ಕೂಡಲೇ , ಶಂಕರನು ನಗುತ್ತ ಆ 
ಪ್ರಮಥರೆಲ್ಲರ ಎದುರಿಗೆ ( ಅವರಾಡಿದುದನ್ನೆಲ್ಲ ಪ್ರೀತಿಯಿಂದ ಕೇಳುತ್ತ ಬಸವೇಶ್ವರ 
ನನ್ನು , ಮೇದರ ಕೇತಯ್ಯನನ್ನು ಕುರಿತು ಉತ್ಸಾಹದಿಂದ `ನೀವಿನ್ನು ಭೂಮಿಗೆ 
ಸಂತೋಷದಿಂದ ಹೋಗಿರಿ,' ಎನ್ನಲಾಗಿ ( ಅವರು) ಭಯಪಟ್ಟು ಭಕ್ತಿಯಿಂದ ಶಿವನಿಗೂ 
ಶಿವನ ಆ ಪ್ರಮಥಗಣಗಳಿಗೂ ನಮಸ್ಕಾರ ಮಾಡಿ ಆದರ ಪೂರ್ವಕವಾಗಿ ಕೈಮುಗಿಯುತ್ತ 
೪೧ - ೪೨. ' ಹೇ ಪ್ರಮಥ ಸಮೂಹವೇ , ಪ್ರೀತಿಯಿಂದಕೂಡಿದ ನಮ್ಮ ಬಿನ್ನಹಗಳು : 
ನಾವು ಭೂಮಿಯ ಸಮಸ್ತ ಭೋಗದ ಅತಿಶಯವನ್ನು ಬಲ್ಲೆವು. ಅಲ್ಲಿಗೆ ನಾವು ( ಪುನಃ) 
ಹೋಗುವುದಿಲ್ಲ. ನಿನ್ನ ಪಾದ ಪದ್ಮದ ವಿಯೋಗಕ್ಕೆ ನಾವು ಸಮರ್ಥರಲ್ಲ ' ಎಂದು 
ಇಬ್ಬರೂ ಒಂದೇ ಸಮನಾಗಿ ನುಡಿಯಲಾಗಿ, ಶಿವನು ಕೇಳಿ, ಆ ಪ್ರಮಥಗಣಶ್ರೇಷ್ಠ 


ಬಸವರಾಜ ವಿಜಯ 


ಲೇಸನೊಡರ್ಚಿದೆ ಭಲರೆ ಮ 
ಹಾಸಾಹಸಿ ಬಸವಭಕ್ತಿಯಿಂತಿರವೇಡಾ 


ವಿಪುಳ ಗುರುಲಿಂಗಜಂಗಮ 
ಸಪರ್ಯ೦ತೊಜಿ ಬೀಜ ಭಕ್ತಿಯನೆಲ್ಲ 
ರ್ಗುಪದೇಶಿಸಿ ಬರ್ಪುದನುಳಿ 
ದುಪಾಯದಿಂದಿತ್ತಲಿರ್ಪೆನೆಂಬುದು ಮತವೇ 


ವ|| ಅಂತುಮಲ್ಲದೆಯಂ 
ಅಳಿ ಮಕರಂದವಂ ಗಿಳಿ ಲಸತ್ಪಳಮಂ ಪೊಸಮಾವು ಚೈತ್ರನಂ 
ಜಳರುಹಮರ್ಕನಂ ಕುವಲಯಂ ಶಶಿಯಂ ನವಿಲಂಬುವಾಹಮಂ 
ಬೆಳೆ ಘನವೃಷ್ಟಿಯಂ ಬಯಸುವಂತೆ ಧರಿತ್ರಿಯೊಳೆನ್ನ ಭಕ್ತಸಂ 
ಕುಳಮೇಲೆ ನಿನ್ನನೇ ಬಯಸುತಿರ್ದಪುದ ವೃಷಾಧಿನಾಯಕಾ 


ಈ ಲೋಕಮುಮಾಲೋಕವು 
ಮಾಲೂಕಿಪೊಡೊಂದೆ ಬಸವ ಮದ್ಭಕ್ತಿಯುತ 
ರ್ಗಾಲಾಪಿಪುದೇಂ ಭೇದಕ 
ಥಾಲವಮುಂ ತೋಟದೆಂದುಮನಗಂ ನಿನಗಂ 


ನಿಂದಿಸಿದ್ದ ಬಸವೇಶ್ವರನ ಮುಖವನ್ನು ದಿಟ್ಟಿಸಿನೋಡಿಪ್ರೀತಿಯಿಂದ 'ಮಹಾಸಾಹಸಿ 
ಯಾದ ಬಸವಣ್ಣ , ದಾಸೋಹಂಭಾವವನ್ನು ಬಿಟ್ಟು ನೀನು ಆ ಪರ ಬ್ರಹ್ಮನೇ ನಾನೆಂಬ 
(ಸೋಹಂ) ನಂಬಿಕೆಯ ಸ್ಥಾನಕ್ಕೆ ಮನಸ್ಸು ಮಾಡಿದೆ . ಒಳ್ಳೆಯದನ್ನೇ ಬಯಸಿದ್ದೀಯೆ. 
ಭಲೇ ! ಭಕ್ತಿಯೆಂಬುದು ಹೀಗಿರಬೇಡವೇ !' ೪೩ . ' ವಿಶೇಷವಾದ ಗುರುಲಿಂಗ 
ಜಂಗಮರೆಂಬುವರ ಪೂಜೆಯಿಂದ ಭಕ್ತಿಯನ್ನು ಹರಡಿ ತೋರಿಸಿಕೊಟ್ಟು, ಎಲ್ಲರಿಗೂ 
ಉಪದೇಶ ಮಾಡಿ, ಉಪಾಯದಿಂದ ( ಇಲ್ಲಿಗೆ ಬರುವುದನ್ನು ಬಿಟ್ಟು , ಇಲ್ಲಿಯೇ 
ಇರುತ್ತೇನೆನ್ನುವುದು ಯೋಗ್ಯವೇ ?' ವ|| ಅದೂ ಅಲ್ಲದೆ ಇಲ್ಲ. ' ಎಲೈ ವೃಷಾಧಿ 
ನಾಯಕನೇ , ದುಂಬಿಯು ಮಕರಂದವನ್ನೂ , ಗಿಳಿಯು ಶ್ರೇಷ್ಟವಾದ ಹಣ್ಣನ್ನೂ , 
ಹೊಸ ಮಾವು ವಸಂತ ಋತುವನ್ನೂ , ಕಮಲವು ಸೂರನನ್ನೂ , ಕನ್ನೈದಿಲೆಯು 
ಚಂದ್ರನನ್ನೂ , ನವಿಲು ಮೇಘವನ್ನೂ , ಬೆಳೆಯು ( ಪೈರು) ದೊಡ್ಡ ಮಳೆಯನ್ನೂ , 
ಬಯಸುವ ಹಾಗೆ ಭೂಮಂಡಲದಲ್ಲಿ ನನ್ನ ಭಕ್ತರುಗಳು ನಿನ್ನನ್ನೇ ಬಯಸುತ್ತಿರುವ 
ರಲ್ಲವೇ ?' ೪೫. ` ಬಸವಣ್ಣ ನನ್ನಲ್ಲಿ ಭಕ್ತಿಯುಳ್ಳವರಿಗೆ ವಿಚಾರ ಮಾಡಿನೋಡಿದರೆ 
ಈ ಲೋಕವೂ ಆ ಲೋಕವೂ ಒಂದೇ ; ಹೇಳುವುದಿನ್ನೇನು ? ನನಗೂ ನಿನಗೂ 


1 ಮೂ 


( ಚ) 


ಪಂಚವಿಂಶಾಶ್ವಾಸಂ 


CHO 


ಎನ್ನ ನಿರೂಪಮಂ ತಳೆದು ಪೋದೆಗಡಂದು ವೃಷೇಂದ್ರ ಭೂತಳ 
ಕಿನ್ನು ಮೊಜಲ್ಲು ಪೋಗಿ ಗುರುಲಿಂಗಜರೋತ್ತಮಭಕ್ತಿಯಂದಮa 
ಚನ್ನ ಲರ್ವಂತೆ ನೀಂ ಪಸರಿಸುತ್ತಿಳೆಯೊಳಕೆ ಬಗೆದಿಲ್ಲಿಗೆಯೇನು 
ತುನ್ನ ಗಜಾಧಿಪಂ ಬೆಸಸೆ ತತ್ಪದಕೊಲ್ಲೆಆಗುತ್ತೆ ಭಕ್ತಿಯಿಂ 
ಪ್ರಮಥಗಣಪದಸರೋಜ 
ಕಮರ್ದಅಗುತ್ತೊಲ್ಲು ಕೇತಿದೇವಸಮೇತಂ 
ವಿಮಳವತಿ ತನ್ನಿರೂಪ 
ಕ್ರಮಮಂ ಪದೆದಿಳೆಗೆ ಬಸವರಾಜಂ ಬಂದಂ 

೪೭ 
ವ|| ಅಂತು ಕೇತಿದೇವಸಮೇತು ಕಲ್ಯಾಣಕಟಕಕ್ಕೇyಂದು ಚೈತನ್ಯಂಬಡೆದೆಳು ಶರಣ 
ಗಣದೊಡನೊಡೋಲಗಂಗೊಟ್ಟಿರ್ದ ಮಾಚಿದೇವಂಗವಾ ಗಣಸಭೆಗಂ ಸಾಷ್ಟಾಂಗವೆಜಿಗಿದಾಗ 
ಮಾಚಿದೇವನುತೃವಿಸುತೆಳು ತಾನುವಾ ಗಣಸಭೆಗೆ ಸಾಷ್ಟಾಂಗ ಪ್ರಣಾಮಂಗೆಯು ಕರಾರವಿಂದಂ 
ಗಳಂ ಮುಗಿದು 

ಬಂದು ನಿಮ್ಮಡಿಯೊಿಯ 
ಕಂದಂ ನಿಜಭಕ್ತಿಮಲ್ಲಿಕಾವೇಷ್ಟಿತವಾ 
ಕಂದಂ ಶಿವಗಣವಿತತಾ 
ನಂದಂ ಬಸವಂ ಶಿವಾಂಫ್ರಿನಳಿನಮರದಂ 


೪೮. 


ಯಾವಾಗಲೂ ಭಿನ್ನತೆಯನ್ನು ಹೇಳುವಿಕೆಯೇ ತೋರುವುದಿಲ್ಲ . ೪೬- ೪೭, 
' ಬಸವಣ್ಣ , ಅಂದು (ಹಿಂದೆ) ಭೂಭಾಗಕ್ಕೆ ನನ್ನ ಅಪ್ಪಣೆಯನ್ನು ಧರಿಸಿ ,ಹೋದೆ 
ಯಲ್ಲವೇ ! ಈಗಲೂ ಪ್ರೀತಿಯಿಂದ ಹೋಗಿ, ಗುರುಲಿಂಗ ಜಂಗಮರ ಶ್ರೇಷ್ಟವಾದ 
ಭಕ್ತಿಯ ಅಂದವನ್ನು ಮನೋಹರವಾಗಿ ಅರಳುವ ಹಾಗೆ ಭೂಮಿಯಲ್ಲಿ ನೀನು ಹರಡಿ, 
( ಅನಂತರ ) ಇಚ್ಛೆಪಟ್ಟು ಇಲ್ಲಿಗೆ ಬಾ ' ಹೀಗೆಂದು ಪರಮೇಶ್ವರನು ಅಪ್ಪಣೆ ಮಾಡಲಾಗಿ, 
ಆ ಪರಮೇಶ್ವರನ ಪಾದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಿ, ಆ ಪರಿಶುದ್ದ ಬುದ್ದಿ 
ಯುಳ್ಳ ಬಸವಣ್ಣನು ಕೇತಿದೇವ ಸಮೇತನಾಗಿ ಪ್ರೀತಿಯಿಂದ ಶಿವಲೋಕದ ಆ ಪ್ರಮಥ 
ಗಣ ಸಮೂಹಕ್ಕೆ ನಮಸ್ಕರಿಸುತ್ತ ಆ ಪರಶಿವನ ಆಜ್ಞೆಯನ್ನು ಹೊಂದಿದವನಾಗಿ 
ಭೂಮಿಗೆ ಬಂದನು . ವ|| ಈ ರೀತಿ ಬಸವಣ್ಣನು ಕೇತಿದೇವ ಸಮೇತನಾಗಿ ಕಲ್ಯಾಣ 
ಪಟ್ಟಣಕ್ಕೆ ಬಂದು, ( ದೇಹದಲ್ಲಿ ಪ್ರಾಣದುಂಬಿ ಎದ್ದು , ಶರಣ ಸಮೂಹದೊಡನೆ 
ಒಡೋಲಗವನ್ನು ಕೊಟ್ಟಿದ್ದ ಮಾಚಿದೇವನಿಗೂ , ಶರಣರ ಸಭೆಗೂ , ಸಾಷ್ಟಾಂಗ 
ಪ್ರಣಾಮಗಳನ್ನು ಮಾಡಿದಾಗ ಮಾಚಿದೇವನು ಉತ್ಸಾಹಗೊಂಡಿದ್ದು , ತಾನೂ ಕೂಡ 
ಆ ಪ್ರಮಥ ಗಣ ಸಭೆಗೆ ನಮಸ್ಕರಿಸಿ ಕರಕಮಲಗಳನ್ನು ಮುಗಿದು ನಿಂತು - ೪೮, 
“ನಿಮ್ಮೆಲ್ಲರ ಪಾದಗಳ ಪ್ರೀತಿಯ ಶಿಶುವಾದವನೂ , ದೃಢವಾದ ಭಕ್ತಿಯೆಂಬ ಮಲ್ಲಿಗೆಯ 
ಬಳ್ಳಿಯಿಂದ ಸುತ್ತಲ್ಪಟ್ಟ ಮಾವಿನ ಮರದಂತಿರುವವನೂ , ಪ್ರಮಥ ಸಮೂಹದ 
ವಿಶೇಷವಾದ ಆನಂದ ರೂಪನೂ , ಪರಶಿವನ ಪಾದ ಕಮಲಕ್ಕೆ ಮಕರಂದಪ್ರಾಯನಾದ 


ಬಸವರಾಜ ವಿಜಯಂ 


ಶರಣವರೇಣ್ಯರೆ ನಿಮ್ಮಯ 
ಚರಣಾಂಬುಜಭತ್ಯರಿರ್ವರುಂ ಬಂದರಿವಂ 
ದಿರ ಕರದಿಂ ಸೇವೆಯನಾ , 
ದರದಿಂ ಕೆಲ್ಗೊಂಡು ಸುಖದಿನಿರವೇಳ್ಳುಂ 


ಭವದೀಯ ಕೃಪಾಶರಧಿಯೊ 
ಳವಗಾಹಂಗೆಯುತಿವರನೆನಗೊಂದೊ 
ಪುವ ನಿಮ್ಮ ಸುಪ್ರಸಾದವ 
ನವಿರತವು ಕೂರ್ತು ಪೊರೆಯಲ್ವೇಳ್ಳುಂ 


೫೦ 


ವ|| ಎಂದು ಮುಗುಳುಂ ಮಾಚಿದೇವರ ಸಾಷ್ಟಾಂಗವೆಜಿಗೆ ಭಕ್ತತತಿಯು ಜಂಗಮ ನಿಕರ 
ಮುಮಾನಂದಂ ಮಿಗೆ ತೆಗೆದು ಬಿಗಿಯಪ್ಪಿ ಮನ್ನಿಸಿ 


ಅರರೆ ಗಣಾಗ್ರಗಣ್ಯ ಭವದೀಯ ಮಹತ್ವವನಿಂತುಟೆಂದು ಬಿ 
ಇರಿಸಲದಾರ್ಗೆ ಗೋಚರಿಪುದೀ ನರರುಂ ಸುರರುಂ ಭಯಾರ್ತಿವ 
ಟೈರೆ ಧರೆಯಂ ನಭಸ್ಸ ಳಮುಮದ್ದುತ ಕಂಪಮನಾಳೆ ಪೊಯ್ ಡು 
ಗುರಮನನಂಗಮರ್ದನನಮೇಲೆ ಮಹೀತಳಭಾಳಲೋಚನಾ 


೫೧ 


ಮದಕರಿಯ ಕರದ ಕರ್ಬ೦ 
ಪದಪಿಂ ಸೆಳೆವಂತೆ ಸೆಳೆದೆ ಹರನೊಳಕೊಂಡ 


ಬಸವಣ್ಣನು ಬಂದನು'. ೪೯ . “ ಶರಣವರೇಣ್ಯರೇ , ನಿಮ್ಮ ಚರಣ ಕಮಲಗಳ 
ನೃತ್ಯರಾದ ಇಬ್ಬರೂ (ಬಸವಣ್ಣ -ಕೇತಯ್ಯಗಳಿಬ್ಬರೂ ) ಬಂದರು . ಇವರ ಕೈಯಿಂದ 
ಸೇವೆಯನ್ನು ಆದರ ಪೂರ್ವಕವಾಗಿ ಸ್ವೀಕರಿಸಿ ಇನ್ನು ಸುಖವಾಗಿ ಇರುವವರಾಗಿರಿ'. 
೫೦ . ಇವರನ್ನು ನಿಮ್ಮ ಕೃಪಾ ಸಮುದ್ರದಲ್ಲಿ ಮುಳುಗಿಸುತ್ತ , ನನಗೆ ಶ್ರೇಷ್ಠವಾಗಿ 
ಒಪ್ಪುವ ನಿಮ್ಮ ಒಳ್ಳೆಯ ಪ್ರಸಾದವನ್ನು ಸತತವೂ ಕೊಡುತ್ತ ಪ್ರೀತಿಯಿಂದ ರಕ್ಷಿಸ 
ಬೇಕು'. ವ ! ಹೀಗೆಂದು ಹೇಳುತ್ತ ಪುನಃ ಮಾಚಿದೇವನು (ಪ್ರಮಥ ಸಮೂಹಕ್ಕೆ ) 
ಸಾಷ್ಟಾಂಗ ನಮಸ್ಕಾರ ಮಾಡಲು , ಭಕ್ತರುಗಳ ಸಮೂಹವೂ , ಜಂಗಮರ ಗುಂಪೂ , 
ಪರಮಾನಂದ ಆಧಿಕ್ಯದಿಂದ ಅವನನ್ನು ಬರಸೆಳೆದು ಬಿಗಿದು ಅಪ್ಪಿಕೊಂಡು, ಮನ್ನಣೆ 
ವಾಡಿ - ೫೧ . " ಅರರೇ , ಗಣ ಸಮೂಹಕ್ಕೆ ಅಗ್ರಗಣ್ಯನೆನಿಸಿದ ಮಾಚಿದೇವನೇ , 
ನಿನ್ನ ಮಹತ್ವವನ್ನು ಇಷ್ಟೇ ಎಂದು ವರ್ಣಿಸುವುದಕ್ಕೆ ಯಾರಿಗೆ ತಿಳಿದೀತು? ಭೂ 
ಭಾಗದ ಪರಮೇಶ್ವರನೇ , ಈ ನರರೂ , ಸುರರೂ , ಭಯದಿಂದ ಪೀಡಿತರಾಗಿರಲು, 
ಭೂಮಿಯೂ ಆಕಾಶವೂ ಅದ್ಭುತವಾದ ಕಂಪನದಿಂದ ಕೂಡಿರಲು, ಮನ್ಮಥ ಧ್ವಂಸಿ 
ಯಾದ ಶಿವನ ಮೇಲೆ ಡಂಗುರವನ್ನು ಹೊಡೆದುಬಿಟ್ಟೆ '. ೫೨. 'ಉನ್ನತವಾದ 
ಪ್ರಬಲ ಸಾಮರ್ಥ ಪ್ರತಾಪಗಳೇ ಆಭರಣವಾಗಿ ಉಳ್ಳ ಮಾಚಿದೇವನೇ , ಮದೋನ್ಮತ 


ಪಂಚವಿಂಶಾಶ್ವಾಸಂ 


ಗ್ಯ ' ದ ಶರಣರಸುವನಸವಸ | 
ಮುದಿತಪ್ರಬಳಪ್ರತಾಪಮಹಿಮಾಭರಣಾ 


೫೨ 


ಮೂದಲಿಸಿ ಹರನನಧಟಿಂ 
ನಾದಂಬೊಚ್ಚುಳಿದ ಭಕ್ತರಸುವಂ ಪಡೆದ್ರೆ 
ಮೇದಿನಿಯೊಳಮಮ ಘನಮಹಿ 
ಮೋದಧಿ ನಿನ್ನಳವನಾರೊ ಬಣ್ಣಿಸಲಾರ್ಪರ್ 
ಆಲೋಕದೊಳೀ ಲೋಕದೊ 
೪ಾಲೂಕಿಪೊಡರರೆ ನೀನೆ ಪೆಸರ್ವೆ ಸ 
ತ್ಯಾಲಾಪ ಬಸವನಗುವಂ 
ಲೀಲೆಯಿನೀ ತಂದೆ ಸೆಳೆದು ತಂದಿತ್ತುದು 


೪ . 


ಚರಲಿಂಗಕೆ ಹರಣಂ ಬಸ 
ವರಸಂ ಬಸವಂಗಮೆಮಗವಸು ನೀಂ ಗಡ ಮಾ 
ಚರಸಾರ್ಯ ಭಕ್ತವದನಾಂ 
ಬುರುಹಾಬಳಸೂರ್ಯ ಸರಿಜನನುತಶೌರ್ಯಾ 


೫೫ 


ಎಂದಭಿವಂದಿಸುತ್ತೆ ಗಣಸಂತತಿ ಸಂಭ್ರಮಮಾಳು ನೇತ್ರದಾ 
ನಂದಜಲ ಪೊನರಿಯೆ ಕೀರ್ತಿಸುತೊಪ್ಪಿರೆ ತದ್ದಾ ಣಾಳಿಗೊ 


ವಾದ ಆನೆಯ ಸೊಂಡಿಲಿನಲ್ಲಿರುವ ಕಬ್ಬನ್ನು ಪ್ರೀತಿಯಿಂದ ಸೆಳೆದ ಹಾಗೆ ಹರನೊಡನೆ 
ಅಂತರ್ಭಾವಗೊಂಡ ಶರಣನ ಪ್ರಾಣವನ್ನು (ನೀನು) ಜಾಗ್ರತೆಯಾಗಿ ಸೆಳೆದೆ.' ೫೩ . 
“ ಘನವಾದ ಮಹಿಮೆಗೆ ಸಮುದ್ರನೆನಿಸಿದ ಮಾಚಿದೇವನೇ , ಹರನನ್ನು ಪರಾಕ್ರಮದಿಂದ 
ಮೂದಲಿಸಿ, ಡಂಗೂರವನ್ನು ಹೊಡೆದು , ಅಳಿದು ಹೋದಭಕ್ತರುಗಳ ಪ್ರಾಣವನ್ನು ಈ 
ಭೂಮಿಯಲ್ಲಿ ನೀನು ಪಡೆದೆ ಅಮಮ ! ನಿನ್ನ ಸಾಮರ್ಥವನ್ನು ಬಣ್ಣಿಸುವುದಕ್ಕೆ 
ಸಮರ್ಥರು ಯಾರೋ !” ೫೪, 'ಎಲೈ ಸತ್ಯ ವಾಕ್ಯವುಳ್ಳವನೇ , ಈ ಭೂಲೋಕದಲ್ಲಿ, 
ಆ ಕೈಲಾಸದಲ್ಲಿ ವಿಚಾರ ಮಾಡಿ ನೋಡಿದರೆ ಬಸವನ ಪ್ರಾಣವನ್ನು ಲೀಲೆಯಿಂದ 
ಈ ರೀತಿಯಲ್ಲಿ ಸೆಳೆದು ತಂದು ಕೊಟ್ಟುದರಿಂದ, ಅರರೇ ! ನೀನೇ ಖ್ಯಾತಿಯನ್ನು 
ಹೊಂದಿದವನಾದೆ'. ೫೫ . ' ಭಕ್ತರ ಮುಖವೆಂಬ ಕಮಲಗಳಿಗೆ ಸೂರ್ಯನಾಗಿಯೂ 
ವಿದ್ವಜ್ಜನರಿಂದ ಸ್ತೋತ್ರ ಮಾಡಲ್ಪಡುವ ಪರಾಕ್ರಮವುಳ್ಳವನೂ ಆದ ಮಾಚರ 
ಸಾರ್ಯನೇ , ಜಂಗಮಲಿಂಗಕ್ಕೆ ಬಸವಣ್ಣನೇ ಪ್ರಾಣ ; ನೀನು ಬಸವಣ್ಣನಿಗೂ ನಮಗೂ 
ಪ್ರಾಣ ; ಅಲ್ಲವೆ ? ' ೫೬ . ಹೀಗೆಂದು ಶಿವಗಣ ಸಮೂಹವು ಅಭಿನಂದಿಸುತ್ತ 
ಸಂಭ್ರಮಗೊಂಡವರಾಗಿ, ನೇತ್ರದಿಂದ ಸಂತೋಷಬಾಷ್ಪಗಳು ಪ್ರವಾಹರೂಪವಾಗಿ 
ಹರಿಯುತ್ತಿರಲು, ಸ್ತೋತ್ರ ಮಾಡುತ್ತ ಒಪ್ಪಿರಲಾಗಿ, ಮಾಚಿದೇವನು ಆ ಶಿವಗಣ 


1ರ್ಗ( ಚ) 


ಬಸವರಾಜ ವಿಜಯಂ 


೫೬ 


ರಂದದೆ ಮಾಚಿದೇವನೇಜಿಗುತ್ತಿ ಭಕ್ತಿಯೋಳಲ್ಲಿ ತಪಾ 
ಮಂದಸುಧಾತರಂಗಿಣಿಯೊಳಾಳೊಡನೊಪ್ಪಿದನುತೃವಾನ್ವಿತಂ 
ಗಣಸಂದೋಹಕ್ಕಮಾ ಮಾಚಯನ ಚರಣಕಂಜಾತಕಂ ಭಕ್ತಿಯಿಂದ 
ಮಣಿವುತ್ತುಂ ಕೀರ್ತಿಸುತ್ತುಂ ಪಡೆವುತವರ ಕಾರುಣ್ಯವಂಬೀಳುತುಂ 
ಪ್ರಣಯಂ ಕೆಯ್ದ ಭಕ್ತಪ್ರತತಿ ಸಹಿತ ಕೇತಾರ್ಯನೊಲ್ಲೆಯ ಪೊಕ್ಕಂ 
ಮಣಿಭಿತ್ತಿ ದ್ಯೋತಭಾಸ್ವಜಭವನವನಾನಂದಸಾಂದ್ರಂ ವೃಷೇಂದ್ರಂ .. 
ಸಾರಾಕಾರೇ ಸರಸಹೃದಯೇ ಸರ್ವಲೋಕೈಕಮಾತೇ 
ಭೂರಿಶ್ರೀರಾಜಿತಪದಯುಗೇ ಭೂಲತಾಜ್ ಪ್ರಭೂತೇ 
ಪಾರಾವಾರಾಪ್ರಭವಲಲನಾರಾಧಿತೇ ಸತ್ತುನೀತೇ 
ಮಾರಾರಾತಿಪ್ರಿಯೇ ಪೊರೆ ಸಮಂತನ್ನನದ್ರೀಂದ್ರಜಾತೇ 


೫೮ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಣಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

- ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಬಸವಭಕ್ತಪ್ರಾಣಸಖತ್ವಕಥನಂ 

ಪಂಚವಿಂಶಾಶ್ವಾಸಂ ಸಮಾಪ್ತಂ 
ಅಂತು ಆಶ್ವಾಸ ೨೫ಕ್ಕೆ ಪದಗಣನೆ ೧೮೪೦ಕ್ಕೆ ಮಂಗಳಮಹಾಶ್ರೀ || 


ಸಮೂಹಕ್ಕೆ ಕ್ರಮವಾಗಿ ಅತ್ಯಂತ ಭಕ್ತಿಯಿಂದ ಸಮಸ್ಕಾರ ಮಾಡುತ್ತ , ಸಂತೋಷ 
ದಿಂದ ಕೂಡಿದವನಾಗಿ, ಆ ಪ್ರಮಥರುಗಳ ಅತ್ಯಧಿಕ ದಯೆಯೆಂಬ ಅಮೃತದ 
ನದಿಯಲ್ಲಿ ಮುಳುಗಿ ಅವರೊಡನೆ ಶೋಭಿಸುತ್ತಿದ್ದನು. ೫೭. ವಿಶೇಷವಾದ ಆನಂದ 
ಭರಿತನಾದ ಬಸವೇಶ್ವರನು ಆ ಪ್ರಮಥಗಣ ಸಮೂಹದ, ಮಾಚಿದೇವನ ಪಾದ 
ಕಮಲಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತ , ಸ್ತೋತ್ರ ಮಾಡುತ್ತ ಅವರ ಕಾರುಣ್ಯ 
ವನ್ನು ಪಡೆಯುತ್ತ , ಬೀಳ್ಕೊಳ್ಳುತ್ತ ಮೇರೆಯಿಕ್ಕಿದ ವಿಶ್ವಾಸದಿಂದ, ಭಕ್ತರ 
ಸಮೂಹವೂ , ಮೇದರಕೇತಿದೇವನ ಪ್ರೀತಿಯಿಂದ ಹಿಂಬಾಲಿಸಿ ಬರುತ್ತಿರಲಾಗಿ, 
ತನ್ನ ರತ್ನ ನಿರ್ಮಿತ ಗೋಡೆಗಳ ಕಾಂತಿಯಿಂದ ಪ್ರಕಾಶಮಾನವಾದ ಮನೆಯನ್ನು 
ಹೊಕ್ಕನು. ೫೮. ಸಾರವತ್ತಾದ ಆಕಾರವುಳ್ಳವಳೇ , ಸದ್ಗುಣಪೂರ್ಣವಾದ ಹೃದಯ 
ವುಳ್ಳವಳೇ , ಸಮಸ್ತ ಲೋಕಗಳ ಏಕೈಕ ಮಾತೆಯೇ , ಹೆಚ್ಚಾದ ಶೋಭೆಯಿಂದ 
ವಿರಾಜಿಸುವ ಪಾದಗಳುಳ್ಳವಳೇ , ಲತೆಗಳಂತಿರುವ ಹುಬ್ಬಿನ ಹಾರಿಸುವಿಕೆಯಿಂದ 
ಪಂಚಭೂತಗಳಿಗೆ ಅಪ್ಪಣೆ ಮಾಡುವವಳೇ , ಸಮುದ್ರದಿಂದ ಹುಟ್ಟಿದ ಲಲನೆಯಾದ 
ಲಕ್ಷ್ಮಿಯಿಂದ ಆರಾಧಿಸಲ್ಪಡುವವಳೇ , ಒಳ್ಳೆಯ ಪವಿತ್ರಳೇ , ಮನ್ಮಥ ವೈರಿಯಾದ 
ಶಿವನ ವಲ್ಲಭೆಯೇ , ಪರ್ವತೇಶ್ವರನ ಪುತ್ರಿಯೇ - ನನ್ನನ್ನು ಪ್ರೀತಿಯಿಂದ ರಕ್ಷಿಸು. 

ಇಪ್ಪತೈದನೆಯ ಆಶ್ವಾಸವು ಸಮಾಪ್ತವಾಯಿತು. 


ಸಡ್ಡಿಂಶಾಶ್ವಾಸಂ 
[ ದಸರಯ್ಯನಕಥೆ! 


ಶ್ರೀಮದುಮಾಕಬರೀಸುವ 
ದಾವರಜೊರಾಜಿರಂಜಿವಾಮಾಂಸಕನು 
ದ್ವಾ ಮಗುಣಧಾಮನಘಹರ 
ನಾಮಂ ಪೊರೆಗೆಮ್ಮನಾಗಳುಂ ಶಿವಲಿಂಗಂ 
ಹರಭಕ್ತಿಪ್ರಮದಾಮುಖ್ಯಿಕಮುಕುರಂ ಪಂಚೇಷುದ್ರಂ ಶುಭಾ 
ಕರವೃತಂ ಗಳಿತೇಷಣಂ ವಿಗತದೋಷಂ ವಿಶ್ವನುತ್ಯಂ ಕೃಪಾ 
ಭರಣಂ ಭಕ್ತಜನಾಂತರಂಗನನಘಂ ಗಾಂಭೀರ್ಯವಾರಾಕರಂ 
ಪರಿಶುದ್ದಂ ದಸರಯ್ಯನೆಂಬ ಶರಣಂ ದಾನಾಮರಕ್ಷಾರುಹಂ 
ಸರ್ವಜೀವದಯಾಪರಂ ಸಕಳಪ್ರಪಂಚವಿವರ್ಜಿತಂ 
ನಿರ್ವಿಕಾರನನಾಮಯಂ ನಿಗಮಾಗಮಾರ್ಥವಿಶಾರದಂ 
ಗರ್ವದೂರನವಂಚಕಂ ಜಿತಪಾಶನಾತ್ಮಯಶೋಜಿತಾ 
ಖರ್ವಪಾರ್ವಣಚಂದ್ರಿಕಂ ಚರಲಿಂಗಭಕ್ತಿಪರಾಯಣಂ 


ದಸರ ದೇವಯ್ಯನ ಕಥೆ 
೧ . ಮಂಗಳಕರಳಾದ ಪಾರ್ವತಿಯ ಕೇಶಗಳಲ್ಲಿರುವ ಪುಷ್ಪಮಾಲಿಕೆಗಳ ಪರಾಗ 
ಸಮೂಹದಿಂದ ಪ್ರಕಾಶಮಾನವಾದ ಎಡದೋಳುಳ್ಳವನೂ , ಉತ್ಕೃಷ್ಟವಾದ ಗುಣಗಳಿಗೆ 
ಮಂದಿರನಾದ, ಪಾಪ ನಾಶಕನೆಂಬ ಹೆಸರುಳ್ಳ , ಶಿವಲಿಂಗನು ನಮ್ಮನ್ನು ಯಾವಾಗಲೂ 
ರಕ್ಷಿಸಲಿ . ೨- ೩ . ಶಿವಭಕ್ತಿಯೆಂಬ ಸ್ತ್ರೀಯಳ ಮುಖಕ್ಕೆ ಪ್ರಮುಖ ದರ್ಪಣ 
ಪ್ರಾಯನೂ , ಮನ್ಮಥನ ವಿಕಾರದೂರನೂ , ಮಂಗಳಕ್ಕೆ ಆಗರವಾದ ಚರಿತ್ರೆಯುಳ್ಳ 
ವನೂ , ವಿತ್ತೇಷಣ, ದಾರೇಷಣ, ಪುತ್ತೇಷಣಗಳೆಂಬ ಈಷಣತ್ರಯಗಳಿಂದ ದೂರನೂ , 
ಪಾಪದಿಂದ ದೂರನೂ , ಪ್ರಪಂಚದ ಜನರಿಂದಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವವನೂ , 
ಕೃಪೆಯೇ ಆಭರಣವಾದವನೂ , ಭಕ್ತ ಜನರನ್ನು ಅಂತರಂಗದಲ್ಲಿ ಉಳ್ಳವನೂ , 
ಅನಘನೂ , ಗಂಭೀರತನಕ್ಕೆ ಸಮುದ್ರದೋಪಾದಿಯಲ್ಲಿರುವವನೂ , ಪರಿಶುದ್ಧನೂ , 
ದಾನದಲ್ಲಿ ಕಲ್ಪವೃಕ್ಷಪ್ರಾಯನೂ ಆದ ದಸರಯ್ಯ ಎಂಬ ಶರಣನು ಸಮಸ್ತ ಪ್ರಾಣಿ 
ಗಳಲ್ಲಿ ಕರುಣೆಯಿಂದಕೂಡಿದ್ದು, ಸಮಸ್ಯೆ ಮಾಯಾ ಪ್ರಪಂಚದಿಂದ ದೂರನಾಗಿದ್ದನು, 
ನಿರ್ವಿಕಾರನೂ , ರೋಗ ರಹಿತನೂ ಆಗಿದ್ದನು. ವೇದಾರ್ಥದಲ್ಲಿ ಬಲ್ಲಿದನೂ , ಗರ್ವ 
ರಹಿತನೂ , ಕಪಟವಿಲ್ಲದವನೂ ಆಗಿದ್ದನು. ( ಸಾಂಸಾರಿಕ) ಬಂಧನಗಳಿಂದ ದೂರ 
ನಾಗಿದ್ದನು. ತನ್ನ ಯಶಸ್ಸಿನಿಂದ ಪೌರ್ಣಿಮೆಯ ಚಂದ್ರನ ಬೆಳದಿಂಗಳನ್ನು ಜಯಿಸಿದ್ದನು. 


ಬಸವರಾಜ ವಿಜಯಂ 


ಘನಸಚ್ಚಿದಾತ್ಮಕಂ ಸ 
ಜ್ಜನವಿನುತಂ ಸತ್ಯವಾಣಿ ನಿಜನಿರುಪಮಪಾ 
ವನವೃತ್ತನಹಿಂಸಾಧ 
ರ್ಮನಿಯುಕ್ತಲ ಪೆರ್ಮೆವೆತ್ತು ಕಂಗೊಳಿಸಿರ್ಪಂ 


ಶಮದಮಯಮನಿಯಮದ 
ತಮ ಶಿವಧರ್ಮಂಗಳೆಸೆಯೆ ಗುರುಚರಲಿಂಗ 
ಕ್ರಮಕಮಳಂಗಳನರ್ತಿಸು 
ತಮರ್ದೋದನವಳ ಸುಗುಣವಿಸರ ದಸರಂ 


ನಡೆವೆಡೆಯೊಳದಹತಿಯಿಂ 
ಮಡಿಗುಂ ಕ್ರಿಮಿಸಮಿತಿಯೆಂದು ಬಗೆದಾರರು 
ತಡಿಯಿಡುವನೊಯ್ಯನೊಯ್ಯನೆ 
ಪೊಡವಿಯೊಳಾ ದಸರನತಿದಯಾರಸಭರಿತಂ 


ನೆಗೆದಡ್ಡಂಬಾಚುವ ಕೀ 
ಟಗಣಕ್ಕಳಿವಪ್ಪುದೆಂದು ಬೀಸದೆತೋಳಂ 
ಸುಗುಣನಿಧಿ ನಡೆವುತಖಿಳೊ . 
ರ್ವಿಗಹಿಂಸಾಧರ್ಮಶಾಲಿ ತಾನೆನೆ ನೆಗಳಂ 


ಜಂಗಮಲಿಂಗ ಭಕ್ತಿಪರಾಯಣನೆನಿಸಿದ್ದನು. ೪. ಶ್ರೇಷ್ಠವಾದ ಸತ್ - ಚಿತ್ 
ಆನಂದಗಳ ಸ್ವರೂಪನೂ , ಸಜ್ಜನರಿಂದ ಶ್ಲಾನ್ಯನೂ , ಸತ್ಯವಾಣಿಯುಳ್ಳವನೂ , 
ದೃಢವಾದ, ಅಸದೃಶವಾದ, ಪರಿಶುದ್ದ ಚರಿತ್ರೆಯುಳ್ಳವನೂ , ಅಹಿಂಸಾಧರ್ಮದಿಂದ 
ಕೂಡಿದವನೂ - ಎನಿಸಿದ ದಸರಯ್ಯನೆಂಬ ಶರಣನು ಹಿರಿಮೆಯಿಂದ ಕಂಗೊಳಿಸುತ್ತಿದ್ದನು. 
೫ . ನಿರ್ಮಲವಾದ ಸದ್ಗುಣಗಳ ಸಮೂಹದಿಂದ ಕೂಡಿದ ದಸರಯ್ಯನು ಶಾಂತಿ , 
ಇಂದ್ರಿಯ ನಿಗ್ರಹ, ಸಂಯಮ, ದಯಾದಿ ಶ್ರೇಷ್ಠ ಶಿವಧರ್ಮ ಮಾರ್ಗದಿಂದ 
ಶೋಭಿಸುತ್ತ ಗುರುಲಿಂಗ ಜಂಗಮರ ಪಾದಕಮಲಗಳನ್ನು ಅರ್ಚಿಸುತ್ತ ಶೋಭಿಸು 
ತಿದ್ದನು. ೬ . ಅತ್ಯಂತ ದಯಾ ರಸಭರಿತನಾದ ದಸರಯ್ಯನು ನಡೆಯುವಾಗ 
ಹೆಜ್ಜೆಯಿಡುವಿಕೆಯಿಂದ ಕ್ರಿಮಿಗಳ ಸಮೂಹವು ಸಾಯುತ್ತವೆ, ಎಂದು ಯೋಚಿಸಿ , 
ಪರೀಕ್ಷೆ ಮಾಡಿ , ಭೂಮಿಯಲ್ಲಿ ಮೆಲ್ಲ ಮೆಲ್ಲನೆ ಹೆಜ್ಜೆಯಿಡುತ್ತಿದ್ದನು. ೭. ಸದ್ಗುಣಗಳ 
ನಿಧಿಯಾದ ದಸರಯ್ಯನು ( ತನಗೆ ಅಡ್ಡಲಾಗಿ ಹಾರಿ ಬರುವ ಹುಳಗಳ ಸಮೂಹವು 
ನಾಶವಾಗುವುದೆಂದು ತೋಳನ್ನು ಬೀಸದ ಹಾಗೆ ನಡೆಯುತ್ತ ಸಮಸ್ತ ಭೂಮಿಯಲ್ಲಿ 


ಪಡ್ರಿಂಶಾಶ್ವಾಸಂ 


ಹರಚರಣಾರ್ಚನಕ್ಕೆ ಪೊಸಪೂದಿಜಿಯಲ್ಯನಕೆಯ್ದೆ ಪೂಗಳಂ 
ತುರಿಪದಿನೇಳು ಕೊಯ್ಕೆ ಸೆಳೆದೊಂಬುಡಿದಾಯೆಡೆಯಿಂದ ನೆತ್ತರೊ 
ತರಿಸುತೆ ಸೂಸೆಹೈರೆನುತೆ ಪೂಗಿಡು ನೊಂದೆನೆನುತ್ತಳಲ್ಲು ಸು . 
ರ್ಕಿರೆ ನಡೆನೋಡಿನೊಂದು ಬಿಸುಟಾ ಕುಸುಮವಳಿಗೊಯ್ಯ ಕಜ್ಜಮಂ 
ಮರದಡಿಯೊಳೋಮಯದಿಂದ 
ವಿರಚಿಸಿ ಸಾರಣೆಯನಲ್ಲಿ ಮುಂಗಟ್ಟುತೆ ಕ 
ಮೂರಲುದುರೆ ಕೊಂಡವಂ ಸ 
ಚರಿತಂ ಶಿವಪೂಜೆಗೆಟ್ಟನೋಜೆಯೊಳನಿಶಂ 

ವಗಿ ಇಂತು ಶಾಂತಿರಸವಿಸರ ಪಸರಂಬೆರೆ ದಸರಿದೇವಂ ರಸೆಯೊಳಸದಿನೆಸೆವುತ್ತುವಿರೆ 
ಪರಸಮಯಸ್ಥರಾತನ ನೆಗಳೆಗಸೂಯಾಪರರಾಗುತೆಲ್ಲರ್ವಂತಣಂಗೊಂಡು ಕುಳ್ಳಿರ್ದೊಂದು ಕಪಟೋ 
ಪಾಯವನಾಲೋಚಿಸಿ 

ಪರರಂ ತನ್ನಂತೆ ನೋಳಂಗಡ ಪರರ ಮನಂ ನೋಗುಮೆಂದಾಗಳುಂ ನಿ 
ಷ್ಟುರ ವಕಾಲಾಪಮಂ ತಾಂ ಮದುಮುಸುರದಿರ್ಪ ಗಡಾ ಸರ್ವಜಂತೂ 
ತರಮೆಂತುಂ ನೋಯದಂತಾಚರಿಪ ಪರಮಶಾಂತಂ ಗಡಾ ವೀರಮಾಹೇ 
ಶ್ವರರೊಳುಖಂ ಗಡೀತಂ ಪಿಡಿದ ಬುತದ ಸಾಮರ್ಥ್ಯವಂ ನೋಳ್ಳೆವೀಗಲ್ ೧೦ 


ತಾನು ಅಹಿಂಸಾಧರ್ಮದಿಂದ ಒಪ್ಪುವವನು, ಎನಿಸಿ ಪ್ರಖ್ಯಾತನಾಗಿದ್ದನು. ೮- ೯ . 
ಪರಮೇಶ್ವರನ ಪಾದಪೂಜೆಗೆ ಹೊಸಹೂವುಗಳನ್ನು ಎತ್ತಿಕೊಂಡು ಬರುವುದಕ್ಕೋಸುಗ , 
ತೋಟಕ್ಕೆ ಹೋಗಿ ಹೂವುಗಳನ್ನು ಜಾಗ್ರತೆಯಾಗಿ ಕೈ ಚಾಚಿಕೊಯ್ಯುತ್ತಿರುವಾಗ 
ಸಣ್ಣ ಕೊಂಬೆಯು ಮುರಿದು ಆ ಸ್ಥಳದಿಂದ ಜೋರ್‌ಎಂದು ನೆತ್ತರು ಒತ್ತರಿಸಿ ಹೊರ 
ಬರಲು , ಹೂವಿನ ಗಿಡವು ನೊಂದೆನು ಎನ್ನುತ್ತ ಸಂಕಟಪಟ್ಟು , ಸುಕ್ಕಿಕೊಂಡು ಇರಲು 
( ಬತ್ತಿಕೊಂಡಿರಲು) ಅದನ್ನು ಚೆನ್ನಾಗಿ ನೋಡಿ, ಸಂಕಟಪಟ್ಟು ಹೂವುಗಳನ್ನೆತ್ತಿ 
ತರುವ ಕಾರ್ಯವನ್ನೆ ಕೈ ಬಿಟ್ಟು , ಆ ಸಚ್ಚರಿತನು ಮರದ ಕೆಳ ಭಾಗದಲ್ಲಿಗೋವಿನ 
ಸೆಗಣಿಯಿಂದ ನೆಲವನ್ನು ಸಾರಿಸಿ, ಅಲ್ಲಿಯೇ ಮರೆಯನ್ನು ಕಟ್ಟಿ , ಕಂಪಾದ ಹೂವು 
ಉದುರಲಾಗಿ ಅಂಥ ಹೂವನ್ನು ತೆಗೆದುಕೊಂಡು ಕ್ರಮವಾಗಿ ಸತತವೂ ಪೂಜೆ 
ಮಾಡುತ್ತಿದ್ದನು. ವ|| ಈ ರೀತಿ ಶಾಂತಿರಸ ಸಮೂಹವು ವಿಸ್ತಾರ ಹೊಂದುತ್ತಿರಲಾಗಿ 
ಆ ದಸರಯ್ಯನು ಭೂಮಿಯಲ್ಲಿ ಯಶಸ್ಸಿನಿಂದ ಶೋಭಿಸುತ್ತಿರಲು ಇತರ ಸಮಯದ 
ಜನರು ಆತನ ಈ ವಿಖ್ಯಾತಿಗೆ ಮಾತ್ಸರ್ಯ ಪಡುವವರಾಗಿ ಎಲ್ಲರೂ ಗುಂಪಾಗಿ ಸೇರಿ, 
ಒಂದು ಕಪಟದ ಉಪಾಯವನ್ನು ಆಲೋಚನೆ ಮಾಡಿ - ೧೦ . ' ಪರರನ್ನು ತನ್ನ 
ಹಾಗೆಯೇ ನೋಡುತ್ತಾನಂತೆ ! ಪರರ ಮನಸ್ಸು ನೋಯುವುದು ಎಂದು ಯಾವಾ 
ಗಲೂ , ಕಠಿಣವಾಗಿಯೂ , ವಕ್ರವಾಗಿಯೂ ಇರುವ ಮಾತನ್ನು ತಾನು ಮರೆತೂ 
ಕೂಡ ಮಾತನಾಡದೆ ಇರುವನಂತೆ ! ಸಮಸ್ತ ಪ್ರಾಣಿಗಳ ಸಮೂಹವು ನೋಯದಂತೆ 
ವ್ಯವಹರಿಸುವ ಪರಮ ಶಾಂತನಂತೆ ! ವೀರ ಮಾಹೇಶ್ವರರಲ್ಲಿ ಇವನು ಮುಖ್ಯನಂತೆ ! 
ಹೀಗೆ ಇವನು ಅನುಸರಿಸುತ್ತಿರುವ ವ್ರತ ಸಾಮರ್ಥವನ್ನು ಈಗನೋಡುತ್ತೇವೆ'. 


೨೪ 


ಬಸವರಾಜ ವಿಜಯಂ 


ವ|| ಎಂದನಿಬರುಮಾಲೋಚನಂಗೆಯು ಕೆಯ್ದಟ್ಟ ಕಾನ್ಮಾನಿಸನೊರ್ವನು ಕಾಪಟ್ಯದಿಂ 
ಕರೆದುತಂದು 


ಶಿರಮಂ ಭದ್ರಿಸಿ ನುಣ್ಣನಾಗೆ ಕೊರಳೊಳ್ಳುದ್ರಾಕೆಯಂ ತೀವಿ ಎಮ್ 
ಗಿರದುದೊಳಿಸಿ ಭಸ್ಮಮುಂ ಷಣೆ ಮೊಗಕ್ಕಾಲೇಪನಂಗೆಯು ಮು 
ಪುರಿಯಂ ಕಟ್ಟಿ ಕಟೀತಟಕ್ಕೆ ಸುಲಿದೊಂ ಪಲ್ಯ ಳಂ ಕಾಲ್ಗಳಂ| 
ಕರದಿಂದಂ ತೊಳೆದೊಂದು ಕೋವಣಮನಾಂತಂಗೊಲ್ಲು ಕೆಯ್ಯುತುಂ 


ಒಳಗೆ ಮೃದುವಸ್ತಮಂ ಸಂ 
ಗಳಿಸುತೆ ಬಾಸೆಜ್ಜೆಯೊಂದನಳವಡಿಸುತುಂ 
ಗಳದೊವಲಾಂಛನಮಂ 
ಕೆಳೆಗೊಳಿಸಿದರರರೆ ಚೋದ್ಯಮೆನೆ ಪೌರಜನಂ 
ವ|| ಇಂತು ಬಿ ಚೋಹಮನಳವಡಿಸಿ ನಲವಾಂತು ನೋಡಿ 


ದಸರಯ್ಯನನೆಂಗಿಸಿ ಕೊರಿ 
ಡಸವಸದಿಂ ಪೊಡೆವುದವನ ಶಿರಮಂ ನಿನ್ನಿ 
ಮಿಸುಗುವ ಮೊಟುಂಗೆಯ್ದಿರಿ 
ರಸೆಯಚ್ಚರಿವಡೆಯೆ ಮಲ್ಲ ಪೋಗೆನುತಾಗಳ 
ಬೋಲೈಸಿ ಕಳಪೆ ಖಳರಾ 
ವೇಳೆಯೊಳೆಯೊಂದನತುಳ ಸಂಭ್ರಮದಿಂ ಪು 


ವ|| ಎಂದು ಆ ಎಲ್ಲರೂ ಆಲೋಚನೆ ಮಾಡಿ ಕೈ ಮುರಿದ ಒಬ್ಬ ಕಾಡು ಮನುಷ್ಯನನ್ನು 
ಕಪಟದಿಂದ ಕರೆದುಕೊಂಡು ಬಂದು - ೧೧ - ೧೨. ಅವನ ತಲೆಯನ್ನು ನುಣ್ಣಗೆಕೂದಲು 
ಬೋಳಿಸಿ, ಕೊರಳಿನಲ್ಲಿ ರುದ್ರಾಕ್ಷೆಗಳ ಮಾಲೆಯನ್ನು ಹಾಕಿ , ಮೈಗೆ ತಪ್ಪದೆ ಭಸ್ಮ 
ದೂಳನಗೊಳಿಸಿ, ಹಣೆಗೂ , ಮುಖಕ್ಕೂ ಭಸ್ಮವನ್ನು ಧರಿಸಿ, ನಡುವಿಗೆ ಉಡಿದಾರ 
ವನ್ನು ಬಿಗಿದು , ಹಲ್ಲುಗಳನ್ನು ಶುಭ್ರಗೊಳಿಸಿ, ಕಾಲುಗಳನ್ನು ಕೈಯಿಂದ ತಿಕ್ಕಿ ತೊಳೆದು, 
ಕೌಪೀನವನ್ನು ಒಲಿದು ಕಟ್ಟು , ಒಂದು ಮೃದುವಾದ ವಸ್ತ್ರವನ್ನು ಹೊದಿಸಿ, ಬರಿಯ 
ಲಿಂಗದ ಕರಡಿಗೆಯನ್ನು ( ಲಿಂಗವಿಲ್ಲದ ಕರಡಿಗೆ) ಕಂಠದಲ್ಲಿ ಸಂಬಂಧಗೊಳಿಸಿ, 
ಪಟ್ಟಣದ ಜನಗಳು ಅಬ್ಬಾ ! ಇದೇನು ವಿಚಿತ್ರ ! ಎನ್ನುವಂತೆ ಶೈವ ಲಾಂಛನವನ್ನು 
ಅವನಿಗೆ ಉಂಟುಮಾಡಿದರು. ವ!! ಈ ರೀತಿ ಬರಿಯ ವೇಷವನ್ನು ಅಳವಡಿಸಿ 
ಸಂತೋಷಗೊಂಡವರಾಗಿ ಅವನನ್ನು ನೋಡುತ್ತ - ೧೩ - ೧೪. ಎಲೈ ಮಲ್ಲನೇ , 
ದಸರಯ್ಯನಿಂದ ನಮಸ್ಕಾರ ಮಾಡಿಸಿಕೊಂಡು, ಹಿಂದು ಮುಂದು ನೋಡದೆ ಅವನ 
ತಲೆಯನ್ನು ಈ ನಿನ್ನ ಶೋಭಿಸುವ ಮೋಟುಗೈಯಿಂದ ಲೋಕದ ಜನವೆಲ್ಲ ಅಚ್ಚರಿ 
ಪಡುವಂತೆ ಹೊಡಿಯಬೇಕು ಹೋಗು' ಎನ್ನುತ್ತ ಆಗ ಆ ದುಷ್ಟರು ಆತನ ತಲೆಯನ್ನು 
ಸವರಿ ಕಳಿಸಿದರು. ( ಅವನು) ಬಂದು, ಆ ಸಮಯದಲ್ಲಿ ಅತ್ಯಂತ ಸಂಭ್ರಮದಿಂದ ಹೂವು 


ಷಡ್ರಿಂಶಾಶ್ವಾಸಂ 


ಪ್ಲಾಳಿದರಲೆಂದು ಪೋಪ ದ 
ಯಾಳುವನಾ ದಸರವಿಭುವನೊಯ್ಯನೆಕಂಡಂ 


ವ|| ಅಂತು ಕಂಡು ಸಡಗರಂ ಮಿಗೆ ರಾಜವೀಥಿಯೊಳಿಸಂದು ನಡೆತರುತ್ತುಂನೋರಂ 
ನಗೆಗಡಲೊಳೊಲಾಡಿಸಿ 


ನಗುತುಂ ಡರನೆ ತೇಗುತುಂ ತೊನೆವುತುಂ ಪುರ್ಬಿಕ್ಕುತುಂ ಪಾಲುತುಂ 
ನೆಗೆವುತ್ತುಂ ಕೆಲೆವುತ್ತೆ ಕೇಕರಿಸುತಡ್ಡಂಬಾಯುತುಂ ಮಂದಿಯೊ 
qುಗುತುಂ ಮೋರೆಯನೆತ್ತುತುಂ ಮುಳುಕಿಸುತ್ತಂತಂತೆ ತನ್ನಂಗಮಂ 
ಮಿಗೆನೋಡುತ್ತೊಲೆದಾಡಿಸುತ್ತೆ ಮುಡುಪಂ ಪಂಪೇಯಿತುಂ ಪಾಡುತುಂ - 


ಸೆಡೆದು ಪೆಡಂಮೆಟ್ಟುತೆ ಮುಂ 
ಗಡೆಗೊರ್ಗುಡಿಘಂತೆ ಜಗಳಂಬಾಯುತೆ ಪಿಂ 
ಗಡೆಗೊಲೆದು ನಿಲುತೆನೋಡು 
ತೆಡವಲಮನಲರ್ಚಿ ಕಣ್ಣಳಂ ಪುರ್ಬಿಡುತುಂ 


ಮಂಡೆಯನಂತಿಂತ್ರೆಲೆವುತೆ 
ತುಂಡಿಸಿದ ಕರಂಗಳೊಡ್ಡಿ ದಂಡೆಗೊಡುತ್ತು 
ದುಂಡಿಸುತಾಡಿಸುತೆ ಕಟೀ 
ಮಂಡಲಮಂ ಬೀಗಿ ಬೆಆವುತಣೆದಡಿಯಿಡುತುಂ 


ಗಳ ಸಮೂಹವನ್ನು ತರಲೆಂದು ಹೋಗುತ್ತಿರುವ ದಯಾಳುವಾದ ಆ ದಸರಯ್ಯ 
ವಿಭುವನ್ನು ಒಮ್ಮೆಲೆಕಂಡನು. ವ! ಹಾಗೆ ( ಆ ದಸರಯ್ಯನನ್ನು ) ಕಂಡು, ಹೆಚ್ಚಾದ 
ಸಡಗರದಿಂದ ರಾಜಬೀದಿಯಲ್ಲಿ ಹತ್ತಿರಕ್ಕೆ ನಡೆದು ಬರುತ್ತ ನೋಡುವವರನ್ನು ನಗೆ 
ಗಡಲಲ್ಲಿ ಮುಳುಗುವಂತೆ ಮಾಡುತ್ತ - ೧೫ - ೧೬ - ೧೭. ನಗುತ್ತ , ಡರನೇ ತೇಗುತ್ತ , 
ತೂಗಾಡುತ್ತ , ಹುಬ್ಬು ಹಾರಿಸುತ್ತ , ನೆಗೆಯುತ್ತ ಕೆಯುತ್ತ ( ಗುಟುರು ಹಾಕುತ್ತ ) , 
ಕೇಕರಿಸುತ್ತ ( ಗಂಟಲಲ್ಲಿ ಸಿಕ್ಕ ಉಗುಳನ್ನು ಉಗುಳುವಂತೆ ಮಾಡುತ್ತ ) ಅಡ್ಡಗಟ್ಟಿ 
ಬರುತ್ತ , ಜನರ ಗುಂಪಿನಲ್ಲಿ ನುಗ್ಗುತ್ಯ , ಮುಖವನ್ನು ಮೇಲಕ್ಕೆತ್ತುತ್ತ , ಮುರಿಯುತ್ತ 
( ಮುಖ ಮುರಿಯುತ್ತ ), ಹಾಗೆ ಹಾಗೆಯೇ ತನ್ನ ಅಂಗಾಂಗಗಳನ್ನು ನೋಡಿಕೊಳ್ಳುತ್ತ 
ಉಟ್ಟಿರುವ ವಸ್ತ್ರವನ್ನು ಒಲೆದಾಡಿಸುತ್ತ , ಹೆಮ್ಮೆಯಿಂದ ಬೀಗುತ್ತ , ಹಾಕುತ್ತ , ಸೆಡೆದು 
ನಿಲ್ಲುತ್ತ , ಹಿಂದಕ್ಕೆ ಸರಿದು ನಿಲ್ಲುತ್ತ , ಮುಂದುಗಡೆಗೆ ಒಂದುಗೂಡಿಸುವಂತೆ ಟಣ್ಣನೆ 
ಹಾರುತ್ತ , ಹಿಂದಕ್ಕೆ ಸೆಡೆದು ನಿಲ್ಲುತ್ತ , ಎಡಬಲ ಪಾರ್ಶ್ವಗಳನ್ನು ಕಣ್ಣುಗಳನ್ನರಳಿಸಿ 
ನೋಡುತ್ತ , ಹುಬ್ಬು ಹಾರಿಸುತ್ತ , ತಲೆಯನ್ನು ಅತ್ತ ಇತ್ತ ತೂಗಾಡಿಸುತ್ತ , ಕತ್ತರಿಸಿ 
ಹೋದಕೈಗಳನ್ನು ಮುಂದೆ ಮಾಡಿ ಚಾಚುತ್ತ , ಚಕ್ರಾಕಾರವಾಗಿ ತಿರುವುತ್ತ , ನಡುವನ್ನು 
ಅಲ್ಲಾಡಿಸುತ್ತ , ಹರ್ಷಗೊಂಡು ಬೆರೆಯುತ್ತ , ಬಡಿ ಬಡಿದು ಹೆಜ್ಜೆ ಹಾಕುತ್ತ ( ನಡೆದು 


ಬಸವರಾಜ ವಿಜಯಂ 


ತಳರ್ದಿಂತು ದಸರಿದೇವನ 
ಬಳಿಸಾರ್ದು ಕಡಂಗಿ ನೋಡಿ ಶರಣಾರ್ಥಿಯನ 
qಳವಡದೆ ಪರಸಿದಂ ತೊದ 
ಲೆಳಸಿರ್ಪಿನಮಲ್ಪಮಾಯು ನಿನಗಕ್ಕೆನುತುಂ 


೧೮ 


ವ!! ಎಂದವಂ ಕಪಟಚರವೇಷಮಂ ತಳೆದೇವ್ರಂದೆನೆಂಬ ಲಜ್ಜೆಯಿಂ ತಡಬಡಂಬೋಗಿ 


ಪರಸಿ 


ಎಲೆ ದಸರಿದೇವ ಕುಶಲಮ | 
ನಲವಿಂದಾವಡೆಗೆ ಪೋಪೆಕಜ್ಜಮಂ ನಿ 
ಶೈಲಮತಿ ನಿನ್ನಯ ಸುಗುಣಾ 
ವಲಿಯಂ ಕೇಳೆಳಸಿ ನೋಡಲೆಯ್ಲಿ ದೆವೀಗಳ 


ನಿಯತದೊಳೆ ಮಲ್ಲಿನಾಥಾ 
ಹೈಯವೆಸೆದಪುದೆಮಗೆ ಸುಪ್ರಸಿದ್ದ ಸರ್ವೊ 
ರ್ವಿಯೊಳೆಮಗೆಣೆವರ್ಪರದಾ 
ರ್ನಯ ನಿಯಮ ಮಹತ್ವ ಸತ್ಯಸಾರೋನ್ನತಿಯೊಳ್ 


ಪರ್ವತನಾಥನ ಸುತನಾ 
ನುರ್ವರೆಯೊಳ್ಳಿಯನನ್ನು ನಿನಗೆಂತುಟೊ ಪೇ 
ಆ ರ್ವ೦ ನುಡಿಯದೆ ಪೋದಪ 
ನಿರ್ವಂಚಕ ಭಕ್ತವರ್ಯ ನಿನಗಿದು ಗುಣಮೇ 


ಬರುತ್ತಿದ್ದನು). ೧೮ . ಈ ರೀತಿ ದಸರಯ್ಯನ ಸಮೀಪಕ್ಕೆ ಹೋಗಿ, ಉತ್ಸಾಹಿತನಾಗಿ 
( ಅವನನ್ನು ನೋಡಿ, ಶರಣಾರ್ಥಿ ಎಂದೆನ್ನಲಿಕ್ಕೆ ಹೊಂದಿಕೆಯಾಗದೆ (ತೋರದೆ) 
ಸುಳ್ಳಿನಿಂದ ಕೂಡಿರುವುದಕ್ಕೆ ಬಯಸಿ `ನಿನಗೆ ಅಲ್ಪಾಯುಷ್ಯವಾಗಲಿ ' ಎಂದು ಹರಸಿದನು . 
೧೯ . ' ಎಲೈ ದಸರಿ ದೇವನೇ ಕುಶಲವೇ ? ಪ್ರೀತಿಯಿಂದ ಯಾವ ಕಡೆಗೆ ಹೋಗು 
ತಿರುವೆ ? ಅದೇನು ಕೆಲಸ ? ಎಲೈ ಚಾಂಚಲ್ಯವಿಲ್ಲದ ಬುದ್ದಿಯುಳ್ಳವನೇ , ನಿನ್ನ 
ಸದ್ಗುಣ ಸಮೂಹವನ್ನು ಕೇಳಿ, ಈಗ ನಿನ್ನನ್ನು ನೋಡಲಿಕ್ಕೆ ಅಪೇಕ್ಷಿಸಿ ಬಂದಿದ್ದೇನೆ.' 
೨೦ . ' ಈ ಸಮಸ್ತ ಭೂಮಂಡಲದಲ್ಲಿ ನಮಗೆ ನಿಯತವಾಗಿ ( ನಿಶ್ಚಯವಾಗಿ) 
ಮಲ್ಲಿನಾಥನೆಂದೆನ್ನುವ ಹೆಸರು ಶೋಭಿಸುತ್ತಿರುವುದು, ನೀತಿ, ನಿಯಮ , ಮಹಾತ್ಮಗಳ 
ಸತ್ವದಿಂದ ಸಾರಗೊಂಡು ಔನ್ನತ್ಯವನ್ನೂ ಹೊಂದಿ ನಮಗೆ ಸಮಾನರೆನಿಸಿದವರು 
ಯಾರಿದ್ದಾರೆ ? ೨೧ . ' ಪರ್ವತನಾಥನಾದ ಮಲ್ಲಿಕಾರ್ಜುನನ ಮಗನಾದ ನಾನು 
ಈ ಭೂಭಾಗದಲ್ಲಿ ಚಿಕ್ಕವನೇನಲ್ಲ. ನಿನಗೆ ಎಷ್ಟೊಂದು ಗರ್ವ ! ನುಡಿಯದೆ ಹೋಗು 
ತಿದ್ದೀಯೆ. ಕೇಳು : ಕಪಟಗಳಲ್ಲಿ ಶ್ರೇಷ್ಠನಾದವನೇ ! ನಿನಗೆ ಇದು ತಕ್ಕದೇ ? ' 


ಪಡ್ರಿಂಶಾಶ್ವಾಸಂ 


ನುಡಿದೊಡೆ ನಿನ್ನ ಮಹತ್ವ 
ಕಿಡುಗುಮ ನಡೆನೋಡೆನಿನ್ನ ಪೌರುಷವುಳಿವಂ 
ಪಡೆಗುಮೆ ಮಣಿದೊಡೆ ನಿನ್ನಯ 
ಮೃಡಭಕ್ತಿಗೆ ಹಾನಿಯಕ್ಕು ಬಗೆವಾಗಳ 


ಚರಮೂರ್ತಿಯಾನೆ ನಿನ್ನಂ 
ಕರೆವುತಿರೆ ಕೇಳದಂತೆ ತಳರ್ದಪೆ ನಿನಗಾರಿ 
ಚರಮೂರ್ತಿಯನೇ ಪೇ 
ಆರಮಾರ್ಥಮನೇಕೆ ನುಡಿಯೆ ಗುಣಮಣಿಭರಣಾ 


ಚರಭಕ್ತಿಯುತನಹಿಂಸಾ 
ಪರನಧಿಕ ದಯಾಳು ಧಾರ್ಮಿಕ ನೀನೆಂದಾ 
ದರದಿನಭೀಕ್ಷಿಸಲೆಂದಾ 
ನಿರದೇyದಿರವನಿಂದು ಸಫಳಂಗೆಯ್ದೆ 
ಎಮೊಡನಾಡಿಗಳಿರ್ಪ 
ರ್ದಿಷ್ಟಿದರಿದನೆಯೇ ಕೇಳೊ ಡೆಮ್ಮಂ ಬಳಿಯೊಳ್ 
ಸಮ್ಮನಿಪರೆ ಲಘುಮಾಡಿದೆ | 
ಕೆಮ್ಮನೆ ನೀನಕಟ ಸರಿಯ ತಾಷಸರೆಡೆಯೊಳ್ 

ಒಡೆಯರ್ಕಳಿದ್ದೆಡೆಗೆ ಕೇ 

- ಧೃಡಭಕ್ತಂ ಪೋಗುತೆಲಗಿ ತತೃಪೆಯನಣಂ 
೨೨. '(ನನ್ನೊಡನೆ ಮಾತನಾಡಿದರೆ ನಿನ್ನ ಮಹತ್ವವು ಕೆಡುವುದೇನು ? ಚೆನ್ನಾಗಿ 
ನೋಡಿದರೆ ನಿನ್ನ ಪೌರುಷವು ನಾಶವಾಗುವುದೇ ? ನಮಸ್ಕಾರ ಮಾಡಿದರೆ ನಿನ್ನ ಶಿವ 
ಭಕ್ತಿಗೆ ಹಾನಿಯುಂಟಾಗುವುದೇ ?' ೨೩ . 'ಸದ್ಗುಣವೆಂಬ ರತ್ನವೇ ಆಭರಣವಾಗಿ 
ಉಳ್ಳವನೇ , ಜಂಗಮನಾದ ನಾನೇ ನಿನ್ನನ್ನು ಕರೆಯುತ್ತಿದ್ದರೆ ಕೇಳಿಸದವನಂತೆ ಹೋಗು 
ತಿದ್ದೀಯೆ. ನಿನಗೆ ನಾನು ಜಂಗಮ ಮೂರ್ತಿಯಲ್ಲವೇ ? ಪರಮಾರ್ಥವನ್ನು ( 

ಶ್ರೇಷ್ಠ 
ಸತ್ಯವನ್ನು ) ಮಾತನಾಡು. ಏಕೆ ಮಾತನಾಡುತ್ತಿಲ್ಲ ?' ೨೪ , “ನೀನು ಜಂಗಮ 
ಭಕ್ತಿಯುತನು : ಹಿಂಸೆ ಮಾಡಬಾರದೆಂಬುದರಲ್ಲಿ ಆಸಕ್ತನಾದವನು ; ವಿಶೇಷ 
ದಯಾಳುವು : ಧರ್ಮಿಷ್ಟನು ಎಂದು ನಾನು ಆದರಿಂದ ನೋಡುವುದಕ್ಕೆಂದು ತಪ್ಪದೆ 
ನಿನ್ನಲ್ಲಿಗೆ ಬಂದ ರೀತಿಯನ್ನು ಈಗ ಫಲಕಾರಿಯಾದುದನ್ನಾಗಿ ಮಾಡಿದಂತಾಯಿತು ! 
೨೫ . ನಮ್ಮ ಒಡನಾಡಿಗಳು ಬಹು ದೊಡ್ಡವರಿದ್ದಾರೆ. ( ಅವರು) ಈ ವೃತ್ತಾಂತವನ್ನು 
ತಪ್ಪದೆ ಕೇಳಿದರಾದರೆ, ನಮ್ಮನ್ನು ಅವರು ತಮ್ಮ ಬಳಿಯಲ್ಲಿ ಸನ್ಮಾನ ಮಾಡುವರೇ ? 
ಸುಮ್ಮನೆನೀನು ಸರಿಸಮಾನರಾದ ತಪಸ್ವಿಗಳ ಹತ್ತಿರ ನಮ್ಮನ್ನು ಲಘುವಾದರವರನ್ನಾಗಿ 
ಮಾಡಿದೆ ; ಅಕ್ಕಟ!' ೨೬ . ' ಎಲೈ ಒಳ್ಳೆಯ ಬುದ್ದಿಯುಳ್ಳ ದಸರಯ್ಯನೇ ಕೇಳು: 
ಒಡೆಯರುಗಳು ಇದ್ದ ಸ್ಥಾನಕ್ಕೆ ಶಿವಭಕ್ತನು ( ತಾನೇ ) ಹೋಗಿ ನಮಸ್ಕರಿಸಿ ಅವರ 


90 


ಬಸವರಾಜ ವಿಜಯಂ 


ಪಡೆಯಲ್ವೇಳ್ಳುಂ ನೀನಿ 
ರ್ದಡೆಗಾನಿರದೆಯೆ ಸುಮ್ಮನಿರ್ಪುದೆ ಸುಮತೀ 


ಮದಮೊ ಮರುಳನಮೋನಿನ 
ಗಿದು ಜಗದೊಳೊಟ' ಮಲ್ಲಿನಾಥನ ದೊರೆವೆ 
ತೊದವಿದ ಪೆರ್ಮೆಯ ಕೇಳು 
ಪದೆದಅದು ಮಣಿಯದಿರ್ಪ ನಿನ್ನ ವಿಡಾಯಂ 


೨೭ 


ವಗಿ ಎಂದಿಂತು ಬಲಾತ್ಕರಿಸಿ ಗಳಪುವ ಶಿವಲಾಂಛನಧಾರಿಯಾದ ಮೋಟಮಲ್ಲನಿರವಂ 
ದಸರಯ್ಯಂ ಪಿಂದಿರಿಗಿ ನೋಡಿ 


ದುರುಳನಿವನೆಂದು ಬಗೆದನೆ 
ದುರಿತಾತ್ಮಕನೆಂದು ನೆನೆದನೇ ಖಲನೆಂದೂ 
ಸರಿಸಿದನೆ ಕುಹಕವೇಷಮ 
ನಿರದಾಂತ ಮದಾಂಧನೆಂದದೇಂ ನೋಡಿದನೇ 


ಕರವಿಲ್ಲದ ಮೊಟಂತ 
ಸ್ವರಚರಿತಂ ಕಪಟಿಯೆಂದುಪೇಕ್ಷಿಸಿದನೆ ಶಾಂ 
ಕರಲಾಂಛನಧರನಂ ಭಾ 
ಸುರ ಜಂಗಮವೆಂದು ಭಕ್ತಿಯಿಂ ಭಾವಿಸಿದಂ 


ಕೃಪೆಯನ್ನು ನಿಜವಾಗಿ ಪಡೆಯಬೇಕು. ಆರನೇ , ನೀನಿದ್ದಲ್ಲಿಗೇ ನಾನು ಬಂದರೂ ಕೂಡ 
ಹೀಗೆ ಸುಮ್ಮನೆ ಇರುವುದೇ ? ' ೨೭, ' ಈ ಭೂಮಿಯಲ್ಲಿ ಮೋಟಮಲ್ಲಿನಾಥನೆಂದು 
ಪ್ರಸಿದ್ದಿಯನ್ನು ಹೊಂದಿ, ( ನನಗೆ) ಪ್ರಾಪ್ತವಾದ ಹಿರಿಮೆಯನ್ನು ಕೇಳಿಯೂ ಕೂಡ, 
ಸಂತೋಷದಿಂದ ತಿಳಿದೂ ಕೂಡ, ನಮಸ್ಕರಿಸದೆ ಇರುವ ನಿನ್ನ ಈ ಆಡಂಬರ 
(ನೋಡಿದರೆ) ನಿನಗೇನು ಇದು ಮದವೋ ಹುಚೊ ( ತಿಳಿಯದು) , ವ|| ಹೀಗೆಂದು 
ಈ ರೀತಿ ಬಲಾತ್ಕರಿಸಿ ಗಳಪುತ್ತಿರುವ ಶೈವಲಾಂಛನ ಧಾರಿಯಾದ ಆ ಮೋಟಮಲ್ಲನ 
ಇರುವಿಕೆಯನ್ನು ದಸರಯ್ಯನು ಹಿಂದಿರುಗಿ ನೋಡಿ ೨೮. ಇವನು ದುಷ್ಟನೆಂದು 
ಯೋಚಿಸಿದನೇ ? ಪಾಪದಿಂದ ಕೂಡಿದ ಆತ್ಮವುಳ್ಳವನೆಂದು ನೆನೆದನೇ ? ದುಷ್ಟನೆಂದು 
ಹಿಂಜರಿದನೇ ? ಕುಹಕ ವೇಷವನ್ನು ಧರಿಸಿದ ಮದಾಂಧನೆಂದು ಹಿಂದು ಮುಂದೆ 
ಅದೇನು ನೋಡಿದನೇ ? ೨೯ . ಕೈಯಿಲ್ಲದ ಮೋಟನೆಂದು ಕಳ್ಳ ನಡೆವಳಿಕೆಯ 
ಕಪಟಿಯಂದು ಉಪೇಕ್ಷೆ ಮಾಡಿದನೆ ? ಶಿವಲಾಂಛನ ಧಾರಿಯಾದ ಈ ಮೋಟಮಲ್ಲ 


1 ಟೊಟ್ಟಿ ( ಅ) 


ಪಂಶಾಶ್ವಾಸಂ 


ವ|| ಅಂತು ಭಾವಿಸಿ ಭಾವಜಾಂತಕನೆಂದೆ ನಂಬಿ ನಲವೆರ್ಚಿ ವಿಶ್ವಾಸಮೆ ನಿಜಪ್ರಾಣವಾಗಿ 
ಭಯಭಕ್ತಿವೆರಸಿ ನಿಂದು 

ನರದೇಹಾತಚಂದ್ರಚೂಡಕರುಣಾವಾರಾಶಿ ತಪ್ಪುಂಟು ಸಾ 
ಸಿರವೆನೆದವನೆಳ್ಳ ಆದಿದಂ ಕಾರುಣ್ಯದಿಂದೆನ್ನನು 
ದರಿಸೊಳ್ಳಿಂ ನಡೆನೋಡಿ ನೀಂ ಪೊರೆವುದೆಂದಾತ್ಮಾಂಗಮಂ ಧಾತ್ರಿಯೊ 
ಆರಪುತ್ತುಂ ಪೊಗಳುತ್ತೆ ಮತ್ತೆ ಮಣಿದಿರ್ದ೦ ತತ್ವದದ್ವಂದ್ವದೊಳ್ 

- ೩೦ 
ವ|| ಆಗಳಾ ಮೋಟಮಲ್ಲಿನಾಥನಾಕ್ಷೇಪಂ ಮಿಗೆ ತನಗೆಆಗಿರ್ದ ದಸರಿದೇವನವನತೋತ್ರ 
ಮಾಂಗಮಂ ಕೀಣಕಲಿತಂಗಳಾದ ತನ್ನ ಕೋನಕ್ಕೆಗಳಿನಡಸುತಟವಟಿಸಿ ತಿವಿದು . 

ಒಡನೊಡನೆ ಬಡಿಬಡಿದು ಪೊಡೆ 
ಪೊಡೆದಡಿಗಡಿಗಟ್ಟಹಾಸಮಂ ನೆಗಳು ಕರಂ 
ಜಡಿದ ಭಕ್ತನಂ ಬ 
ರ್ಕುಡಿಗೆಯಂ ಮೋಟಮಲ್ಲನಪ್ರತಿಮಲ್ಲಂ 
ಬುಗುಟೊಗೆಯ ಶಿರದೊಳಲ್ಲ 
ಲ್ಲಿಗೆ ರಂಧ್ರಂಗದಳು ನೆತ್ತರ್ರಲ್ಲೆಂ 
ದುಗೆ ಚಲ್ಲದಿಂದೆ ಮಲ್ಲಂ 
ಮಿಗೆ ನಿರ್ದಯಶೀಲನ ಪೊಡೆದು ಬಡಿದಂ 


ನನ್ನು ಪ್ರಕಾಶಮಾನನಾದ ಜಂಗಮನೇ ಎಂದು ಭಕ್ತಿಯಿಂದ ಭಾವಿಸಿದನು . ವ|| ಆ 
ರೀತಿ ಭಾವಿಸಿಕೊಂಡು ( ಅವನನ್ನು ) ಶಿವನೆಂದೇ ನಂಬಿ, ಹೆಚ್ಚಾದ ಸಂತೋಷದಿಂದ 
ವಿಶ್ವಾಸವೇ ತನ್ನ ಪ್ರಾಣವಾಗಿ ಭಯಭಕ್ತಿಯಿಂದ ಕೂಡಿ ನಿಂತು ೩೦ . ' ದಯಾ 
ಸಮುದ್ರನೇ , ಮನುಷ್ಯಾಕಾರದ ಚಂದ್ರಧರನೇ , ಮದೋನ್ಮತ್ತನಾದ ನನ್ನಲ್ಲಿ ಸಾವಿರ 
ತಪ್ಪುಗಳುಂಟು , ಇದನ್ನು ಮರೆತು ಕರುಣದಿಂದ ನನ್ನನ್ನು ಉದ್ದಾರ ಮಾಡು ; ಪ್ರೀತಿ 
ಯಿಂದ ( ನನ್ನನ್ನು ) ನೀನು ಚೆನ್ನಾಗಿನೋಡಿ ರಕ್ಷಿಸಬೇಕು,' ಎಂದು ತನ್ನ ದೇಹವನ್ನು 
ಭೂಮಿಯಲ್ಲಿಟ್ಟು ( ಸಾಷ್ಟಾಂಗ ನಮಸ್ಕಾರ ಮಾಡಿ) , ಹೊಗಳುತ್ತ ಮತ್ತು ಅವನ 
ಎರಡೂ ಪಾದಗಳಲ್ಲಿ ನಮಸ್ಕರಿಸಿದನು. ವ|| ಆಗ ಆ ಮೋಟಮಲ್ಲಿನಾಥನೂ , ವಿಶೇಷ 
ವಾಗಿ ಆಕ್ಷೇಪ ಮಾಡುತ್ತ ತನಗೆ ನಮಸ್ಕರಿಸಿದ್ದ ದಸರ ದೇವನ ತಲೆಯನ್ನು ಜಡ್ಡು 
ಗಟ್ಟಿ ಗಂಟಿನಿಂದ ಕೂಡಿದವುಗಳಾದ ತನ್ನ ಮೋಟುಗೈಗಳಿಂದ ಒತ್ತಿ ಹಿಡಿದು ಮೋಸ. 
ದಿಂದ ತಿವಿದು ೩೧. ಆ ಅಸದೃಶನಾದ ಮೋಟುಮಲ್ಲನು ಮೇಲಿಂದ ಮೇಲೆ ಭಕ್ತ 
ನಾದ ದಸರಯ್ಯನನ್ನು ಬಡಿಬಡಿದು ಬಾರಿ ಬಾರಿಗೂ , ಹಾಸ್ಯ ಮಾಡಿ ನಗುತ್ತ , ಭಯ 
ಗೊಳಿಸಿ, ಪೌರುಷದಿಂದ ಬೆರಗುಗೊಳಿಸಿದನು . ೩೨, ( ಆಗ ದಸರಯ್ಯನಿಗೆ) ತಲೆಯಲ್ಲಿ 
ಬುಗುಟು ಉಂಟಾಯಿತು. ಅಲ್ಲಲ್ಲಿ ಗಾಯಗಳಾಗಿ ವಿಶೇಷವಾಗಿ ರಕ್ತವುಝಲ್ ಎಂದು 
ಸುರಿಯಿತು. ನಿರ್ದಯವೇ ಶೀಲವಾಗಿ ಉಳ್ಳ ಆ ಮೋಟುಮಲ್ಲನು (ಹೀಗೆ) ಚೆಲ್ಲಾಟ 


1 ಕೀ ( ಅ, ಚ , ಮು , ಕ) 


2 ಬ ( ಅ ) 


ಬಸವರಾಜ ವಿಜಯಂ 


- 


ವಂ ಅಂತವನಳುರ್ಕೆಯಿಂ ಪೊಡೆಯಲೊಡನೆ 


ಅಗಿದು ಬೆವರ್ತನೇ ಸುಗಿದು ಕುರ್ಗದನೇ ನೆನೆದೆನೆಂದು ಪಿಂ 
ದೆಗೆದನೆ ತಪ್ಪು ಸಂದಿಸದೆ ಪೊಯ್ದ ಪನೀ ಖಲನೆಂದು ಚಿತ್ತದೊ 

ಗೆದನೆ ಪೊಯ್ಯದಿರ್ಬದೆನೀನಕಟೆಂದನೆ ಬಂದು ಕೆಮ್ಮನಿಂ 
ತಗಣಿತಮಾವ ಬಾಧೆಗೊಳಗಾದೆನೆನುತ್ತುವಳಿಯಾಂತನೇ 


Os 


ಕಿಸುಗಣ್ಣಿ ನೋಡಿದನೆ ಮಾ 
ಮಸಕಂ ಮಸಗಿದನೆ ಸೂರುಳಿಟ್ಟ ನಿವಾ 
ರಿಸಿದನೆ ನಿನಗೇಂ ಮುಳಿಯರೆ 
ಸಸಿದಲೆಯನ ಭಕ್ತರೆಂದನೇ ದಸರಯ್ಯಂ 


ಧೃತಿಗುಂದದೆ ಮತಿ ನಂದದೆ 
ರತಿಯೋಡದೆ ಬಲ್ಕು ಬಾಡದಳ್ಳಾಡದೆ ನಿ 
ಶಿತಚಿತ್ತವೃತ್ತಿ ಭಕ್ತಿ 
ಸ್ಥಿತಿ ಜಾಜದೆ ಮೀಟಿದಾತ್ಮಶೀಲಕ್ರಮವಂ 


ಪರಮಶಮ ಭಕ್ತರೂಪಂ 
ಕರಮಾಂತು ದಮಯ ತಾಳು ದೋ ಪದಪಿಂದಂ 
ಪುರುಷಾಕಾರಮಣೆನೆ ಶಾಂ 
ತಿರಸಾಂಕಂ ದರಿದೇವನೊಪ್ಪಿದನಾಗಳ 


ದಿಂದ ವಿಶೇಷ ಪರಾಕ್ರಮದಿಂದ ಕೂಡಿ ಹೊಡೆದನು . ವ|| ಹೀಗೆ ಅವನು ಅಧಿಕವಾಗಿ 
ಹೊಡೆಯಲಾಗಿ ಕೂಡಲೆ ೩೩ . ( ದಸರಯ್ಯನ) ಭಯಪಟ್ಟು ಬೆವರಿದನೇ ? ಅಂಜಿ 
ಕುಗ್ಗಿ ದನೇ ? ಹೆಚ್ಚಾಗಿ ಸಂಕಟಪಟ್ಟನೆಂದು ಹಿಂದೆಗೆದನೇ ? ಈ ದುಷ್ಟನು ತಪ್ಪಿಲ್ಲದೆ 
ಹೊಡೆಯುವನೆಂದು ಮನಸ್ಸಿನಲ್ಲಿ ಯೋಚಿಸಿದನೇ ? ಅಯ್ಯೋ ! ನೀನು ಸುಮ್ಮ 
ಸುಮ್ಮನೆ ಹೊಡೆಯಬೇಡ ಎಂದನೇ ? ಸುಮ್ಮ ಸುಮ್ಮನೆ ಬಂದು ಈ ರೀತಿ, ವಿಶೇಷ 
ವಾದ ಬಾಧೆಗೊಳಗಾದೆವೆಂದು ಸಂಕಟವನ್ನು ಹೊಂದಿದನೇ ? ೩೪. ದಸರಯ್ಯನು 
ಕೆಂಪಾದಕಣ್ಣಿನಿಂದ ಅವನನ್ನು ನೋಡಿದನೇ ? ಮಹಾ ಶೌಲ್ಯವನ್ನು ಪ್ರಕಟಿಸಿದನೇ ? ಶಪಥ 
ಮಾಡಿ ಪರಾಕ್ರಮವನ್ನು ಪ್ರಕಟಿಸಿ ನಿವಾರಿಸಿಕೊಂಡನೇ ? ' ಶಿವಭಕ್ತರು ನಿನಗೆ ( ಈ ರೀತಿ 
ವ್ಯವಹರಿಸಿದರೆ ) ಕೋಪಿಸಿಕೊಳ್ಳುವದಿಲ್ಲವೇನು ?' ಎಂದನೇ ? ೩೬ . ಉತೃಷ್ಟ 
ಶಾಂತಿಯೇ ಭಕ್ತನ ಆಕಾರವನ್ನು ಚೆನ್ನಾಗಿ ಹೊಂದಿರುವುದೋ ; ಇಂದ್ರಿಯನಿಗ್ರಹವೇ 
ಪ್ರೀತಿಯಿಂದ ಪುರುಷಾಕಾರವನ್ನು ಪಡೆದಿರುವುದೋ ಎನ್ನುವ ಹಾಗೆ ಶಾಂತಿಯೇ 


CH 


' ಗಂ ( ಅ, ಚ) 


೩೧ 


ಪಡ್ರಿಂಶಾಶ್ವಾಸಂ 


ವಗಿ ಅಂತೊಪು ತುಮಿರ್ದಾ ಮಲ್ಲಿನಾಥಂ ನಿಲ್ಲದೆ ಬಡಿಯೆ ಶಿರಮೆಲ್ಲಂ ಸೀಳ್ಕೊಡೆಯೆ 
ಧೃತಿಗಿಡದೆ ಭಕ್ತವರ್ಯಂ ಕ್ಷಮಾನಿಧಿ ತನ್ನೊಳಿಂತೆಂದಂ 


ಅಪರಾಧವಿಲ್ಲದೇಂ ಬಡಿ , 
ದಪನೆ ಮಹಾತ್ಮಂ ಮದೀಯ ಶಿರಮಂ ಶಿಕ್ಷಾ 
ವ್ಯಪದೇಶ ಭಕ್ತಿಸ್ಥಿತಿ 
ಯುಪದೇಶವಿದಪ್ಪದಾದೆನಾನಧನ್ಯಂ 


ಹರವಿಯನಿಳೆಯೊಳೊಳ್ಳ 
ರ್ಕರದಿಂ ಟೊಣೆದ ಕೊಳ್ತರೆನ್ನಯ ಶಿರಮಂ 
ಭರದಿಂ ಪೊಡೆದು ಪರೀಕ್ಷಿಸಿ 
ಪುರುಳಂ ಕೆಯೊವ್ವನೆನ್ನನೀ ಘನಮಹಿಮಂ 


ಶಿವಹಸ್ತಮನಂದಿಟ್ಟರೆ 
ಜವದಿಂ ಪೂರ್ವಾಂಗವಳಿಯಲೆನ್ನಯ ಶಿರದೊಳ್ 
ಶಿವಮೂರ್ತಿಯೆನ್ನನೀಗಲ್ 
ಶಿವಭಕ್ತನನೆಸಗಲೆಂದು ಮೇಣ್ಯರವಿಟ್ಟಂ 


ವ|| ಎಂದು ಮತ್ತವಿರದೆ 


ಲಕ್ಷಣವಾಗಿ ಉಳ್ಳ ದಸರದೇವನು ಆಗಶೋಭಿಸುತ್ತಿದ್ದನು. ವ ! ಆ ರೀತಿಶೋಭಿಸು . 
ತಿದ್ದು ( ತನ್ನನ್ನು ) ಆ ಮಲ್ಲಿನಾಥನೆಂಬ ಕಪಟ ಹೆಸರಿನವನು ಹೊಡೆಯುತ್ತಿರಲು, ತಲೆ 
ಯೆಲ್ಲ ಸೀಳಿ, ಒಡೆದು ಹೋಗಲು ಭಕ್ತ ಶ್ರೇಷ್ಠನೂ , ಕ್ಷಮಾ ರಾಶಿಯೂ ಆದ 
ದಸರಯ್ಯನು ಧೈಯ್ಯಗೆಡದೆ ತನ್ನಲ್ಲಿಯೇ ಹೀಗೆಂದುಕೊಂಡನು. ೩೭ . ( ಈ ) ಮಹಿಮನು 
ಅಪರಾಧವಿಲ್ಲದೆಯೇ ನನ್ನ ತಲೆಯನ್ನು ಬಡಿಯುತ್ತಿರುವನೇ ? ( ಅಲ್ಲ) ಇದು ( ನನಗೆ) 
ಬುದ್ದಿಯನ್ನು ಕಲಿಸುವ ( ಒಂದು) ನೆಪವೂ ಭಕ್ತಿಯ ಉಪದೇಶವೂ ಆಗಿರುವುದು. 
ನಾನು ಧನ್ಯನಾದೆನು.' ೩೮. 'ಲೋಕದಲ್ಲಿ ಹರವಿಯನ್ನು ಕೊಂಡುಕೊಳ್ಳುವವರು 
(ಮೊದಲು) ಅದನ್ನು ಕೈಯಿಂದ ಬಾರಿಸಿ (ನೋಡಿ) ಕೊಂಡುಕೊಳ್ಳುವದಿಲ್ಲವೇ ? ಈ 
ಘನಮಹಿಮನು ನನ್ನ ತಲೆಬುರುಡೆಯನ್ನು ಗಟ್ಟಿಯಾಗಿ ಬಾರಿಸಿ ನೋಡಿ ಸತ್ಯವನ್ನು 
( ಸ್ಥಿರಾಂಶವನ್ನು ಪರೀಕ್ಷೆ ಮಾಡಿ ನನ್ನನ್ನು ಅಂಗೀಕರಿಸುವನು .' ೩೯ . ಹಿಂದೆ 
ಗುರುಮೂರ್ತಿಯು ನನ್ನ ಪೂರ್ವದಲ್ಲಿದ್ದ ಶರೀರವು ನಾಶವಾಗಲು ( ಅಂದರೆ ಪ್ರಾಕೃತ 
ಶರೀರವನ್ನು ಕಳೆದು ಮಂತ್ರ ಶರೀರವನ್ನಾಗಿ ಮಾಡಲು) ತನ್ನ ಮಂಗಳಕರವಾದ ಹಸ್ತ 
ವನ್ನು (ತಲೆಯ ಮೇಲೆ) ಶೀಘ್ರವಾಗಿ ಇಟ್ಟನು ( ಅಂದರೆ ಹಸ್ತಮಸ್ತಕ ಸಂಯೋಗ 
ವನ್ನುಂಟು ಮಾಡಿದನು). ಈಗ ನನ್ನನ್ನು ಶಿವಭಕ್ತನನ್ನಾಗಿ ಮಾಡಬೇಕೆಂದು ತಲೆಯ 
ಮೇಲೆ ಮತ್ತೊಮ್ಮೆ ಹಸ್ತವನ್ನಿಟ್ಟನು.' ವ!! ಹೀಗೆಂದು ಅನ್ನುತ್ತ ಮತ್ತು ತಪ್ಪದೆ 


ಬಸವರಾಜ ವಿಜಯಂ 


ಒಳಗೆ ಮದೀಯ ಮಸ್ತಕಮಣಂ ಕಠಿನಂ ಪೊಡೆದಪ್ಪನಯ್ಯನು 
ಜ್ವಳಮೃದುಪಾಣಿಪದ್ಮಮನಿತಕ್ಕಟನೊಂದುದೊ ಲಿಂಗಜಂಗಮಾ 
ವಳಿಗೆಆಗಿರ್ದ ಪೆರ್ಮೆ ತನಗುಡೆಮಲ್ಲಸದತ್ತಮಾಂಗಿ 
ಆಳವಡೆ ಪುಷ್ಪದಂತೆ ಮೃದುವಕ್ಕೆ ಗಡೀತನ ಪಾಣಿಗನ್ವಿತಂ 
ಶಿರಮತಿ ಕಠಿನಂ ಪೊಡೆದೊಡೆ 
ಕರದ್ವಯಂನೊಗುವೆಂದು ನುಡಿದೊಡೆ ಮನದೊ 
ಳ್ಕೊರಗುವನೊ ನಿಜಶಿರೋವ್ಯಥೆ 
ಗಿರದೀತಂ ನೆವಮ್ನಿಟ್ಟು ನುಡಿದವನೆನುತುಂ 
ನೆನೆದೊಂದುಪಾಯಮಂ ಮಣಿ 
ದನುನಯದಿಂ ದೇವ ನಿನ್ನ ಮೃದುಕರವಿದು ಮ 
ದೃನಕಠಿನ ಮಸ್ತಕದ ತಾ 
ಡನದಿಂ ನೊಂದಪ್ಪುದೀಗಳೆನ್ನಯ ಮೆಯ್ಯೋ 
ಮೃದುವಪ್ಪೆಡೆಯಂ ಪೊಡೆ ನೀ 
ನದಿಂಬಿನದಕ್ಕೆ ಕೊಜತೆಯಾವುದೊ ನಿನ್ನಿ 
ಸದವಳ ಕರಯುಗಳಂ ನೋ 
ಯದು ಗಡ ಮದನುಗ್ರಹಾರ್ಥಮಿಂತಿದೆ ಕಜ್ಜಂ 


೪೦ . ' ನನ್ನ ತಲೆಯ ಒಳಭಾಗವು ಬಹಳ ಕಠಿಣವಾಗಿದೆ. ( ಇಂತ ಕಠಿಣವಾದ ತಲೆ 
ಯನ್ನು ) ಹೊಡೆಯುತ್ತಿರುವ ಈ ಅಯ್ಯನ ಪ್ರಕಾಶಮಾನವಾದ ಮೆತ್ತನೆಯ ಕರಕಮಲ 
ಗಳು ಅಕ್ಕಟಾ ! ಅದೆಷ್ಟು ನೋವಾದುವೋ ! ಲಿಂಗಜಂಗಮ ಸಮೂಹಕ್ಕೆ ನಮಸ್ಕಾರ 
ಮಾಡಿದ್ದ ಹಿರಿಮೆಯು ತನಗೇನಾದರೂ ಇದ್ದರೆ, ಈತನ ಕೈಗಳಿಗೆ ಸಂಬಂಧಿಸಿದ 
( ಸಿಲುಕಿರುವ) ನನ್ನ ಪ್ರಕಾಶಿಸುವ ತಲೆಯು ಒಳ್ಳಿನಿಂದ ಕೂಡಿ ಹೂವಿನ ಹಾಗೆ ಮೃದು 
ವಾಗಿ ಆಗಲಿ ! ಅಲ್ಲವೆ!! ೪೧ - ೪೩ . (ನನ್ನ ) ತಲೆಯಾದರೋ ಅತಿ ಕಠಿಣ ; ಹೊಡೆದರೆ 
ಎರಡೂ ಕೈಗಳು ನೋಯುತ್ತವೆ ಎಂದು ಹೇಳಿದರೆ , ಮನಸ್ಸಿನಲ್ಲಿ ಮರುಗುವನೋ 
ಏನೋ ! ಇವನು ತನ್ನ ತಲೆಯ ನೋವಿನ ವ್ಯಥೆಗೆ ತಪ್ಪದೆ ನೆಪವನ್ನು ಇಟ್ಟು (ಹೀಗೆ) 
ನುಡಿಯುತ್ತಾನೆಯೋ ಏನೋ , ಎಂದುಕೊಂಡಾನೆಂದು ಯೋಚಿಸುತ್ತ ಒಂದು 
ಉಪಾಯವನ್ನು ಜ್ಞಾಪಿಸಿಕೊಂಡು, ಪ್ರೀತಿಯಿಂದ ( ಆ ಮೋಟು ಮಲ್ಲನಿಗೆ) 
ನಮಸ್ಕರಿಸಿ ' ದೇವ, ನಿನ್ನ ಈ ಕರವು ಮೃದುವಾದದ್ದು ; ನನ್ನ ಈ ದೊಡ್ಡದಾದ 
ತಲೆಯು ಗಟ್ಟಿಯಾದದ್ದು ; ( ಆದ್ದರಿಂದ ತಲೆಯನ್ನು ಹೊಡೆಯುವುದರಿಂದ (ಇವು) 
ನೋಯುತ್ತವೆ. ಈಗ ನನ್ನ ಮಯ್ಯಲ್ಲಿ ಮೃದುವಾಗಿರುವ ಸ್ಥಾನಗಳನ್ನು ನೀನು ಹೊಡೆ, 
ಅದರಿಂದ ( ನಿನ್ನ ) ವಿನೋದಕ್ಕೆ ಕೊರತೆ ಯಾವುದೋ ! ( ಆಗ) ಈ ನಿರ್ಮಲವಾದ 
ಎರಡು ಕೈಗಳೂ ,ನೋಯುವುದಿಲ್ಲವಲ್ಲವೇ ! ನನ್ನನ್ನು ಅನುಗ್ರಹಿಸುವುದಕ್ಕೋಸುಗ 
ಈ ರೀತಿಯ ಕಾರ್ಯ ಇದೇ . ( ಈ ಕಾರ್ಯದಿಂದ ಈಗ ಅನುಗ್ರಹಿಸು ಎಂದು ಭಾವ) 


ಷಡ್ರಿಂಶಾಶ್ವಾಸಂ 


ಎಂದೊಯ್ಯನೆ ನುಡಿವುತುಂ 
ವಂದಿಸುತಂ ದೇವ ನಿನ್ನ ಕರಸರಸಿರುಹಂ 
ನೋಂದುದಕಟಕಟೆನುತೆ ಬಗೆ 
ಗುಂದಿ ಕರಂ ದಸರನವನ ಮೊಟಿತಕರಮಂ 
ನಿಜಕರದಿಂದೆ ತಾಂ ಪಿಡಿದು ನೋಡಿ ನಿಗುರ್ಚಿ ನಿಗುರ್ಚಿ ನೇಹದಿಂ 
ವೃಜಿನವಿದರನೊತ್ತಿ ತೆಗೆಯುತ್ತಿದೆ ಚಿತ್ರಮದೆಂತೋ ರಕ್ತನೀ 
ರಜನಿಭಪಾಣಿ ತಳ್ಳಲರ್ದು ಮೂಡಿ ವಿರಾಜಿತವಾದುದಂದು ಕಾ 
ಯಜರಿಪುವಿಂದೆ ಬಾಣಕರಪಂಕಜಮೊಲೆಗೆತಂದ ಮಾಳ್ಮೆಯಿಂ 
ವ || ಮತ್ತ೦ 
ಮೊರಟದ ಬಂಕಿದೇವವಿಭುವಿಂದೆ ಕೊರಂಟು ತಳಿರ್ತ ಪಾಂಗಿನಿಂ 
ಪರಮಗುಣಾಂಕ ಚನ್ನಯನ ಜಿಹ್ನೆಗೆ ಮಂಜುಳ ಭಕ್ತಿಭಾವದಿಂ 
ಕರಮೊಗೆದಂತೆ ಶಾಂತ ದಸರಯ್ಯನ ಭಾವದ ಬಲ್ಪಿನಿಂದಮಂ 
ಕುರಿಸಿ ನಿವಿರ್ಕಿವೆತ್ತು ಕರಪಲ್ಲವಮೋಪ್ಪಿದುದಾ ತಪಸ್ವಿಯಾ 


ದಸರವಿಭುಭಕ್ತಿಚೈತ್ರಂ | 
ಪಸರಿಸಿ ಸೊಂಕಿಂದೆ ಜಂಗಮಸ್ಥಾಣುವಲಂ 


೪೪ - ೪೫ . ಹೀಗೆಂದು ಸಾವಕಾಶವಾಗಿ (ಮೆಲ್ಲನೆ) ನುಡಿಯುತ್ತ , ನಮಸ್ಕಾರ ಮಾಡುತ್ತ , 
ದೇವ, ನಿನ್ನ ಹಸ್ತ ಕಮಲಗಳು ನೋಂದವು. ಅಕ್ಕಟ ! ಅಕ್ಕಟ !! ಎನ್ನುತ್ತ , ಕುಂದಿದ 
ಮನಸ್ಸಿನವನಾಗಿ , ದಸರಯ್ಯನು ಅವನ ಆ ಮೋಟುಕೈಯ್ಯನ್ನು ಚೆನ್ನಾಗಿ ( ಆ) ಪಾಪ 
ವಿದೂರನಾದ ದಸರಯ್ಯನು ತನ್ನ ಕೈಗಳಿಂದ ಹಿಡಿದು, ನೆಟ್ಟಗೆ ಮಾಡಿ ಮಾಡಿ ನೋಡಿ, 
ಸ್ನೇಹದಿಂದ (ಪ್ರೀತಿಯಿಂದ) ಒತ್ತಿ ತೆಗೆಯುತ್ತಿರಲು (ಆಯಾಸಪರಿಹಾರ ಮಾಡುತ್ತಿರಲು) 
ಅದೆಂತಹ ಆಶ್ಚರ್ಯವೋ ! ಆಗ ಕೆಂದಾವರೆಗೆ ಸಮಾನವಾದ ಹಸ್ತವು ಸೇರಿಕೊಂಡು, 
ವಿಕಾಸಗೊಂಡು ಮೂಡಿ, ( ಹಿಂದೆ) ಮನ್ಮಥಾರಿಯಾದ ಶಿವನ ಪ್ರೀತಿಯಿಂದ ಬಾಣಾ 
ಸುರನ ಹಸ್ತಕಮಲವು ಹುಟ್ಟಿದ ಹಾಗೆ ವಿರಾಜಮಾನವಾಯಿತು. ವli ಮತ್ತು 
೪೬ . ಮೊರಟದ ಬಂಕಿದೇವ ಪ್ರಭುವಿನಿಂದ ಕೊರಡು ಚಿಗುರಿದ ರೀತಿಯಿಂದ, 
ಪರಮ ಗುಣಗಳೇ ಗುರುತಾಗಿ ಉಳ್ಳ ಮಾದರ ಚೆನ್ನಯ್ಯನ ಮನೋಹರ ಭಕ್ತಿ 
ಭಾವದಿಂದ ಅವನ ನಾಲಿಗೆಗೇ ಕೈಗಳು ಹುಟ್ಟಿದಂತೆ ( ಈ ಚೆನ್ನಯ್ಯನ ನಾಲಿಗೆಯೆಂಬ 
ಕೈಗಳ ಮೂಲಕವಾಗಿಯೇ ಈಶ್ವರನಿಗೆ ಅಂಬಲಿಯ ಪ್ರಸಾದವನ್ನು ಅರ್ಪಿಸಿದ ಕಾರಣ , 
ಆ ನಾಲಿಗೆಯೇ ಕೈಗಳಾಗಿ ಮಾಡಿದ ಹಾಗೆ) ಶಾಂತಿಯಿಂದ ಕೂಡಿದ ದಸರಯ್ಯನ 
ಮನಸ್ಸಿನ ಶಕ್ತಿಯ ( ಸಾಮರ್ಥದಿಂದ) ಮೊಳಕೆಯಾಗಿ ಉದ್ದವಾಗಿ ಬೆಳೆದು ಆ 
ತಪಸ್ವಿಯ ( ಆ ಕಪಟ ತಪಸ್ವಿಯ ) ಚಿಗುರಿನಂತಹ ಕೈಗಳು ಶೋಭಿಸಿದವು. 
೪೭. ದಸರದೇವನ ಭಕ್ತಿಯೆಂಬ ಚೈತ್ರ ಮಾಸವು ಪ್ರಸಾರಗೊಳ್ಳಲು, ( ಅದರ) 
ಸ್ಪರ್ಶದಿಂದ ಜಂಗಮವೆಂಬ ಮೊಟು ಮರವು ಅತಿಶಯವಾಗಿ ಬೆಳೆದು ಚಿಗುರಿದ 


34 


ಬಸವರಾಜ ವಿಜಯಂ 


ಪೊಸರೆ ತಳಿರ್ತವೊಲೇಂ ಕಂ 
ಗೆಸೆದುವೊ ಲಸದರುಣಪಾಣಿಪಲ್ಲವಯುಗಳಂ | 


೪೭ 


ವ it ಮತ್ತಮಾ ದಯಾರಸನಿಧಿಯ ಶಾಂತಿರಸಕಾಸಾರದೊಳುಳ್ಳಲರ್ದ ಕೆಂದಾವರೆಗಳಂತೆ 
ಯುವಾ ಭಕ್ತಿಸರೋನಿಧಿಯ ಭಕ್ತಿಭಾಮಿನೀಕರ್ಣಾವತಂಸಂಗೆಯು ತಳೆದ ಚಂದಳಿರ್ಗಳಂತೆಯುವಳ 
ವಿಗಳಿದ ಸೌಂದರ್ಯವನೊಳಕೊಂಡು ತಳತಳಿಸಿ ಪೊಳೆವ ಬಳ್ಳಿ ವೆಳಗಿಂ ಪಗಿ ಬೆಳುಗುರ್ಗಳೆಂಬ 
ತರಳ ತಾರಗೆಗಳೆ ಸಂಧ್ಯಾರಾಗರುಚಿಯಂ ಪೂರೈಫ ಸೊಂಪಡರ್ದ ಕೆಂಪು ತಳೆದು ತೆಅಂಬೊಳೆವ 
ಭಸಿತಾನುಲಿಪ್ತದೀರ್ಘಬಾಷಾಮೃಣಾಳನಾಳದಗ್ರದೊಳಮರ್ದರುಣಸರಸಿರುಹಮನಿಸಿ ತರಂಗ 
ರಮೆಸೆದಿರ್ದುವಂತವಲ್ಲದೆ 


ಇರುಳಂತೆ ನಖಮಣಿಪ್ರ 
ಸ್ಟುರಿತಂ ಪಗಲಂತಿರರುಣರುಚಿಶೋಭಿಸುಧಾ 
ಕರನಂತೆ ಪರ್ವಶೋಭಾ 
ಕರವಾ ಕರಮಭ್ರದಂತೆ ಲೇಖಾಧಾರಂ 


೪೮ 


ಹಾಗೆ ಪ್ರಕಾಶಿಸುವ ಕೆಂಪಾದ ಚಿಗುರಿನೋಪಾದಿಯಲ್ಲಿರುವ ಕರಯುಗ್ರಗಳು ಕಣ್ಣಿಗೆ 
ಅದೇನು ಶೋಭಿಸಿದವೋ ? ವ ಮತ್ತು ಆ ಕೈಗಳು ಕೃಪಾ ಸಮುದ್ರನಾದ ಆ 
ದಸರಯ್ಯನ ಶಾಂತಿರಸವೆಂಬ ಸರೋವರದಲ್ಲಿ ಚೆನ್ನಾಗಿ ಅರಳಿದ ಕೆಂಪು ತಾವರೆ 
ಗಳಂತೆಯೂ , ಶಿವಭಕ್ತಿಗೆ ಸಮುದ್ರ ಸ್ವರೂಪನಾದ ಅವನ ಆ ಶಿವಭಕ್ತಿಯೆಂಬ 
ಹೆಂಗಸಿನ ಹಸ್ತಕ್ಕೆ ಆಭರಣವನ್ನಾಗಿ ಮಾಡಿ, ಧರಿಸಿದ ಕೆಂಪಾದ ಚಿಗುರುಗಳ ಹಾಗೆಯೂ , 
ಗಣನಾತೀತವಾದ ಸೌಂದರ್ಯದಿಂದ ಕೂಡಿ, ತಳ ತಳಿಸಿ ಹೊಳೆಯುವ ಬಳ್ಳಿಯ 
ಹಾಗಿರುವ ಕಾಂತಿಯಿಂದ ಹಬ್ಬಿದ ನೀಳವಾದ ಉಗುರುಗಳೆಂಬ ಚಂಚಲ ನಕ್ಷತ್ರಗಳಿಗೆ 
ಸಂಧ್ಯಾ ಕಾಲದ ಕೆಂಪಿನ ಕಾಂತಿಯನ್ನು ಪರಿಪೂರ್ತಿಗೊಳಿಸುವ ಸೊಗಸುಗೊಂಡ ಅರುಣ 
ವರ್ಣವನ್ನು ಹೊಂದಿ , ಪ್ರಕಾಶಿಸುವ ವಿಭೂತಿಯಿಂದ ಬಳಿಯಲ್ಪಟ್ಟ ಉದ್ದವಾದ 
ಭುಜಗಳೆಂಬ ತಾವರೆಯ ದಂಟಿನ ಕೊನೆಯಲ್ಲಿ ಸೇರುವೆಗೊಂಡ ಕೆಂಪು ತಾವರೆಯೋ 
ಎಂದೆನಿಸಿ ಚೆನ್ನಾಗಿಶೋಭಿಸಿದವು- ಹಾಗೂ ಅಲ್ಲದೆ - ೪೮. ಅವನ ಆ ಹಸ್ತವು- ರಾತ್ರಿಯ 
ಹಾಗೆ - ರತ್ನ ಸದೃಶಗಳಾದ ಉಗುರುಗಳಿಂದ ಪ್ರಕಾಶಮಾನವಾದುವು. [ ರಾತ್ರಿಯು 
ಸೂರ್ಯನ ಇಲ್ಲದಿರುವಿಕೆಯಿಂದ ಪ್ರಕಾಶಿಸುವುದು ( ನ + ಖಮಣಿ)] ; ಹಸ್ತವು- ಹಗಲಿನ 
ಹಾಗೆ -ಕೆಂಪಾದ ಕಾಂತಿಯಿಂದ ಪ್ರಕಾಶಮಾನವಾದದ್ದು ; ( ಹಗಲು -ಸೂರ್ಯನ ಕಾಂತಿ 
ಯಿಂದ ಪ್ರಕಾಶಿಸುವುದು) ; ಕರವು-- ಚಂದ್ರನ ಹಾಗೆ - ಪರ್ವ ಎಂದರೆ ಗಿಣ್ಣು ಗಿಣ್ಣುಗಳ 
ಶೋಭೆಗೆ ಆಗರವಾದದ್ದು ; ( ಚಂದ್ರನು - ಪರ್ವ ಎಂದರೆ ಹುಣ್ಣಿಮೆಯ ಕಾಲಗಳಲ್ಲಿ 
ಕಾಂತಿಗೆ ಆಗರವಾದದ್ದು ): ಕರವ - ಆಕಾಶದ ಹಾಗೆ - ರೇಖೆಗಳಿಗೆ ಅಂದರೆ ಹಸ್ತದಲ್ಲಿರುವ 
ರೇಖೆಗಳಿಗೆ ಆಧಾರಭೂತವಾದದ್ದು ; ( ಆಕಾಶವು - ಲೇಖ ಎಂದರೆ ದೇವತೆಗಳಿಗೆ 


ಷಡ್ರಿಂಶಾಶ್ವಾಸಂ 


ಅದು ಪಂಚಾಕ್ಷರದಂತೆವೋಲ್ಬಣವವರ್ಣಪ್ರಾಂಚಿತಂ ಭಸ್ಮದಂ 
ತುದಿತ ಶ್ರೀಕರಲಕ್ಷಣಪ್ರಕಟಿತಂ ರುದ್ರಾಕ್ಷಿಯಂತಿಪ್ಪಸಂ 
ಪದದಾನೋಮಭೂಷಣಂ ಗಿರಿಶನೆಂತಂತಬ್ಬರೇಖಾಶ್ರಿತು 
ಮದನಾರಾತಿಯ ಭಕ್ತನಂತೆ ಸತತಾಶೋಕೊರುರಾಗೋರ್ಜಿತ 


೪೯ 


ವ|| ಮತ್ತಮಾ ಕರಂ ತಾಪಸತಪೋವೃತ್ತಿಯಂತೆ ಸಕಲ ಪುರುಷಾರ್ಥಪ್ರದಮು ಶಿವದೀಕ್ಷೆ 
ಯಂತೆ ಪೂರ್ವವರ್ಣನಿವಾರಕಮಂ ಹರವರಾಭಯಕರದಂತೆ ಸುಪರ್ವ ಶೋಭಾವಹಮುಂ ವೇದಾದಿ 
ವರ್ಣದಂತೆ ಕಳಾವಿರ್ಭಾವಕರಮುಂ ಶಿವಯೋಗೀಗಣದಂತಾತ್ಮಲಿಂಗಪೂಜೋಚಿತಕರಣವುಂ ಪಾಶ 


ಆಶ್ರಯವಾದದ್ದು ) ೪೯ . ( ಆ ಕಪಟ ವೇಷದ ಜಂಗಮನ ಚಿಗುರಿದ) ಆ ಹಸ್ತವು 
ಪಂಚಾಕ್ಷರಿ ಮಂತ್ರದ ಹಾಗೆ -ಪ್ರಣವ ಎಂದರೆ ಪ್ರಕೃಷ್ಟವಾಗಿಯೂ ನೂತನವಾಗಿಯೂ 
ಇರುವ ಬಣ್ಣದಿಂದ ಪೂಜ್ಯವಾದದ್ದಾಗಿತ್ತು ; ( ಪಂಚಾಕ್ಷರಿಯು- ಪ್ರಣವ ವರ್ಣವಾದ 
ಓಂಕಾರದಿಂದ ಪೂಜ್ಯವಾದದ್ದಾಗಿದೆ) ; ಹಸ್ತವು- ಭಸ್ಮದ ಹಾಗೆ -ಉದಿತವಾದ ಅಂದರೆ 
ಉದಯವಾಗುವ ಅಷ್ಟೆಶ್ವರ್ಯ (ಶ್ರೀ ) ವನ್ನು ಉಂಟು ಮಾಡುವ (ಕರ) , ಧನ 
ರೇಖೆಯೇ ಮೊದಲಾದ ( ಹಸ್ತ ಸಾಮುದ್ರಿಕಾ ಶಾಸ್ತ್ರದ) ಲಕ್ಷಣಗಳಿಂದ ಪ್ರಸಿದ್ದವಾದ 
ದ್ದಾಗಿತ್ತು ; ( ಭಸ್ಮವು-ಉದ್ದಾರ ಕಾರಣವಾದ ಮೋಕ್ಷ ಸಂಪತ್ತನ್ನು ಉಂಟು 
ಮಾಡುವ ಚಿಹ್ನೆಯಿಂದ ಪ್ರಸಿದ್ಧವಾದದ್ದು ) ; ಹಸ್ತವು- ರುದ್ರಾಕ್ಷಿಯ ಹಾಗೆ -ಇಷ್ಟವಾದ 
ಸಂಪತ್ತನ್ನು ದಾನ ಮಾಡುವುದೇ ಮೊದಲಾದ ಉತ್ಕೃಷ್ಟವಾದ ಆಭರಣವಾಗಿ 
ಉಳ್ಳದ್ದು ; ( ರುದ್ರಾಕ್ಷಿಯು- ಇಚ್ಛೆಪಟ್ಟ ಸಂಪತ್ತನ್ನು ಕೊಡುವುದರಿಂದ ಶ್ರೇಷ್ಠವಾದ 
ಆಭರಣವಾಗಿದೆ) ಹಸ್ತವು- ಶಿವನು ಹೇಗೋ ಹಾಗೆ - ಅಬ್ಬ ಎಂದರೆ - ಸಮುದ್ರದಲ್ಲಿ 
ಹುಟ್ಟುವ ಶಂಖವೇ ಮೊದಲಾದ ಗೆರೆಗಳಿಂದ ಆಶ್ರಯಿಸಲ್ಪಟ್ಟದ್ದು : [ ಶಿವನು - ಅಬ್ಬ 
ಎಂದರೆ ಚಂದ್ರನ ಒಂದು ಕಲೆಗೆ (ರೇಖೆಗೆ) ಆಶ್ರಯ ಕೊಟ್ಟವನು ] ಹಸ್ತವು 
ಮದನಾರಾತಿಯಾದ ಶಿವನ ಭಕ್ತನಂತೆ - ನಿರಂತದಲ್ಲ , ಅಶೋಕ ವೃಕ್ಷದ ಹಾಗೆ 
ಅಧಿಕವಾದ ಕೇಪು ಬಣ್ಣ ( ರಾಗ) ದಿಂದ ಕೂಡಿದ ತೇಜಸ್ಸುಳ್ಳದ್ದು : [ ಮದನಾರಾತಿಯ 
ಭಕ್ತನು - ನಿರಂತರದಲ್ಲಿ ಶೋಕ ರಹಿತನಾಗಿ ( ಅಶೋಕ) ವಿಷಯಾಭಿಲಾಷೆಗಳಿಂದ 
ದೂರನಾಗಿ ಊರ್ಜಿತಗೊಂಡಿರುವನು ] ( ಈ ರೀತಿಯಲ್ಲಿ ಆತನ ಕೈಗಳು ಒಪ್ಪಿದ್ದವು 
ಎಂದು ಭಾವ.) ವ!! ಮತ್ತು ಆ ಕರವು- ತಾಪಸರ ತಪೋ ವ್ಯವಹಾರದ ಹಾಗೆ 
ಸಕಲ ಪುರುಷ ಎಂದರೆ ಸಮಸ್ತ ಪುರುಷರಿಗೂ ಅರ್ಥ ಎಂದರೆ ಸಂಪತ್ತನ್ನು ಕೊಡ 
ತಕ್ಕಂಥಾದ್ದು ; ( ತಾಪಸ ವೃತ್ತಿಯು- ಸಕಲರಿಗೂ ಧರ್ಮಾರ್ಥ ಕಾಮ ಮೋಕ್ಷರೂಪ 
ವಾದ ಫಲಗಳನ್ನು ಕೊಡತಕ್ಕಂಥಾದ್ದು ) ; ಕರವು - ಶಿವ ದೀಕ್ಷೆಯಂತೆ -ಪೂರ್ವದ ಬಣ್ಣ 
ವನ್ನು ಹೋಗಲಾಡಿಸಿಕೊಂಡಂತಹುದು). ( ದೀಕ್ಷೆಯು- ಮೊದಲಿನ ವರ್ಣ ಎಂದರೆ 
ಜಾತಿಯನ್ನು ಹೋಗಲಾಡಿಸುವಂತಹುದು) ; ಕರವು- ಹರನ ವರದ ಅಭಯ ಕರದಂತೆ 
ಅಂದರೆ ಶಿವನ ವರ ಮತ್ತು ಅಭಯ ಇವುಗಳನ್ನುಂಟುಮಾಡುವ ಹಸ್ತದ ಹಾಗೆ 


೩೬ 


ಬಸವರಾಜ ವಿಜಯಂ 


ಪತಾಸ್ತ್ರದಂತೆ ಗುರುಶಿಷ್ಯ ಸಾಹಿತ್ಯ ಪ್ರದಮುಂ ಕಣ್ಣಪ್ಪ ದೇವಪಾದುಕೆಯಂತೆ ಶಿವೋತ್ತಮಾಂಗ 
ಸ್ಪರ್ಶಿಯುಂ ಶಿವನಾಗದೇವ ಕರಾಬ್ಬದಂತೆ ಪರಮಾಮೃತಪ್ರದಾನ ಹಿತನುಮನಿಸಿ 

ಕರವೆರಡುಮಿಂತು ರಂಜಿಸು 
ತಿರೆ ಕೊರಲಾ ಬಜ್ಯ ಸೆಜ್ಜೆ ಲಿಂಗಮನಾಳೊ 
ಪ್ಪಿರೆ ಚರವೇಷಮದಳವ 
ಟೈರೆ ತನಗಾ ಮಲ್ಲಿದೇವನೀಕ್ಷಿಸುತಾಗಳ್ 
ಬಗೆ ಬೆದಯಕ್ಕೆ ಸಂತಸವನಾನು ನೋಡುತೆ ತನ್ನ ಚಾರು ಪಾ 
ಣಿಗಳನರಿ ಅಲ್ಲು ಪೊಸ ಸೆಜ್ಜೆಯ ಲಿಂಗಮನಂಟಿ ವೇಳೆ ವೇ 
ಳೆಗೆ ಬಗೆದೀಕ್ಷಿಸುತ್ತೆ ದಸರಯ್ಯನ ನಿಟ್ಟಿಸುತಲ್ಲಿ ಲಜ್ಜೆಯಿಂ| 
ಮಿಗೆ ತಲೆವಾಗಿ ಮಲ್ಲವಿಭುವಂಗುಟದಿಂ ಬರೆವು ಧಾತ್ರಿಯಂ 
ಮುನ್ನೆಗಳ ತನ್ನ ತಪ್ಪುಗ 
ಇನ್ನೆನೆವುತೆ ದಸರನಮಳ ಶಮದಮಗುಣಸಂ 


ಒಳ್ಳೆಯ ಹಸ್ತ , ಮೊಳಕೈ , ತೋಳುಗಳ ಭಾಗಗಳಿಂದಕೂಡಿದುದು ; [ ಅಭಯ ಕರವು 
ದೇವತೆ ( ಸುಪರ್ವ) ಗಳಿಗೆ ಸದಾ ಶೋಭೆಯನ್ನು ಉಂಟು ಮಾಡುವಂತಹುದು] 
ಕರವು-ವೇದಾದಿ ವರ್ಣದಂತೆ - ಕಳೆಯ ಆವಿರ್ಭಾವದಿಂದ (ನೂತನ ಕಳೆಯ ಹೊರ 
ಹೊಮ್ಮುವಿಕೆಯಿಂದ) ಅತಿಶಯಗೊಂಡದ್ದಾಗಿರುವುದು . [ವೇದಾದಿ ವರ್ಣವು 
ಪಂಗಡವಾಗಿರುವ ನಾಲ್ಕು ವೇದಗಳಲ್ಲಿನ ಅಕ್ಷರ ವಿದ್ಯೆಯನ್ನು ( ತಿಳುವಳಿಕೆಯನ್ನು ) 
ಉಂಟುಮಾಡುವಂಥವುಗಳಾಗಿರುವುವು.1; ಕರವು- ಶಿವಯೋಗಿ ಗಣದಂತೆ - ಇಷ್ಟಲಿಂಗ 
ವನ್ನಿಟ್ಟುಕೊಂಡು ಪೂಜೆ ಮಾಡಲು ಯೋಗ್ಯವಾದ ಉಪಕರಣವಾಗಿರುವುದು ; 
[ಯೋಗಿ ಗಣವು- ತಮ್ಮ ಇಷ್ಟಲಿಂಗ ಪೂಜೆಗೆ ಉಚಿತವಾದ ಇಂದ್ರಿಯ ವ್ಯಾಪಾರದಿಂದ 
( ಅಂದರೆ ಶಮದಮಾದಿ ಇಂದ್ರಿಯ ವ್ಯಾಪಾರ) ಕೂಡಿರುವಂತಹುದು]; ಕರವು- ಪಾಶುಪ 
ತಾಸ್ತ್ರದಂತೆ - ಗುರುವು ಶಿಷ್ಯನ ಆಸೆಯಾದ ಶಿವನ ಅನುಗ್ರಹವನ್ನು ಕೊಡುವಂತಹುದು; 
( ಪಾಶುಪತಾಸ್ತ್ರವು- ಶಿಷ್ಯನು ಅಪೇಕ್ಷಿಸಿದ ಜಯ ಲಾಭವನ್ನು ಕೊಡುವಂತಹುದು.) 
ಕರವು - ಕಣ್ಣಪ್ಪದೇವನ ಕೆರವಿನಂತೆ - ಮಂಗಳಕರವಾದ ಉತ್ತಮಾಂಗ ಅಂದರೆ ತಲೆ 
ಯನ್ನು ಸ್ಪರ್ಶ ಮಾಡಿದುದು ; (ಕಣ್ಣಪ್ಪದೇವರ ಪಾದುಕೆಯು- ಶಿವನ ಉತ್ತಮಾಂಗದ 
ಮೇಲೆ ಇಡಲ್ಪಟ್ಟದು.) ಕರವು- ಶಿವನಾಗ ದೇವನ ಕರಕಮಲದಂತೆ -ಶ್ರೇಷ್ಟವಾದ 
ಸಂಪತ್ತಾಗಿ ಮೃತವಾಗಿದ್ದ ಕೈಗೆ ಪೂರ್ಣ ಹಸ್ತವಾಗುವ ವರಪ್ರದಾನದಿಂದಕೂಡಿ 
ದುದು ; ( ಶಿವನಾಗಮಯ್ಯನ ಕರಕಮಲವು- ಪರಮ ಅಂದರೆ ಶ್ರೇಷ್ಠವಾದ ಹಾಲನ್ನು 
( ಅಮೃತ) ಸುರಿಸುವುದರ ಮೂಲಕ ಮಹತ್ವವುಳ್ಳದ್ದು ಎನಿಸಿತ್ತು . ೫೦ - ೫೨. 
ಎರಡೂ ಕೈಗಳೂ ಹೀಗೆ ( ಆ ಕಪಟ ವೇಷದ ಜಂಗಮನಾದ ಮೋಟ ಮಲ್ಲನಿಗೆ) 
ವಿರಾಜಿಸುತ್ತಿರಲಾಗಿ, ಕೊರಳ ಆ ಬರಿದಾದ ಕರಡಿಗೆಯಲ್ಲಿ ಶಿವಲಿಂಗವು ತುಂಬಿಕೊಂಡು 


ಷಡ್ರಿಂಶಾಶ್ವಾಸಂ 


೫೨ 


29 


ಪನ್ನತೆಯಂ ಬಗೆವುತೆ ವಹಿ 
ಮೋನ್ನತಿಯಂ ಭಾವಿಸುತ್ತೆ ತಾಷಸನಿರ್ದ೦ 
ದಸರಯ್ಯಂ ತಚ್ಚರಪದ 
ಬಿಸಜಕೆ ಪೊಡಮಡುತೆ ಮತ್ತಮೊತ್ತುತೆ ಕರಸಾ 
ರಸಮಂ ಚಿಟುಕಿಸುತೆ ಸ 
ಲ್ಲಸಿತಾಂಗುಲಿಯಂ ಕಡಂಗುತೊಪ್ಪಿರೆ ಕೆಲದೊಳ್ 
ಕರುಣಾರಸಭರಿತೇಕ್ಷಣ 
ಶರಣರ್ನಡೆನೋಡಿ ಪುಳಕಮಂ ತಾಳು ಕಳೇ 
ವರದೊಳಿದು ಲೇಸು ಲೇಸೆಂ 
ದಿರದಾನಂದಿಸುತೆ ದಸರನಂ ಕೀರ್ತಿಸಿದರ್ 
ನಿರುಪಮಶಾಂತ ನಿರ್ಜಿತಲತಾಂತಕಳಂಬ ಕಳಾನಿಶಾಂತ ಶಾಂ 
ಕರಮತಪಾರಿಜಾತ ಶಮಿತೇಂದ್ರಿಯಜಾತ ಸದಾಭಿಜಾತ ಬಂ 
ಧುರಗುಣಭೂಷ ಭಕ್ತಹಿತಭಾಷ ಭವಾಮಯಭೇಷಜಾಂಘಿಪಂ 
ಕರುಹ ಕೃಪಾಕಟಾಕ್ಷ ಸಚರಾಚರರಕ್ಷಣ ಸದ್ವಿಚಕ್ಷಣಾ 
ಶಮ ದಮ ಯಮ ನಿಯಮ ಮಹಿಮ . 
ಹಿಮಕರಧರಶರಣಚರಣಸರಸಿರುಹಮದ 


ಒಪ್ಪಿರಲಾಗಿ, ಅವನಿಗೆ ಆ ಜಂಗಮ ವೇಷವು (ನಿಜವಾಗಿ) ಅಳವಟ್ಟಿತು. ಅವನು 
ತನ್ನನ್ನೇ ತಾನು ನೋಡಿಕೊಂಡು ಬೆದರಿದ ಮನಸ್ಸಿನವನಾದನು ; ಸಂತೋಷ 
ವುಂಟಾಯಿತು ; ತನ್ನ ಮನೋಹರ ಕೈಗಳನ್ನು ನೋಡಿಕೊಂಡು -ಉಬ್ಬಿ ಹೋಗಿ, 
ನೂತನವಾದ ಲಿಂಗದ ಕರಡಿಗೆಯ ಲಿಂಗವನ್ನು ಮುಟ್ಟಿ , ಪ್ರೀತಿಯಿಂದ ವೇಳೆ 
ವೇಳೆಗೂ ಇಚ್ಛೆಪಟ್ಟು ನೋಡಿಕೊಳ್ಳುತ್ಯ ದಸರಯ್ಯನನ್ನು ಕಂಡು ನಾಚಿ ತಲೆ ತಗ್ಗಿಸಿ 
ಕಾಲಿನ ಹೆಬ್ಬೆರಳಿನಿಂದ ಭೂಮಿಯನ್ನು ಕೆರೆಯುತ್ತ ಈ ಪೂರ್ವದಲ್ಲಿ ತಾನು ಮಾಡಿದ 
ತಪ್ಪುಗಳನ್ನೆಲ್ಲ ನೆನೆದುಕೊಂಡು ದಸರಯ್ಯನಶ್ರೇಷ್ಠ ಶಮೆ ದಮೆಯೇ ಮೊದಲಾದ ಗುಣ 
ಸಂಪನ್ನತೆಯನ್ನು ಚಿಂತಿಸುತ್ತ ಅವನ ಮಹಿಮಾ ವಿಶೇಷವನ್ನು ಯೋಚಿಸುತ್ತಿದ್ದನು. 
೫೩ - ೫೪. ದಸರಯ್ಯನು ಆ ಜಂಗಮನ ಪಾದಕಮಲಕ್ಕೆ ನಮಸ್ಕರಿಸುತ್ತ ಪುನಃ 
( ಅವನ ) ಹಸ್ತ ಕಮಲವನ್ನು ಒತ್ತುತ್ತ ಸೊಗಸಾದ ಬೆರಳುಗಳನ್ನು ಚಿಟುಕುಗೊಳಿಸುತ್ತ 
( ಮುರಿದು ಚಿಟಿಕ್ ಎನಿಸುತ್ತ ) ಉತ್ಸಾಹಗೊಂಡು ಶೋಭಿಸುತ್ತಿದ್ದನು. ಪಕ್ಕದಲ್ಲಿ 
ಕೃಪಾರಸದಿಂದ ತುಂಬಿ ಹೋದ ಕಣ್ಣುಳ್ಳವರಾಗಿ ದಿಟ್ಟಿಸಿ ನೋಡುತ್ತಿದ್ದ ಶರಣರ 
ಶರೀರದಲ್ಲಿ ರೋಮಾಂಚನವುಂಟಾಯಿತು. ಇದು ಲೇಸಾದದ್ದು , ಲೇಸಾದದ್ದು ? 
ಎನ್ನುತ್ತ ಆನಂದಗೊಳ್ಳುತ್ಯ ದಸರಯ್ಯನನ್ನು ಹೊಗಳಿದರು . ೫೫ - ೫೭, ' ಅಸಮಾನ 
ಕಾಂತಿಯುಳ್ಳ , ಮನ್ಮಥನನ್ನು ಜಯಿಸಿದ, ವಿದ್ಯೆಗಳಿಗೆ ಮಂದಿರನಾದ, ವೀರಶೈವ 
ಮತಕ್ಕೆ ಕಲ್ಪವೃಕ್ಷನಾದ , ಇಂದ್ರಿಯಗಳನ್ನು ಶಾಂತಗೊಳಿಸಿದ, ಸರ್ವ ಕಾಲದಲ್ಲಿ 


ಬಸವರಾಜ ವಿಜಯಂ 


೫೭ 


೫೮ 


೫೯ 


ಭ್ರಮರ ಮೃದುಮಧುರಗಂಭೀ 
ರಮನೋಹರವಚನವಿಸರ ದಸರ ದಯಾಬ್ಬಿ 

೫೬ 
ಭವದೀಯ ಮಸ್ತಕದೊಳು 
ದೃವಿಸಿದುದು ಮಹೇಶಭಕ್ತಿ ಭಾವಿಸೆ ಭಕೋ . 
ತೃವಕರ ನಿನ್ನ ಚರಿತ್ರಂ 
ನವಕವಿದಂ ಬಣ್ಣಿಸ ಬಲ್ಲರುಮೊಳರೇ | 
ಅವಿನೀತಂ ಲಿಂಗಬಾಹ್ಯಂ ಕರವಿರಹಿತನೇyಂದು ಮಾಯಾವಿ ಮಿಥ್ಯಾ 
ಶಿವಚಿಹ್ನಂಬೆನ್ನು ಕಾಯ್ದಿರಿ ಬಡಿಯ ಶಿರವನಲ್ಲಾಡದಾತಂಗೆ ಪೂರ್ಣ 
ತೃವದಿಂ 1ಕೆಯಿವುತುಂ ಸಜ್ಜಿಕೆಯನಮಳಲಿಂಗಾತಂಗೆಯ ಣಂ ಶಾಂ 
ಭವರೂಪಂ ಸಾರ್ಚಿದ್ಯೆ ನಿನ್ನಯ ಬಗೆ ಪೊಸತೀ ಧಾತ್ರಿಯೊಳಕ್ಕವರ್ಯಾ 
ಕೃತಕ ತಪಸ್ವಿಯೆಂದು ತಿಳಿದು ಶಿವಲಾಂಛನವು ನಿರೀಕ್ಷಿಸು | 
ಇತಿಶಯ ಭಕ್ತಿಯಿಂದೇಟಿಗೆ ತಪ್ಪಿನಿತಿಲ್ಲದೆ ಕೂನ ಕೈಗಳಿಂ? 
ಗತದಯನಾರ್ಪಿನಿಂ ಬಡಿಯೆ ನೆತ್ತಿಯ ನೆತ್ತರ ಧಾರೆ ಸೋರ್ವಿನಂ 

ಸಿತಮತಿನೋಯದಾತನ ಕರಂ ಕಡು ನೊಂದುದೆನುತ್ತೆ ಸುರ್ಕಿ 
ಸತ್ಕುಲಪ್ರಸೂತರಿಂದ ಕೂಡಿದ, ಸದ್ಗುಣಗಳಿಂದ ಭೂಷಣನಾದ, ಭಕ್ತರಲ್ಲಿ ಹಿತಕರ 
ವಾದ ಮಾತುಗಳನ್ನುಳ್ಳ , ಜನನ ಮರಣಾತ್ಮಕವಾದ ಸಂಸಾರವೆಂಬ ರೋಗಕ್ಕೆ 
ಔಷಧ ರೂಪನಾದ, ಕಮಲದಂತಹ ಪಾದಗಳುಳ್ಳ , ಕೃಪೆಯಿಂದ ಕೂಡಿದ ಕಣ್ಣಿನ 
ಕೊನೆಯುಳ್ಳ , ಸ್ಥಾವರ ಜಂಗಮಾತ್ಮಕವಾದವುಗಳನ್ನು ರಕ್ಷಿಸುವ, ಶಮೆ ( ಶಾಂತಿ), 
ದಮೆ ( ಇಂದ್ರಿಯ ನಿಗ್ರಹ), ಯಮ , ನಿಯಮಾದಿ ಯೋಗಗಳಿಂದ ಪೂಜ್ಯನೆನಿಸಿದ, 
ಶಿವಶರಣರ ಪಾದಕಮಲಗಳಿಗೆ ಮದಿಸಿದ ಭ್ರಮರ ಸ್ವರೂಪನಾದ,ಕೋಮಲವೂ , 
ಮಧುರವೂ , ಗಂಭೀರವೂ , ಮನೋಹರವೂ ಆದ ಮಾತುಗಳ ಸಮೂಹದಿಂದ ಕೂಡಿದ 
ದಸರಯ್ಯ ದೇವ, ಹೇ , ಭಕ್ತರನ್ನು ಉತ್ಸಾಹಗೊಳಿಸುವವನೇ , ವಿಚಾರಿಸಿ ನೋಡಿದರೆ , 
ನಿನ್ನ ತಲೆಯಲ್ಲಿ ಮಹೇಶ ಭಕ್ತಿಯು ಉದ್ಭವಿಸಿತು ; ನಿನ್ನ ಚರಿತ್ರೆಯು ನೂತನ 
ವಾದದ್ದು ; ಇದನ್ನು ಬಣ್ಣಿಸುವುದಕ್ಕೆ ಬಲ್ಲವರು ಇರುವರೇ ? ' ೫೮. ' ಭಕ್ತ 
ಶ್ರೇಷ್ಠನೇ , ನೀತಿ ರಹಿತನೂ , ಭವಿಯ , ಕೈಗಳಿಲ್ಲದವನೂ , ಮಾಯಾವಿಯ , 
ಸುಳ್ಳಾದ ಶಿವ ಲಾಂಛನಧಾರಿಯೂ ಬಂದು ಕೋಪದಿಂದ ತಲೆಯನ್ನು ಬಡಿದರೆ 
ಅಲ್ಲಾಡದಂತೆ ಇದ್ದು ಆತನಿಗೆ ಪೂರ್ಣ ಸಂತೋಷದಿಂದ ಕೈ ಬರುವಂತೆ ಮಾಡಿ , 
ಕರಡಿಗೆಯಲ್ಲಿ ಶ್ರೇಷ್ಠ ಶಿವಲಿಂಗವಿರುವಂತೆ ಮಾಡಿ ಅಧಿಕವಾದ ಶಿವ ಸಂಬಂಧವಾದ 
ರೂಪವನ್ನು ಉಂಟುಮಾಡಿದೆ ; ಈ ಭೂಮಿಯಲ್ಲಿ ನಿನ್ನ ಈ ರೀತಿಯು ಹೊಸದಾದುದು.” 
೫೯ - ೬೦ . 'ಶುಭ್ರ ಮನಸ್ಸಿನ ದಸರಯ್ಯನೇ , ಕೃತಕ ತಪಸ್ವಿಯಂದು ತಿಳಿದೂ ಕೂಡ 


1 ಕೈಗೆಮ್ಮು ( ಜ) 2 ಳಂ ( ಅ). 


ಷಂಶಾಶ್ವಾಸಂ | 


ಶಾಂತಾಗ್ರಗಣ್ಯ ನಿನ್ನಯ 
ಶಾಂತಿ ಪ್ರಭೆಗೆಯ್ದೆ ಸೋಲು ಶಶಿಯಂ ಗಂಗಾ 
ಕಾಂತೆಯುಮಾ ಶಿವನ ಜಟಾ 
ಕಾಂತಾರಮನೊಡನೆ ಪೊಕ್ಕು ಮೆಚ್ಚರೆದಿರ್ಪರ್ 


೬೧ 


ಅಂದು ವೃಷೇಂದ್ರನಾತ್ಮಗೃಹಕೆಯಿದಚೋರರನೊಲ್ಲು ನೋಡಿ ನ 
ಬ್ಸೈಂದವರಾಂತ ನುಣ್ಣದನೆಗಾಯ್ಕಳ ಲಿಂಗಮನೊಲ್ಲು ಮಾಡು 
೬ಂದೆ ಚರಾಂಗರಂ ನೆಗಳ ನಿಂದು ಕರಂಗಳನಿತ್ತು ಸೆಜ್ಜೆಯೊ 
ಇಂದಿಸಿ ಲಿಂಗಮಂ ನೆಗಳೆ ಧೂರ್ತತಪಸ್ವಿಗೆ ಜಂಗಮತ್ವಮಂ 

ವ॥ ಎಂದು ಕೂರ್ಮೆಯಿಂ ಕೊಂಡಾಡಿ ಮೋಟಕರತಾಡಿತ ತದುತ್ತಮಾಂಗಮನವಿತಿ 
ಪಾಗಳೂರೊಂದೆಡೆಯೊಳೊಡೆದು ಸಾಂಖ್ಯನಾಥನ ಬಿಜುಗಲ್ಲ ಹತಿಯಿಂದೊಡೆದ ಶಿವಶಿರದಂತೆಯುಂ 
ಪೆಜತೊಂದು ತಾಣದೊಟ್ಟುಗುಟುವತ್ತು ಪಿಟ್ನಾಂಬೆಯ ಭಕ್ತಿನಿಮಿತ್ತಂಚೋಳಂಗೆ ಮೃತ್ತಿಕಾಭಾರಮಂ 
ಪೋಲೊಡನೆ ಬುಗುಟೊಗೆದ ಮೃಗಧರಧರನ ಮಸ್ತಕದಂತೆಯುಂ ಪರಪ್ರದೇಶದೊಳ್ಳುಲಿವೆತ್ತು 
ಕಣ್ಣಪ್ಪ ದೇವಪಾದುಕಾಸಂಘರ್ಷಣದಿಂ ಸುಲಿವೆ ಹರವರಾಂಗದಂತೆಯುವಪರಸ್ಥಾನದೊಳ್ಳೆಂಗಲೆ 


ಶಿವ ಲಾಂಛನವನ್ನು ಕಂಡು, ಅತಿಶಯ ಭಕ್ತಿಯಿಂದ ನಮಸ್ಕಾರ ಮಾಡಲು ನಿರ್ದಯ 
ನಾದ ಮೋಟು ಮಲ್ಲನು ನಿನ್ನಲ್ಲಿ ತಪ್ಪೇನೂ ಇಲ್ಲದಿದ್ದರೂ ಮೋಟುಗೈಗಳಿಂದ 
ತಲೆಯ ನೆತ್ತರ: ಧಾರೆಯು ಸೋರುವ ಹಾಗೆ ಬಡಿಯಲು ನೊಂದುಕೊಳ್ಳದೆ, 
ನಿನ್ನ ಕೈ ವಿಶೇಷವಾಗಿ ನೊಂದಿತು ಎಂದೆನ್ನುತ್ತ ಸಂಕೋಚಗೊಂಡೆ. ಶಾಂತರಲ್ಲಿ 
ಅಗ್ರಗಣ್ಯನೇ , ನಿನ್ನ ಹಾಗೆ ಶಾಂತಿಯ ಪ್ರಭೆಗೆ, ಚಂದ್ರನೂ , ಗಂಗಾಮಾತೆಯೂ , 
ನಿಜವಾಗಿಯೂ ಸೋತುಶಿವನ ಜಡೆಯೆಂಬ ದೊಡ್ಡ ಕಾಡನ್ನು ಹೊಕ್ಕು ಆ ಕೂಡಲೇ 
(ಶೀಘ್ರವಾಗಿ) ಅಡಗಿಕೊಂಡಿರುವರು'. ೬೧ . ' ಹಿಂದೆ ಬಸವಣ್ಣನವರು ತಮ್ಮ 
ಮನೆಗೆ ಬಂದ ಕಳ್ಳರನ್ನು ಪ್ರೀತಿಯಿಂದ ಒಲಿದು ನೋಡಿ, ಆ ಕಳ್ಳರು ಧರಿಸಿದ್ದ 
ನುಣ್ಣನೆಯ ಬದನೇಕಾಯಿಗಳನ್ನು ಲಿಂಗಗಳನ್ನಾಗಿ ಮಾಡುತ್ತ ಅವರನ್ನು ಒಳ್ಳಿನಿಂದ 
ಜಂಗಮರನ್ನಾಗಿಯೇ ಮಾಡಿದನು . ಈ ದಿನ ಧೂರ್ತನಾದ ಈ ತಪಸ್ವೀ ವೇಷದವನಿಗೆ) 
ಕೈಗಳನ್ನು ಕೊಟ್ಟು ಕರಡಿಗೆಯಲ್ಲಿ ಲಿಂಗವನ್ನು ಸಂಬಂಧಗೊಳಿಸಿ, ಜಂಗಮತ್ವವನ್ನುಂಟು 
ಮಾಡಿದೆ . ವ|| ಹೀಗೆಂದು ಅತಿ ಸ್ನೇಹದಿಂದ ಕೊಂಡಾಡಿ ” ಮೋಟಿಗೈಯಿಂದ 
ಹೊಡೆಯಲ್ಪಟ್ಟ ಅವನ ಆ ತಲೆಯನ್ನು ನೋಡುವಾಗ ಒಂದೊಂದು ಕಡೆಯಲ್ಲಿ ಒಡೆದರೆ 
ಸಾಂಖ್ಯಂಡನ ಬಿರುಗಲ್ಲುಗಳ ಹೊಡೆತದಿಂದ ಒಡೆದು ಹೋದ ಶಿವನ ತಲೆಯ 
ಹಾಗೆಯೇ ಇತ್ತು . ಮತ್ತೊಂದು ಕಡೆಯಲ್ಲಿ ಬುಗುಟೆದ್ದು , ಪಿಡ್ಡವ್ವಯ ಭಕ್ತಿಯ. 
ಕಾರಣದಿಂದ ಚೋಳಭೂಪಾಲನ ಮಣ್ಣಿನ ಭಾರವನ್ನು ಹೊರುವ ( ಬಿಟ್ಟಿ ಕೆಲಸದ 
ಸಮಯದಲ್ಲಿ ಶಿವನ ತಲೆಯಲ್ಲಿ ಎದ್ದ ಬುಗುಟಿನ ಹಾಗೆ ಇತ್ತು . ಬೇರೊಂದು ಕಡೆಯಲ್ಲಿ 
( ಚರ್ಮವು) ಸುಲಿದು ಹೋಗಿ, ಕಣ್ಣಪ್ಪ ದೇವನ ಪಾದರಕ್ಷೆಯ ತಿಕ್ಕಾಟದಿಂದ ಸುಲಿದು 


೪೦. 


ಬಸವರಾಜ ವಿಜಯಂ 


ವಡೆದು ಭೋಗನಾಥನ ಪಿಂದುರುಳರೊಡಂ ಕೆಂಗಲೆ ತಳ ಶಿವಾರಮಣನ ಶೀರ್ಷದಂತೆಯೂಮನ್ಯ 
ದೇಶದೊಳುರ್ಬಿ ದಭಭಕ್ತಂಗೆ ಸಹಾಯವಾಗಿ ಕರ್ಬು [ಿ ] ಆಯಂ ಪೋಯಿಡನುರ್ಬಿದಭವನ 
ವಿಭವಂಬಡೆದ ಪೆರ್ದಲೆಯಂತೆಯುಂ ಕರಮೆಸೆಯೆ ಕಂಡು ಕೌತುಕಂಬಡೆದು 

ಸಲೆ ತಲೆ ಸಾಸಿರಂಬಡೆದನಂ ತಳೆದಗ್ಗದ ರಕ್ಕಸರ್ಕಳಾ 
ತಲೆಗಳ ಮಾಲೆಯಂ ಧರಿಸಿ ಪಾಣಿಪಯೋಜದೊಳಬ್ಬಜಾತನೋ 
ಛಲೆಯನಮರ್ಚಿ ದೇವರೊಳೆ ಪೆರ್ದಲೆವೆತ್ತು ವಿರಾಜಿಸಿರ್ಪನಾ 
ತಲೆಯದು ಸಾಟಿ ನಿನ್ನ ತಲೆಗನ್ಯರ ಬೀಳಲೆ ಸಾಟಿಯಕ್ಕುಮೆ 


ಪರಮ ಜಗತ್ಕಾರಣ ಶಂ 
ಕರ ಶಿರವೊಂದಲ್ಲದುಳಿದ ವಿಧಿಗುಹದಶಕಂ 
ಧರಫಣಿವರರ ಶಿರಂಗ 
ಸರಿ ಬರ್ಕುಮೆ ನಿನ್ನ ಶಿರದೊಳೆಲೆ ಮಹಿಮಾಬ್ಲಿ 


ಶರಣಜನಪದಜಲಬಂ 
ಧುರ ತತ್ಪದನಖರಚುದ್ರಶೇಖರಮೆನಿಪೀ 


ಹೋದ ಶಿವನ ಶಿರಸ್ಸಿನ ಹಾಗೆ ಇತ್ತು . ಬೇರೊಂದು ಕಡೆಯಲ್ಲಿ ಕೆಂಪುಕಲೆ ಕಟ್ಟಿ 
ಭೂಗನಾಥನ (ಕೆಂಭಾವಿಭೋಗಣ್ಣನೆಂಬುವನ), ಹಿಂದೆ ಉರುಳಿಕೊಂಡುಹೋಗಲಾಗಿ , 
ಕೂಡಲೆ ಕೆಂಪುಕಲೆಯುಂಟಾದ ಪಾಶ್ವತೀ ಪತಿಯ ತಲೆಯ ಹಾಗೆ ಇತ್ತು . ( ತಲೆಯ ) 
ಮತ್ತೊಂದು ಪ್ರದೇಶದಲ್ಲಿ ಉಬ್ಬಿಕೊಂಡು ಸಿರಿಯಾಳ ಸೆಟ್ಟಿಗೆ, ಸಹಾಯಕವಾಗಿ ಕಬ್ಬಿನ 
ಹೊರೆಯನ್ನು ಹೊರಲಾಗಿ, ಆ ಕೂಡಲೆ ಉಬ್ಬಿ ಹೋದಶಿವನ ವೈಭವವನ್ನು ಪಡೆದ 
ದೊಡ್ಡ ತಲೆಯ ಹಾಗೂ ಇತ್ತು . ಹೀಗೆ ( ಆ ದಸರಯ್ಯನ ತಲೆಯು) ಮನೋಹರವಾಗಿ 
ಶೋಭಿಸುತ್ತಿರಲು ಕಂಡುಕೌತುಕವನ್ನು ಹೊಂದಿ, ೬೨. ' ಸಾವಿರ ಶಿರಸ್ಸುಗಳನ್ನು 
ಪಡೆದ ಆದಿಶೇಷನನ್ನು ಧರಿಸಿದವನೂ , ಶೂರರಾದ ರಾಕ್ಷಸರುಗಳ ಶಿರಸ್ಸುಗಳ ಮಾಲೆ 
ಯನ್ನು ಧಾರಣೆ ಮಾಡಿದವನೂ , ಕರಕಮಲದಲ್ಲಿ ಬ್ರಹ್ಮನ ಒಳ್ಳೆಯ ತಲೆಯನ್ನು ಹಿಡಿ 
ದವನೂ , ಆದ ದೇವತೆಗಳಲ್ಲೆಲ್ಲ ದೊಡ್ಡ ತಲೆಯನ್ನು ( ಹಿರಿದಲೆಯೆನಿಸಿ) ಹೊಂದಿ 
ಪ್ರಕಾಶಿಸುವ ಆ ಪರಶಿವನ ತಲೆಯು ನಿನ್ನ ತಲೆಗೆ ಸಮಾನವೇ ? ಅನ್ಯರ ಬಿದ್ದು 
ಹೋಗುವ ತಲೆಗೆ ( ಸತ್ತುಹೋಗುವವರ ತಲೆಗೆ) ನಿನ್ನ ಈ ತಲೆ ಸಾಟಿಯಾದೀತೆ ? 
೬೩ . ' ಎಲೈ ಮಹಿಮಾ ಸಮುದ್ರನೇ , ನಿನ್ನ ತಲೆಯೊಡನೆ , ಪರಮನೂ ಜಗತ್ಕಾರ 
ಣನ ಆದ ಶಂಕರನ ತಲೆಯ ಸಮಾನವಲ್ಲ; ಮಿಕ್ಕ ಬ್ರಹ್ಮ , ಷಣ್ಮುಖ, ರಾವಣ , 
ಆದಿಶೇಷ ಮುಂತಾದವರ ತಲೆಗಳು ಸರಿಬರುವುವೇ ? ೬೪. ' ಈ ಭೂಮಂಡಲದಲ್ಲಿ 
ಶರಣ ಜನರ ಪಾದೋದಕದಿಂದ ಬಂಧುರವೆನಿಸಿದುದೂ , ಆ ಶರಣ ಜನರ ಪಾದದ 


1 ವ ( ಅ , ಜ , ಚ, ಮು , ಗ , ದ) 


ಪಡ್ಡಿಂಶಾಶ್ವಾಸಂ 


ಶಿರಮಿದು ಗಂಗಾಶಶಿಧರ 
ಶಿರಕೆಣೆ ತಾನಪದೀ ಮಹೀಮಂಡಲದೊಳ್ 


ಓದ ರ್ಕುಂ ಶಾಸ್ತ್ರಮ್ | 
ನೋದಿದುದಂ ಮುಗುಳು ಪೆರ್ಗೆಬೋಧಿಸಲಕ್ಕುಂ 
ಮೇದಿನಿಯೊಳಮಮ ಶಮಸುಖ 
ಮೇದುರ ನಿನ್ನಂತೆ ನಡೆದು ತೋರ್ಪರುಮೊಳರೇ 


ಇದು ಚಿತ್ರ ಕ್ಷಮೆಯೆಂಬ 
ಗ್ಗದ ಖಡ್ಗದೆಕೋಪರಿಪುವನಾರ್ಪಿ೦ ಕಡಿದಿ 
ಕ್ಕಿದ ನಿನಗಹಿಂಸಕಂ ಸ 
ರ್ವ ದಯಾಪರನೆಂಬ ಕೀರ್ತಿ ವಿಶ್ವಂಭರೆಯೊಳ್ 


ಲಿಂಗದ್ವಯ ಸಮಭಾವಂ 
ಮಂಗಳಮಯ ನಿನಗೆ ಸಂದುದೀ ಕೃತ್ರಿಮವೇ 
ಷಾಂಗದ ಕುಟಿಲನುವಂ ನೀಂ | 
ಜಂಗಮವೆಂದೋಲ್ಲು ಬಗೆದು ನಂಬಿದ ಕತದಿಂ 


ಬರಿಸಿದೆ ಕಡಿವಡೆದೆರಡುಂ 
ಕರಂಗಳಂ ಬಳಿಯ ಸೆಜ್ಜೆಯೊಳ ಲಿಂಗಮನೊ 


ಉಗುರುಗಳ ಸಾಲೆಂಬ ಚಂದ್ರನನ್ನೇ ಶಿರೋ ಭೂಷಣವೆನಿಸಿದುದೂ ಆಗಿ ಪ್ರಕಾಶಿಸುವ 
ಈ ತಲೆಯು ತಾನು, ಆ ಗಂಗೆಯನ್ನೂ ಚಂದ್ರನನ್ನೂ ಧರಿಸಿರುವ ಶಿವನ ತಲೆಗೆ 
ಸಮಾನವೆನಿಸಿದುದಾಗಿದೆ. ೬೫. ' ಶಾಂತಿ ಸುಖದಿಂದ ಕೂಡಿದ ದಸರಯ್ಯನೇ , 
ಭೂಮಿಯಲ್ಲಿ ಶಾಸ್ತ್ರವನ್ನು ಓದಲು ಬಂದೀತು. ಓದಿದ ಶಾಸ್ತ್ರವನ್ನು ಪರರಿಗೆ ಬೋಧಿ 
ಸಲು ಬಂದೀತು. ನಿನ್ನ ಹಾಗೆ ನಡೆದು ( 

ಶಾಕ ಅರ್ಥದಂತೆ ನಡೆದು) ತೋರಿಸು 
ವವರು ( ಯಾರಾದರೂ ) ಇರುವರೇ ?' ೬೬ . ' ಈ ಭೂಮಂಡಲದಲ್ಲಿ ಕ್ಷಮೆಯೆಂಬ 
ಖಡ್ಗದಿಂದ ಕೋಪವೆಂಬ ವೈರಿಯನ್ನು ಶೌರದಿಂದ ಕತ್ತರಿಸಿದ ಹಾಕಿದ ನಿನಗೆ ಹಿಂಸೆ 
ಮಾಡದೆ ಇರುವವನು ಸರ್ವರಲ್ಲೂ ದಯಾಪರನು ಎಂದೆನ್ನುವ ಈ ನಿನ್ನ ಕೀರ್ತಿಯು 
ಆಶ್ಚದ್ಯಕರವಾದುದು.' ೬೭. ' ಹೇ ಮಂಗಲ ಮಯನೇ , ನೀನು ಈ ಕಪಟ ವೇಷದ 
ಅವಯವವುಳ್ಳ ಕಪಟಿಯನ್ನು ಜಂಗಮವೆಂದು ಭಾವಿಸಿ, ಪ್ರೀತಿಯಿಂದ ನಂಬಿದ ಕಾರಣ 
ದಿಂದ ನಿನಗೆ ಲಿಂಗ ಜಂಗಮವೆರಡರಲ್ಲೂ ಸಮಾನವಾದ ಭಾವನೆಯು ( ಲಿಂಗ ಮುಖವೇ 
ಜಂಗಮವೆಂಬ ವೀರಶೈವ ತತ್ತ್ವದ ಭಾವನೆಯು) ಪ್ರಾಪ್ತವಾಯಿತು.' ೬೮. ' ಭಕ್ತಿ, 
ರಸವೆಂಬ ಕಮಲಕ್ಕೆ ಸೂರೈನೋಪಾದಿಯಲ್ಲಿರುವ ದಸರಯ್ಯನೇ , ಮೋಟುಗೊಂಡಿದ್ದ 
ಎರಡೂ ಕೈಗಳನ್ನೂ (ನಿನ್ನ ) ಮನಸ್ಸೆಂಬ ಕೈಗಳಿಂದ ಬರುವಂತೆ ಮಾಡಿದೆ; ಬರಿದಾದ 


ಬಸವರಾಜವಿಜಯಂ 


ಲಿರಿಸಿದೆ ಬಗೆಗೆಯದೆ ಭ 
ರಸಾಂಬುರುಹ' ಸರ ದಸರ ನಿನಗೆಣೆಯಾವಂ 


ದಸರ ಚರಾಚರಪ್ರಸರಪಾಲಕ ಸಾಧುಸರೋಧಿಚಂದ್ರ ಸ . 
ದ್ವಿಸರ ಮನೋಜ್ಞ ಮಾನ್ಯ ಮಹನೀಯ ಮಹೇಶ್ವರದಿವ್ಯಪಾದಸಾ 
ರಸರಸಭಂಗ ಮಂಗಳಮಹತ್ವ ಸಮನ್ವಿತ ಸದ್ದುಣಾಂಬುಜಾ 
ತಸರ ಸರಳರುಚಿಕೀರ್ತಿಸಮಂಚಿತಸರ್ವದಿಕ್ಕಟಾ . 


ವ॥ ಎಂದಿತು ಭಕ್ತಜನಂ ನಲಿನಲಿದು ಕೀರ್ತಿಸುತ್ತುಮಿರೆ ಪರಸಮಯಸ್ಥರೆಲ್ಲಂ ಬಿಗುರ್ತು 
ಬೆಳಗುವಟ್ಟು ನಿರೀಕ್ಷಿಸಿ 


ಬಡಿದೊಡಮಳಲದೆ ಕೊಟ್ಟಂ. 
ಕಡಿವಡೆದೆರಡುಂ ಕರಂಗಳಂ ಮಲ್ಲಂಗೊ 
ಲಡಿಗೆಗಿದೊಡೇನನಿವಂ 
ಕುಡುವನೋ ಘನಮಹಿಮನೆಮಗೆ ವರಮಂ ದಸರಂ 


೭೦ 


ವ॥ ಎಂದೆಲ್ಲರೊಂದುಗೂಡಿ ತಚ್ಚರಣಾರವಿಂದಕ್ಕೆ ಸಾಷ್ಟಾಂಗವೆಂಗಿ ಲಲಾಟಘಟಿತ 
ಕರಪುಟರಾಗಿ 


ಕರಡಿಗೆ ( ಲಿಂಗ ಕರಂಡಕ) ಯಲ್ಲಿ ಲಿಂಗವನ್ನು ಒಲಿದು ಇರುವಂತೆ ಮಾಡಿದೆ. ನಿನಗೆ 
ಸಮಾನನಾದವನು ಯಾವನಿದ್ದಾನೆ.' ೬೯ . ಸ್ಥಾವರ ಜಂಗಮಾತ್ಮಕ ಸಮೂಹವನ್ನು 
ರಕ್ಷಿಸುವ, ಸತ್ಕುಲ ಪ್ರಸೂತರೆಂಬ ಜನಸಮೂಹಕ್ಕೆ ಚಂದ್ರನಾಗಿರುವ ಸತ್ಪುರುಷರ 
( ಅಥವಾ ವಿದ್ವಾಂಸರ ) ಸಮೂಹದಿಂದ ಮನೋಹರನೆನಿಸಿ ಸನ್ಮಾನಿಸಿಕೊಳ್ಳಲು 
ಯೋಗ್ಯನಾದ , ದೊಡ್ಡವನೆನಿಸಿದ, ಪರಶಿವನ ಮನೋಹರವಾದ ಪಾದ ಕಮಲದ ಜಲ 
ವೆಂಬ ಮಕರದಿಂದಕ್ಕೆ ಭ್ರಂಗರೂಪನಾದ , ಮಂಗಳಕರವಾದ ಮಹಿಮೆಯಿಂದ ಕೂಡಿದ , 
ಒಳ್ಳೆಯ ಗುಣಗಳೆಂಬ ಕಮಲಗಳಿಗೆ ಸರೋವರ ರೂಪನಾದ, ವಿಸ್ತಾರವಾಗುತ್ತಿರುವ, 
ಶುಭ್ರವಾದ ಕಾಂತಿಯುಳ್ಳ ಯಶಸ್ಸಿನಿಂದ ಕೂಡಿರುವ ಸಮಸ್ತ ದಿಕ್ಕುಗಳ ಕೊನೆಗಳುಳ್ಳ 
ದಸರಯ್ಯನೇ ? ವ!! ಹೀಗೆಂದೆನ್ನುತ್ತ ಭಕ್ತ ಸಮೂಹವು ನಲಿ ನಲಿದು ನರ್ತಿಸುತ್ತಿರಲು 
ಪರ ಸಮಯದವರೆಲ್ಲ ಭಯಗೊಂಡು ಬೆರಗಾಗಿನೋಡುತ್ತ ೭೦ . ' ಘನಮಹಿಮ 
ನಾದ ಆ ದಸರಯ್ಯನು-ಹೊಡೆದರೂ , ಸಂಕಟಪಡದೆ ಮಲ್ಲನಿಗೆ ಮುರಿದುಹೋಗಿದ್ದ 
( ನಾಶವಾಗಿದ್ದ ) ಎರಡೂ ಕೈಗಳನ್ನು ಕೊಟ್ಟನು; ಪ್ರೀತಿಯಿಂದ ಪಾದಕ್ಕೆ ನಮಸ್ಕಾರ 
ಮಾಡಿದರೆ ನಮಗೆ ಏನು ವರವನ್ನು ಕೊಡುವನೋ ?' ವ!! ಎಂದು ಎಲ್ಲರೂ 
ಕೂಡಿ ಆತನ ಪಾದಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ , ಹಣೆಯ ಮೇಲೆ 


ಮರದ + 1 ನೆ( ಅ), + ಎಚ, ಜ, ) 


- ಷಡ್ರಿಂಶಾಶ್ವಾಸಂ 


ಖಲರಂ ಕಾಪಟ್ಯಕರ್ಮಾಶ್ರಿತರನಧಮರಂ ದುಷ್ಪರಂ ಧೂರ್ತರಂ ದು : 
ರ್ಬಲರಂ ದುರ್ನಿತರಂ ದುರ್ದಮರನಧಿಕಪಾಪಾತ್ಮರಂ ವ್ಯರ್ಥಗವಾ 
ವಿಲರಂ ಪಾಷಂಡಮಾರ್ಗಸ್ಥಿತರನಷಯಶೋಯುಕ್ತರು ಮೋಹಮೂರ್ಛಾ 
ಕುಲರಂ ಸರ್ವಾಪರಾಧಾನ್ವಿತರನೊಸೆದು ನೀಂ ಕಾವುದೆಮ್ಮಂ ದಯಾಬ್ಲಿ 


ಸರ್ವದಯಾಪರ ನಿನ್ನಯ 
ಪರ್ವಿದ ಮಹಿಮಾತಿಶಯವನಏವಂ ಜಗದೇವ. 
ಇರ್ವಜ್ಞನೊರ್ವನಲ್ಲದೆ 
ದುರ್ವಾರಮದಾಂಧಮತಿಗಳಾವಚಿದಪೆವೇ 


೭೨ 


ನೆಗಳ ಪರಾಧವಂ ನಿನಗೆ ತಾಂ ಪಡೆದಂ ಗಡ ಪಾಣಿಯುಗ್ಯವಂತ 
ಬಗೆಮಿಗೆ ಮಲ್ಲಿನಾಥನವನಿಂ ಮೊದಲಾದಪರಾಧಮೆಮ್ಮದು 
ಜ್ವುಗಿಸಿದೆವಾವದಂ ಬಗೆವೊಡಂತದಱಂ ಪೊರೆ ಮಾಣದೆಮ್ಮ ಪಂ 
ಪಗಲದಕೂರ್ಮೆಯಿಂ ದಸರ ನೀಂ ಸುಜನೋತ್ತಮನಾದ ಕಾರಣಂ 


೭೩ 


ವಂ ಎಂದು ಸನ್ನುತಿಗೆಯು ತಮ್ಮಪರಾಧಸರ್ವಸ್ವವು ಸೈರಿಸಿ ಕರುಣಿಪುದೆಂದು ಮುಗುಳು 
ಮಣಿದಭಯಂಬಡೆದು ಕೃತಾರ್ಥತೆಯನಾಳೆ ಸೆದಿರ್ದರಾ ಪ್ರಸ್ತಾವದೊಳ್ 


ಹೊತ್ತುನಿಂತ ಕೈಗಳುಳ್ಳವರಾಗಿ ೭೧ . ದಯಾಸಾಗರನೇ , ದುರ್ಜನರೂ , ಕಪಟ 
ವ್ಯಾಪಾರದಿಂದಕೂಡಿದವರೂ , ಅಧಮರೂ , ದುಷ್ಟರೂ , ವಂಚಕರೂ , ಬಲಹೀನರೂ , 
ವಿನಯರಹಿತರೂ , ದುರ್ಮದವುಳ್ಳವರೂ , ಅಧಿಕ ಪಾಪಾತ್ಮರೂ , ಪ್ರಯೋಜನವಿಲ್ಲದ 
ವರೂ , ಮೂಢರೂ , ವೇದೋಕ್ತ ಧರ್ಮ ಮಾರ್ಗದೂರರೂ , ಅಪಯಶಸ್ಸಿನಿಂದ 
ಕೂಡಿದವರೂ , ಮೋಹವೆಂಬ ಮೂರ್ಛಯಿಂದ ಆಕುಲಗೊಂಡವರೂ , ಸರ್ವಅಪರಾಧ 
ಗಳಿಂದ ಕೂಡಿದವರೂ , ಆದ ನಮ್ಮನ್ನು ನೀನು ರಕ್ಷಿಸಬೇಕು.' ೭೨ . ' ಹೇ ಸರ್ವ 
ಜೀವ ದಯಾಪರನೇ , ನಿನ್ನ ಹಬ್ಬಿರುವ ಮಹಿಮೆಯ ಆಧಿಕ್ಯವನ್ನು ಈ ಜಗತ್ತಿನಲ್ಲಿ 
ಸರ್ವಜ್ಞನೊಬ್ಬನೇ ತಿಳಿದಿರುವನಲ್ಲದೆ, ತಡೆಗಟ್ಟಲಸಾಧ್ಯವಾದ ಗರ್ವದಿಂದ ಕುರುಡರಾದ 
ಬುದ್ದಿಯುಳ್ಳ ನಾವು ತಿಳಿಯುತ್ತೇವೆಯೇ ?” ೭೩ . ' ಮಲ್ಲಿನಾಥನು ನಿನ್ನ ವಿಷಯ 
ದಲ್ಲಿ ಅಪರಾಧವನ್ನು ಮಾಡಿಯೂ ತಾನು ಮಿಗೆ ಮಾರಿದ ಎರಡೂ ಕೈಗಳನ್ನೂ ಪಡೆದ 
ನಲ್ಲವೇ ? ಅವನಿಗಿಂತ ಮೊದಲು ಆದ ಅಪರಾಧವು ನಮ್ಮದು. ಅದನ್ನು ಯೋಚಿಸಿ 
ದ್ದಾದರೆ ನಾವೂ ಅಪರಾಧ ಮಾಡಿದೆವು. ಆದ್ದರಿಂದ ಹೇ ಸುಜನೋತ್ತಂಸನೇ ( ಸತ್ತು 
ರುಷ ಶ್ರೇಷ್ಟನೇ ) ನಿನ್ನ ಕೃಪಾವಿಶೇಷವು ಅಗಲದಂತೆ ಪ್ರೀತಿಯಿಂದ ನಮ್ಮನ್ನು ತಪ್ಪದೆ 
ರಕ್ಷಿಸು.' ವ!! ಹೀಗೆಂದು ಸೈತ್ರ ಮಾಡಿ , ನಮ್ಮ ಸರ್ವಾಪರಾಧಗಳನ್ನು ಸೈರಿಸಿ 
ಕರುಣೆದೋರಬೇಕೆಂದು ಪುನಃ ನಮಸ್ಕಾರ ಮಾಡಿ, ಅಭಯವನ್ನು ಪಡೆದು ಕೃತಾರ್ಥ 


ಬಸವರಾಜ ವಿಜಯಂ 


ಧರೆ ಜಯ ಜೀಯೆನೆ ಶರಣ 
ರ್ಪರಮಾನಂದದೊಳೆ ಪರಸೆ ನುತಿಯಿಸುತಿರೆ ಸ 
ರ್ವರುಮಲ್ಲಿ ಮಲ್ಲಿನಾಥಂ 
ಗೆರಡುಂ ಕೆಯ್ಯತ್ತು ಮದನಾ ದಸರಯ್ಯಂ 


೭೪ 


ಬಸವಂ ಕೇಳ್ತಾ ಮಹತ್ವ ಸ್ಥಿತಿಯನೆಸಗೆಯಿಂದ ಸದ್ಭಕ್ತಸಂದೋ 
ಹಸಮೇತಂ ಕಂಡು ದಂಡಪ್ರಣತಿಯೆಸಗಿ ಕೊಂಡಾಡುತಾನಂದಬಾಷ್ಪ 
ಪ್ರಸರಂ ಕೆಯ್ದ ತಾಳ್ಳಾ ದಸರನಮಳ ಕಾರುಣ್ಯವಂ ಬಂದು ಪೊಕ್ಕೊ 
ಲೆಸೆದಂ ಶುದ್ಧಾಂತಗೊಳ್ಳಂಗಮಚಯಚರಣಾಂಭೋಜಪೂಜಾವಿತಂದ್ರಂ 


೭೫ 


ದಸರಯ್ಯನವಳಚರಿತಮ 
ನೊಸೆದಾವಂ ಕೇಳ್ವನಾವನೋದುವನಾವಂ 
ಪಸರಿಪನವನಗಜೇಶ 
ಪ್ರಸಾದದಿಂ ಪಡೆಗುವಿಷ್ಟಸುಖಸಂಪದಮಂ 


ಚಿದಂಬರಸ್ವರೂಪ ಚಿತ್ತಜನ್ಮವಂದ್ಯೆ ಚಿನ್ಮಯೇ 
ಕದಂಬವಾಟಿಕಾನಿವಾಸ ಕಾಳಿ ಕಾಲಭಂಜನೇ 


ರೆನಿಸಿ ಶೋಭಿಸುತ್ತಿದ್ದರು. ಆ ಸಮಯದಲ್ಲಿ ೭೪. ಲೋಕವೆಲ್ಲ ಜಯ ಜಯ 
ಎನ್ನುತ್ತಿರಲು , ಶರಣರೆಲ್ಲ ಪರಮಾನಂದದಿಂದ ಆಶೀರ್ವಾದ ಮಾಡುತ್ತಿರಲು , ಸರ್ವರೂ 
ಸ್ತೋತ್ರ ಮಾಡುತ್ತಿರಲು ಆ ದಸರಯ್ಯನು ಮಲ್ಲಿನಾಥನಿಗೆ ಎರಡೂ ಕೈಗಳನ್ನೂ 
ಕೊಟ್ಟು ಶೋಭಿಸಿದನು. ೭೫ . ಬಸವಣ್ಣನು ಈ ಮಹತ್ವದ ಸುದ್ದಿಯನ್ನು ಕೇಳಿ, 
ಉತ್ಸವಗೊಂಡು ಸದ್ಭಕ್ತ ಸಮೂಹಸಹಿತವಾಗಿ ಹೊರಟುಬಂದು ( ದಸರಯ್ಯನನ್ನು ) 
ಕಂಡು, ದೀರ್ಘದಂಡ ನಮಸ್ಕಾರ ಮಾಡಿ, ಕೊಂಡಾಡುತ್ತ , ಆನಂದಬಾಷ್ಪ ಸಮೂಹವು 
ಅಧಿಕಗೊಂಡು ದಸರಯ್ಯನ ಪರಿಶುದ್ಧವಾದ ಕಾರುಣ್ಯವನ್ನು ಪಡೆದು ( ಹಿಂತಿರುಗಿ) 
ಬಂದು , ತನ್ನ ಅಂತಃಪುರವನ್ನು ಪ್ರವೇಶಿಸಿ, ಪ್ರೀತಿಯಿಂದ ಜಂಗಮ ಸಮುದಾಯದ 
ಪಾದಪೂಜೆಯಲ್ಲಿ ನಿರತನಾಗಿ ಶೋಭಿಸಿದನು. ೭೬ . ದಸರಯ್ಯನ ಪರಿಶುದ್ಧವಾದ 
ಚರಿತ್ರೆಯನ್ನು ಪ್ರೀತಿಯಿಂದ ಯಾವನು ಕೇಳುವನೋ , ಯಾವನು ಓದುವನೋ , 
ಯಾಪನು ವಿಸ್ತಾರಗೊಳಿಸುವನೋ ( ಹರಡುವನೋ ), ಅವನು ಪಾರ್ವತೀ ಪತಿಯ 
ಅನುಗ್ರಹದಿಂದ ಇಷ್ಟ ಸುಖ ಸಂಪತ್ತುಗಳನ್ನು ಪಡೆಯುವನು . ೭೭. ಜ್ಞಾನಾಕಾಶ 
ಸ್ವರೂಪಿಣಿಯೂ , ಮನ್ಮಥನಿಂದ ನಮಸ್ಕರಿಸಿ ಕೊಳ್ಳುವವಳೂ , ಜ್ಞಾನಾತ್ಮಕಳೂ , 
ಕದಂಬವೃಕ್ಷ ಸಮೂಹದಲ್ಲಿ ವಾಸಿಸುವವಳೂ , ಕಪ್ಪಾದ ಶರೀರವುಳ್ಳವಳೂ , ಯಮನನ್ನು 


ಷಡ್ಡಿಂಶಾಶ್ವಾಸಂ 


ಸದಂಬುಜಾಯತಾಕ್ಷಿ ಚಕ್ರಪಾಣಿ ಶಕ್ರಸೇವಿತೇ 
ಮದಂಚೆ ರಕ್ಷಿಸೆನ್ನನಿಂದುಮೌಲಿಪತ್ನಿ ಪಾರ್ವತೀ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 


ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 


ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 


ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ದಸರಿದೇವಕಥಾಭಿವರ್ಣನಂ 

ಪಡ್ರಿಂಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೨೬ಕ್ಕೆ ಪದಗಣನೆ ೧೯೧೭ಕ್ಕೆ ಮಂಗಳಮಹಾಶ್ರೀ 


ಭಂಗಗೊಳಿಸಿದವಳೂ , ಶ್ರೇಷ್ಠ ತಾವರೆಯಂತೆ ದೀರ್ಘನೇತ್ರವುಳ್ಳವಳೂ , ಚಕ್ರಾ 
ಯುಧವೇ ಹಸ್ತದಲ್ಲುಳ್ಳವಳೂ , ಇಂದ್ರನಿಂದಸೇವಿಸಿಕೊಳ್ಳುವವಳೂ , ನನ್ನ ತಾಯಿಯೂ 
ಈಶ್ವರ ಪತ್ನಿಯೂ ಆದ ಪಾರ್ವತಿಯೇ , ನನ್ನನ್ನು ರಕ್ಷಿಸು. 

ಇಪ್ಪತ್ತಾರನೆಯ ಆಶ್ವಾಸವು ಸಮಾಪ್ತವಾಯಿತು. 


ಸ ಸ ನಿ ೧ ಶಾ ಶ್ಯಾ ಸ೦ 

[ಗುರುಭಕ್ತಯ್ಯನಕಥೆ] 
ಶ್ರೀ ಭೂಧರೇಂದ್ರತನಯಾ 
ಶೋಭಾವಹಕಲ್ಪವಲ್ಲರೀಸುರತರು ಮ 

ಭಾಜಿನಾಂಬರಂ ನಾ 
ಗಾಭರಣಂ ಪೊರೆಗೆ ಶಿಷ್ಟರಂ ಶಿವಲಿಂಗಂ 
ವ|| ಮಮಲ್ಲಿ 
ಗುರುಚರಣಾರುಣಾಂಬುಜಯುಗಸ್ಮರಣಸ್ಥಿರಚಿತ್ತನಾ ಲಸ 
ದುರುಕರುಣಾಕಟಾಕ್ಷರುತಿಚಂದ್ರಮರೀಚಿಚಕೋರನಾತ್ಮವಿ 
ದುರುಪದಪದ್ಮಶೇಖರಶಿರ ಗುರುವಾಕ್ಯಸುಧಾಸುಪಾನಜಾ 
ತರುಚಿ ಗುರುಪ್ರಸಾದರಸಿಕಂ ಗುರುಲಿಂಗಸದಾ ಸಮರ್ಚಕಂ | 


ಗುರುಭಕ್ತಿನವವರನ್ಮಣಿ 
ಗುರುಭಕ್ತಿಸುಧಾಸರೋಧಿ ಗುರಾಭಕ್ತಿಸುಖಾ 
ಕರಮೂರ್ತಿ ರಂಜಿಸಿರ್ದಂ 
ಗುರುಭಕ್ತಿಧುರೀಣನವಮ ಗುರುಭಕಾರ್ಯ೦ 


ಎ 


) 


ಗುರುಭಕ್ತಯ್ಯನ ಕಥೆ 
೧ . ಮಂಗಳಕರಳಾದ ಪಾರ್ವತೀದೇವಿಯೆಂಬ ಕಾಂತಿಯುತವಾದ ಕಲ್ಪಲತೆಗೆ ಕಲ್ಪವೃಕ್ಷ 
ಪ್ರಾಯನೂ , ಮದೋನ್ಮತವಾದ ಗಜಾಸುರನ ಚರವನ್ನೇ ಬಟ್ಟೆಯನ್ನಾಗಿ ಧರಿಸಿ 
ದವನೂ , ನಾಗಾಭರಣನೂ ಆದ ಶಿವಲಿಂಗನು ಸತ್ಪುರುಷರನ್ನು ರಕ್ಷಿಸಲಿ . ವl ಮತ್ತು 
ಅಲ್ಲಿ. ೨ -೩ . ಗುರುವಿನ ಪಾದವೆಂಬ ಕೆಂದಾವರೆಗಳೆರಡರ ನೆನೆಯುವಿಕೆಯಲ್ಲಿ ಸ್ಥಿರ 
ವಾದ ಮನಸ್ಸುಳ್ಳವನೂ , ಅಂಥ ಪ್ರಕಾಶಮಾನವಾದ ಗುರುವಿನ ಕರುಣೆಯಿಂದ ಕೂಡಿದ 
ಕಟಾಕ್ಷದ ಕಾಂತಿಯೆಂಬ ಬೆಳದಿಂಗಳಿಗೆ ಚಕೋರಪಕ್ಷಿಯಂತಿರುವವನೂ , ಪರಮಾತ್ಮನನ್ನು 
ತಿಳಿದ ಗುರುವಿನ ಪಾದ ಕಮಲವೆಂಬ ಶಿರೋಭೂಷಣವನ್ನು ತಲೆಯ ಮೇಲೆ ಧರಿಸಿರು 
ವವನೂ , ಗುರುವಿನ ವಚನವೆಂಬ ಅಮೃತದ ಉತ್ತಮ ಪಾನೀಯದಲ್ಲಿ ಮನೋಹರ 
ವಾದ ಅಭಿರುಚಿಯುಳ್ಳವನೂ , ಗುರುವಿನ ಅನುಗ್ರಹವೆಂಬ ರಸಜ್ಞನೂ , ಗುರುಲಿಂಗ 
ಗಳನ್ನು ಸದಾ ಅರ್ಚನೆ ಮಾಡುವ , ಗುರುಭಕ್ತಿಗೆನೂತನ ಚಿಂತಾಮಣಿಯೆನಿಸಿದವನೂ , 
ಗುರುಭಕ್ತಿಗೆ ಕ್ಷೀರಸಮುದ್ರ ಪ್ರಾಯನಾದವನೂ , ಗುರುಭಕ್ತಿಯೆಂಬ ಸುಖಕ್ಕೆ ಆಸ್ಪದ 
ವಾದ ಶರೀರಿಯೆನಿಸಿದವನೂ , ಗುರುಭಕ್ತಿ ಧುರಂಧರನೂ ಆದ ಗುರುಭಕ್ತಾರನೆಂಬುವನು 


ಸಪ್ತವಿಂಶಾಶ್ವಾಸಂ 


ಗುರುಕರುಣವ ಹರಣಂ ಗುರು 
ಚರಣಮೆ ನಿಜ ಚಿತ್ತ ಹಸ್ತಿಗಾಲಾನಂ ತ 
ದುರಭಜನಸುಖಮ ಮೋಕ್ಷ 
ಸ್ಥಿರಸುಖವಾಗಿರೆ ಪೊದಳು ನಲವೇಅರ್ದಂ 
ಅಧಿಕರಿಸಿ ನಂಬಿ ನ ಗುರೋ 
ರಧಿಕವೆ ' ನಿಷ್ಟಾಗಮೋಕ್ತಿಯಂ ಗುರುವಿಂ ಬೇ | 
ಅಧಿಕಮಣಮಿಲ್ಲೆನುತ ಭ 
ಕಿಧುರಂಧರನೊಲ್ಲು ಭಜಿಯಿಪು ಗುರುವರನಂ 
ಗುರುಚರಣಾಬ್ಬರೇಣು ಭಸಿತಂ ಗುರುನಾಮಮೆ ದಿವ್ಯಮಂತ್ರಮಾ 
ಗುರುಭಜನಂ ನಿಜೇಷ್ಟಯಜನಂ ಗುರುಪಾದಮೆ ಸರ್ವಸಂಪದೋ 

ರಜನನಸ್ಥಳಂ ಗುರುನಿರೂಪಮೆ ಜೀವನಮಾಗೆ ಸಂತತಂ 
ಗುರುಚರಣಾಂಬುಜವ್ವಯವನರ್ಚಿಸುತುಂ ಗುರುಭಕ್ತನೊಪು ಗುಂ 
ಪರಿಮಳವಾರಿಯಿಂ ಗುರುಪದಾಂಬುಜಮಂ ತೊಳೆದಪ್ಪಗುಣದಿಂ 
ಪೊರೆದು ಸುಗಂಧಪುಷ್ಪಚಯಮಂ ಪದೆದೇಯಸಿ ಧೂಪದೀಪ ಭಾ 
ಸುರಮಧುರಾನ್ನವೀಟಿಕೆಗಳಿಂ ನಲಿದರ್ಚಿಸಿ ಸಾಕಂ ಪೊದ 
ಛಿರೆ ಪೊಗಳುತ್ತೆ ಕೂರ್ತೆಆಗಿ ಮತ್ತೆ ಆಗುತ್ತೆ ಮನೋನುರಾಗದಿಂ 
ನೆನೆನೆನೆದು ಗುರುಮಹತ್ವದ 
ನನುನಯದಿಂನೋಡಿ ತನೂರ್ತಿಯನೋ 


ಶೋಭಿಸುತ್ತಿದ್ದನು. ೪. ಗುರುಕರಣವೇ ಪ್ರಾಣ; ಗುರುಚರಣವೇ ತನ್ನ ಮನಸ್ಸೆಂಬ 
ಆನೆಯನ್ನು ಕಟ್ಟುವ ಕಂಬ ಆ ಗುರುವನ್ನು ಭಜನೆ ಮಾಡುವುದರಿಂದಾಗುವ ಸುಖವೇ 
ಮೋಕ್ಷದ ಶಾಶ್ವತ ಸುಖವಾಗಿರಲಾಗಿ ಖ್ಯಾತಿಯನ್ನು ಹೊಂದಿ ಸಂತೋಷದಿಂದ 
ಇದ್ದನು. ೫ . ಭಕ್ತಿ ಜೀವನವೆಂಬ ಭಾರವನ್ನು ಹೊತ್ತ ಆ ಗುರುಭಕ್ತನು ` ನ ಗು 
ರೋರಧಿಕಂ ' ಎಂದರೆ - ಗುರುವಿಗಿಂತ ಹೆಚ್ಚಿನದು ಯಾವುದೂ ಇಲ್ಲವೆಂಬ ಆಗಮ 
ವಚನವನ್ನು ಅಧಿಕವೆಂದು ಭಾವಿಸಿ, ಗುರುವಿಗಿಂತ ಬೇರೆ ಅಧಿಕವಾದದ್ದು ಸ್ವಲ್ಪವೂ 
ಇಲ್ಲವೆಂದು ತಿಳಿದು ಸಂತೋಷದಿಂದ ಗುರುವನ್ನು ಪ್ರೋತ್ರ ಮಾಡುತ್ತಿದ್ದನು. 
೬ . ಗುರುವಿನ ಪಾದಕಮಲದ ಧೂಳಿಯೇ ಭಸ್ಮ , ಗುರುನಾಮವೇ ದಿವ್ಯಮಂತ್ರ ; 
ಗುರು ಭಜನೆಯೇ ತನ್ನ ಇಷ್ಟಲಿಂಗದ ಪೂಜೆ; ಗುರುಪಾದವೇ ಸಮಸ್ತ ಸಂಪತ್ತುಗಳ 
ಸಮೂಹದ ಜನ್ಮಭೂಮಿ ; ಗುರುವಿನ ಆಜ್ಞೆಯೇ ಜೀವನವಾಗಿರಲು ಸತತವೂ ಆ 
ಗುರುಭಕ್ತನು ಗುರುವಿನ ಪಾದಕಮಲಗಳೆರಡನ್ನೂ ಪೂಜಿಸುತ್ತ ಒಪ್ಪಿದ್ದನು. 
೭- ೮ . ಗುರುವಿನ ಪಾದಕಮಲಗಳನ್ನು ಪರಿಮಳೋದಕದಿಂದ ತೊಳೆದು, ಅಷ್ಟಗಂಧ 
ಅಂದರೆ ಚಂದನ , ದೇವದಾರು , ಚಂಗಲ್ ಕೋಷ್ಠ, ಕೇಸರಿ , ಕಲ್ಲುಹೂವು, ಜಟಾಮಾಸಿ , 
ಗೋರೋಚನ, ಆಗಿಲು ಇತ್ಯಾದಿಗಳ ಕೂಟದಿಂದ ಮಾಡಿದ ಗಂಧವನ್ನು ಅನುಲೇಪನ 


೪೮ 


ಬಸವರಾಜ ವಿಜಯಂ 


ಯ್ಯನೆ ಮಣಿದು ಮಣಿದು ತತ್ಕ 
ರ್ತನಮಂ ಬಗೆದಂದು ನೆಗಳ್ನಾ ಗುರುಭಕ್ತಂ 
ಶಿವಮಯಭಾವ ಶಿಷ್ಯಜನಪಾಶನಿಕೃಂತನ ಶಿಷ್ಟವಂದ್ಯ ಶಾಂ 
ಭವಮತಕಲ್ಪಭೂಜ ಶರಣಾಗತರಕ್ಷಕ ಶಾಂತ ಶಾರ್ವರೀ 
ಧವರುಚಿಕೀರ್ತಿಭಾಸುರ ಶರಣ್ಯವರೇಣ್ಯ ಶಶಾಂಕಮೌಲಿಭ 
ಕವಿಸರಭಾವನೀಯ ಜಯ ದೇಶಿಕಶೇಖರ ಸದ್ದುಣಾಕರಾ 
ನಿರವದ್ಯ೦ ನಿಷ್ಪಪಂಚಂ ನಿರವಧಿವಹಿವಂ ನಿರ್ಗುಣಂ ನಿಷ್ಕಳಂಕಂ 
ನಿರಪಾಯಂ ಚಿನ್ಮಯಂ ತಾನೆನಿಪ ಪರಶಿವಂ ನೀನೆ ಕಾರುಣ್ಯದಿಂದ 
ಗುರುರೂಪ ತಾಳು ತೂಳೆ ಭವವನಮಳಲಿಂಗಾಂಗಸಂಯೋಗಮುಂ ಬಿ 
ತರಿಸುತ್ತುಂ ಶಿಷ್ಯಪಾಶಪತತಿಯ ಪಜಬೈ ಧಾತ್ರಿಯೊಳೇಶಿಕೇಂದ್ರಾ 
ಒದವಿರ್ದಾಗಮಮಸ್ತಕಪ್ರಡತಿ ಲಕ್ಷ್ಮೀಶಾಜರುಂ ಕಾಣದ 

ಗ್ಯದ ಚಿನ್ಮಾತ್ರಮೆನಿಪ್ಪ ದಿವ್ಯನಿಜಲಿಂಗಾಕಾರಮಂ ಕಾಣಿಸು 
ಮಾಡಿ, ಪರಿಮಳ ವಿಶಿಷ್ಟವಾದ ಹೂವುಗಳ ಸಮೂಹವನ್ನು ಸಂತೋಷದಿಂದ ಏರಿಸಿ, 
ಧೂಪ, ದೀಪ, ತಾಂಬೂಲಗಳಿಂದ ನಲಿದು ಪೂಜೆ ಮಾಡಿ, ರೋಮಾಂಜಾದಿ ಸಾತ್ವಿಕ 
ಭಾವಗಳು ವ್ಯಾಪಕವಾಗಿ ಉಂಟಾಗುತ್ತಿರಲು ಸ್ತೋತ್ರ ಮಾಡುತ್ತ , ಪ್ರೀತಿಸುತ್ತ , 
ನಮಸ್ಕಾರ ಮಾಡುತ್ತ ಮತ್ತೆ ಮತ್ತೆ ಮನೋನುರಾಗದಿಂದ ನಮಸ್ಕಾರ ಮಾಡುತ್ತ , 
ಆ ಗುರುಭಕ್ತನು (ಹೀಗೆ) ಗುರುಮಹತ್ವವನ್ನು ನೆನೆ ನೆನೆದು ಅನುರಾಗದಿಂದ ಆ ಗುರು 
ಮೂರ್ತಿಯನ್ನು ನೋಡಿ, ನೋಡಿ ಮೆಲ್ಲನೆ ಮಣಿ ಮಣಿದು , ಗುರುಸ್ತೋತ್ರವನ್ನು 
ಮನಸ್ಸಿನಲ್ಲಿ ತಂದುಕೊಂಡುಶೋಭಿಸಿದ್ದನು. ೯ , ಶಿವಭಾವಾಪನ್ನವಾದ ಮನಸ್ಸುಳ್ಳ 
ಶಿಷ್ಯಜನರ ಭವವೆಂಬ ಹಗ್ಗವನ್ನು ಕತ್ತರಿಸುವ, ಶಿಷ್ಟರಾದ ( ಸತ್ಪುರುಷರಾದ) ಜನರಿಂದ 
ವಂದಿಸಿಕೊಳ್ಳಲ್ಪಡುವ, ವೀರಶೈವ ಮತಕ್ಕೆ ಕಲ್ಪವೃಕ್ಷಪ್ರಾಯನಾದ , ಶರಣಾಗತರಾದ 
ವರನ್ನು ಸಂರಕ್ಷಿಸುವ, ಶಾಂತನೂ , ರಾತ್ರೀಶ್ವರನೂ ಆದ ಚಂದ್ರನ ಕಾಂತಿಯಂತಿರುವ 
ಕೀರ್ತಿಯಿಂದ ಪ್ರಕಾಶಮಾನನಾದ ; ರಕ್ಷಕರಲ್ಲಿ ಶ್ರೇಷ್ಟವೆನಿಸಿದ, ಚಂದ್ರಮೌಳಿಯ ಭಕ್ತರ 
ಸಮೂಹದಿಂದ ಧ್ಯಾನಿಸಲ್ಪಡುವುದಕ್ಕೆ ಯೋಗ್ಯನೆನಿಸಿದ, ಸದ್ಗುಣಗಳಿಗೆ ಆನೆಕರನಾದ 
ಗುರುಶ್ರೇಷ್ಟನೇ , ಜಯ ! ೧೦ . ' ಹೇ ದೇಶಿಕೇಂದ್ರನೇ , ನಿರ್ದೋಷಿ, ಪ್ರಾಪಂಚಿಕ 
ವ್ಯಾಪಾರ ಶೂನ್ಯನು ಕೊನೆಯಿಲ್ಲದ ಮಹಿಮನು, ಸತ್ವರಜಸ್ತಮೋಗುಣದೂರನು, 
ಪಾಪರಹಿತನು , ಅಪಾಯದೂರನು , ಜ್ಞಾನರೂಪನು - ಎನಿಸುವ ಪರಮಶಿವನು ನೀನೇ 
ಆಗಿದ್ದೀಯೇ , ಕಾರುಣ್ಯದಿಂದ ಲೋಕದಲ್ಲಿ ಗುರುರೂಪ ಧರಿಸಿ , ಜನನ ಮರಣಾತ್ಮಕ 
ವಾದ ಸಂಸಾರವನ್ನೂ ಓಡಿಸಿದ್ದೀಯೇ , ಶ್ರೇಷ್ಟವಾದ ಲಿಂಗಾಂಗ ಸಾಮರಸ್ಯ 
ಜ್ಞಾನವನ್ನು ಬಿತ್ತರಿಸುತ್ತ ಶಿಷ್ಯರ ಮಾಯಾ ಪಾಶ ಸಮೂಹವನ್ನು ಕಿತ್ತು ಹಾಕಿದೆ.' 
೧೧ . 'ಪೂರ್ಣದಯಾಸಾಗರನೇ , ಪ್ರಾಪ್ತವಾಗಿರುವ ವೇದ ಶಿರಸ್ಸುಗಳೆನಿಸಿದ 
ಉಪನಿಷತ್ತುಗಳ ಸಮೂಹವೂ (ಮತ್ತು ) ವಿಷ್ಣು , ಬ್ರಹ್ಮರೂ ಕಾಣದೆಯಿರುವ ಶ್ರೇಷ್ಠ 


ಸಪ್ತವಿಂಶಾಶ್ವಾಸಂ 


ಇದನುದ್ಯಪುರಿಂದ್ರಿಯಾಸುಮುಖಸಮ್ಯಗ್ಲಾ ಪ್ರಮಂ ಮಾಡಿ ಪೂ 
ರ್ಣದಯಾಸಾಗರ ಸಾರ್ಚಿದ್ಯೆ ವಿಮಳಜೀವನ್ಮುಕ್ತಿಯಂ ಭಕ್ತರೊಳ್ 
ವರ ಪಂಚಬ್ರಹ್ಮಮೈದುಂ ಕಲೆ ಮಿಸುಪ ಮಹಾಪಂಚಸಾದಾ ಪಂಚಾ 
ಮರವೃಂದಂ ಪಂಚತನ್ಮಾತ್ರೆಗಳಮರ್ದ ಲಸತ್ಪಂಚಭೂತಂ ಪ್ರಪಂಚ 
ದರಪಂಚೀಭೂತತತ್ವ ಪ್ರತತಿಯೆನಿಪಿವಂ ತಾಳು ಪಂಪಾಂತ ಪಂಚಾ 
ಕ್ಷರಮಂ ದೇಹೇಂದ್ರಿಯಾಸುಸ್ಥಿತವನೆಸಗಿ ದೇಶಿಕೇಂದ್ರಾವತಂಸಾ 
ನಿಯತದಿನಂಗವಿಲ್ಲದ ಸದಾಶಿವನಂ ಶಿವಲಿಂಗವರ್ತಿಯ 

ಯಮಿಸಿ ಸಾರ್ಚಿ ಸರ್ವಗತನಂ ನತದೃದ್ಧ ತನಂ ನೆಗಳ್ಳುತಾ 
ರಯೆ ಜಗದಾತ್ಮನಂ ಮಿಸುವ ಭಕ್ತನಿಜಾತ್ಮನನೊಲು ಮಾಡಿ ಆ 
ನ್ಮಯನನೊಡರ್ಚಿ ಭಕ್ತಮಯನಂ ಪೆಸರ್ವೆಯುದಾತ್ತವೈಭವಾ 


ವಾದ ಜ್ಞಾನವೇ ತಾನಾಗಿರುವುದೆನಿಸಿರುವ ದಿವ್ಯ ಶಿವಲಿಂಗಾಕೃತಿಯಾಗಿ ಕಾಣಿಸುತ್ತ , 
ಆ ಶಿವಲಿಂಗವನ್ನು ಉತ್ಕೃಷ್ಟವಾದ ಶರೀರ, ಇಂದ್ರಿಯಗಳೇ ಆದಿಯಾದವುಗಳ 
ಮುಖದಲ್ಲಿ ಚೆನ್ನಾಗಿ ವ್ಯಾಪ್ತಿಗೊಳಿಸಿ ( ಅಂದರೆ ಸರ್ವಾಂಗಲಿಂಗಮಯವನ್ನಾಗಿ ಮಾಡಿ), 
ಭಕ್ತರಲ್ಲಿ ಪರಿಶುದ್ಧ ಜೀವನ್ಮುಕ್ತಿಯನ್ನು ( ಜೀವಂತವಾಗಿರುವಾಗಲೇ ಮುಕ್ತಿಯನ್ನು ) 
ಉಂಟುಮಾಡಿದ್ದೀಯಲ್ಲವೆ !' ೧೨. ' ದೇಶಿಕೇಂದ್ರರಲ್ಲಿ ಶ್ರೇಷ್ಠನಾದವನೇ , 
ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನವೆಂಬ ಪಂಚಬ್ರಹ್ಮವು; 
ನಿವೃತ್ತಿ , ಪ್ರತಿಷ್ಠಾ , ವಿದ್ಯಾ , ಶಾಂತಿ, ಶಾಂತ್ಯತೀತಗಳೆಂಬ ಕಲೆಗಳು ; ಶೋಭಿಸುವ 
ಶ್ರೇಷ್ಠ ಪಂಚನಾವಾಖ್ಯಗೆಳೆನಿಸಿರುವ ಕರ್ತಸಾದಾಖ್ಯ , ಕರ್ಮಸಾದಾಲ್ಯ , ಮೂರ್ತಿ 
ಸಾದಾಖ್ಯ , ಅಮೂರ್ತಿಸಾದಾಖ್ಯ , ಶಿವಸಾದಾಖ್ಯಗಳು ; ಬ್ರಹ್ಮ , ವಿಷ್ಣು , ರುದ್ರ , 
ಈಶ್ವರ, ಸದಾಶಿವರೆಂಬ ಪಂಚ ಅಮರವೃಂದವು ; ಶಬ್ದ ಸ್ಪರ್ಶ, ರೂಪ, ರಸ, ಗಂಧ 
ಗಳೆಂಬ ಪಂಚತನ್ಮಾತ್ರೆಗಳು ; ಪ್ರಕರ್ಷದಿಂದ ಕೂಡಿ ಪ್ರಕಾಶಿಸುವ- ಪೃಥ್ವಿ , ಅಪ್ , 
ತೇಜ, ವಾಯು, ಆಕಾಶಗಳೆಂಬ ಪಂಚಮಹಾಭೂತಗಳು ; ಪ್ರಪಂಚವೇ ಗರ್ಭವಾಗಿ 
ಉಳ್ಳ ಪರವಸ್ತುವಿನಿಂದ ವಿಸ್ತಾರಗೊಳಿಸಲ್ಪಟ್ಟ ( ಪಂಚಭೂತ), ಚತುರ್ವಿಂಶತಿ 
( ಇಪ್ಪತ್ತುನಾಲ್ಕು ) ತತ್ವಗಳ ಸಮೂಹ ವಿಶಿಷ್ಟನಾಗಿ ಹಿರಿಮೆಯನ್ನು ಹೊಂದಿದ 
ಪಂಚಾಕ್ಷರೀಮಂತ್ರವನ್ನು , ದೇಹ ಮತ್ತು ಇಂದ್ರಿಯಗಳಲ್ಲಿ ಸುವ್ಯವಸ್ಥಿತಸ್ಥಿತಿಯಲ್ಲಿ 
ಇರುವಹಾಗೆ ಮಾಡಿದೆಯಲ್ಲವೇ !' ೧೩ . 'ಉತೃಷ್ಟವಾದ ವೈಭವ ಸಂಪನ್ನ 
ಗುರುವೇ , ನಿಶ್ಚಯವಾದ ದೇಹವಿಲ್ಲದ ಪರಶಿವನನ್ನು ಶಿವಲಿಂಗಮೂರ್ತಿಯಲ್ಲಿ ನೆಲೆ 
ಗೊಳಿಸಿ , ಸರ್ವವ್ಯಾಪಿಯಾದವನನ್ನು ನಮ್ರರಾದವರ ಹೃದಯದಲ್ಲಿ ಹೊಂದಿದವ 
ನನ್ನಾಗಿ ಮಾಡುತ್ತ ವಿಚಾರಿಸಲಾಗಿ ಜಗತ್ತೇ ತನ್ನಲ್ಲುಳ್ಳ ಪರಬ್ರಹ್ಮನನ್ನು ಶೋಭಿಸುವ 
ಭಕ್ತನ ಸ್ವಕೀಯ ಪ್ರಾಣದ ಸ್ವರೂಪವನ್ನಾಗಿಯೇ ಒಂದುಮಾಡಿ, ಅವನನ್ನು ಚಿನ್ಮಯ 
( ಜ್ಞಾನಮಯ ) ನನ್ನಾಗಿಯೂ , ಭಕ್ತಮಯನನ್ನಾಗಿ ಮಾಡಿ ಪ್ರಸಿದ್ದಿಯನ್ನು 


4 # 


990 


ಬಸವರಾಜ ವಿಜಯಂ 


೧೪ 


ಮಾಣದೆ ವಿಶ್ವೇಶ್ವರನಂ 
ಪ್ರಾಣೇಶ್ವರನೆನಿಸಿ ನೆಗಳೆ ಕರಪಂಕಜ 
ಲ್ಯಾಣಿಸಿದೆ ಬೊಮ್ಮಮಂ ನಿ 
ಮ್ಯಾಣತಿಯೊಂದು ಬಾಳ್ವನಗಜಾರಮಣಂ 
ಅದಱಂ ನೀನೇ ಸ್ವತಂತ್ರ ನಿರುಪಮಮಹಿಮಂ ಸಚ್ಚಿದಾನಂದರೂಪಂ. 
ವಿದಿತ ತತ್ಯಾದಿಬೀಜಂ ಗುರುವರ ' ಗುರುದೇವಾತ್ಪರಂ ನಾಸ್ತಿ ' ಯೆಂಬು 
ಕ್ರಿ ದಿಟಂ ನಿವೃತ್ತಣಿಂದು ಪರಮಿನಿತುಮಣರ ತೋಟದೀ ವಿಶ್ವಮೆಲ್ಲಂ 
ತ್ವದಧೀನಂ ಲಿಂಗಮುಂ ಜಂಗಮವುಮತುಳಿತಾಚಾರ್ಯನುಂ ನೀನೆ ದೇವಾ . ೧೫ 
ಮುದಮಂ ತೂಳು ಮನೋಜನಂ ತುಳಿದು ಮಾಯಾಮೋಹವಂ ನೂಂಕಿ ಪೆ 
ರ್ಚಿದಹಂಕಾರವನಿಕ್ಕಿ ದುರ್ವ್ಯಸನಮಂ ನುರ್ಗೊ ರಾಗಾದಿಯಂ 
ಸದ್ಯದಂಗೇಂದ್ರಿಯವೃತ್ತಿಯಂ ಪಅದು ಪಂಚಕ್ಷೇಶಮಂ ಕಿಳು ಚಿ 
ಉದಮಂ ಸಾರ್ಚುಗುಮಲೆ ನಿನ್ನ ವಚನಂ ಪ್ರತ್ಯಕ್ಷ ಭಾಳೇಕ್ಷಣಾ 
ಕಡೆಗಣಾಮದುಘಂ ಕರಂ ದಿವಿಜಭಜಂ ನಿನ್ನ ಚೆಲ್ಯಾಳ ವೆ 
ಲ್ಲಡಿ ಚಿಂತಾಮಣಿ ವಾಣಿ ಸರ್ವಸಂಪದಾರ್ಥಜ್ಯೋತಿಯೆಂದvಆಂ 


ಪಡೆದವನಾದೆ.' ೧೪, ' ಜಗದೀಶ್ವರನನ್ನು ತಪ್ಪದೆ ಪ್ರಾಣೇಶ್ವರನನ್ನಾಗಿ ( ಭಕ್ತನ 
ಪ್ರಾಣಕ್ಕೆ ಈಶ್ವರನನ್ನಾಗಿ ಮಾಡಿದೆ. ಕರಕಮಲದಲ್ಲಿ ಪರಬ್ರಹ್ಮ ಸ್ವರೂಪವಾದ 
ಇಷ್ಟಲಿಂಗವನ್ನು ಕಾಣುವಂತೆ ಮಾಡಿದೆ. ( ಆಗ) ಆ ಶಿವನು ನಿಮ್ಮ ಆಜ್ಞೆಯನ್ನನು 
ಸರಿಸಿ ಬಾಳುವನು. ( ಅಲ್ಲವೇ !)' ೧೫ . ' ಆದ್ದರಿಂದ ( ಗುರುವೇ ) ನೀನೇ ಸ್ವತಂತ್ರನು; 
ಉಪಮಾತೀತವಾದ ಮಹಿಮೆಯುಳ್ಳವನು ; ಸತ್ , ಚಿತ್ , ಆನಂದಸ್ವರೂಪನೆನಿಸಿ 
ಪ್ರಸಿದ್ದನು ; ತತ್ವಗಳಿಗೆ ಆದಿಕಾರಣನು ; ಹೇ ಗುರುಶ್ರೇಷ್ಟನೇ ; ಗುರುದೇವನಿಗಿಂತಲೂ , 
ಉತ್ಕೃಷ್ಟವಾದ ಬೇರೊಂದು ವಸ್ತುವು ಇಲ್ಲವೆಂಬ ಮಾತು ಸತ್ಯವಾದುದು; ನಿನಗಿಂತಲೂ 
ಉತ್ಕೃಷ್ಟವಾದುದು ಸ್ವಲ್ಪವೂ ತೋರುವುದಿಲ್ಲ ; ಹೇ ದೇವ, ಈ ಪ್ರಪಂಚವೆಲ್ಲ ನಿನ್ನ 
ಅಧೀನ ; ಲಿಂಗವೂ , ಜಂಗಮವೂ , ಅಸದೃಶ ಗುರುವೂ ನೀನೇ ಆಗಿದ್ದೀಯೆ.' 
೧೬ . ' ಹೇ ಪ್ರತ್ಯಕಫಾಲನೇತ್ರನಾದ ಗುರುವೇ , ನಿನ್ನ ಮಾತುಗಳು ಗರ್ವವನ್ನು 
ಓಡಿಸಿ, ಮನ್ಮಥನನ್ನು ತುಳಿದು, ಅಜ್ಞಾನದಿಂದುಂಟಾದ ಮೋಹವನ್ನು ಆಚೆಗೆ ತಳ್ಳಿ , 
ಹೆಚ್ಚಾದ ಅಹಂಕಾರವನ್ನು ಮೆಟ್ಟಿ ಹಾಕಿ , ದುಷ್ಟವ್ಯಸನಗಳನ್ನು ಒತ್ತಿ , ಅನುರಾಗಾದಿ 
ಗಳನ್ನು ನಾಶಮಾಡಿ, ಶರೀರೇಂದ್ರಿಯಗಳ ಅಜ್ಞಾನಮಯ ವ್ಯಾಪಾರವನ್ನು ಹರಿದು 
ಹಾಕಿ , ಅವಿದ್ಯೆ , ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶಗಳೆಂಬ ಐದು ತರದ ಕ್ಷೇಶಗಳನ್ನು 
ಕಿತ್ತುಹಾಕಿ , ಜ್ಞಾನದ ಸ್ಥಾನವನ್ನು ಉಂಟುಮಾಡುವುವಲ್ಲವೆ.' ( ನಿನ್ನ ವಚನಗಳು ಎಂದು 
ತಾತ್ಪಯ್ಯ ). ೧೭. ' ನಿನ್ನ ಕಡೆಗಣ್ಣೆ ಕಾಮಧೇನುವು; ನಿನ್ನ ಹಸ್ತವೇ ಕಲ್ಪವೃಕ್ಷವು ; 
ನಿನ್ನ ಚೆಲುವಾದ ಮೃದುಪಾದಗಳೇ ಚಿಂತಾಮಣಿ ; ನಿನ್ನ ಸಮಸ್ತ ಮಾತುಗಳೆ 
ಸಮಿಾಚೀನವಾದ ಪದಾರ್ಥಗಳ ( ಪದ ಮತ್ತು ಅರ್ಥಗಳ) ಜೋತಿ ಸ್ವರೂಪಗಳು - 


ಸಪ್ತವಿಂಶಾಶ್ವಾಸಂ 


ನುಡಿವರ್ಕೊವಿದರಂತದಿರ್ಕೆ ಭವಮಂ ಬೇರ್ಕೊಯ್ಯ ಜೀವತ್ವಮಂ 
ಕಿಡಿಪಾನಂದವನೀವ ಮುಕ್ತಿಗುಡುವಂದಂ ಮೇಣವರ್ಕಿಕ್ರಮೇ 


ಅನಿಮಿತ್ತಬಂಧು ಮನುಮುನಿ 
ಜನರ್ಕಗೋಚರಮೆನಿಪ್ಪ ಲಿಂಗಮನೆ 
ತನುಮನದೊಳ್ಳಾವದೊಳಾ 
ತ್ಮನೊಳಂ ನೆಲೆಗೊಳಿಸಿ ಪೊರೆದೆ ನೀಂ ಘನಮಹಿಮಾ 


೧೮ 


ವ|| ಎಂದು ಕೂರ್ಮೆಯಿ ಕೊಂಡಾಡಿ ದಂಡಪ್ರಣಾವಂಗೆಯು ಚರಣಮಂ ಶಿರದೊ 
ತ್ತು ಭಯಭಕ್ತಿವೆರಸು ಕಿಂಕರತೆಯನಪ್ಪುಕೆಯು ಗುರುಭಕ್ತಂ ಗುರುಕೃಪೆಯಂ ಪಡೆದು 
ಜಡಭಾವಮಂ ನೀಗಿ ಮೃಡಭಾವವಳವಟ್ಟು ಗುರುದಕ್ಷಿಣೆಗೆ “ ಶರೀರಮರ್ಥಂ ಪ್ರಾಣಂ ಚ 
ಸದ್ಗುರುಭೋ ನಿವೇದಯೇತ್' ಎಂಬ ವಾಕ್ಯಾನುಸಾರದಿಂ ನಿಜಾಂಗವಸ್ತು ಪ್ರಾಣಂಗಳಂ ನಿವೇದಿಸಿ 

ಧುರಿತಧ್ಯಾಂತಾರ್ಕಬಿಂಬಂ ಭವಜಳಧರಜಂಝಾನಿಲಂ ಮೋಹಧಾತ್ರೀ 
ಧರಶಂಬಂ ಶೋಕಕಾಕೋದರಖಗಪತಿ ತಾಪಾಬ್ಬಿ ಕುಂಭೋದ್ಭವಂ ದು 


ಎಂದು ಸಂತೋಷದಿಂದ ತಿಳಿದವರು ನುಡಿಯುತ್ತಿದ್ದಾರೆ. ಅದೊತ್ತಟ್ಟಿಗಿರಲಿ, ಭವ 
ಪ್ರಪಂಚವನ್ನು ಬೇರೆ ಮಾಡುವ, ಪ್ರಾಣಿತನವನ್ನು ನಾಶಮಾಡತಕ್ಕ , ಆನಂದವನ್ನುಂಟು 
ಮಾಡುವ, ಮತ್ತು ಪ್ರಾಣಿತನವನ್ನು ನಾಶಮಾಡತಕ್ಕ , ಆನಂದವನ್ನುಂಟುಮಾಡುವ, 
ಮತ್ತು ಮುಕ್ತಿಯನ್ನುಕೊಡುವ ಸಾಮರ್ಥವು ಅವುಗಳಿಗೆ ( ಅಂದರೆ ಕಾಮಧೇನು ಕಲ್ಪ 
ವೃಕಾದಿಗಳಿಗೆ) ಉಂಟಾದೀತೇ ? ' ೧೮. ಅನಿಮಿತ್ತ ಬಂಧುವಾದ ಘನಮಹಿಮನೇ , ನೀನು 
ಮನುಮುನಿಗಳೇ ಮೊದಲಾದ ಜನರಿಗೆ , ಕಾಣಿಸದಿರುವವನೆನಿಸುವ ಲಿಂಗವನ್ನು ನನ್ನ 
ತನುಮನಭಾವಗಳಲ್ಲಿ (ಕ್ರಮವಾಗಿ ಇಷ್ಟಲಿಂಗ; ಪ್ರಾಣಲಿಂಗ; ಭಾವಲಿಂಗ ರೂಪವಾಗಿ) 
ಮತ್ತು ಆತ್ಮದಲ್ಲಿ (ಮಹಾಲಿಂಗವೆನಿಸಿ) ನೆಲೆಗೊಳಿಸಿ ರಕ್ಷಿಸಿದೆ.' ವ ! ಹೀಗೆಂದು 
ಆ ಗುರುಭಕ್ತನು ( ತನ್ನ ಗುರುವನ್ನು ಪ್ರೀತಿಯಿಂದ ಕೊಂಡಾಡಿ, ಸಾಷ್ಟಾಂಗನಮಸ್ಕಾರ 
ಮಾಡಿ, ಚರಣಗಳನ್ನು ಶಿರದಲ್ಲಿ ಹೊತ್ತು ಭಯದಿಂದ ಭಕ್ತಿಯಿಂದಲೂ ಕೂಡಿ,- 
ಕೈಂಕರಭಾವವನ್ನು ಹೊಂದಿದವನಾಗಿ , ಆ ಗುರುವಿನ ಕೃಪಾವಿಶೇಷವನ್ನು ಪಡೆದು , 
ಜಡಭಾವ ( ಅಜ್ಞಾನಭಾವವನ್ನು ) ತೊಲಗಿಸಿ, ಶಿವಭಾವವನ್ನು ಅಳವಡಿಸಿಕೊಂಡು , 
'ಗುರುದಕ್ಷಿಣೆ ಶರೀರ, ಅರ್ಥ , ಪ್ರಾಣಗಳನ್ನು ಅರ್ಪಿಸಬೇಕು' (ಶರೀರಮರ್ಥಂ) 
ಪ್ರಾಣಂಚ ಸದ್ದು ರುಬ್ಬಿ ನಿವೇದಯೇತ್) ಎಂಬ ವಾಕ್ಯಕ್ಕನುಸಾರವಾಗಿ, ತನ್ನ 
ದೇಹ, ದ್ರವ್ಯ , ಪ್ರಾಣಗಳನ್ನು ನಿವೇದಿಸಿ - ೧೯ , ಶಕ್ತಿಯಿಂದ ಕೂಡಿದ, ಗುರುವಿನ 
ಪಾದದಲ್ಲಿಟ್ಟ ಪ್ರಕಾಶಮಾನವಾದ ಭಕ್ತಿಯು ( ಶಕ್ತಿವಿಶಿಷ್ಟವಾದ ಶಿವಾತಭಕ್ತಿಯು) 
ಪಾಪವೆಂಬ ಕತ್ತಲೆಗೆ ಸರಮಂಡಲವು ; ಜನನ ಮರಣಾತ್ಮಕವಾದ ಸಂಸಾರವೆಂಬ 
ಮೋಡಗಳಿಗೆ ಬಿರುಗಾಳಿಯು ; ಅಜ್ಞಾನವೆಂಬ ಪರ್ವತಕ್ಕೆ ವಜ್ರಾಯುಧಪ್ರಾಯವು; 
ದುಃಖವೆಂಬ ಸರ್ಪಕ್ಕೆ ( ಕಾಕವೆಂಬ ವಿಷವನ್ನು ಹೊಟ್ಟೆಯುಳ್ಳ ಕಾಕೋದರವೆನಿಸುವ 


ಬಸವರಾಜ ವಿಜಯಂ 


- 


೧೯ 


ಸ್ವರಮಾಯಾಭೂರುಹಪ್ರಸ್ತುರಿತಪರಶು ಕಾಮೇಭಕಂಠೀರವಂ ಭೀ 
ಕರಕಲಾರಣ್ಯದಾವಂ ಗುರುಪದವಿಳಸದೃಶಕ್ತಿಪ್ರಯುಕ್ತಂ 
ಗುರುಪದಭಕ್ತಿ ದೇವತರುಗೀಶ್ವರಸತೃಪೆಮಲಮುಲ್ಲಸ 
ಚರಚರಣಾರ್ಚನಾಭಿರತಿ ಪಲ್ಲವಮಾಗಮನಿಷ್ಠೆ ಶಾಖೆ ಶಾಂ 
ತಿರಸಮರಂದಬೋಧಮಲರನ್ನಿತವಾಗಿರೆ ಲಿಂಗಸಂಗಸ್‌ 
ಖ್ಯರುಚಿಸುಮೋಕ್ಷದಿವ್ಯಫಲಮಪ್ಪುದು ತಪ್ಪದು ಭೂತಳಾಗ್ರದೊಳಕೆ 
ಕಡಿವೊಡೆ ದುರಿತವಜವಂ 
ಸುಡುವೊಡೆ ಭವವನಮನಭವಚರಣಾಂಬುಜಮಂ 
ಮಿಡಿವೊಡೆ ಸಂಪದಮುಕ್ತಿಯ 
ಪಡೆವೊಡೆ ಗುರುಭಕ್ತಿ ಮುಖ್ಯ ಕಾರಣವಿ 
ಗುರುಭಕ್ತಿ ಸರ್ವರುಜೆಯಂ 
ಪರಿಹರಿಸುಗುಮೀಗುಮ್ಮಿಹಿಕಾಮುಷ್ಮಕಭಾ 
ಸುರಸುಖವನನಿಷ್ಪವನೊ 
ಇರಿಸುಗುಮಭವಾಂಘ್ರಭಯಂ ವರ್ಧಿಸುಗುಂ 
ಭವರೋಗಕ್ಕಿದು ಭೇಷಜ 
ಮವಿಕಲಶಿವಪದಸುಸೌಧಕಿದು ಸೋಷಾನಂ 


ಸರ್ಪಕ್ಕೆ ) ಗರುಡಪಾಯವು; ಆಧ್ಯಾತ್ಮಿಕ, ಆಧಿ ಭೌತಿಕ , ಆಧಿ ದೈವಿಕ ರೂಪತಾಪ 
ತ್ರಯವೆಂಬ ಸಮುದ್ರಕ್ಕೆ ಆಗಸ್ಯ ಋಷಿ ಸ್ವರೂಪ; ದಾಟಲಶಕ್ಯವಾದ ಮಾಯೆಯೆಂಬ 
ಮರಗಳ ಗುಂಪಿಗೆ ಹೊಳೆಯುವ ಕೊಡಲಿಯು ; ಮನ್ಮಥನೆಂಬ ಆನೆಗೆ ಸಿಂಹ 
ಸ್ವರೂಪವು ; ಭಯಂಕರನಾದ ಯಮನೆಂಬ ಕಾಡಿಗೆ ದಾವಾನಳ (ಕಾಡ್ಗ ಚ್ಚುವು 
( ಆದದ್ದಾಗಿದೆ) . ೨೦ . ಈ ಭೂತಳಾಗ್ರದಲ್ಲಿ, ಗುರುಪಾದಭಕ್ತಿಯೆಂಬ ಕಲ್ಪವೃಕ್ಷಕ್ಕೆ 
ಈಶ್ವರನ ಸತೃಪೆ ಬುಡ ; ಪ್ರಕಾಶಿಸುವ ಜಂಗಮರ ಪಾದಪೂಜಾಸಕ್ತಿಯು ( ಆ ಕಲ್ಪ 
ವೃಕ್ಷದ) ಚಿಗುರು ; ಶೈವಾಗಮಗಳಲ್ಲಿನ ಶ್ರದ್ದೆಯೇ ಕೊಂಬೆಗಳು ; ಶಾಂತಿಗುಣವೆಂಬ 
ಮಕರಂದವುಳ್ಳ ಜ್ಞಾನವೇ ಹೂವುಗಳು ಹೀಗೆಕೂಡಿರಲು, ಶಿವಲಿಂಗ ಯೋಗದಿಂದ 
(ಶಿವಲಿಂಗಸಂಬಂಧದಿಂದ) ಉಂಟಾದ ಸೌಖ್ಯದ ಸಂತೋಷವೇ , ಶ್ರೇಷ್ಟವಾದ ಮುಕ್ತಿ , 
ಯೆಂಬ ದಿವ್ಯಫಲವಾಗುವುದು ತಪ್ಪುವುದಿಲ್ಲ. ೨೧. ಪಾಪಸಮೂಹವನ್ನು ಕತ್ತರಿಸ 
ಬೇಕಾದರೆ , [ ಸಂಸಾರವೆಂಬ ಕಾಡನ್ನು ಸುಡಬೇಕಾದರೆ. ಶಿವನ ಪಾದಕಮಲವನ್ನು ಹಿಡಿಯು 
ಬೇಕಾದರೆ , ಮೋಕ್ಷ ಸಂಪತ್ತನ್ನು ಪಡೆಯಬೇಕಾದರೆ ಗುರುಭಕ್ತಿಯೇ ಮೂಲಕಾರಣ 
ವಲ್ಲವೇ ? ೨೨. ಗುರುಭಕ್ತಿಯೆಂಬುದು ಎಲ್ಲ ರೋಗಗಳನ್ನು ಪರಿಹರಿಸುವುದು ;ಇಹ ಪರ 
ಲೋಕಗಳೆರಡರಲ್ಲಆಗಬೇಕಾದ ಸೌಖ್ಯವನ್ನು ಕೊಡುವುದು ; ಅನಿಷ್ಟವನ್ನು ( ಇಷ್ಟವಲ್ಲ 
ದುದನ್ನು ) ಆಚೆಗೆ ನೂಕುವುದು ; ಈಶ್ವರ ಪಾದಸೇವಾಭಕ್ತಿಯನ್ನು ವರ್ಧಿಸುವುದು . ೨೩ . 
ಈ ಗುರು ಭಕ್ತಿಯೆಂಬುದು ಜನನಮರಣಾತ್ಮಕ ಸಂಸಾರವೆಂಬರೋಗಕ್ಕೆ ಔಷಧಿಯು ; 


ಸಪ್ತವಿಂಶಾಶ್ವಾಸಂ 


೨೭ 


ಪ್ರವಿಮಳ ಪರಮಜ್ಞಾನಾ 
ರ್ಣವಕಿದು ಭಾವಿಪೊಡೆ ಪೂರ್ಣಹಿಮಕರಕಿರಣಂ 
ಗುರುಚರಣಭಕ್ತಿಯಿಲ್ಲದ 
ಹರಪೂಜೆ ನಿರರ್ಥವೆಂಬುದಾಗಮವಚನಂ 
ಹರಭಕ್ತಿಗೆ ಚರಭಕ್ತಿಗೆ 
ಗುರುಭಕ್ತಿಯ ಮೂಲಕಾರಣಂ ಧಾರುಣಿಯೊಳ್ 
ಗುರುವಿಂಗೊಡಲಂ ಲಿಂಗಕ್ಕೆ 
ಹರಣಮನಾ ಜಂಗಮಕ್ಕೆ ನಿರ್ವಂಚನೆ ಸಂ . 
ದಿರೆ ಧನವನಿತ್ತು ಸೇವಿಪ 
ವರಭಕ್ತಂ ತತ್ತ್ವಸಾದಸಿದ್ಧಿಯನಾಳುಂ 
ಹರಮೂರ್ತಿತ್ರಯಮೆನಿಸುವ 
ಗುರುಚರಲಿಂಗತ್ಯಕ್ಕೆ ತನುವಂ ಮನಮಃ 
ಹರಣವನೀಯದೆ ವಂಚಿಸೆ | 
ಸರಿವುದು ಶಿವಲಿಂಗಧಾರಣವ್ರತಭಾಗ್ಯ 
ಕಪಟಿಗೆ ಕುಟಿಲಂಗಾಶಾ 
ಚಪಲಂಗೆ ಖಲಂಗೆ ಮೋಹಶೀಲಂಗೆ ವೃಥಾ 
ಕುಪಿತಂಗೆ ಡಂಭಕಂಗತಿ 

ಕೃಪಣಂಗೀ ತ್ರಿವಿಧಭಕ್ತಿ ಕೈಸಾರ್ದಪುದೇ 
ಇದು ವಿಕಾರರಹಿತವಾದ (ನ್ಯೂನತೆಯಿಲ್ಲದ) ಈಶ್ವರನ ಸ್ಥಾನದ ಒಳ್ಳೆಯ ಉಪ್ಪರಿಗೆಯ 
ಮನೆಯ ಪಾವಟಿಗೆಯು ; ಇದು ವಿಚಾರ ಮಾಡಿನೋಡಿದರೆ ಅತಿನಿರ್ಮಲವಾದ 
ಜ್ಞಾನವೆಂಬ ಸಮುದ್ರಕ್ಕೆ ಪರಿಪೂರ್ಣ ಚಂದ್ರನ ಕಾಂತಿಯು. ೨೪. ಗುರುಪಾದ 
ಭಕ್ತಿಯಿಲ್ಲದ ಲಿಂಗಪೂಜೆಯು ನಿರರ್ಥಕವಾದದ್ದು ; ಹೀಗೆಂದು ಆಗಮ ವಚನವುಂಟು. 
ಲಿಂಗಭಕ್ತಿಗೆ, ಜಂಗಮ ಭಕ್ತಿಗೆ ಗುರುಭಕ್ತಿಯೇ ಈ ಲೋಕದಲ್ಲಿ ಮೂಲಕಾರಣ 
( ವೆನಿಸಿದೆ.) ೨೫. ಗುರುವಿಗೆ ತನುವನ್ನೂ , ಲಿಂಗಕ್ಕೆ ಪ್ರಾಣವನ್ನೂ , ಆ ಜಂಗಮಕ್ಕೆ 
ನಿರ್ವಂಚಕವಾದ ಭಾವ (ಕಾಪಟ್ಯ ರಹಿತವಾದ ಭಾವ) ವು ಕೂಡಿಕೊಂಡಿರು 
ವಂತೆ ಐಶ್ವಶ್ಯವನ್ನು ಸಮರ್ಪಿಸಿ ಸೇವಿಸುವ ( ಭಕ್ತಿಜೀವನವನ್ನಾಚರಿಸುವ) 
ಶ್ರೇಷ್ಟ ಭಕ್ತನು ಅ ಗುರುಲಿಂಗ ಜಂಗಮದ, ಪರಮಾನುಗ್ರಹ ಪ್ರಾಪ್ತಿಯನ್ನು 
ಹೊಂದುವನು . ೨೬ . ಶಿವನ ಮೂರ್ತಿ ತ್ರಯವೆನಿಸುವ ( ಶಿವನ ಮೂರುಮೂರ್ತಿ 
ಗಳಾಗಿರುವ) ಗುರು- ಲಿಂಗ- ಜಂಗಮತ್ರಯಕ್ಕೆ (ಕ್ರಮವಾಗಿ) ತನು - ಮನ- ಪ್ರಾಣವನ್ನು 
ಅರ್ಪಿಸದೆ ವಂಚನೆ ಮಾಡಿದರೆ , ಶಿವಲಿಂಗವನ್ನು ಧರಿಸುವಿಕೆಯೆಂಬ ನಿಯಮ 
ದಿಂದುಂಟಾಗುವ ಐಶ್ವರವು ಜಾರಿ ಹೋಗುವುದು . ೨೭ . ಕಪಟಿಗೆ, ಕುಟಿಲನಿಗೆ, 
ಆಶೆಯಿಂದ ಚಂಚಲಗೊಂಡ ಮನಸ್ಸಿನವನಿಗೆ, ನೀಚನಿಗೆ , ಮೋಹದ ಸ್ವಭಾವವುಳ್ಳವನಿಗೆ, 
ನಿಷ್ಕಾರಣವಾಗಿಕೋಪಗೊಳ್ಳುವವನಿಗೆ , ಡಂಭಾಚಾರವುಳ್ಳವನಿಗೆ, ಅತಿಯಾದ ಜೀನ 


೫೪ 


ಬಸವರಾಜ ವಿಜಯಂ 


' ವಂ ಮತ್ತಂ 


ದುರುಳಂಗಾಚಾರಶೂನ್ಯಂಗಧಿಕಮದನಿಯುಕ್ತಂಗೆ ಧೂರ್ತಗೆ ದುರ್ಬೋ 
ಧರುಚಿಸ್ವಾಂತಂಗೆ ಹಿಂಸಾಕರಣಮತಿಗೆ ವಿಶ್ವಾಸಹೀನಂಗೆ ದುಷ್ಕ 
ರ್ಮರತಂಗಣ್ಣಂಗೆ ಸಂದೇಹಿಗೆ ಪರಮತಶೀಲಂಗೆ ಪಾಷಂಡಿಗೆಂದು 
ಚರಲಿಂಗಾಚಾರ್ಯಭಕ್ತಿಯವಳವಡದೆಂದೆಂಬರೀಶಾಗಮಜ್ಜರ್ 


ವಿವಳಸ್ವಾಂತಂಗೆ ವಿದ್ಯಾವಿನಯನಸದಾಚಾರಯುಕ್ತಂಗೆ ಭಕೋ 
ತಮಸಂಸರ್ಗಾಭಿಯುಕ್ತಂಗಭವಪದದಿದೃಕ್ಷಾಪರಂಗ ಮಾರ್ಗ 
ಭ್ರಮದರಂಗಪ್ರವತ್ರಂಗಚಳಮತಿಗಹಂಕಾರಮುಕ್ತಂಗೆ ಶೈವಾ 
ಗಮಸಿದ್ದಂ ಭಕ್ತಿಲಿಂಗತ್ರಯದೊಳೊಗೆವುದೀಶಪ್ರಸಾದಾಭಿಜಾತಂ | 


ಕನಸಿನ ಸಿರಿಯವೊಲಳಿವೀ 
ತನುಧನಮಂ ಮನಮನಿತ್ತು ಗುರುಚರಲಿಂಗ 
ಕ್ಯನುನಯದಿನೆಂದುಮಳಿಯದ 
ಘನಶಿವಪದಸಿದ್ಧಿ ವಡೆಯಲೋನೆಜಾಣಂ 


ನಿಗೆ- ಈ ಗುರುಲಿಂಗ ಜಂಗಮ ಭಕ್ತಿಯು ಪ್ರಾಪ್ತವಾದೀತೇ ? ವ|| ಮತ್ತು ೨೮. 
ಶಿವಾಗಮ ಶಾಸ್ತ್ರವನ್ನು ಬಲ್ಲವರು - ದುಷ್ಟನಾದವನಿಗೆ, ಆಚಾರದಿಂದ ದೂರನಾದವನಿಗೆ, 
ಹೆಚ್ಚಾದ ಗರ್ವದಿಂದ ಕೂಡಿದವನಿಗೆ, ನೀಚನಿಗೆ, ದುಷ್ಟಜ್ಞಾನದಲ್ಲಿ ಪ್ರೀತಿಯುಳ್ಳ 
ಮನಸ್ಸಿನವನಿಗೆ, ಹಿಂಸೆಗೊಳಿಸುವ ಬುದ್ಧಿಯುಳ್ಳವನಿಗೆ, ವಿಶ್ವಾಸವಿಲ್ಲದವನಿಗೆ, ಕೆಟ್ಟ 
ಕೆಲಸದಲ್ಲಿ ಆಸಕ್ತಿಯುಳ್ಳವನಿಗೆ, ಮೂಢನಿಗೆ, ಸಂಶಯಾತ್ಮನಿಗೆ, ಶಿವಮತವನ್ನು 
ಹೊರತುಪಡಿಸಿದ ಮತದ ನಡತೆಯುಳ್ಳವನಿಗೆ, ವೇದಬಾಹಿರನಿಗೆ ಯಾವಾಗಲೂ 
ಜಂಗಮ , ಲಿಂಗ, ಮತ್ತು ಗುರು - ಇವರುಗಳಲ್ಲಿನ ಭಕ್ತಿತ್ರಯವು ಅಳವಡುವುದಿಲ್ಲ 
ಎನ್ನುತ್ತಾರೆ. ೨೯ . ನಿರ್ಮಲವಾದ ಮನಸ್ಸುಳ್ಳವನಿಗೆ, ವಿದ್ಯೆ , ವಿನಯ , ನಯ , 
ಸದಾಚಾರ - ಇವುಗಳಿಂದ ಕೂಡಿದವನಿಗೆ, ಈಶ್ವರ ಪಾದವನ್ನು ಕಾಣಬೇಕೆಂಬುದರಲ್ಲಿ 
ಆಸಕ್ತಿಯುಳ್ಳವನಿಗೆ, ಅನ್ಯಧರ್ಮ ಮಾರ್ಗದ ಭ್ರಮೆಯನ್ನು ದೂರ ಮಾಡಿದವನಿಗೆ , 
ಧನವನಿತಾದಿ ಮದಗಳಿಂದ ದೂರನಾದವನಿಗೆ, ಸ್ಥಿರ ಚಿತ್ತವುಳ್ಳವನಿಗೆ , ಅಹಂಕಾರದಿಂದ 
ಮುಕ್ತನಾದವನಿಗೆ , ಶೈವಾಗಮಗಳ ಸಿದ್ಧಿಯನ್ನು ಮಾಡಿಕೊಂಡವನಿಗೆ, ಶಿವಾನುಗ್ರಹ 
ದಿಂದ ಉತ್ಪನ್ನವಾದ ಗುರುಲಿಂಗ ಜಂಗಮರಲ್ಲಿ ಭಕ್ತಿಯು ಹುಟ್ಟುವುದು . ೩೦ . 
ಕನಸಿನ ಐಶ್ವಶ್ಯದಂತೆ ನಾಶವಾಗುವ ಈತನು ಧನ - ಮನಗಳನ್ನು ಗುರು ಮತ್ತು ಜಂಗಮ 
ಲಿಂಗಕ್ಕೆ ಪ್ರೀತಿಯಿಂದಕೊಟ್ಟು ಎಂದೂ ನಾಶವಾಗದ ಶ್ರೇಷ್ಟವಾದ ಶಿವನ ಸ್ಥಾನದ 


1 


x ( ಮು ) 


ಸಪ್ತವಿಂಶಾಶ್ವಾಸಂ 


ಶತಕೋಟಿವರ್ಪಕೃತಘೋ 
ರತರ ತಪೋವೃಂದವೊಂದೆ ದಿನಮೆಸಪ ಸಮು 
ನೃತ ಗುರುಚರಹರಭಕ್ತಿಯ 
ಚತುರ್ಥಭಾಗಕ್ಕಮಾದೊಡಂ ಪಾಸಟಿಯೇ 


ವಂ ಎಂಬ ಶಿವಾಗಮವಾಕ್ಯವನವಧರಿಸಿ 


ಅದeಂ ಗುರುಭಕ್ತಂ ಗುರು 
ಪದಭಕ್ತಿಯನಾಳು ಮುಖ್ಯಮೆನೆ ಲಿಂಗಕಳಾ 
ಸ್ಪದಜಂಗಮಪದಭಕ್ತಿಯ 
ನೋದವಿಸುತುಂ ತನುಮನಧನಾರ್ಪಣದಿಂದಂ 


ವಂ ಮತ್ತಂತೆ - - 


ಗುರುಸೇವಾರತಿಯೇ ತಪಂ ಗುರುಪದಾಬ್ಬ ಧ್ಯಾನವೇ ಧ್ಯಾನಮಾ 
ಗುರುನಾಮಸ್ಮೃತಿಯೇ ಜಪಂ ಗುರುಪದಾಧೀನತ್ವಮೇ ಸದ್ಯ ತಂ 
ಗುರುತತ್ವ ಪ್ರಮೆಯೇ ನಿಜಪ್ರಮೆ ಗುರೂಕಾಚಾರವೇ ಶೀಲನಾ 
ಗುರುನಿಷ್ಠಾವಿಧಿಯೇ ವಿಧಾನಮನೆ ಕಣೋಪ್ಪಿರ್ದನನ್ನೂರ್ಜಿತಂ 


ಸಿದ್ದಿಯನ್ನು ಪಡೆಯುವುದನ್ನು ಪ್ರೀತಿಸುವವನೇ ಜಾಣನು . ೩೧ . ನೂರುಕೋಟಿ 
ವರ್ಷ ಪಶ್ಯಂತ ಮಾಡಿದ ಅತಿ ಭಯಂಕರವಾದ ತಪಸ್ಸಿನ ಸಮುದಾಯವು ಒಂದು 
ದಿವಸ ಮಾಡುವ ಬಹು ಉನ್ನತವಾದ ಗುರು - ಲಿಂಗ- ಜಂಗಮ ಭಕ್ತಿಯ ಕಾಲುಭಾಗಕ್ಕಾ 
ದರೂ ಸರಿಯಾದೀತೇ ? ವ!! ಹೀಗೆಂಬ ಶಿವಾಗಮ ವಾಕ್ಯವನ್ನು ಕೇಳಿ - ೩೨ . 
ಆದರಿಂದ ಆ ಗುರುಭಕ್ತನು ಗುರುವಿನ ಪಾದಭಕ್ತಿಯೇ ಮುಖ್ಯವೆಂದು ಅದನ್ನು 
ಹೊಂದಿ, ಲಿಂಗಕಲೆಗೆ ಆಸ್ಪದವಾದ ಜಂಗಮಪದ ಭಕ್ತಿಯನ್ನು ತನು - ಮನ - ಧನಗಳ 
ಸಮರ್ಪಣ ಭಾವದಿಂದ ಆಚರಿಸುತ್ತ ಇದ್ದನು). ೩೩ . ( ಭಕ್ತಿ ಜೀವನದಲ್ಲಿ ಅತಿ 
ಊರ್ಜಿತ ಸ್ಥಿತಿಯಲ್ಲಿದ್ದ ಆ ಗುರುಭಕ್ತಾರನು- ಗುರುಸೇವೆಯಲ್ಲಿನ ಬಯಕೆಯೇ 
ತಪಸ್ಸು , ಗುರವಿನ ಪಾದಕಮಲ ಧ್ಯಾನವೇ ಧ್ಯಾನ ; ಗುರುವಿನ ನಾಮ ಸ್ಮರಣೆಯೇ 
ಜಪ , ಗುರುಪಾದಕ್ಕೆ ವಶನಾಗಿರುವುದೇ ಒಳ್ಳೆಯ ವೀರಶೈವ ವ್ರತ, ಗುರುವಿನ ತಮ್ಮ 
ದಲ್ಲಿ ಯಥಾರ್ಥ ಜ್ಞಾನವೇ ತನ್ನ ಸೀರಬುದ್ದಿ , ಗುರುವಿನಿಂದ ಉಕ್ತವಾದ ಆಚಾರವೇ 
ಶೀಲ, ಆ ಗುರುವಿನಲ್ಲಿ ನಿಷ್ಠೆಯಿಂದ ವರ್ತಿಸುವ ವ್ಯವಹಾರವೇ ಕ್ರಿಯೆ - ಎನ್ನುವಂತೆ 


ಮೋ ( ಅ) 1x ( ಮು ) 


ಬಸವರಾಜ ವಿಜಯ 


ವ|| ಇಂತು ಜಗಜ್ಜನನುತಚರಿತ್ರಂ ಗುರುಭಕ್ತಿಪ್ರಭಾವದಿನೊಪ್ಪುತ್ತುವಿರ್ದೊಂದು ದಿನ 
ಗುರುಸಮಾರ್ಚನೆಗರಲ್ಲರಲೆಂದು ಕುಸುಮಕರಂಡಕಮಂ ಕೋಡು ಬೆಳಗುಜಾವದೊಳೆನ್ನು ಜವದಿಂ 
ನಡೆತರ್ಪಾಗಳಾ ಗುರುಚರಣರಕ್ಷೆಗಳಂ ನಿಜಾಂಘಿಗಳೊಂಕೆ ಕಂಡಳ್ಳಿ ಬಳ್ಳಿ ಮನಂಗುಂದಿ ನೊಂದು 

ಅಕಟಕಟ ಗುರುವರನ ಪಾ 
ದುಕೆಯುಂಟಿದುದೆನ್ನ ಬೆಂದ ಕಾಲ್ಪನತರ ಪಾ 
ತಕವಾದುದೆನಗೆ ಗೆ ದೇ 
ಶಿಕಚರಣದ್ರೋಹಿಯೆನ್ನವೋ ಅನಾವಂ 

೩೪ 
ವಃ ' ಪಾದುಕಾಸನಶಯ್ಯಾದಿ ಗುರುಣಾ ಯದಧಿಷ್ಠಿತಂ ನ ಸ್ಪಶೇದಂಘಿಣಾ' ಯೆಂಬ ವಚನ 
ಮಂಟಪ್ಪುದಂದಿಂತೆನಗಾದ ದುಷ್ಕತಕ್ಕೆ ನಿಷ್ಮತಿಯಾವುದೆಂದು ತನ್ನೊಳಾಳೋಚಿಸಿ 

ಕಡಿಕಡಿದೀ ಪದದ್ವಯಮನುದ್ಧ ತರಕ್ಕರಸಾಜ್ಯದಿಂದ ಸಂ 
ಗಡಿಸಿದ ಮಾಂಸವೆಂಬ ಪೊಸಪಿಂಡದೆ ಖಂಡಿಸಿದ ಯೆಂಬ ಪಂ . 
ಪಡರ್ದ ಸಮಿತೃಮೂಹದೆ ಗುರೂತ್ತಮನಾಮಮೆನಿಪ್ಪ ಮಂತ್ರದಿಂ 
ದೊಡನೆ ಹರಪ್ರಕೊಪಶಿಖಿಗಾಹುತಿಗೊಟ್ಟ ಪೆನೆಂದು ಕೊರ್ಪಿನಿಂ 
ಕರವಾಳಂ ಜಡಿವುತೆ ತ 
ನೈರಡು ಕಾಲ್ಗಳನಡುರ್ತು ತುಂಡಿಸಿ ರುಧಿರೋ 
ತರಮೆಚ್ಚು ಪಾಯುತಿರೆ ಗುರು 
ವರಶರಣೆಂದಾರ್ದು ಕೆಲದೊಳಿರಿಸಿದನಾಗಳ 
ವಿದಿತ ಗುರುಭಕ್ತಿದೇವತೆ | 
ಗಿದು ಬಲಿಗೆದರ್ದರುಣನಳಿನಮೆಂಬಂತಿರೆ ತ 


೩೫ 


ಕಂಗೊಳಿಸುತ್ತಿದ್ದನು. ವ ! ಈ ರೀತಿಲೋಕದಲ್ಲಿರುವ ಜನಗಳಿಂದ ಹೊಗಳಿಸಿಕೊಳ್ಳುವ 
ಚರಿತ್ರೆಯುಳ್ಳ ( ಆ ಗುರುಭಕ್ತನು) ಗುರುವಿನಲ್ಲಿಟ್ಟಿರುವ ಭಕ್ತಿಯ ಪ್ರಭಾವದಿಂದ 
ಒಪ್ಪುತ್ತಿರಲಾಗಿ ಒಂದು ದಿವಸ, ಗುರುಪಾದ ಪೂಜೆಗೆ ಹೂವುಗಳನ್ನು ತರಬೇಕೆಂದು , 
ಹೂ ಬುಟ್ಟಿಯನ್ನು ತೆಗೆದುಕೊಂಡು , ನಸುಕಿನಲ್ಲಿ ಎದ್ದು ಶೀಘ್ರವಾಗಿ ನಡೆದು 
ಬರುತ್ತಿರುವಾಗ ಆ ಗುರುವಿನ ಪಾದರಕ್ಷೆಗಳು (ಮೆಟ್ಟುಗಳು ಅಥವಾ ಆವುಗೆಗಳು ) ತನ್ನ 
ಕಾಲುಗಳಿಗೆ ಸೋಂಕಲಾಗಿ ಕಂಡು ಭಯಪಟ್ಟು , ಬಳುಕಿ, ಉತ್ಸಾಹಹೀನನಾಗಿ ನೊಂದು 
ಕೊಂಡು - ೩೪ , ಅಕಟಕಟ ! ನನ್ನ ಈ ಸುಟ್ಟಕಾಲು ( ಹಾಳಾದ ಕಾಲು) ಗುರುಶ್ರೇಷ್ಠನ 
ಪಾದುಕೆಗಳನ್ನು ಸೋಂಕಿತೇ ! ನನಗೆ ಬಹು ಹೆಚ್ಚಾದ ಪಾಪವುಂಟಾಯಿತು. ನನ್ನ 
ಹಾಗೆ ಗುರುವರನ ಪಾದದೊಹಿಯು ಮತ್ತೊಬ್ಬನಾವನಿದ್ದಾನೆ ? ವl ' ಆಚಾರ್ 
ನಿಂದ ಆರೋಹಿಸಲ್ಪಟ್ಟ ಯಾವ ಪಾದುಕೆ, ಪೀಠ, ಹಾಸಿಗೆ ಇವೇ ಮೊದಲಾದ ವಸ್ತು 
ಗಳನ್ನು ಕಾಲಿನಿಂದ ಸೋಂಕಬಾರದು.' ಎಂಬ ( ಶಾಸ್ತ್ರದ) ಮಾತು ಇರುವುದಾದ ಕಾರಣ 
( ಈ ದಿನ) ಈ ರೀತಿಯಲ್ಲಿ ನನಗಾದ ಪಾಪಕ್ಕೆ ಪ್ರಾಯಶ್ಚಿತ್ತವು ಯಾವುದು ? ಎಂದು 
ತನ್ನಲ್ಲಿಯೇ ಆಲೋಚಿಸಿ - ೩೫ -೩೭. ಈ ನನ್ನ ಎರಡೂ ಕಾಲುಗಳನ್ನು ಕಡಿಕಡಿದು 


2 ಡ( ಮು , ಜ) 


ಸಪ್ತವಿಂಶಾಶ್ವಾಸಂ 


೩೭ 


ತೃದಯುಗಳಮಮಳಗುರುಚರ 
ಣದ ಜಾನ೦ಬಿಡಿದು ಭಕ್ತನೊಪ್ಪುತ್ತಿರ್ದಂ 

ವ|| ಆ ಸಮಯದೊಳಮರಗುಂಡ ಮಲ್ಲಿನಾಥಪಂಡಿತರೆಂಬ ತುರುಗಳ ಶಿಷ್ಯನಿಂತೆಸಗಿದ 
ದ್ಭುತವಾರ್ತೆಯುಮನಾಕರ್ಣಿಸಿ ಕರುಣಾತಿರೇಕದಿಂ ಶರಣಗಣಸಮೇತಮಾ ತಾಣಕ್ಕೆ ಗಳಿಲನೆ ಬಿಜಯಂ 
ಗೆಲ್ಟಿನಂ ಗುರುಭಕ್ತಯ್ಯಂ ಕಟ್ಟಿದಿರೋwಂಡು ನಯವಿನಯ ಸಂಭ್ರಮ೦ಚೆರಸು ಭಯಭಕ್ತಿಪಾರ 
ವಶ್ಯದಿನಿರ್ದಿನಿಸಾನುಂ ಬೇಗದಿನೆಳ್ಳು ಸಾಷ್ಟಾಂಗವೆಆಗಲೇಳಲುಜ್ಜುಗಿಸುತಳವಿಲ್ಲದೆ ' ತಲ್ಲಣಿ 
ಪಾಗಲ್ 

ಅರಿದೆಂದು ಶರಣಗಣಮ 
ಚರಿವಡೆ ತರುಣಾರುಣಾಂಶುವಿಕಸಿತವಿಲಸ 
ತರುಣಾರುಣನಳಿನಯುಗ 
#ುರಿತು ಪದಯುಗಳ ಮೊಗೆದದೇಂ ರಂಜಿಸಿತೋ 

೩೮ 


ಹೊರಹೊರಟ ರಕ್ತವೆಂಬ ತುಪ್ಪದಿಂದ ಕೂಡಿದ ಮಾಂಸವೆಂಬ ಹೊಸ ಪಿಂಡದಿಂದ 
ಚೂರಾದ ಮೂಳೆಯೆಂಬ ಶ್ರೇಷ್ಠ ಸಮಿತ್ತುಗಳ ಸಮೂಹದಿಂದ , ಗುರುಶ್ರೇಷ್ಠನ ನಾಮ 
ವೆಂಬ ಮಂತ್ರದಿಂದ ಈ ಕೂಡಲೇ ಈಶ್ವರನ ಕೋಪವೆಂಬ ಬೆಂಕಿಗೆ ಆಹುತಿಯನ್ನು 
ಕೊಡುತ್ತೇನೆಂದು ಉತ್ಕಟಭಾವದಿಂದ ಖಡ್ಗವನ್ನು ಝಳಪಿಸುತ್ತ ತನ್ನ ಎರಡೂ 
ಕಾಲುಗಳನ್ನು ಸೇರಿಸಿ ಕತ್ತರಿಸಿ ರಕ್ತಧಾರೆಯು ಹೊರಹೊರಟು ಹರಿಯುತ್ತಿರಲು 
ಗುರುವರನೇ , ಶರಣು ಎಂದು ಗಟ್ಟಿಯಾಗಿ ಚೀರಿ, ಪಕ್ಕದಲ್ಲಿ ಇರಿಸಿದನು. ಆಗ ಆ 
ಗುರುಭಕಾರನ ಎರಡೂ ಕಾಲುಗಳು ಇದು ಪ್ರಸಿದ್ದವಾದ ಗುರುಭಕ್ತಿಯೆಂಬ ದೇವತೆಗೆ 
ಪೂಜಾರ್ಥವಾಗಿ ಎರಚಿದ ಕೆಂಪುಕಮಲವೋ ಎಂಬಂತಿರಲು ಆ ಭಕ್ತನುಶ್ರೇಷ್ಠನಾದ 
ಗುರುವಿನ ಚರಣದ ಧ್ಯಾನವನ್ನು ಹೊಂದಿ ಶೋಭಿಸುತ್ತಿದ್ದನು. ವ|| ಆ ಸಮಯದಲ್ಲಿ 
ಅಮರಗೊಂಡದ ಮಲ್ಲಿನಾಥ ಪಂಡಿತರೆಂಬ ಆತನ ಗುರುಗಳು ಶಿಷ್ಯನು ಹೀಗೆ ಮಾಡಿದ 
ಅದ್ಭುತ ವಾರ್ತೆಯನ್ನು ಕೇಳಿ, ಅಧಿಕವಾದ ದಯೆಯಿಂದ ಶರಣ ಸಮೂಹಸಹಿತವಾಗಿ 
ಆ ಗುರು ಭಕ್ತಾರನಿದ್ದ ಸ್ಥಳಕ್ಕೆ ವೇಗವಾಗಿ ದಯಮಾಡಿಸಲಾಗಿ , ಗುರುಭಕ್ತಯ್ಯನು 
ನೇರ ಎದುರಿನಲ್ಲಿ ಗುರುವನ್ನು ಕಂಡು, ನಯ - ವಿನಯ - ಸಂಭ್ರಮಗಳಿಂದ ಕೂಡಿ, 
ಭಯದಿಂದಲೂ ಭಕ್ತಿಯಿಂದಲೂ ಉಟಾದ ಪರವಶ ಭಾವದಿಂದ ಇದ್ದು , ಸ್ವಲ್ಪ 
ಹೊತ್ತಿನಲ್ಲಿಯೇ ಎಚ್ಚತ್ತು ಸಾಷ್ಟಾಂಗ ಪೂರ್ವಕವಾಗಿ ನಮಸ್ಕಾರ ಮಾಡುವುದಕ್ಕಾಗಿ 
ಏಳಲು ಪ್ರಯತ್ನಿಸುತ್ತ ಶಕ್ತಿಯಿಲ್ಲದೆ ತಲ್ಲಣಿಸುತ್ತಿರುವಾಗ -೩೮, ಶಿವಶರಣ 
ಸಮೂಹವು ( ಇದು) ಅಸಾಧ್ಯವಾದ ಕಾರವೆಂದು ಆಶ್ಚಯ್ಯಪಡುತ್ತಿರಲು ಬಾಲ 
ಸೂರನ ಕಿರಣದಿಂದ ಅರಳಿದ ಪ್ರಕಾಶಮಾನವಾದ ತರುಣಾರುಣ ಕಮಲ ಪುಷ್ಪ 
ಯುಗಳದ ಹಾಗೆ ಪ್ರಕಾಶಿಸುವ ಆ ಪಾದವ್ವಯವು ಹುಟ್ಟಿ , ಅದೇನುಶೋಭಿಸಿತೋ ! 


1 ನೆ ( ಜ, ಮು , ಗೆ) 


ಬಸವರಾಜ ವಿಜಯಂ 


ಜಡಭವಪರಿಭವಕರನಿ 
ರ್ಜಡಭವನಿಜಮೂರ್ತಿಯೆನಿಪ ಗುರುವಿನ ಕೃಪೆಯಿಂ 
ದೊಡನೊಗೆದಡಿದಾವರೆಯದು 
ಜಡಭವಮಂ ನಗುವವೋಲ್ಪಖದ್ಯುತಿಮೆಗುಂ 


ತಳಿರುಡಿಯ ಮಡುಗುಂ ಪೊಸ 
ತಳಿರಿಳೆಯೋಳಗಳುಡಿಯೆ ಮಡುಗುಮೆ ನಿರಾ 
ಕುಳವಲರಿವನಡಿದಾವರೆ 
ಮೊಳೆತುದು ಮುನ್ನುಡಿಯೆ ತನ್ನನಿದು ಚಿತ್ರತರಂ 


ಅಗಜಾಧಿಪಂಗೆ ದಾನು 
ಸೊಗಯಿಸುಗುಮೆ ಕುಣಿವ ಭಂಗಿಗೊಂದಡಿಯಿತ್ತಂ 
ಮಿಗೆ ಗುರುಕುಂಜರನತಿದಾ 
ನಗುಣಂ ಭಕ್ತಂಗೆ ಪಾದಯುಗಳಮನಿತ೦ 


ವ|| ಎಂದಲ್ಲಿ ಬಲ್ಲರೆಲ್ಲಂ ಸಲೀಲೆಯಿಂ ನುತಿಸುತ್ತುಮಿರ್ಪಾಗಳ 


೩೯ . ಜಡವಾದ ಸಂಸಾರವನ್ನು ಪರಾಜಯಗೊಳಿಸುವ ಚೈತನ್ಯಮಯನಾದ ಶಿವನ 
ನಿಜಮೂರ್ತಿಯೆನಿಸಿದ ಗುರುವಿನ ಕೃಪೆಯಿಂದ ಹುಟ್ಟಿದ (ಗುರುಭಕ್ತಯ್ಯನ) ಅಡಿ 
ದಾವರೆಯು ಜಡಭವಮಂ = ಜಲಜವಾದ ಕಮಲವನ್ನು ಮತ್ತು ಜಡವಾದ ಸಂಸಾರ 
ವನ್ನು ಕಂಡು ನಗುವುದೋ ಎಂಬಂತೆ ಅದರ ಉಗುರುಕಾಂತಿಯು ಪ್ರಕಾಶಿಸಿತು 
( ಅಡಿದಾವರೆಯು ಸುಂದರವಾಗಿದ್ದುದರಿಂದ ಕಮಲವನ್ನು ಹಾಸ್ಯ ಮಾಡುವಂತೆ 
ಇದ್ದಿತು. ಉಗುರಿನ ಕಾಂತಿ ನಗುವಿನಂತೆ ಕಾಣಿಸಿತು . ಗುರು 'ಜಡಭವಪರಿಭವಕರ ' 
ನಾದ್ದರಿಂದ ಅವನ ಕೃಪೆಯಿಂದ ಹುಟ್ಟಿದ ಪಾದ 'ಜಡಭವ' ವನ್ನು ಕಂಡು ನಗುವುದು 
ಸಹಜ ಎಂದು ಭಾವ) ( ರು ) ೪೦ . ಲೋಕದಲ್ಲಿ ಚಿಗುರನ್ನು ಮುರಿಯಲು ಹೊಸ 
ಚಿಗುರು ಮೂಡುವುದು ; ( ಅದರಂತೆ) ಹೂವುಗಳನ್ನು ಹರಿದರೆ ( ಬೇರೆ) ಹೂವು 
ನಿಜವಾಗಿ ಹುಟ್ಟುತ್ತದೆಯೆ ? ಆದರೆ ಇವನ ಪಾದಕಮಲವು ಮತ್ತೆ ಮೊಳೆಯಿತು. 
ಇದು ಆಶ್ಚಯ್ಯಕರವಾದುದು . ( ಇಲ್ಲಿ ಹೂವನ್ನು ಹರಿದರೆ ಬೇರೆ ಹೂವು ಹುಟ್ಟಲು 
ಸಾಧ್ಯವಿಲ್ಲವಾದರೂ , ಈ ಗುರುಭಕ್ಕಾರನ ಪಾದವೆಂಬ ಹೂವನ್ನು ಹರಿಯಲು ಪುನಃ 
ಪಾದವೆಂಬ ಹೂವುಹುಟ್ಟಿದುದೇ ಚಿತ್ರ ) ೪೧ , ಶಿವನು ಕುಣಿಯುತ್ತಿದ್ದ ಶೃಂಗೀಶ್ವರ 
ನಿಗೆ ಒಂದು ಕಾಲನ್ನು ಕೊಟ್ಟನು. ಶಿವನಿಗೆ ದಾನವು ಸೊಗಸುವುದೇ ? ಗುರು ಕುಂಜರ 
ನೆನಿಸಿದ ಅಮರಗೊಂಡದ ಮಲ್ಲಿನಾಥ ಗುರುವು ಭಕ್ತನಾದ ಗುರುಭಕ್ತಾರನಿಗೆ ಶ್ರೇಷ್ಠ 
ವಾದ ಎರಡು ಕಾಲುಗಳನ್ನು ಕೊಟ್ಟನು. ( ಇವನು) ಅತ್ಯಂತ ಹೆಚ್ಚಿನ ದಾನಗುಣ 
ವುಳ್ಳವನು. ವ|| ಹೀಗೆಂದು ಎಲ್ಲ ಬುದ್ದಿವಂತರೂ ವಿಶೇಷೋಲ್ಲಾಸದಿಂದ ಸ್ತೋತ್ರ 


ಸಪ್ತವಿಂಶಾಶ್ವಾಸಂ 


ಗುರುಚರಣರಕ್ಷೆಯಂ ನಿಜ 
ಶಿರದೊಳ್ಳಿಗೆ ಪೊತ್ತು ಪೊಣ್ಮದಾನಂದದೆ ತ 
ಚರಣನಳಿನಕ್ಕೆ ಮಣಿದು 
ದರದಿಂ ಪೊಗಳುತ್ತುವಿರ್ದನಾ ಗುರುಭಕ್ತಂ 


ವ! ಆ ಸಮಯದೊಳ್ಳರಣಗಣಂ ಕಂಡು ಕಣ್ಣುಂಬಿ ನೋಡಿ ಮುದಂಬಡೆದು 

ಎಲೆ ಗುರುಭಕ್ತ, ನಿನ್ನ ಗುರುಭಕ್ತಿ ಸಮುಜ್ಜಲವೃತ್ತಿಜಾತನಿ 
ಶೃಲಿತಮಹತ್ವಕಿಂತಿದು ವಿಚಿತ್ರಮೆ ದೂರವಿದು ಮೊನ್ನೆ ಭೂ 
ಲಲಿತಜನೌಘಮಲ್ಲಯೆ ನೀಂ ನೆಗಳದ್ಭುತಕಾರ್ಯಮಂ ಧರಾ 
ತಲದೊಳೆ ಕಂಡು ಬಲ್ಲೆವಣಮೆಂತೆನೆ ನಿನ್ನಯ ದೇಶಿಕೋತ್ತಮಂ 
ಗುರುಪರತಂತ್ರತಾಸ್ಥಿತಿಗೆ ನಿನ್ನಯ ಲಬ್ದ ಗುರುಪ್ರಸಾದಭಾ 
ಸುರತೆಗಸೂಯೆಗೊಳ್ಳ ನಿಜಶಿಷ್ಯಕದಂಬಕೆ ನಿನ್ನ ನನ್ನ ಸಾ 
ಧ್ಯರುಚಿರಭಕ್ತಿಭಾವದಳವಂ ಮಿಗೆ ಕಾಣಿಸಲೊಲ್ಲು ಮೂರ್ತಿಗೊಂ 
ಡಿರುತೆ ಸುತಳದೊಳ್ ಕೆಳಗೆ ತನ್ನ ಕೆಲಂಬಿಡಿದಿರ್ದ ಶಿಷ್ಯರು 
ಕರೆದಾಗwಂಚದೊಳ್ಳುಳ್ಳಿರಿಮನೆ ನಗುತುಂ ಬೆಕ್ಕಸಂಬಟ್ಟು ತಾವೆ 
ರ್ವರನೊರ್ವನೊ್ರಡಿ ಮದ್ದೇಶಿಕನಿರೆ ಕೆಳಗಾವೆಂತು ಕುಳ್ಳಿರ್ಪವೀ ಭಾ 
ಸುರಮಂಚಸ್ಥಾನದೊಳು ರ್ಘಟವತಿಶಯದೋಷಾವಹಂ ತಾನಿದೆಂದೆ 
ಲ್ಲರುಮಾ ಮಾತಂ ಸಮುಲ್ಲಂಘಿಸೆ ನಸುನಗುತುಂ ದೇಶಿಕಂ ನೋಡುತಾಗಳ್ ೪೫ 
ವಿನಯಂಬೆತ್ತಾತ್ಮಪಾದಾಂಬುಜಮನೊಸಗೆಯಿಂ ಪೂಜಿಸುತ್ತಿರ್ದ ನಿನ್ನಂ 
ಮನವೆಲ್ಲಾರೋಹಿಣೈ ಮಂಚಮನೆನೆ ಮಣಿದಾರ್ಯಾಜ್ಞೆಯಂ ಪೊತ್ತು ನೀಂ ಭೋರಿ 
ಕನೆ ಪರ್ಯಂಕಾಗ್ರಮಂ ಸದ್ಗುರುಶರಣೆನುತುಂ ಪದೈ ಮತ್ತಮಾ ದು 
ರ್ಮನರೆಲ್ಲರ್ಕಂಡು ಬದ್ಧಭ್ರುಕುಟಿಘಟಿತರಕ್ಕೆ ಕ್ಷಣರ್ಕಾಯ್ತಿನಿಂದ 
ಕಡುಗರ್ತ೦ ಸೊರ್ಕಿನಿಂದಳ್ಳದೆ ನಿಜಗುರು ಸಾನ್ನಿಧ್ಯದೊಳರೂಪಂ 
ಬಡೆದೆಂ ಮೇಣಾನೆನುತ್ತುಂ ಕೆಳಗೆ ಪಿರಿಯರಾವಿರ್ಪುದಂ ನೋಡದುರ್ಬು 


ಮಾಡುತ್ತಿರುವಾಗ ೪೨ , ಆ ಗುರುಭಕ್ತನು ಗುರುವಿನ ಪಾದರಕ್ಷೆಯನ್ನು ತನ್ನ ತಲೆಯ 
ಮೇಲೆ ಹೊತ್ತು ವಿಶೇಷಾನಂದದಿಂದ ಆ ಗುರುವಿನ ಚರಣ ಕಮಲಗಳಿಗೆ ನಮಸ್ಕರಿಸಿ , 
ಆದರಭಾವದಿಂದ ಹೊಗಳುತ್ತ ಇದ್ದನು. ವ|| ಆ ಸಮಯದಲ್ಲಿ ಶರಣ ಸಮೂಹವು 
ಕಂಡು ಕಣ್ಣುಂಬಾ ನೋಡಿ, ಸಂತೋಷವನ್ನು ಹೊಂದಿ - ೪೩ - ೪೭ . ' ಎಲೈ ಗುರು 
ಭಕ್ತನೇ , ನಿನ್ನ ಗುರುಭಕ್ತಿಯಿಂದಕೂಡಿದ ಪ್ರಕಾಶಮಾನವಾದ ಕ್ರಿಯೆಯಿಂದ ಹುಟ್ಟಿದ. 
ನಿಶ್ಚಲ ಮಾಹಾತ್ಮಗೆ, ಹೀಗಾಗುವುದೇನು ವಿಚಿತ್ರವೇ ? ಇದು ಬಹಳ ಹಿಂದಿನ 
ವಿಷಯವಲ್ಲ; ಮೊನ್ನೆ ತಾನೆ ಲೋಕದ ಶ್ರೇಷ್ಠ ಜನಸಮೂಹವೆಲ್ಲ ಅರಿಯುವ ಹಾಗೆ 
ನೀನು ಮಾಡಿದ ಅದ್ಭುತ ಕಾವ್ಯವನ್ನು ವಿಶೇಷವಾಗಿ ಲೋಕದಲ್ಲಿ ಕೇಳಿಬಲ್ಲೆವು. 
ಹೇಗೆಂದರೆ : ನಿನ್ನ ಗುರುಶ್ರೇಷ್ಠನು- ಗುರುಚರಣಕ್ಕೆ ಅಧೀನನಾಗಿ ನೀನು ನಡೆದು 


ಬಸವರಾಜ ವಿಜಯಂ 


ತೊಡಗೀ ಮಂಚಾಗ್ರಮಂ ತಾನಡರ್ದನಿದು ವಲಂ ತಕ್ಕುದೇ ಚಿತ್ರಮಂ ನೋ 
ಟೊಡೆದೇವಂ ಪೇಳೊಡಾವ್ನಡರ್ದವೆ ಗುರುಪರ್ಯಂಕಮಂ ಭೀತಿಯಿಂದಂ ೪೭ 
ಸರಸನವಗಂಧಕುಸುಮೋ 
ತರವಿರೆಯುಂ ಕನಕದರಲನೊಲ್ದಂತೆ ಮಹೇ 
ಶ್ವರನೀ ಧೂರ್ತನನೊಲ್ಲಂ. 
ಗುರುವಿರೆಯುಂ ಶಿಷ್ಯರವಳಗುಣಮಣಿಭರಣ 
ಗುರುಶಿಷ್ಯಮಾರ್ಗವರ್ತನ 
ವಿರದೆ ಕುಮಾರ್ಗದೊಳೆ ನಡೆಯೆ ದೇವತ್ವವಣಂ 


೪೮ 


ಕೊಳ್ಳುವ ರೀತಿಗೆ ಮತ್ತು ಗುರುಪ್ರಸಾದದಿಂದ ದೊರಕಿದ ಲೋಕಕೀರ್ತಿಗೆ ಹೊಟ್ಟೆ 
ಕಿಚ್ಚು ಪಡುವಂಥ ಶಿಷ್ಯಜನ ಸಮೂಹಕ್ಕೆ ಇತರರಿಂದ ಸಾಧಿಸಲಸಾಧ್ಯವಾದ ನಿನ್ನ ಈ 
ಮನೋಹರ ಭಕ್ತಿ ಭಾವವನ್ನು ಚೆನ್ನಾಗಿ ತೋರಿಸಬೇಕೆಂದು, ಸಂತೋಷದಿಂದ 
ಒಳ್ಳೆಯ ಹಾಸಿಗೆಯ ಮೇಲೆ ಕುಳಿತುಕೊಂಡು ತನ್ನ ಅಕ್ಕಪಕ್ಕದಲ್ಲಿದ್ದ ಶಿಷ್ಯರನ್ನು ಆಗ 
ಕರೆದು ( ಈ ) ಮಂಚದ ಮೇಲೆ ಕುಳಿತು ಕೊಳ್ಳಿರಿ' ಎನ್ನಲಾಗಿ , ಅವರೆಲ್ಲ ನಗುತ್ತ 
ಆಶ್ಚಯ್ಯ ಹೊಂದಿದವರಾಗಿ, ಒಬ್ಬರಿಗೊಬ್ಬರು ಮುಖ ನೋಡುತ್ತ 'ನಮ್ಮ ಗುರು 
ಶ್ರೇಷ್ಟನು ಕೆಳಗೆ ಕುಳಿತಿರಲಾಗಿ ( ಕೆಳಗಿರುವ ಹಾಸಿಗೆಯ ಮೇಲೆ ಕುಳಿತಿರಲಾಗಿ ) ನಾವು 
ಈ ಶೋಭಿಸುವ ಮಂಚದ ಮೇಲೆ ಹೇಗೆ ಕುಳಿತುಕೊಳ್ಳಬೇಕು ? ಇದು ಅಸಾಧ್ಯ 
ವಾದದ್ದು ; ಅತ್ಯಂತ ದೋಷ ಪೂರ್ಣವಾದದ್ದು ; ಎಂದು ಎಲ್ಲರೂ ಆ ಮಾತನ್ನು 
ಚೆನ್ನಾಗಿ ಉಲ್ಲಂಘನೆ ಮಾಡಿದರು. ದೇಶಿಕನು ಆಗನೋಡಿ ನಸುನಗುತ್ತ , ನಮ್ರತೆ 
ಯಿಂದಕೂಡಿ, ತನ್ನ ಪಾದಕಮಲವನ್ನು ಉತ್ಸಾಹದಿಂದ ಪೂಜೆ ಮಾಡುತ್ತಿದ್ದ ನಿನ್ನನ್ನು 
(ಕರೆದು ) ಪ್ರೀತಿಯಿಂದ ( ಈ ) ಮಂಚವನ್ನು ಹತ್ತಿ ಕುಳಿತುಕೊಳ್ಳಯ್ಯ ', ಎನ್ನಲಾಗಿ 
ನೀನು ( ಗುರುವಿಗೆ ನಮಸ್ಕರಿಸಿ ದೊಡ್ಡವರ ಆಜ್ಞೆಯನ್ನು ಹೊತ್ತು ' ಸದ್ಗುರುವೇ 
ಶರಣು' ಎನ್ನುತ್ತ ಒಮ್ಮೆಲೇ ಮಂಚದ ಮೇಲೆ ಹತ್ತಿದೆಯಲ್ಲವೆ ? ಆಗ ಆ ಕೆಟ್ಟ 
ಮನಸ್ಸಿನ ಎಲ್ಲ ಶಿಷ್ಯರುಕೋಪದಿಂದ ಹುಬ್ಬುಗಂಟಿಕ್ಕಿದ ಮುಖವುಳ್ಳವರಾಗಿ ಕಣ್ಣು 
ಕೆಂಪಗೆ ಮಾಡಿ ( ಈ ) ಅತಿ ನೀಚನಾದ ಗುರುಭಕ್ಕಾರನು ನಾನು ಗುರುವಿನ ಆಜ್ಞೆ 
ಯನ್ನು ಹೊಂದಿದ್ದೇನೆಂದುಕೊಂಡು ಗರ್ವಗೊಂಡು (ಸ್ವಲ್ಪವೂ ಹೆದರದೆ , ದೊಡ್ಡವ 
ರಾದ ನಾವು ಕೆಳಗಿದ್ದೇವೆಂಬುದನ್ನೂ ನೋಡದೆ, ಉತ್ಸಾಹದಿಂದ ತನ್ನ ಗುರುವಿನ 
ಎದುರಿಗೇ ಕೂಡಲೇ ಈ ಮಂಚವನ್ನು ಹತ್ತಿಬಿಟ್ಟನು. ಇದು ನಿಜವಾಗಿ ಯೋಗ್ಯ 
ಕಾರವೇ ? ಗುರುದೇವನು ( ಇವರ) ಮನಸ್ಸನ್ನು ನೋಡೋಣವೆಂದುಕೊಂಡು ಪರೀಕ್ಷೆ 
ಮಾಡಲು ಹೇಳಿದಾಗ ನಾವೆಲ್ಲ ( ಗುರು) ಭಯದಿಂದ ಗುರುವೇರುವ ಮಂಚವನ್ನು 
ಹತ್ತಿದೆವೇನು ? ” ೪೮ - ೪೯ . ' ಮನೋಹರವಾದ ಹೊಸ ಕಂಪಿನಿಂದ ಕೂಡಿದ ಹೂವು 
ಗಳಿದ್ದರೂ ಪರಮೇಶ್ವರನು ಉಮ್ಮತಿಯ ಹೂವನ್ನು ಪ್ರೀತಿಸಿದ ಹಾಗೆ ನಿರ್ಮಲ 


ಸಪ್ತವಿಂಶಾಶ್ವಾಸಂ 


ದೊರೆಕೊಳ್ಳುಮೆ ಪಟಪಡುಗುಮೆ 
ನರಭಾವ ವಿಬುಧತತಿಗೆ ವಿಶ್ವಂಭರೆಯೊಳ್ 


ಪಿರಿಯ ಶಿವಸೋದರರ್ಕಲ್ 
ಪರಿದಡಕಲ್ಕಿದಾರ್ಯಪರ್ಯಂಕಮನೀ 
ದುರುಳನಿರದಡರ್ದನಿವನಿಂ 
ಗುರುಚರಣದ್ರೋಹಿಯಾವನೋ ಪೆಜನಿಳೆಯೊಳ್ 


ಇವನ ತಲೆಗಡಿದುರುಳುವೆ 
ವವನಿಯೊಳೆಂದಣಿ ಗಳಪುವರ ಕಳಕಳವುಂ 
ಪ್ರವಿವಳಮತಿ ದೇಶಿಕಪುಂ 
ಗವನೋ ಹೊಯೆಂದು ನಿಲಿಸಿ ನಸುನಗುತಾಗಳ್ 


ಇಳಿಯಿದ್ದಲ್ಲಿ ನಿನ್ನ ಜವದಿನಿಳುಪಿ ಮಂಚಾಗ್ರದಿಂ ಮುಂದೆ ಶಂಭೂ 
ಜ್ವಳರೂಪಂಶೂಲವೊಂದು ನಡಿಸುತೆಲೆ ಗುರುದ್ರೋಹಿಯಂತಿರ್ಕೆ ನಿರ್ವಾ 
ಕುಳರಾಚಾರ್ಯಾಂಘಿಭಕ್ತಿ ಪ್ರವಣ' ಮತಿಗಳೊಅರೇ ನೀಮಿದಂ ನಿ 
ರ್ವತಚಿತ್ತರ್ನೊಳ್ಳೆನಾಂ ನಿಮ್ಮಯ ದೃಢತೆಯನೆಂದಾಡಿದು ದೇಶಿಕೇಂದ್ರ 


೫೨ 


ಗುಣಗಳೇ ಆಭರಣವಾಗಿ ಉಳ್ಳ ಶಿಷ್ಯರಾದ ನಾವು ಇದ್ದರೂ ಗುರುಗಳು ಈ ಧೂರ್ತ 
ನಿಗೇ ಒಲಿದಿದ್ದಾರೆ . ಲೋಕದಲ್ಲಿ ವಿದ್ವಾಂಸರ ಸಮೂಹಕ್ಕೆ ಗುರುಶಿಷ್ಯರ ನಡೆವಳಿಕೆಯ 
ರೀತಿ ನೀತಿಗಳನ್ನು ತಪ್ಪಿ ದುಷ್ಟ ಮಾರ್ಗದಲ್ಲಿ ನಡೆದರೆ ದೇವತ್ವವು ಸ್ವಲ್ಪವಾದರೂ 
ಉಂಟಾದೀತೇ ? ಮನುಷ್ಯತ್ವವೆಂಬುದು ನಾಶವಾಗುವುದಿಲ್ಲವೆ ? ' ೫೦ . ' ದೊಡ್ಡವ 
ರಾದ ( ನಮ್ಮಂಥ) ಶಿವಭಕ್ತಿಯಲ್ಲಿ ಸಹೋದರರೆನಿಸಿದವರು ಮಂಚವನ್ನು ಹತ್ತಲು 
ಹಿಂಜರಿದು ಭಯಗೊಂಡವರಾಗಿರುವಾಗ ಗುರುವು ಹತ್ತುವ ಮಂಚವನ್ನು ಈ ದುಷ್ಟನು 
ಹತ್ತಿ ಕುಳಿತನಲ್ಲವೇ ! ಭೂಮಿಯಲ್ಲಿ ಇವನಿಗಿಂತಲೂ ( ಹೆಚ್ಚಾದ) ಇನ್ನೊಬ್ಬ ಗುರು 
ದ್ರೋಹಿ ಯಾವನಿದ್ದಾನೆ ? ೫೧ . ' ಇವನ ತಲೆಯನ್ನು ಕಡಿದು ಭೂಮಿಯಲ್ಲಿ 
ಉರುಳಿಸಿ ಬಿಡುತ್ತೇವೆ ' ಎಂದು ಪೌರುಷದಿಂದ ಕೂಡಿಕೂಗುವಕೋಲಾಹಲವನ್ನು 
ಅತಿ ನಿರ್ಮಲ ಮನಸ್ಸಿನ ಗುರುಶ್ರೇಷ್ಠನುಕೇಳಿ ಓಹೋ ! ಎಂದು ನಿಲ್ಲಿಸಿ ನಸುನಗುತ್ತ 
೫೨ . ಈಶ್ವರನಂತೆ ಪ್ರಕಾಶಿಸುವ ಸ್ವರೂಪವುಳ್ಳ ಗುರುದೇವನು ಮಂಚದ ಮೇಲಿನಿಂದ 
ನಿನ್ನನ್ನು ಇಳಿಯಲಿಕ್ಕೆ ಹೇಳಿ ಶೀಘ್ರವಾಗಿ ಇಳಿಸಿ , ಮುಂಭಾಗದಲ್ಲೊಂದು ಶೂಲದ 
ಕಂಬವನ್ನು ನಿಲ್ಲಿಸಿ, " ಎಲೈ ಶಿಷ್ಯರೇ ಗುರುದ್ರೋಹಿಯೆಂಬುದು ಅದು ಹಾಗಿರಲಿ 
ವ್ಯಾಕುಲವಿಲ್ಲದ ಮನಸ್ಸಿನಿಂದ ಗುರುಪಾದದಲ್ಲಿ ಆಸಕ್ತಿಯುಳ್ಳ ಬುದ್ದಿಯಿಂದ ನಿರ್ಮಲ 
ಚಿತ್ರರೆನಿಸಿರುವ ನೀವು ಈ (ಎದುರಿಗಿರುವ) ಶೂಲವನ್ನು ಪ್ರೀತಿಯಿಂದ ಹತ್ತಿರಿ . ನಾನು 


1 ಪ್ರಣವ (ಗ, ಮು ) 


ಬಸವರಾಜ ವಿಜಯಂ 


ಎನೆ ಕೇಳ್ತಾಚಾರ್ಯನಂಘ್ರದ್ವಯಕೆ ಮಣಿದಿದೇವೇಳ್ತಿರೋವೋವೊ ಮುನ್ನೂ 
ರ್ಮೇ ನಿತ್ಯಾಂತಂ ಮಂಚಮೇಜಿಸಸಿದಿರಕಟಿಂದೊರ್ಮೆ ಶೂಲಾಗ್ರಮಂ ಭೋಂ 
ಕನೆ ಪತ್ತಿಟ್ಟು ನೀವಾಗ್ರಹಿಸಿದಪಿರಿದಕ್ಕಾರ್ಪೆವೇ ವಂಚಮೇಲಿ 
ರ್ದನನೀ ಶೂಲಾಗ್ರಮಂ ಪತ್ತೆನುತೆ ಬೆಸಸೆ ತಾಂ ಪುಗುಂ ಮಾಣದೀಗಲ್ 


೫೩ 


ವಿದಿತ ಗುರುವಾಕ್ಯಮಂ ಮೀ 
ಅದ' ಭಕ್ತಂ ಮುನ್ನ ಮwದಾ ಮಂಚವನೇ 
ಅದನಕ್ಕೆ ಬಸಿದ ಶೂಲಮ 
ನಿದನಿಂದೇಯಿ ಬೆಸಸೆ ಪೆಟಸಾರ್ದಪನೆ 


ಖಾಣಮನೆ ಕೊಂಡುದಕೆ ಕಡಿ 
ಯಾಣಂ ತಾನುಚಿತವೆಂಬ ಗಾದೆಯ ತಟದಿಂ 
ಮಾಣದೆ ಮಂಚಮವೇದ| 
ಜಾಣಂಗಿದು ಯುಕ್ತವಲೆ ಶೂಲಾರೋಹಂ 


೫೫ 


ವ|| ಎಂದವರ್ನುಡಿದು ಪೆಣಸಾರೆ ಗುರುವರ ಗುರುಭಕ್ತನೆನಿಪ ನಿನ್ನನಮಂದಕೃಷಾ 
ರಸಭರಿತಕಟಾಕ್ಷದಿನಭೀಕ್ಷಿಸಿ ವಾತ್ಸಲ್ಯದಿಂ ಸಾರೆಗರೆದು ನಿಜತಾಂಬೂಲಪ್ರಸಾದಮಂ ಕರುಣಿಸೆ 


ನಿಮ್ಮ ಮನಸ್ಸಿನ ದೃಢತೆಯನ್ನು ನೋಡುತ್ತೇನೆ,' ಎಂದು ಹೇಳಿದನು . ೫೩ . ಹೀಗೆಂದು 
ಗುರುವು ಹೇಳಲು ಗುರುವಿನ ಎರಡೂ ಪಾದಗಳಿಗೆ ನಮಸ್ಕರಿಸಿ, “ ಓ ಹೋ ಹೋ ! 
ಇದೇನು ಹೇಳುತ್ತಿದ್ದೀರಿ. ಈ ಪೂರ್ವದಲ್ಲಿ ಒಮ್ಮೆ ಮಂಚವನ್ನು ಹತ್ತಿರೆಂದು ಅಪ್ಪಣೆ 
ಮಾಡಿದಿರಿ , ಅಕ್ಕಟಾ ! ಈಗ ಮತ್ತೊಮ್ಮೆ ಈ ಕೂಡಲೇ ಶೂಲದ ತುದಿಗೇರಬೇಕೆಂದು 
ಆಗ್ರಹ ಮಾಡುತ್ತಿದ್ದೀರಿ. ಇದಕ್ಕೆ ನಾವು ಸಮರ್ಥರಾದೇವೆಯೇ , ಮಂಚವನ್ನು 
ಹತ್ತಿದವನಿಗೆ ಈಗಶೂಲವನ್ನು ಹತ್ತು ಎಂದು ಅಪ್ಪಣೆ ಮಾಡಿದರೆ ಆತನು ತಪ್ಪದೆ 
ಹತ್ತುವನು ,' ೫೪, ಶ್ರೇಷ್ಟವಾದ ಗುರುವಾಕ್ಯವನ್ನು ಮಾರದಂಥ ( ಆ) ಭಕ್ತನು 
ಮೊದಲು ಸ್ವಲ್ಪವೂ ಅಳುಕದೆ ಆ ಮಂಚವನ್ನು ಹತ್ತಿದನಲ್ಲವೇ ? ಈಗ ಮೈನೆಯಾದ 
ಈ ಶೂಲವನ್ನು ಏರುವುದಕ್ಕೆ ಅಪ್ಪಣೆ ಮಾಡಿದರೆ ಹಿಂದೆಗೆಯುವನೇ ? ೫೫ . 
(ಕುದುರೆಗೆ) ' ಹುಲ್ಲನ್ನು ಕೊಂಡುಕೊಂಡದ್ದಕ್ಕೆ ಕಡಿವಾಣವೂ ತಾನು ಉಚಿತ' ಎಂಬ 
ಗಾದೆಗನುಗುಣವಾಗಿ ತಪ್ಪದೆ ಮಂಚವನ್ನೇರಿದ ಜಾಣನಿಗೆ ಈ ಶೂಲವನ್ನೇರುವಿಕೆಯು 
ಯೋಗ್ಯವಲ್ಲವೇ ?' ವ!! ಹೀಗೆಂದು ಆ ( ಇತರ) ಶಿಷ್ಯರೆಲ್ಲ (ಶೂಲವನ್ನೇರಲು) 
ಹಿಂದೆಗೆಯಲು ಗುರುಶೋಷ್ಕನು - ಗುರುಭಕ್ತನೆನಿಸಿದ ನಿನ್ನನ್ನು ವಿಶೇಷವಾದ ಕೃಪಾ 
ರಸಭರಿತನೋಟದಿಂದ ನೋಡಿ, ಪ್ರೀತಿಯಿಂದ ಸಮೀಪಕ್ಕೆ ಕರೆದು ತನ್ನ ತಾಂಬೂಲ 


1 ದೆ ( ಅ) 


2 ಬಾ ( ) 


ಸಪ್ತವಿಂಶಾಶ್ವಾಸಂ 


ಕೆಯ್ಯೋಂಡು ಭಕ್ತಿಯಿಂ ಸವಿದಂಗಲೇಪಂಗೆಯು ಪರಮಾನಂದಂಬಡೆದಿರೆ ಬಸಿದ ನಿಶಿತಶೂಲಮಂ 
ಕಣ್ಣನ್ನೆಯಿಂತೋರ್ಪುದುಮಾಗಳ 


ಹರ ಹರ ಬಣ್ಣಿಸಲ್ಕಳವೆ ನಿನ್ನಧಟಂ ಪೊಡಮಟ್ಟು ದಿವ್ಯ ಸ 
ದುರುಪದಪದ್ಮಕದ್ದು ತಮನಾಳೆ ಜನಂ ಪರಮಾನುರಾಗನಿ 
ರ್ಭರತೆಯನಪ್ಪುಕೆಯು ಪರಿತಂದೊಡನೇಯದೆ ಶೂಲಮಂ ಗುಣಾ 
ಕರ ಮೊನೆಯುರ್ಚಿ ಮೂಡೆನಡುನೆತ್ತಿಯೊಳೆಂತುಟೊ ಭಕ್ತಿ ವೈಭವಂ 


ರ್ಶಿ 


ಪರಮಗುರುಭೋ ನಮಯಂ 
ಬ ರವಂ ಸೊಗಯಿಸೆ ಮುಖಾಬ್ಬದೊಳ್ಳಿತನಗೆ ತ 
qರೆ ಮುನ್ನ ಮಂಚದ 
ಪರಿಯಿಂದೇಆರ್ದ ಶೂಲಮಂ ಗುರುಭಕ್ತಾ 


೫೭ 


ಮನಮದು ಗುರುವಿನೊಳಮರ್ದಿರೆ 
ತನುವಂ ನೀಂ ಸ್ಥಾಣುವಿಂಗೆ ಪದೆದರ್ಪಿಸಿ 
ತನುಮನದರ್ಪಣಭಾವವು 
ನೆನಸುಂ ಪಲ್ಲಟಿಸಿ ಮೆಜದೆ ಪೊಸತೆನೆ ವಿಬುಧರ್ 


ರೂಪವಾದ ಪ್ರಸಾದವನ್ನು ಕೊಡಲಾಗಿ , ಅದನ್ನು ಸ್ವೀಕರಿಸಿ ಭಕ್ತಿಯಿಂದ ತಿಂದು, 
ಮೈಗೆ ಸವರಿಕೊಂಡು , ಪರಮಾನಂದಭರಿತನಾಗಿ , ಚೂಪುಗೊಳಿಸಿದ ಹರಿತವಾದ 
ಶೂಲಾಯುಧವನ್ನು ಕಣ್ಣನ್ನೆ ಮಾಡಿ ಗುರುವು ತೋರಿಸಿದನು. ಆಗ - ೫೬ . ' ಹರ 
ಹರ ! ಸದ್ಗುಣ ಸಮೂಹಕ್ಕೆ ಆಗರನೆನಿಸಿದವನೇ , ನಿನ್ನ ಶೌಲ್ಯವನ್ನು ವರ್ಣಿಸುವುದಕ್ಕೆ , 
ಶಕ್ಯವೇ ? ಶ್ರೇಷ್ಠನಾದ ಸದ್ಗುರುವಿನ ಪಾದಕಮಲಗಳಿಗೆ ನಮಸ್ಕರಿಸಿ, ಜನರೆಲ್ಲ 
ಅದ್ಭುತಗೊಳ್ಳುವಂತ ಉತ್ಕೃಷ್ಟವಾದ ಪ್ರೇಮಾತಿಶಯವನ್ನು ತಾಳಿದವನಾಗಿ ಓಡಿಬಂದು 
ಕೂಡಲೇ ನಡುನೆತ್ತಿಯಲ್ಲಿ ಶೂಲದ ಮೊನೆಯು ಹಾಯು ಹೊರಬರುವಂತೆ 
ಶೂಲವನ್ನೇರಿದೆ ! ಭಕ್ತಿಯ ವೈಭವವು ಅದು ಎಂಥದೋ ! !' ೫೭. “ ಗುರು 
ಭಕ್ತನೇ , ಮೊದಲು ಮಂಚವನ್ನೇರಿದ ರೀತಿಯಲ್ಲೇ ' ಪರಮಗುರುಗಳಿಗೆ ನಮಸ್ಕಾರ 
ಗಳು ' ಎಂಬ ಧ್ವನಿಯು ಸೊಗಸಾಗಿರಲು ಮುಖಕಮಲವು ಕಿರುನಗೆಯಿಂದ ತುಂಬಿರಲು, 
ಶೂಲವನ್ನು ಏರಿದೆ ”. ೫೮. ಆ ನಿನ್ನ ಮನಸ್ಸು ಗುರುವಿನಲ್ಲಿ ಸೇರಿರಲು, ಪ್ರೀತಿಯಿಂದ 
ದೇಹವನ್ನು ಪರಮೇಶ್ವರನಿಗೆ (ಶೂಲವಿರುವ ಮೋಟುಮರಕ್ಕೆ ) ಅರ್ಪಿಸಿದೆಯಲ್ಲವೇ ? 
(ಹೀಗೆ) ತನು ಮನದ ಅರ್ಪಣಾಭಾವವನ್ನು ವ್ಯತ್ಯಾಸಗೊಳಿಸಿ ವಿದ್ವಾಂಸರೆಲ್ಲ ಇದು 
ನವೀನರೀತಿ ಎನ್ನುವಂತೆ ಮೆರೆದೆ', ( ಗುರುವಿಗೆ ದೇಹವನ್ನೂ , ಲಿಂಗಕ್ಕೆ ಮನಸ್ಸನ್ನೂ 
ಅರ್ಪಿಸಬೇಕಾದುದು ಕ್ರಮ ; ಈಗ ಗುರುವಿಗೆ ಮನಸ್ಸನೂ , ದೇಹವನ್ನು ಲಿಂಗಕ್ಕೂ 


ಬಸವರಾಜ ವಿಜಯಂ 


ಪರಮಾನಂದಸುಧಾಬಿಯ 
ನಿರದುರ್ವಿಪ ಗುರುಕಟಾಕ್ಷ ಕೌಮುದಿ ಕವಿದೆ 
ತರಿಸಿರೆ ಮುಗಿದಂಭೋಜದ 
ಪರಿಯಂ ಪರಿಭವಿಸಿ ಮುಗಿದ ಕರಮಿರೆ ನೊಸಲೊಳ 


ರ್ಶಿ 


ಗುರುಚರಣ ಧ್ಯಾನಾಮೃತ 
ಸರಸಿಯೊಳವಗಾಹವಿರೆ ಮನೋಹಂಸಂ ನೋ 
ಆರ ಬಗೆಯೊಳೊಗೆಯೆ ಕೌತುಕ 
ಮರರೆ ನಿಶಾತೋಗ್ರಸೂಲದೊಳ್ಳುಳ್ಳಿರ್ದೈ 


ಗುರುಪಾದಾಂಭೋಜಧಾಮಂ ಗುರುಚರಣಮಿಳತ್ರಾಂಶುಭಾನ್ವಲ್ಲಲಾಮಂ 
ಗುರುವಾಕ್ಯಪ್ರಾಣಸೀಮಂ ಗುರುಪದಕಮಲಧ್ಯಾನನಿರ್ಧತಕಾಮಂ 
ಗುರುವಂಶಾಂಬೋಧಿಸೋಮಂಗುರುಪದಯುಗಳೀನಿತ್ಯದತ್ತಪ್ರಣಾಮಂ 
ಗುರುತತ್ವಜ್ಞಾನಭೂಮಂ ಗುರುಹಿತಕರಣದೊಗರಾಗಾಭಿರಾಮಂ 
ವ || ಎನಿಸಿ ನೆಗಳೆವೆತ್ತು, ಮೆಅವ 


ಅರ್ಪಿಸಿದುದೇ ವಿದ್ವಾಂಸರು ನವೀನರೀತಿಯೆನ್ನುವ ವ್ಯತ್ಯಾಸಕಾರ ) ೫೯ - ೬೦. 
“ಉತ್ಕೃಷ್ಟವಾದ ಸಂತೋಷವೆಂಬ ಕ್ಷೀರ ಸಮುದ್ರವನ್ನು ತಪ್ಪದೆ ಹೆಚ್ಚಿಸುವ ಗುರುವಿನ 
ಕಡೆಗಣ್ಣಿನನೋಟವೆಂಬ ಬೆಳದಿಂಗಳು, ದಟ್ಟವಾಗಿ ಕವಿದಿರಲು, ಮೊಗ್ಗಾದ ( ಮುಕುಳಿತ 
ಗೊಂಡ) ತಾವರೆಹೂವಿನ ರೀತಿಯನ್ನು ತಿರಸ್ಕರಿಸುವಹಾಗೆ ಮುಗಿದಕೈಗಳು ಹಣೆಯ 
ಮೇಲೆ ಇರಲು, ಮನಸ್ಸೆಂಬ ಹಂಸಪಕ್ಷಿಯು ಗುರುವಿನ ಪಾದಧ್ಯಾನವೆಂಬ ಹಾಲಿನ 
ಸರೋವರದಲ್ಲಿ ಮುಳುಗಿರಲು, ನೋಡುವವರ ಮನಸ್ಸಿನಲ್ಲಿ ಆಶ್ಚಠ್ಯವುಂಟಾಗುವ 
ಹಾಗೆ, ತೀಕ್ಷವಾದ ತುದಿಯುಳ್ಳ ಶೂಲದ ಮೇಲೆ ಕುಳಿತುಕೊಂಡೆ ಅಬ್ಬಬ್ಬಾ !? 
೬೧. ' ಗುರುವಿನ ಪಾದಕಮಲ ಪುಷ್ಪದ ಹಾರವನ್ನುಳ್ಳವನೂ , ಗುರುವಿನ ಪಾದ ಕಮಲ 
ದಲ್ಲಿ ಕೂಡಿರುವಧೂಳಿಯೇ ಪ್ರಕಾಶವಯನವಾದ ಭೂಷಣವಾಗಿ ಉಳ್ಳವನೂ , ಗುರು 
ವಾಕ್ಯವೇ ಪ್ರಮಾಣವೆಂಬ ನಂಬಿಕೆಯು ಎಲ್ಲೆಕಟ್ಟಾಗಿ ಉಳ್ಳವನೂ , ಗುರುವಿನ ಪಾದ 
ಕಮಲವನ್ನು ಧ್ಯಾನ ಮಾಡುವುದರಿಂದ ಹೋಗಲಾಡಿಸಿಕೊಂಡ ಕಾಮನೆಗಳ ಸುಖಗಳನ್ನು 
ಇವನೂ , ಗುರುವಿನವಂಶವೆಂಬ ಸಮುದ್ರಕ್ಕೆ ಚಂದ್ರಪ್ರಾಯನಾದವನೂ , ಗುರುವಿನ 
ಪಾದಯಕ್ಕೋಸುಗ ನಿತ್ಯವೂ ಮಾಡುತ್ತಿರುವ ನಮಸ್ಕಾರಗಳಿಂದ ಕೂಡಿದವನೂ , 
ಗುರುವಿನ ಭಾವವನ್ನು ತಿಳಿಯುವಿಕೆಗೆ ಆಸ್ಪದನಾದವನೂ , ಗುರುವಿಗೆ ಹಿತವಾಗುವಂತೆ 
ಕಾರಮಾಡುವುದರಿಂದ ಮನೋಹರನಾದವನೂ ' - ವ|| ಎನಿಸಿಕೊಂಡು ಖ್ಯಾತಿವೆತ್ತು 


ಸಪ್ತವಿಂಶಾಶ್ವಾಸಂ 


ಗುರುಲಿಂಗಾರಂಘ್ರಸಮರ್ಚನೈಕಪರನಂ ಲಿಂಗಾಂಗಸಂಯೋಗಬಂ 
ಧುರನಂ ಭಾವಜಸರ್ವಗರ್ವಹರನಂ ಸಾಕಲ್ಯಮಾಂಗಲ್ಯಮಂ 
ದಿರನಂ ದುಷ್ಟತಮಃಪ್ರಚಂಡಕರನಂ ಸನ್ಮಾರ್ಗಸಂಚಾರಭಾ 
ಸುರನಂ ಭವ್ಯಜನಪ್ರಮೋದಕರನಂ ನಿನ್ನಂ ಭವದ್ದೆ ಶಿಕಂ 


ಉದಯಗಿರಿಶೃಂಗದಗ್ರದೊ 
ಳುದಯಿಸಿದಿನನಂ ಪರಾಭವಿಸಿ ಘನಶೂಲಾ 
ಗ್ರದೊಳೆಸೆವನನನಳಿನಮಧು 
ರದಯಾರಸಭರಿತದೃಷ್ಟಿಯಿಂದೀಕ್ಷಿಸಿದ 


ಪ್ರಾಜ್ಯಗುರುಭಕ್ತಿನಿಜಸಾ 
ಮಾಜ್ಯಕ್ಕಭಿಷೇಕಿಪಂತೆ ವಿವಳೋದಕದಿಂ 
ಪೂಜ್ಯಗುರು ನಿಜಕಟಾಕ್ಷರು 
ಚಿಜೋತ್ಸೆ ಯನೊಲ್ಲು ಮೇಲದೇಂ ಬೀಜಿದನೋ 


ವ|| ಅಂತು ಕಾರುಣ್ಯರಸಮಂ ಮೊಗೆದು ಸೂಸುವಂತೆ ನಿರೀಕ್ಷಿಸಿ ಬೆಣಗುವಟ್ಟು ಬೆಬ್ಬಳಿಸಿ 
ನೋಳಶೇಷಶಿಷ್ಯರ ಲಜ್ಞಾನತಾನನಮಂ ನೋಡಿ ದೇಶಿಕೇಂದ್ರನಿಂತೆಂದಂ 


ಈತನ ಚರಿತ್ರಮೂತನ 
ನೂತನ ಗುರುಭಕ್ತಿ ಸೊಗಯಿಪೀತನ ಸುಗುಣ 


ಮೆರೆಯುವ ' ೬೨ - ೬೩ . ' ಗುರು - ಲಿಂಗಗಳ ಪಾದಗಳನ್ನು ಪೂಜಿಸುವುದರಲ್ಲಾ 
ಸಕ್ತನಾದವನೂ , ಲಿಂಗಾಂಗ ಸಾಮರಸ್ಯದಿಂದ ಮನೋಹರನಾಗಿರುವವನೂ , ಮನ್ಮಥನ 
ಅಹಂಕಾರವನ್ನು ನಾಶಮಾಡಿದವನೂ , ಸಮಸ್ತ ಮಂಗಳಗಳಿಗೂ ಗೃಹದೋಪಾದಿ 
ಯಲ್ಲಿರುವವನೂ , ಸನ್ಮಾರ್ಗದಲ್ಲಿ ನಡೆಯುವುದರಿಂದ ಪ್ರಕಾಶಿಸುವವನೂ ಸಜ್ಜನರು 
ಗಳಿಗೆ ಸಂತೋಷವನ್ನುಂಟುಮಾಡುವವನೂ ಆದ ನಿನ್ನ ಗುರುಶ್ರೇಷ್ಟನು ಪೂರ್ವಾಚಲದ 
ಕೋಡುಗಲ್ಲಿನ ತುದಿಯಲ್ಲಿ ಉದಯಗೊಳ್ಳುತ್ತಿರುವ ಸೂಯ್ಯನನ್ನು ತಿರಸ್ಕಾರಗೊಳಿಸುವ 
ರೀತಿಯಲ್ಲಿ ಭಯಂಕರ ಶೂಲದ ತುದಿಯ ಮೇಲೆಶೋಭಿಸುವ ನಿನ್ನನ್ನು ನಿರ್ಮಲವಾದ 
ಕಾರುಣ್ಯರಸದಿಂದ ತುಂಬಿದ ಕಣ್ಣಿನ ಕೊನೆಗಳಿಂದ ನೋಡಿದನು .' ೬೪ . ' ಆ 
ಪೂಜ್ಯನಾದ ನಿನ್ನ ಗುರುವು ಪವಿತ್ರ ( ಪ್ರಾಜ್ಯ) ವಾದ ಗುರುಭಕ್ತಿಯೆಂಬ ತನ್ನ 
ಸಾಮ್ರಾಜ್ಯಕ್ಕೆ ನಿರ್ಮಲಜಲದಿಂದ ಅಭಿಷೇಕ ಮಾಡುವನೋ ಎಂಬಂತೆ , ಶಿಷ್ಯನಾದ 
ನಿನ್ನ ಮೇಲೆ ಕಡೆಗಣೋಟದ ಕಾಂತಿಯೆಂಬ ಬೆಳದಿಂಗಳನ್ನು ಅದೇನು 
ಪ್ರಸರಿಸಿದನೋ !' ವ!! ಆ ರೀತಿ ಕಾರುಣ್ಯರಸವನ್ನು ತುಂಬಿ ಸುರಿಯುವಹಾಗೆ 
ನಿರೀಕ್ಷಿಸಿ, ಆಶ್ಚರಗೊಂಡು ಭಯಪಟ್ಟು ನೋಡುತ್ತಿರುವ ಸಮಸ್ತ ಶಿಷ್ಯರುಗಳ ಲಜ್ಜೆ 
ಯಿಂದ ಬಾಗಿಹೋದ ಮುಖವನ್ನು ಆ ಗುರುಶ್ರೇಷ್ಟನು ನೋಡಿ, ಹೀಗೆ ಹೇಳಿದನು . 
೬೫ . “ ಈ ಗುರುಭಕ್ಕಾರನ ಚರಿತ್ರೆ , ಈತನ ನೂತನವಾದ ಗುರುಭಕ್ತಿ , . ಈತನ 


5 + 


ಬಸವರಾಜ ವಿಜಯಂ 


ಪ್ರಾತವಿವಂಗಲ್ಲದೆ ಮ 
ತೈತೆಆದಿಂ ಬಯಸೆ ಪೆಂರ್ಗದೇನಾದಪುದೊ 


೬೫ 


ಪ್ರದ್ಯೋತನ ಘನರುಚಿಯಂ 
ಖದೊತಂ ಫಣಿಪಶಕ್ತಿಯುಮನೊಳೆ ವಲಂ | 
ಸದ್ಯೋಗಿಯ ಯೋಗವನಬ 
ಲೋಗರತಂ ನಿತಾಂತವೇಳಸಿದೊಡೊಳವೇ 


ಈತನ ಪೆಂಪುವೆತ್ತ ಗುರುಭಕ್ತಿ ಗುರುವ್ರತನಿಷ್ಪಗುಜ್ಜಳ 
ಖ್ಯಾತಿಗೆ ನೀವಸೂಯೆವಿಡಿದಿರ್ಪಿರನೇಕಪುರಾಣತಂತ್ರವೇ 
ದಾತಿಶಯೇತಿಹಾಸದ ಪುರಾತನನೂತನಭಕ್ತರೊಳೋದ 
ಲ್ಲಿ ತೇವಪ್ಪ ಶೌರ್ಯಯುತಭಕ್ತಿಯನಾಲಿಪಿರೇ ಧರಿತ್ರಿಯೋಲ್‌ 


ಕಂಡೇಂ ಬಲ್ಲಿರೆ ಮಹಿಮಕ 
ರಂಡನ ಮತ್ತು ತನ ಪೋಲ್ಪ ಚಲವಂತರನು 
ದಂಡತೆಯಿಂ ಗರ್ವಮನೋಳ 
ಕೊಂಡಾವೇ ಭಕ್ತರೆಂದು ಬೆಳದಪಿರಿಳೆಯೋವ್ 


ನಿಮಗೆ ಗುರುಭಕ್ತಭಕ್ತಿ 
ಕ್ರಮಮಮರ್ವುದೆ ಸುರಮಹೀಜ ಮಹಿಮೆಯದೆಂತುಂ 


ಸೊಗಸುಗೊಂಡ ಸುಗುಣಗಳ ಸಮೂಹ ( ಇವೆಲ್ಲ) ಇವನಿಗೇ ಅಲ್ಲದೆ , ಮತ್ತೆ 
ಇಚ್ಛೆಪಟ್ಟರೆ ಪರರಿಗೆ ಯಾವರೀತಿಯಿಂದಲಾದರೂ ಉಂಟಾದೀತೇ ? ೬೬ . ಮಿಂಚಿನ 
ಹುಳುವು ಸೂರನ ದೊಡ್ಡ ಕಾಂತಿಯನ್ನೂ , ನೀರುಹಾವು ಆದಿಶೇಷನ ಸಾಮರ್ಥ 
ವನ್ನೂ , ದುರ್ಬಲ ಪ್ರಯತ್ನದಲ್ಲಿ ಆಸಕ್ತನಾದವನು ( ಅಥವಾ ಸ್ತ್ರೀಲೋಲನಾದ 
ವನು ) ಶ್ರೇಷ್ಠಯೋಗಿಯ ಯೋಗಮಾರ್ಗವನ್ನೂ ಬಯಸಿದರೆ ನಿಶ್ಚಯವಾಗಿ 
( ಅವನಿಗೆ) ಉಂಟಾದಾವೇ ? ೬೭. ಈತನ ಘನತೆಯಿಂದ ಕೂಡಿದ ಅತಿಶಯ 
ವಾದ ಗುರುಭಕ್ತಿಯ ವ್ರತದ ನಿಷ್ಠೆಗೆ, ಉಜ್ವಲವಾದ ಖ್ಯಾತಿಗೆ, ನೀವೆಲ್ಲ 
ಹೊಟ್ಟೆಕಿಚ್ಚು ಪಟ್ಟು , ಇದ್ದೀರಿ. ಲೋಕದಲ್ಲಿ ಅನೇಕ ಪುರಾಣ, ಆಗಮ , ವೇದ 
ಶ್ರೇಷ್ಠವಾದ ಇತಿಹಾಸಗಳಲ್ಲಿ ಪುರಾತನ ಭಕ್ತರೊಳಗೆ, ಪ್ರಖ್ಯಾತಿಯನ್ನು ಹೊಂದಿ , ಈ 
ರೀತಿಯಲ್ಲಿರುವ ಸಾಮರ್ಥದಿಂದಕೂಡಿದ ಭಕ್ತಿಯನ್ನು ಕೇಳಿದ್ದೀರಾ ?' ೬೮. ' ಮಹಿ 
ಮೆಯ ಭರಣಿಯಂತಿರುವ, ನನ್ನ ಈ ಗುರುಪುತ್ರನನ್ನು ಹೋಲುವ (ಸರಿಗಟ್ಟುವ) 
ಛಲವಂತನನ್ನು ( ಛಲದಿಂದ ಕೂಡಿದ ಶಿಷ್ಯನನ್ನೂ ) ಕಂಡು ಬಲ್ಲಿರಾ ! ಅಹಂಕಾರ 
ದಿಂದ ಗರ್ವವನ್ನು ಒಳಗೊಂಡು ಲೋಕದಲ್ಲಿ ನಾವೇ ಭಕ್ತರೆಂದು ಸೆಟೆಯುತ್ತಿದ್ದಿರಿ 
( ಸೆಡೆಯುತ್ತಿದ್ದೀರಿ).' ೬೯ , 'ನಿಮಗೆ ಗುರು ಭಕ್ತಿಯ ರೀತಿಯು ಉಂಟಾದೀತೆ ? 
ಆ ಕಲ್ಪವೃಕ್ಷದ ಮಹತ್ವವು ಕಾಡುಮರಗಳ ಸಮೂಹಕ್ಕೆ ಹೇಗಾದರೂ ಸಮಾನ 


ಸಪ್ತವಿಂಶಾಶ್ವಾಸಂ 


ಸಮನಿಸುಗುಮೆ ಕಾನನಕುಜ 
ಸಮಿತಿಗೆ ಬಅದೇಕೆ ಭಕ್ತಿಭಾವದ ಬಿಲಕಂ 


5 


ಮಂಚವನೇಟದ ತೇಜದಿಂ 
ದಂಚಿತಮತಿಯಡರ್ದನರರೆ ಶೂಲಮನಿದು ತಾಂ 
ಮಂಚಮದು ಶೂಲವೆಂಬ ವಿ . 
ಸಂಚುಂಟೆ ಮುದುಕ್ಕಿ ಜೀವಮಾದಂಗಿಲೆಯೊಳ್ 


ಧರಣಿಯೊಳಿವಂಗೆ ಸಂದುದು 
' ಗುರುವಚನಮಲಂಘನೀಯವೆಂಬು ವಲಂ 
ಪರಿದೇಆನೆ ಶೂಲಮನಾ 
ದರದಿಂ ಭರದಿಂದಮೇಣ ಮೇಟಿದುದಱಿಂದಂ 


ಇವನಮ್ಮ ಕೃಪಾಪಾತ್ರಂ 
ವಿವರಿಸೆ ಮತ್ ಕ್ಷಮೆಗೆ ಪಾತ್ರರಪ್ಪಿರಿ ನೀಮೆ 
ದವರೊಡನೆ ನುಡಿದು ನೋಳ್ಳುದು 
ಜವದಿಂ ದೃಷ್ಟಾಂತಮಂ ಬಳಿಕ್ಕೆನುತಾಗಳ 


ವ! ಇಂತೆಂದವರ್ಗಮರಗುಂಡ ಮಲ್ಲಿಕಾರ್ಜುನಾರ್ಯ೦ ತ್ವನ್ಮಹತ್ವಮಂ ನಿರವಿಸಿ ಭವದಲ್ಲಿ 
ಮುಖನಾಗಿ ಕೃಪಾವಲೋಕನದಿನಭೀಕ್ಷಿಸಿ - - 


ವಾದೀತೇ ? ವ್ಯರ್ಥವಾದ ( ಈ ) ಭಕ್ತಿಭಾವದ ಬಿಂಕವು (ನಿಮಗೆ) ಏಕೆ ?? 
೭೦ . 'ಪೂಜ್ಯವಾದ ಬುದ್ದಿಯುಳ್ಳ ( ಈ ) ಗುರು ಭಕ್ತಾರನು ಮಂಚವನ್ನೇರಿದ ರೀತಿ 
ಯಲ್ಲಿಯೇ ಶೂಲವನ್ನು ಅಬ್ಬಬ್ಬಾ ! ಏರಿ ಬಿಟ್ಟನು ! ಲೋಕದಲ್ಲಿ ನನ್ನ ವಾಕ್ಯವೇ 
( ಗುರುವಾಕ್ಯವೇ ) ಪ್ರಮಾಣವಾಗಿ ಉಳ್ಳವನಾದವನಿಗೆ ಇದು ಮಂಚ , ಅದು ಶೂಲ 
ಎಂದೆನ್ನುವ ಭೇದಭಾವವುಂಟೇ ?' ೭೧ . ಓಡಿಹೋಗಿಶೂಲವನ್ನು ಹತ್ತು ಎನ್ನಲು 
ಆದರ ಪೂರ್ವಕವಾಗಿ ಭರದಿಂದ ಹೋಗಿ (ಶೂಲವನ್ನ ) ಏರಿ ಮೆರೆದದ್ದರಿಂದ 
ಧರಣಿಯಲ್ಲಿ ' ಗುರುವಚನವು ಉಲ್ಲಂಘಿಸುವಂತಹುದಲ್ಲ' ಎಂಬ ಮಾತು ಇವನಿಗೇ 
ನಿಶ್ಚಯವಾಗಿ ಸಂದಿತಲ್ಲವೆ !' ೭೨ . ' ಇವನೇ ನಮ್ಮ ಕೃಪೆಗೆ ಪಾತ್ರನು; ವಿವರವಾಗಿ 
ನೋಡಿದರೆ ನನ್ನ ಕೃಪೆಗೆ ನೀವು ಪಾತ್ರರಲ್ಲದವರಾಗುತ್ತೀರಿ' (ಹೀಗೆಂದು) ಅವ 
ರೊಡನೆ ಮಾತನಾಡಿ ಬಳಿಕ ಶೀಘ್ರವಾಗಿ ದೃಷ್ಟಾಂತವನ್ನು ನೋಡಿರಿ ಎನ್ನುತ್ತ , ಆಗ 
ವ || ಆ ಅಮರಗೊಂಡ ಮಲ್ಲಿಕಾರ್ಜುನಾರನು ಹೀಗೆ ಅವರಿಗೆ ತನ್ನ ಮಹಿಮೆಯನ್ನು 
ಹೇಳಿ ನಿನ್ನ ಕಡೆಗೆ ( ಗುರುಭಕ್ಕಾರನ ಕಡೆಗೆ ತಿರುಗಿ ಕೃಪಾ ಪೂರ್ಣದೃಷ್ಟಿಯಿಂದ 


* 


1 ಇ ( ದ ) . 


$ 


ಬಸವರಾಜ ವಿಜಯ 


ಎಲೆ ಗುರುಭಕ್ಕೆ ನಿನ್ನ ಗುರುಭಕ್ತಿಮಹಾಪ್ರಮಥೇಂದ್ರರುದ್ರಭ 

ಲಲಿತಭಕ್ತಿಪದ್ದತಿಗೆ ಸಂದುದು ನೀನಿಳಿತರ್ಪುದಿನ್ನೆನು 
ತಲಘಟ್ಟದೂಕ್ತಿಯಿಂ ಕರೆಯೆ ಸದ್ಗುರು ನೀಂ ನಿರ್ಮಿ ಅ ಕೈಗಳಂ 
ಪಲಗೆಯೊಳುದ್ದ ಮೆಟ್ಟಲುಗೆ ಶೂಲಮುದಗ್ರತರಪ್ರಭಾವದಿಂ 


ನೆಗೆದಿಳೆಗವತರಿಸಿ ಜನಂ | 
ಪೊಗಳುತ್ತಿರೆ ಗುರುಪದಾಬ್ಬಕೆಗಿದೆ ನಿನ್ನಂ 
ತೆಗೆದು ಬಿಗಿಯಪ್ಪಿ ಸಂತಸ 
ದೊಗುಮಿಗೆಯಿಂನೋಡಿದೇಶಿಕಂ ನಲಿದೊಲವಿಂ 


ವಿಮಳನಿಜಪ್ರಸಾದಸುಧೆಯಿಂ ತಣಿಪುತ್ರ, ನೆಗಳೆವೆತ್ತ ಸಂ 
ಭ್ರಮವನಲರ್ಚಿ ರಂಜಿಸಿದೆ ಶೈವಸಹೋದರರೆಲ್ಲ ವಿಸ್ಮಯ 
ಕ್ರಿಮಿತ ಕಟಾಕ್ಷರಕ್ಷತಭವತ್ತನುವಂ ನಡೆನೋಡಿಚೋದ್ಯಮೆಂ 
ದಮರ್ದತಿ ಭೀತಿಯಿಂ ಪೊಗಳೆ ನಿನ್ನಯ ಸದ್ಗುರುಭಕ್ತಿವೈಭವಂ 


ಅಂದಿಳೆಯಲ್ಲಿ ರಂಜಿಸಿದುದಿಂದುಮನನತರಪ್ರಭಾವದೊ 
ಇಂದುದು ಸರ್ವಲೋಕಮಲ್ವುತಿರೆ ದೇಶಿಕಸತ್ಯಪಾಬಿ ಹೂ 


ನಿರೀಕ್ಷಿಸುತ್ತ ೭೩ - ೭೪, ' ಎಲೈ ಗುರುಭಕ್ತನೇ , ನೀನುತೋರಿಸಿದ ಗುರುಭಕ್ತಿಯು ಮಹಾ 
ಪ್ರಮಥಶ್ರೇಷ್ಟರ, ರುದ್ರ ಭಕ್ತರುಗಳ ಮನೋಹರವಾದ ಭಕ್ತಿಯ ಪದ್ದತಿಗೆ ಸಮಾನ 
ವಾದದ್ದಾಗಿದೆ. ನೀನು ಇನ್ನು (ಶೂಲದಿಂದ) ಇಳಿದು ಬರಬೇಕು.' ಎನ್ನುತ್ತ ಆ 
ಸದ್ಗುರುವು ವಿಶೇಷವಾದಕೋಮಲಗೊಂಡ ಮಾತುಗಳಿಂದ ಕರೆಯಲಾಗಿ ನೀನು ಕೈ 
ಗಳನ್ನು ಮುಂದಕ್ಕೆ ಚಾಚಿ, ಹಲಗೆಯ ಮೇಲೆಊರಿ, ಉದ್ದವಾಗಿಯೇ ಎದ್ದು , ಶೂಲವು 
ನಡುಗುವಹಾಗೆ ಅತ್ಯುತ್ಕೃಷ್ಟ ಮಹಿಮೆಯಿಂದ ಹಾರಿ, ಭೂಮಿಗಿಳಿದು, ಜನವೆಲ್ಲ ಹೊಗ 
ಳುತ್ತಿರಲಾಗಿ , ಗುರುವಿನ ಪಾದಕಮಲಗಳಿಗೆ ನಮಸ್ಕರಿಸಿದವನಾದೆ, ಗುರುಶ್ರೇಷ್ಟನು 
ನಿನ್ನನ್ನು ಎಳೆದುಕೊಂಡು ಬಿಗಿಯಾಗಿ ಹಿಡಿದು ಅಪ್ಪಿಕೊಂಡು, ಸಂತೋಷದ ಆಧಿಕ್ಯ 
ದಿಂದ ನೋಡಿ, ಅನುರಾಗದಿಂದ ನಲಿದನಲ್ಲವೇ !' ೭೫. 'ನಿರ್ಮಲವಾದ ತನ್ನ 
ತೀರ್ಥ ಪ್ರಸಾದಗಳಿಂದ ತೃಪ್ತಿಪಡಿಸುತ್ತ ಖ್ಯಾತಿವೆತ್ತ ಸಂಭ್ರಮವನ್ನು ಅರಳಿಸಿ ರಂಜಿಸು 
ತಿರಲು, ಶಿವಭಕ್ತಿ ಸಹೋದರರೆಲ್ಲ ( ಶಿವಭಕ್ತಿಯ ವಿಷಯದಲ್ಲಿ ಸಹೋದರರೆನಿಸಿದವ 
ರೆಲ್ಲ) ಆಶ್ಚರದಿಂದ ಕೂಡಿದ ನಿಶ್ಚಂಚಲವಾದ ಕಣ್ಣುಗಳಿಂದ (ನಟ್ಟನೋಟದಿಂದ) 
ಕೂಡಿ, ಗಾಯವೇ ಇಲ್ಲದಿರುವ ನಿನ್ನ ಶರೀರವನ್ನು ಕಂಡು, ಆಶ್ಚರ್ಯದಿಂದಲೂ 
ಅತ್ಯಂತ ಭೀತಿಯಿಂದಲೂ , ನಿನ್ನ ಸದ್ಗುರು ಭಕ್ತಿಯನ್ನು ಹೊಗಳಿದರಲ್ಲವೇ ' ೭೬ . 
ಹಿಂದಿನ ಕಾಲದಲ್ಲಿ ಪ್ರಕಾಶಿಸಿದ್ದು ಈಗಲೂ ಕೂಡ ಅತ್ಯಧಿಕವಾದ ಮಹತ್ವದಿಂದ 
ಉಂಟಾಯಿತು. ಹೇ ಶಿವಗಣಗಳ ಸಂತೋಷವೆಂಬ ಕಮಲಗಳ ಗುಂಪಿಗೆ ಸೂರ 
ನಂತಿರುವ ಗುರುಭಕ್ತಾಶ್ಯನೇ , ನಿನ್ನ ಈ ಗುರುಭಕ್ತಿಯು ಗುರುಶ್ರೇಷ್ಠನಾದ ಅಮರ 


ಪಂಚವಿಂಶಾಶ್ವಾಸಂ 


ಈಂದುವಿದಕ್ಕೆ ನಿನ್ನ ಗುರುಭಕ್ತಿಮಹತ್ವಪರಂಪರೊರ್ಮಿಕಾ 
ಬೃಂದಸುಧಾತರಂಗಿಣಿ ಗಣೋತ್ಸವಪದ್ಯವನಪ್ರಭಾಕರಾ 
ಆರಂವರಯ್ಯ ನಿನ್ನಯ 
ಸಾರಾಚಾರಪ್ರಸನ್ನ ಗುರುಭಕ್ತಿಯ ವಿ 
ಸ್ವಾರಪ್ರಭಾವಮಂ ಕಾ 
ಮಾರಾತಿಯುಮಾದೊಡೊರ್ಮೆ ತಾಂ ತಿಳಿದವನೇ 
ಗುರುಪಾದಾಂಬುಜಭ್ಯಂಗ ಸದ್ಗುರುಕರಾಂಭೋಜಾತಜಾತಾಂಗ ಸ 
ದುರುಸೇವಾಪರತಂತ್ರ ಸದ್ದು ರುಕೃಪಾಲ ಶಸನ್ಮಂತ್ರ ಸ . 
ದುರುನಾಮಾಮೃತತೃಪ್ತ ಸದ್ಗುರುನಿರೂಪವಾತಸಂಪ್ರಾಪ್ತ ಸ 
ದುರುಪಾದಾಂಬುನಿಷಿಕ್ತಸಾರ ಗುರುಭಕ್ತಖ್ಯಾತಿವಿಖ್ಯಾಪಿತಾ 


ಎಂದಿಂತೆಲ್ಲರ್ಕರಂ ಕೀರ್ತಿಸುತಿರೆ ಬಸವಂ ಕೇಳು ತಾನೆಯು ತುಂ ನ 
ಣ್ಣಿಂದಂ ಮೆಯ್ಕೆಕ್ಕಿ ಕೆಯ್ಯಂ ಮುಗಿದೆಲೆ ಗುರುಭಕಾರ್ಯ ನಿನ್ನನ್ನ ರಾರ್ಪೆಂ 
ಪೊಂದಿರ್ದೀ ಶ್ರೀಗುರುಶ್ರೀಪದಯುಗಳಲಸದೃಕ್ಕಿಯೊಳೋಳ್ಕೊಡೆಂದಾ 
ನಂದಂಬೆಟ್ಟು ಕೊಂಡಾಡುತೆ ಸೊಗಯಿಸಿದಂ ವೀರಶೈವಾಬ್ಲಿ ಚಂದ್ರಂ 


ಗೊಂಡ ಮಲ್ಲಿಕಾರ್ಜುನಾರನಶ್ರೇಷದಯೆಯೆಂಬ ಸಮುದ್ರಕ್ಕೆ ಚಂದ್ರನಂತೆ ( ಅವನ) 
ಮಹಿಮೆಯ ಪರಂಪರೆಯೆಂಬ ತೆರೆಗಳ ಗುಂಪುಳ್ಳ ಅಮೃತದ ಪ್ರವಾಹವೇ ಅಲ್ಲವೇ ? 
೭೭. 'ಅಯ್ಯ , ನಿನ್ನ ಶ್ರೇಷ್ಠವಾದ ಆಚಾರದಿಂದ ಪರಿಶುದ್ಧವಾದ ಗುರುಭಕ್ತಿಯ ಈ 
ವಿಸ್ತಾರವಾದ ಪ್ರಭಾವವನ್ನು , ಯಾರು ತಿಳಿಯಲು ಶಕ್ಯ ? ಶಿವನಾದರೂ ಅವನು 
ಒಂದು ಸಲ ತಿಳಿದಾನೇ ?' ೭೮. ' ಗುರುವಿನ ಪಾದ ಕಮಲಕ್ಕೆ ಶೃಂಗಸ್ವರೂಪನೂ , 
ಶ್ರೇಷ್ಠ ಗುರುವಿನ ಹಸ್ತ ಕಮಲದಿಂದ ಹುಟ್ಟಿದ ( ಅನುಗ್ರಹ) ದೇಹವುಳ್ಳವನೂ , 
ಶ್ರೇಷ್ಠ ಗುರುವಿನ ಸೇವೆಯಲ್ಲಿ ಆಸಕ್ತನಾದವನೂ , ಶ್ರೇಷ್ಠ ಗುರುವಿನ ದಯೆಯಿಂದ 
ಪಡೆಯಲ್ಪಟ್ಟ ಶಿವಮಂತ್ರವನ್ನುಳ್ಳವನೂ , ಸದ್ಗುರುವಿನ ನಾಮವೆಂಬ ಅಮೃತದಿಂದ 
ತೃಪ್ತಿಗೊಂಡವನೂ , ಸದ್ಗುರುವಿನ ಆಜ್ಞೆಯ ಸಮೂಹವನ್ನು ಹೊಂದಿದವನೂ , 
ಒಳ್ಳೆಯ ಗುರುವಿನ ಪಾದೋದಕದಿಂದ ಅಭಿಷೇಕಗೊಂಡವನೂ , ಒಳ್ಳೆಯ ನಡತೆ 
ಯಿಂದುಂಟಾದ ಪ್ರಸಿದ್ದಿಯಿಂದ ಪ್ರಚುರಪಡಿಸಲ್ಪಟ್ಟವನೂ ಆದ ಶ್ರೇಷ್ಠ ಭಕ್ತಿಸಾರ 
ವುಳ್ಳ ಗುರುಭಕ್ತನೇ !' ೭೯ . ಹೀಗೆನ್ನುತ್ತ ಎಲ್ಲರೂ ವಿಶೇಷವಾಗಿ ಹೊಗಳು 
ತಿದ್ದರು. ( ಇದನ್ನು ) ವೀರಶೈವವೆಂಬ ಸಮುದ್ರಕ್ಕೆ ಚಂದ್ರನೋಪಾದಿಯಲ್ಲಿರುವ 
ಬಸವಣ್ಣನುಕೇಳಿ, ಅವನು ಅಲ್ಲಿಗೆ ಬಂದು , ವಿನಯದಿಂದ ನಮಸ್ಕರಿಸಿ, ಕೈ ಜೋಡಿಸಿ 
“ ಎಲೈ ಗುರು ಭಕ್ತಾರನೇ , ವಿಚಾರಿಸಿ ನೋಡಿದರೆ ಘನತೆ ಹೊಂದಿರುವ ಈ ಶ್ರೀ 
ಗುರುವಿನ ಮಂಗಳಕರವಾದ ಪಾದಯಗಳ ಪ್ರಕಾಶಿಸುವ ಭಕ್ತಿಯಲ್ಲಿ ನಿನ್ನಂಥವ 
ರಾರಿದ್ದಾರೆ ?' ಎಂದು ಆನಂದಗೊಂಡು ಪ್ರೀತಿಯಿಂದ ಕೊಂಡಾಡುತ್ತ ಸೊಗಸು 


ಬಸವರಾಜ ವಿಜಯಂ 


ಗುರುಭಕ್ತನನಳಚರಿತಮ 
ನುರುಮುದದಿಂದೋದೆಕೇಳೆ ಬಿಡದಪ್ಪುದು ಸ 
ದುರುಪದಸುಭಕ್ತಿ ಸರ್ವೊ 
ತರಸುಖಸುಜ್ಞಾನಸಂಪದಂ ಶಿವಕೃಪೆಯಿಂ 


ಮಂಗಳಾಂಗಿ ಮಂಜುಳಾಂಬುಜಾಕ್ಕೆ ವಿಶ್ವವಿಶ್ನುತೇ 
ಶೃಂಗವೇಣಿ ಶಂಕರಾಂಕಪೀಠಿಕಾಸಮಾಶ್ರಿತೇ 
ತುಂಗದಾನವಾರಿ ವಾರಿಜೋದ್ಭವಾದಿವಂದಿತೇ 
ಸಾಂಗವೇದವೇದ್ಯ ರಕ್ಷಿಸೆನ್ನನದ್ರಿರಾಟ್ಟುತೇ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

- ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಗುರುಭಕ್ಕಗುರುಭಕ್ತಿಮಹತ್ವಕಥನ 


ಸಪ್ತವಿಂಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೨೭ಕ್ಕೆ ಪದಗಣನೆ ೧೯೯೮ಕ್ಕೆ ಮಂಗಳಮಹಾ ಶ್ರೀ ! 


ಗೊಂಡಿದ್ದನು. ೮೦ . ಗುರುಭಕ್ತನ ಈ ಪರಿಶುದ್ದ ಚರಿತ್ರೆಯನ್ನು ವಿಶೇಷ ಪ್ರೀತಿ 
ಯಿಂದ ಓದಿದರೆ, ಕೇಳಿದರೆ, ಶಿವನ ಕೃಪೆಯಿಂದ ಸದ್ದು ರುವಿನ ಪಾದ ಭಕ್ತಿಯೂ , 
ಸಕಲಕ್ಕೂ ಉತ್ಕೃಷ್ಟವಾದ ಸೌಖ್ಯವನ್ನುಂಟುಮಾಡುವ ಒಳ್ಳೆಯ ಜ್ಞಾನ ಸಂಪತ್ತೂ 
ತಪ್ಪದೆ ಉಂಟಾಗುವುದು . ೮೧ . ಮಂಗಲ ಶರೀರಿಯೇ , ಮನೋಹರ ಕಮಲದಂತಹ 
ಮುಖವುಳ್ಳವಳೇ , ವಿಶ್ವವಿಖ್ಯಾತಳೇ , ಶೃಂಗದಂತಿರುವ ಜಡೆಯುಳ್ಳವಳೇ , ಶಂಕರನ 
ತೊಡೆಯೆಂಬ ಪೀಠವೇ ಆಶ್ರಯವಾಗಿ ಉಳ್ಳವಳೇ , ಉನ್ನತರಾದ ವಿಷ್ಣು , ಬ್ರಹ್ಮ 
ಇವರುಗಳಿಂದ ನಮಸ್ಕರಿಸಿಕೊಳ್ಳುವವಳೇ , ಸಂಪೂರ್ಣವಾದ ವೇದಗಳಿಂದ ತಿಳಿ 
ಯಲ್ಪಡುವುದಕ್ಕೆ ಯೋಗ್ಯಳಾದವಳೇ , ಪರ್ವತರಾಜ ಪುತ್ರಿಯೇ ನನ್ನನ್ನು ರಕ್ಷಿಸು . 

ಇಪ್ಪತ್ತೇಳನೆಯ ಆಶ್ವಾಸವು ಸಮಾಪ್ತವಾಯಿತು. 


ಅಷ್ಟವಿಂಶಾಶ್ವಾಸಂ 


[ ಗುರುಭಕ್ಕಾಂಡಾರಿಯ ಕಥೆ] 


ಶ್ರೀಗುಹಜನನೀಮಧುರಿಮ 
ರಾಗಾಧರರಸರಸಜ್ಜನಮಳಿನಯಮಿಚೇ 
ತೋಗತನನುಪಮನಿಗಮಕ 
ಳಾಗುರುವೆಮಗೀಗೆ ಸೌಖ್ಯವಂ ಶಿವಲಿಂಗಂ 


ವ|| ಆಗಳುರುಭಕ್ತಭಕ್ತಿಮಹತ್ವದರ್ಶನಜನಿತಹರ್ಷೋದಯಂ ಚನ್ನಬಸವಂ ಬಸವಂಗೆ 
ಆಗುತೆಮ್ಮ ಪುರಾತನರೊಳಿಂತಪ್ಪ ಗುರುಭಕ್ತಿಧುರಂಧರರೊಳರೆ ಬೆಸಸಿಮೆನೆ ವೃಷೇಂದ್ರಂ ಗಣನಿವಹ 
ಮಾನಂದದಿನಾಕರ್ಣೆಸೆ ಪೇಳನದೆಂತೆನೆ 


ಜಲಧರಚುಂಬಿ ಚಂದ್ರಮಣಿಪಾಲಮುದಂಚಿತ ಭರ್ವಹರ್ಮ್ಮಸಂ 
ಕುಲಮತಿ ಸಂಪದೋಜ್ಜಲಗೃಹಾವಳಿ ಸಂತತ ದಿವ್ಯಭೋಗಮಂ 
ಜುಲಮನುಜಾಳಿ ಲೋಚನಸಮುತ್ಸವಕಾರಿ ಪುರೋಪವೀಥಿ ನಿ 
ಶೃಲರುಚಿ ಬೆಜ್ಜವಾಡಪುರಮೊಪ್ಪುಗುಮುರ್ವಿಗಪೂರ್ವಶೋಭೆಯಿಂ 


- ಗುರು ಭಕ್ತಾಂಡಾರಿಯ ಕಥೆ 
೧. ಮಂಗಳಕರಳೂ , ಷಣ್ಮುಖ ಮಾತೆಯೂ ಆದ ಪಾರ್ವತಿಯ ಮಾಧುರದಿಂದ 
ಕೂಡಿದ ಕೆಂಪು ಬಣ್ಣದ ಅದರ ರಸದ ರಸಜ್ಞನೂ , ನಿರ್ಮಲರಾದ ಋಷಿ ಜನರ ಮನ 
ಸ್ಸಿನ ಕೊನೆಯಲ್ಲಿರುವವನೂ , ಅನುಪಮವಾದ ವೇದ ವಿದ್ಯೆಯ ಉಪದೇಶಕರ್ತನೂ 
ಆದ ಶಿವಲಿಂಗನು ನಮಗೆ ಸೌಖ್ಯವನ್ನು ಈಯಲಿ. ವ || ಆಗ ಗುರುಭಕ್ತನ ಭಕ್ತಿಯ 
ಮಹತ್ವವನ್ನು ಅರಿತುದರಿಂದ ಉಂಟಾದ ಹರ್ಷದ ಅತಿಶಯದಿಂದ ಚೆನ್ನ ಬಸವಣ್ಣನು 
ಬಸವಣ್ಣನಿಗೆ ನಮಸ್ಕಾರ ಮಾಡುತ್ತ 'ನಮ್ಮ ಪುರಾತನರಲ್ಲಿ ಇಂತಹ ಗುರುಭಕ್ತಿ ಧುರಂ 
ಧರರು ಇರುವರೇ ? ಹೇಳಿರಿ' ಎನ್ನಲು ಬಸವೇಶ್ವರನು ಶಿವಗಣ ಸಮೂಹವೆಲ್ಲ ಆನಂದ 
ದಿಂದ ಕೇಳುತ್ತಿರಲು ಹೇಳುತ್ತಿದ್ದನು, ಅದು ಹೇಗೆಂದರೆ : ೨ . ಮೇಘ ಮಂಡಲ 
ವನ್ನು ಮುಟ್ಟಿದ ಚಂದ್ರಕಾಂತ ಶಿಲಾ ನಿರ್ಮಿತಕೋಟೆಯುಳ್ಳ , ಅತ್ಯುತ್ಕಷ್ಟವಾದ 
ಸುವರ್ಣ ನಿರ್ಮಿತ ಉಪ್ಪರಿಗೆಗಳಗುಂಪುಳ್ಳ , ಅತ್ಯಂತ ಹೆಚ್ಚಿನ ಸಂಪತ್ತುಳ್ಳ ಮನೆ 
ಗಳ ಸಾಲಿನಿಂದ ಕೂಡಿದ, ಸತತವೂ ಶ್ರೇಷ್ಠ ಸೌಖ್ಯದಿಂದ ಮನೋಹರರಾದ ಜನ 
ಸಮೂಹವುಳ್ಳ , ನೋಟಕ್ಕೆ ಅತ್ಯಂತ ಸಂತೋಷಗೊಳಿಸುವ ನಗರದ ಮಧ್ಯಮಾರ್ಗ 
ಗಳುಳ್ಳ , ಸ್ಥಿರವಾದ ಕಾಂತಿಯಿಂದ ಕೂಡಿದ ' ಬೆಜವಾಡ” ಎಂಬ ಪಟ್ಟಣವು ಭೂ 


ಬಸವರಾಜ ವಿಜಯಂ 


ವರಪುಣ್ಯಜನೋತ್ಕರಭಾ 
ಸ್ವರಮುರುವಿಬುಧೆಂದ್ರಶೋಭಿ ಘನಭೋಗಿಸವು 
ತರರುಚಿರಂ ಕಿನ್ನರಪುರ | 
ಸುರವರಪುರನಾಗಪುರವನದು ಪೋಲೈಸೆಗುಂ 
ಆ ಪುರಮನಾಳ್ವನನುಪಮ 
ರೂಪಂ ಗುರುಭಕ್ತಿತತ್ಪರಂ ನಯವಿನಯಾ 
ಲಾಪಂ ವಿಶ್ರುತಕೀರ್ತಿಕ 
ಲಾಪಂ ಗುರುಭಕ್ತರಾಜನೆಂಬವನೀಶಂ 
ಗುರುಚರಣಸಪರ್ಯಾಪರ 
ನುರುತರ ಗುರುನಾಮಜಾಪಕಂ ಗುರುವರಭಾ 
ಸುರಕಾರ್ಯಧುರ್ಯನಮಳಿನ 
ಗುರುಮೂರ್ತಿಧ್ಯಾನಲೀನಮಾನಸವಹಿತಂ 
ವೀರವ್ರತನಿಧಿ ವಿತತಯ 
ಶೋರಂಜಿತನಂಬುರಾಶಿಗಾಂಭೀರ್ಯಗುಣಾ 
ಧಾರಂ ಸಾರಾಸಾರವಿ 

ಚಾರಪರಂ ಶರಣಗಣಸಮರ್ಚನಲೋಲಂ 
ಮಂಡಲದಲ್ಲಿ ಅಪೂರ್ವಶೋಭೆಯಿಂದ ಒಪ್ಪುತ್ತಿತ್ತು . ೩ . ಪುಣ್ಯವಂತರೂ , ಪರಿ 
ಶುದ್ಧರೂ ಆದ ಜನರ ಸಮೂಹವುಳ್ಳ (ಶ್ರೇಷ್ಠರಾದ ಪುಣ್ಯಜನರೆಂದರೆ ಯಕ್ಷರೆಂಬ 
ಜನರ ಗುಂಪುಳ್ಳ ) ಆ ಪಟ್ಟಣವು ಕಿನ್ನರರ ಅಲಕಾವತಿ ಪಟ್ಟಣವನ್ನು ಸರಿಗಟ್ಟಿ , ಉತ್ಕಷ್ಟ 
ರಾದ ಪಂಡಿತ ಶ್ರೇಷ್ಟರಿಂದ ಪ್ರಕಾಶಿಸುವ (ಉತ್ಕೃಷ್ಟರಾದ ದೇವತಾಸಮಾನರಿಂದ 
ಪ್ರಕಾಶಿಸುವ) ಅದು ದೇವೇಂದ್ರನ ಅಮರಾವತಿಯನ್ನು ಸರಿಗಟ್ಟಿ , ಶ್ರೇಷ್ಟರಾದ 
ಭೋಗಿಜನ ಸಮೂಹದಿಂದ ಮನೋಹರವಾದ (ಉತೃಷ್ಟ ಸರ್ಪಗಳ ಸಮೂಹದಿಂದ 
ಮನೋಹರವಾದ) ಅದು ನಾಗಗಳ ಪಟ್ಟಣ ಎಂದರೆ ಪಾತಾಳಲೋಕವನ್ನು ಸರಿಗಟ್ಟಿ 
ಮೆರೆಯುತ್ತಿತ್ತು . ೪ . ಆ ಪಟ್ಟಣವನ್ನು ಅಸದೃಶ ಆಕಾರವುಳ್ಳವನೂ , ಗುರುಭಕ್ತಿ 
ತತ್ಪರನೂ ನೀತಿ ನಮ್ರತೆಗಳಿಂದ ಕೂಡಿದ ಮಾತುಳ್ಳವನೂ , ಪ್ರಸಿದ್ದವಾದ ಯಶಸ್ಸೇ 
ಆಭರಣವಾಗಿ ಉಳ್ಳವನೂ ಆದ ಗುರುಭಕ್ತರಾಜ ಎಂಬ ಭೂಮಿಾಶ್ವರನು ಆಳು 
ತಿದ್ದನು. ೫ . ( ಅವನು) ಗುರುವಿನ ಪಾದಪೂಜೆಯಲ್ಲಿ ಆಸಕ್ತನಾದವನು ; ಉತ್ಕೃಷ್ಟ 
ವಾದ ಗುರುನಾಮವನ್ನು ಜಪಿಸುವವನು ; ಗುರುಶ್ರೇಷ್ಠನ ಸಂಬಂಧವಾದ ಕೆಲಸ ಮಾಡು 
. ವುದರಲ್ಲಿ ಸಮರ್ಥನು ; ನಿರ್ಮಲವಾದ ಗುರುಸ್ವರೂಪವನ್ನು ಧ್ಯಾನಿಸುವುದರಲ್ಲಿ ಆಸಕ್ತ 
ವಾದ ಮನಸ್ಸಿನಿಂದ ಪೂಜ್ಯನಾದವನು ಎನಿಸಿದ್ದನು. ೬ . ( ಅವನು) ವೀರಶೈವಮತದ 
ವ್ರತಕ್ಕೆ ನಿಧಿಯಂತಿದ್ದನು; ವಿಸ್ತಾರವಾದ ಕೀರ್ತಿಯಿಂದ ಪ್ರಕಾಶಿಸುತ್ತಿದ್ದನು ; ಸಮುದ್ರ 
ದಂತೆ ಗಾಂಭೀರಕ್ಕೆ ಆಶ್ರಯನಾಗಿದ್ದನು; ಒಳ್ಳೆಯದು, ಕೆಟ್ಟದ್ದು ಎಂಬುದನ್ನು ವಿಚಾರ 
ಮಾಡುವುದರಲ್ಲಿ ಆಸಕ್ತನಾಗಿದ್ದನು. ಶಿವಶರಣರ ಪೂಜೆಯಲ್ಲಿ ಆಸಕ್ತನೆನಿಸಿದ್ದನು. 


ಅಷ್ಟವಿಂಶಾಶ್ವಾಸಂ 


ಎಂಬ ನೆಗಳೆಯನಾಳಲ್ಲಿ 
ಕಾಂಬಕನಂ ಪೂಜೆಗೆಯುತುಂ ಶಂಭುಕಥಾ 
ಡಂಬರಮನಾಲಿಸುತೆ ಸುಗು 
ಣಾಂಬುಧಿ ಗುರುಭಕ್ತರಾಜನೊಪ್ಪುತ್ತಿರ್ದಂ 
ತೆಂಕಣಗಾಳಿ ತೀಡೆ ಗಿಳಿಗಳ್ಳಲಿದಾಡೆ ಮದಾಳಿ ಪಾಡೆ ಮಾ 
ವಂಕುರವೇ ಮಾಧವಿಗೆ ಬೇರೆ ಮುಗುಳ್ಳಲೆದೋಜ ಪೂಸರಂ 
ಬಿಂಕವನಾಳೆ ಪದ್ಮತತಿ ತಾಳೆ ವಿಳಾಸಮನೇಳೆಕೋಕಿಲಾ 
ಸಂಕಲಿತಸ್ವರಂ ಮಿಸುಗೆ ಚಂದುದು ಸನ್ಮಧುಮಾಸಮುರ್ವಿಯೋಲ್‌ 
ಘನಶಿಶಿರೇಂದುವಸ್ತಮಿಸೆಕೋಕಿಲಕುಕ್ಕುಟರಾಜಿ ಕೂಗೆ ಮಾ 
ವಿನ ಪೊಸ ಚಂದಳಿರ್ಸುಸಿಲ ಸಂಜೆಯದಾಗೆ ಪಳಂಚನಬ್ಬಕಾ 
ನನಮಲರ್ದೊಪ್ಪ ಕೈರವದ ಸೊಂ ' ಪಳಿವುರೆಕೂರ್ತರೆಂಬನ 
ಜೈನ ಪೊಣರ್ವಕ್ಕಿಗಳೆರೆಯೆ ಮೂಡಿದುದಿ ವಸಂತಭಾಸ್ಕರಂ 
ಪೊಸ ಜೊನ್ನಂ ತನ್ನ ಕೀರ್ತಿಪ್ರಭೆ ಪಸರಿಸಿತೆಂಬಂತೆ ಸೊಂಪೇಆತ ಬಲ್ಬಂ 
ಬಿಸಿಲಾತ್ಮೀಯಪ್ರತಾಪಂ ಕವಿದವೊಲೆಸಕಂದೊ ಪಾಂಥಾರಿವರ್ಗ೦ 


೭ . ಈ ರೀತಿಯ ಪ್ರಸಿದ್ದಿಯನ್ನು ಹೊಂದಿ , ಸದ್ಗುಣ ಸಮುದ್ರನಾದ ಆ ಗುರು ಭಕ್ತ 
ರಾಜನು ಲಲಾಟನೇತ್ರನಾದ ಶಿವನನ್ನು ಪೂಜಿಸುತ್ತ ಶಿವನ ಕಥಾತಿಶಯಗಳನ್ನು ಕೇಳುತ್ತ 
ಒಪ್ಪುತ್ತಿದ್ದನು, ೮. ತೆಂಕಣ ದಿಕ್ಕಿನ ಗಾಳಿಯು ಬೀಸಲು, ಗಿಳಿಗಳು ಸಂತೋಷದಿಂದ 
ಆಡಲು, ಮದ ವಿಶಿಷ್ಟ ದುಂಬಿಗಳು ಝೇಂಕಾರವನ್ನು ಮಾಡಲು , ( ಗಿಡ ಬಳ್ಳಿಗಳಿಗೆ) 
ಚಿಗುರಿನ ಮೊಳಕೆಗಳು ಬಿಡಲು, ಮಾಧವೀ ಬಳ್ಳಿಗೆ ಹೊಸದಾದ ಮೊಗ್ಗುಗಳು ಏಳು 
ತಿರಲು, ಮನ್ಮಥನು ಬಿಂಕವನ್ನು ಹೊಂದುತ್ತಿರಲು, ಕಮಲಗಳ ಸಮೂಹವು ವಿಲಾಸ 
ಗೊಳ್ಳಲು, ಕೋಗಿಲೆಗಳ ಸ್ವರಗಳು ಎಲ್ಲ ಕಡೆಗೂ ವ್ಯಾಪಿಸಿ ಹೊರಹೊಮ್ಮುತ್ತಿರಲು , 
ಶ್ರೇಷ್ಠ ವಸಂತ ಋತುವು ಭೂಮಿಯಲ್ಲಿಶೋಭಿಸುತ್ತ ಬಂದಿತು . ೯ , ಘನವಾದ 
ಶಿಶಿರ ಋತುವೆಂಬ ಚಂದ್ರನು ಮುಳುಗಲು ,ಕೋಗಿಲೆಗಳೆಂಬ ಕೋಳಿಗಳ ಸಾಲು ಕೂಗು 
ತಿರಲು, ಮಾವಿನ ಆ ಹೊಸಕೆಂಪು ಚಿಗುರು ಬೆಳಗಿನ ಸಂಧ್ಯಾ ಕಾಲವಾಗಿರಲು , ( ಪ್ರಾತಃ 
ಕಾಲವಾಗಿರಲು), ಕಮಲಗಳ ವನವು ಪಳಚ್ಚೆಂದು ಅರಳಿಕೊಂಡು ಶೋಭಿಸಲು, ಕನ್ನೆ 
ದಿಲೆಗಳ ಅತಿಶಯವು ಅಳಿದುಹೋಗುತ್ತಿರಲು, ಪ್ರೇಮಿಗಳೆಂಬ ಚಕ್ರವಾಕಪಕ್ಷಿಗಳು 
ಒಂದನ್ನೊಂದು ಸೇರಲಾಗಿ, ವಸಂತಋತುವೆಂಬ ಸತ್ಯನು ಮೂಡಿದನಲ್ಲವೇ ? 
೧೦. ಸೂರ ಚಂದ್ರರಿಗೆ ಅಭಿವೃದ್ಧಿಯನ್ನುಂಟುಮಾಡುವ, ( ಆಪ್ತರಾಜರಿಗೆ ಅಭಿವೃದ್ಧಿ 
ಯನ್ನುಂಟುಮಾಡುವ), ಭೂಮಿಗೆ ಪರಿಮಳವನ್ನುಂಟುಮಾಡುವ, (ಭೂಮಿಯ ಜನಕ್ಕೆ 
ಸಂತೋಷವನ್ನುಂಟುಮಾಡುವ) ವಸಂತನೆಂಬ ರಾಜನು ತನ್ನ ಕೀರ್ತಿಯ ಪ್ರಭೆಯು 


1 ಪಂ( ಅ) 2 qಲಿ( ಮು ) 


ಬಸವರಾಜ ವಿಜಯಂ 


೧೦ 


ಕುಸಿಜಿತ್ವಂ ನೀರ್ಗಳಂ ಪೊಕ್ಕಿಗೆ ಘನವಿಭವಂಬಿತ್ತು ಕಣೋಪ್ಪಿದಂ ಪೆಂ 

ಪೆಸೆವನ್ನು ಮಿತ್ರರಾಜಾಭ್ಯುದಂರಕರನಿಳಾಸೋದದ ಚೈತ್ರರಾಜರಿ 
ವ ! ಅಂತೇಳ್ಳಂದ ಚೈತ್ರಮಾಸದೊಳೊಂದು ವಾಸರಮಾ ಗುರುಭಕ್ತರಾಜಂ ಬಿನದಂ ಬೆತ್ತು 
ವನಕೇಳೀಲೋಲಚಿತ್ಯಂ ತಳರ್ದ ಬನಕೆ ತಳಿಯಂ ರ್ತೀ ಸೌಂದ 
ರ್ಯ ನಿಂರುಂ ಚಾರುಸರ್ವಾಭರಣವಿಳಸಿತಂ ಭರಿಸೈನ್ಯಪ್ರಯುಕ್ತಂ 
ಜನತಾಲೋಕೋತ್ಸವಕರನುರುವಿಧವಂ ಸಿಂಧುಧಾರಥನಾ ನಂ 
ದನದಿಂದೇಳರ್ಪಿನಂ ಮುಂದೆಸೆದುದಸಮಗಾಣಿಕ್ಯಮಾಣಿಕ್ಯಹರ್ಮ್ಮಂ 

- ೧೧ 


- 


ಎಳಗಿಳಿಂರನೊದಿಸುವ ವಂ 
ಜುಳರತಿಶಾಸ್ತ್ರ ಮನೆ ಕಲ್ಪ ವಲ್ಲತಿಯ ಮನಂ 
ಗೊಳೆ ಬಾಜಿಪ ಸಿಂಗರಿಸುವ 
ವಿಳಾಸಿನೀಜನವದಲ್ಲಿ ಸಭೆ ನೆಲಸಿರ್ಕುಂ 
ಬಿನದವೆನಿಷ್ಟ ಪೆರ್ನೆಳೆಗೆ ಬಾಗಿಸಿ ಪಾಲರು ಯುವಪ್ರತಾನನೂ 
ತನಮಗಳಲಮಲ ಮುಖ ತೊಳಿರ್ದೆಳೆಣೆಂಡಿರ ಪುರ್ಬುವಿಲ್ಲನೆ 


ಪ್ರಸರಿಸಿತ್ತು ಎಂಬ ಹಾಗೆ ನೂತನವಾದ ಚಂದ್ರಿಕೆ ಸೊಗಸನ್ನು ಹೊಂದಲು, ತನ್ನ 
ಪ್ರತಾಪವು ಕವಿದಹಾಗೆ ಬಲವಾದ ಕೆಂಪು ಬಣ್ಣದ ಬಿಸಿಲು ಬೀಳುವುದಕ್ಕೆ ಆರಂಭಿಸಲು, 
ದಾರಿ ಹೋಕರೆಂಬ ಶತ್ರುಗಳ ಗುಂಪು ಕುಸಿದು ಹೋಗಿ, ಎಲ್ಲ ಕಡೆಯಲ್ಲಿ ನೀರನ್ನು 
ಹೊಕ್ಕು ಇರಲು ( ಅಂದರೆ ಸ್ವಾನಫಾನಾದಿಗಳಿಗೆ ನೀರನ್ನು ಆಶ್ರಯಿಸಿರಲು) ಅತ್ಯಂತ 
ವೈಭವದಿಂದ ಕೂಡಿ, ಹಿರಿಮೆಯು ಪ್ರಕಾಶಿಸುವಹಾಗೆ ಕಂಗೊಳಿಸಿದನು. ವ ! ಹಾಗೆ 
ಬಂದ ಚೈತ್ರಮಾಸದಲ್ಲಿ ಒಂದು ದಿವಸ ಆ ಗುರು ಭಕ್ತ ರಾಜನು ವಿನೋದದಿಂದ ಕೂಡಿ 
೧೧. ಉಪವನದ ಆಟದಲ್ಲಿ ಆಸಕ್ತಿಯುಳ್ಳ ಮನಸ್ಸಿನವನಾಗಿ ವನಕ್ಕೆ ಹೋಗಿ, ಆ ಆಟ 
ವನ್ನೂ ಪೂರೈಸಿಕೊಂಡು ಸೌಂದರದಿಂದಕೂಡಿದವನಾಗಿ, ಮನೋಹರವಾದ ಆಭರಣ 
ಗಳಿಂದ ಅಲಂಕಾರಗೊಂಡು ದೊಡ್ಡ ಸೈನ್ಯದಿಂದಕೂಡಿ, ಲೋಕದ ಜನ ಸಮೂಹದ 
ಕಣ್ಣಿಗೆ ಸಂತೋಷ ಸಂಪತ್ತನ್ನು ೧ಟು ಮಾಡುವವನಾಗಿ, ಅತ್ಯಂತ ವೈಭವದಿಂದ ಆನೆ 
ಯನ್ನು ಹತ್ತಿ ಆನಂದದಿಂದ ಬರುತ್ತಿದ್ದನು. ಮುಂಭಾಗದಲ್ಲಿ ಸೂಳೆಯರ ಸಮೂಹದ 
ರತ್ನ ನಿರ್ಮಿತ ಉಪ್ಪರಿಗೆಯು ಮನೆಯ ಶೋಭಿಸಿತು . ಅಮ್ಮ !! ೧೨. ಆ 
ವೇಶ್ಯಾಗೃಹದಲ್ಲಿ ಎಳೆಯ ಗಿಳಿಮರಿಗಳನ್ನು ಓದಿಸುವ, ಮನೋಹರವಾದ ರತಿ ಶಾಸ್ತ್ರ 
ವನ್ನು ಕಲಿಸುವ, ವೀಣೆಯನ್ನು ಮನೋಹರವಾಗಿ ನುಡಿಸುವ, ಅಲಂಕಾರ ಮಾಡಿ 
ಕೊಳ್ಳುವ ವಿಲಾಸಿನಿಯರಾದಸ್ತ್ರೀಯರು ನೆಲೆಸಿದ್ದರು. ೧೩ . ಈ ವಿನೋದವೆನಿಸುವ 
ದೊಡ್ಡ ಮೆಳೆಗೆ ಪ್ರೀತಿಸಿ ಮೇಲೇಳುವ ವನಸ್ಪರ ಗುಂಪೆಂಬ ಮೃಗಗಳ ಸಮೂಹ 


1 ನಿ( ಮು ) . 


ಅಷ್ಟವಿಂಶಾಶ್ವಾಸಂ 


ಯ್ಯನೆ ಸೆಳೆದೀಕ್ಷಣಾದಿನೆಸಿಗಳಂಗಜನೆಂಬ ಲುಬ್ದ ಕೇಂ 
ದ್ರನ ಪೊಸತೋಹಿನೆಡಣೆಯಿಂದೆಂದೆನೆ ಸೌಧವದೇಂ ಮನೋಜ್ಞಮೋ 
ತೊಳಗುವ ತೊಂಡೆವಾಣಿ: ಆರುನೀಲರ್ಗಂಗಳ ಪೂರ್ಣಚಂದ್ರನಂ 
ಪಳಿದೆಸೆವಾಸ್ಯಬಿಂಬದ ಘನಸ್ತನದಲ್ಪಸಂಮಧ್ಯದನ್ನ ತೋ 
ಜ್ವಲವಿಳಸನ್ನಿ ತಂಬದ ಸುವರ್ಣದ ಬಾಳೆಯ ಚೆಲ್ವಿನೇಯಂ| 
ತಳೆದೆಸೆವೂರುಮಂಡಳದ ಮೆಲ್ಲಡಿರುಂದಮದೇನಳುಂಬಮೋ 


ತೊಳಪೇಳಮುನೆಕ್ಕಸರತೋಪು ವ ಕುಂಕುಮದಣು ಕೇತಕೀ - 
ದಳದವತಂಸಮಾಳೆ ಸೆವ ಸೋರ್ಮುಡಿ ಮಲ್ಲಿಗೆ ಚೆಲ್ಲಿಯುಂ ಮನಂ 
ಗೊಳಿಪ ಸುವರ್ಣಕಾಂಚಿ ಕನಕಾಂಬರವಂಚಿತರತ್ನಭೂಷಣಾ 
ವಳಿ ಮೃಗಭೂಲಲಾಮಮೆಸೆವುತ್ತಿಗೆ ಕಾಮಿನಿ ಕಣೆ ತೋಚಿದ 


ಅಳಿಕಳಭಂಗಿ ಕುರುಳಬಂಬಿ ಪೂರ್ಣ- ಶಶಾಂಕಬಿಂಬ 
ತೊಳಗುವ ವಕ್ಯಮೋ ಮದನವಾಜಿಯೊ ಪರ್ಮೊಲೆಯೇ ಮನೋಜನು 
ಜ್ಜಳರಥಮೋ ಕಟೀತಟಮೋ ವಾರಗಜೇಂದ್ರ ಮೋ ಮಂಜುಳೊರುವರಿ 
ಡಳವೆ ವಿರಾಜಿಷಾ ರಮಣಿಯಂಗಮೊ ಕಾವನ ಚಾತುರಂಗ 


ವನ್ನು ಮರೆಯಲ್ಲಿ ಕುಳ್ಳಿರ್ದು ಎಳೆಯ ಹುಡಿಗಿಯರ ಹುಬ್ಬಿಂಬ ಬಿಲ್ಲನ್ನು ಮೆಲ್ಲನೆ 
ಸೆಳೆದು ,ನೋಟವೆಂಬ ಬಾಣದಿಂದ ಹೊಡೆಯುವುದಕ್ಕೆ ಪ್ರಯತ್ನಗೊಂಡಿರುವ ಮನ್ಮಥ 
ನೆಂಬ ಬೇಡನ ಹೊಸ ಮುತ್ತಿಗೆಯ ಬಲೆಯೊಡೋ ಎಂಬಂತೆ ಆ ಉಪ್ಪರಿಗೆಯು ಏನು 
ಮನೋಹರವಾಗಿತ್ತೋ ! ೧೪ , ಪ್ರಕಾಶಿಸುವ ತೊಂಡೆಯ ಹಣ್ಣಿನಂತಿರುವ ತುಟಿ 
ಉದ್ದವಾದ ಹೂವಿನಂತಿರುವ ಕಣ್ಣುಗಳು , ಪೌರ್ಣಮಿಯ ಚಂದ್ರನನ್ನು ನಿಂದಿಸಿ,ಶೋಭಿ 
ಸುವ ಮುಖ ಮಂಡಲ, ದಪ್ಪನಾದ ಮೊಲೆ, ಸಣ್ಣದಾದ ಒಳ್ಳೆಯ ನಡು, ದಪ್ಪ 
ನಾಗಿಯೂ , ಮನೋಹರವಾಗಿಯೂ ಪ್ರಕಾಶಿಸುವ ಕಟಿಪಶ್ಯಾದ್ಯಾಗ, ಸುವರ್ಣದ 
ಬಾಳೆಯ ಚೆಲ್ವಿನ ಹಿರಿಮೆಯನ್ನು ಹೊಂದಿ ಶೋಭಿಸುವ ತೊಡೆ, ಮೃದುವಾದ 
ಕಾಲಿನ ಆ ಚೆಲುವು ಏನು ಅಧಿಕವೋ ! ೧೫ . ಹೊಳೆಯುವ ಎಳೆಯ ಮುತ್ತಿನ ಏಕಾ 
ವಳಿಸರ, ಶೋಭಿಸುವ ಕುಂಕುಮ ಸುಗಂಧಲೇಪನ , ತಾಳೆ ಹೂವಿನ(ಕೇತಕಿ ) ಶಿರೋ 
ಭೂಷಣವನ್ನು ಹೊಂದಿಶೋಭಿಸುವ ಉದ್ದನೆಯು ಮುಡಿ , ಉದ್ದವಾದ ಜಡೆ, ಮಲ್ಲಿಗೆ 
ಹೂವಿನ ಅಲಂಕಾರದ ತುರುಬು, ಮನೋಹಾರಿಯಾದ ಬಂಗಾರದ ನಡುಪಟ್ಟಿ , ಹೊಲು 
ಣ್ಣದ ಸೀರೆ, ಧರಿಸಲ್ಪಟ್ಟರತ್ನಾಭರಣ, ಕಸ್ತೂರಿಯ ಹಣೆಬೊಟ್ಟು ಪ್ರಕಾಶಿಸುತ್ತಿರಲು, 
ಕಾಮಿನಿಯೊಬ್ಬಳು ಕಣ್ಣಿಗೆ ಕಂಡಳು . ೧೬ . ಮರಿದುಂಬಿಗಳೊ , ಕೇಶಗಳ ಸಮ 
ಹವೋ ! ಪೂರ್ಣಚಂದ್ರನ ಬಿಂಬವೋ ಪ್ರಕಾಶಿಸುವ ಮುಖವೋ ! ಮನ್ಮಥನ ಕುದು 
ರೆಯೋ ಪೆರ್ಮೋಲಿಯೋ ! ಮನ್ಮಥನ ಉಜ್ವಲರಥವೋ , ನಡುವೋ ! ಮನ್ಮಥನ ಗಜ 
ಶ್ರೇಷ್ಟವೋ , ಮನೋಹರವಾದ ತೊಡೆಗಳೊ ? ಕಾಮನ ಚತುರಂಗಬಲವೋ ,ಶೋಭಿ 


ಬಸವರಾಜ ವಿಜಯಂ 


ವ|| ಎನಿಸಿ ರಂಜಿಸಿ ತನ್ನ ನತಿಮಧುರಸರಸತರಳಾಪಾಂಗದಿನಭೀಕ್ಷಿಸುತ್ತುಮಿರ್ಪಾI 
ಪಣ್ಯಾಂಗನೆಯತಿಶಯ ಲಾ 
ವಣ್ಯಮನವಳಂಗದಂದಮುಮನಾಕೆಯ ತಾ 
ರುಣ್ಯದ ಸೊಬಗು ಕಂಡಂ 

ಫಣ್ಯಧಿಪಾಭರಣಚರಣಸರಸಿಜಬೃಂಗಂ 
ವ|| ಅಂತು ಕಂಡವಳ ರೂಪಾತಿಶಯಕ್ಕೆ ತಲೆದೂಗಿ ಬೆಳಗುವಟ್ಟು 
ಇವಳತನುರಾಜ್ಯಲಕ್ಷ್ಮಿಯೊ 
ಯಿವಳಗಜರಾಜಮಂತ್ರಶಕ್ತಿಯ ಬಗೆವಂ 
ದಿವಳಸಮಾಸ್ತ್ರಂ ಸಲೆ ಭಜಿ 
ಸುವ ದೇವಿಯೆಂದು ಮಗುಳ ಭೀಕ್ಷಿಸುತಿರ್ದಂ 
ವಂ ಆಗಲ್ಲ 
ಲಲನಾನೇತ್ರತಿಭಾಗದ್ಯುತಿತತಿಮದನ ಮಲ್ಲಿಕಶೋಕನೀಲೋ 
ತೈಲವೆಂಬೀ ಮೂರು ಬಾಣಂಗಳನಸವಸದಿಂದೊರ್ಮೆತೊಟ್ಟೆಚ್ಚನಂಬ 
ತಲರ್ದೊತ್ಸಂಬತ್ತು ಬೇಗಂ ಪರಿದವನೆರ್ದೆಯೊಳ್ಯಾಂಟಿ ತತ್ಕಾಲಮಂ ಪಾ 
ರ್ದಲರಬಂ ಮಾಣದೇಂ ನಾಂಟಿಸಿದನೊ ರಮಣೀಲೋಕರಾಜು ಮನೋಜಂ ೧೯ 


ಸುವ ಆ ವೇಶ್ಯಯ ( ಹೆಂಗಸಿನ) ಶರೀರವೋ ! ವ!! ಹೀಗೆನಿಸಿಶೋಭಿಸುತ್ತ ತನ್ನನ್ನು 
ಬಹುಮಧುರವಾಗಿಯೂ , ಮನೋಹರವಾಗಿಯೂ , ಚಂಚಲವಾಗಿಯೂ ಇರುವ 
ಕಡೆಗಣ್ಣುಗಳಿಂದ ನೋಡುತ್ತಿರುವಾಗ. ೧೭. ಆದಿಶೇಷನನ್ನು ಭೂಷಣವಾಗಿ ಉಳ್ಳ 
ಶಿವನ ಪಾದ ಕಮಲಕ್ಕೆ ಭ್ರಮರಪ್ರಾಯನಾದ ಗುರುಭಕ್ತ ರಾಜನು ಆ ಸೂಳೆಯ ಅತಿ 
ಶಯವಾದ ಲಾವಣ್ಯವನ್ನೂ ಅವಳ ಶರೀರದ ಚೆಲುವನ್ನೂ , ಆಕೆಯ ತಾರುಣ್ಯದ 
ಸೊಗಸನ್ನೂ ಕಂಡು ವ|| ಆ ರೀತಿಕಂಡ ಅವಳ ರೂಪಾತಿಶಯಕ್ಕೆ ತಲೆದೂಗಿ, ಆಶ್ಚಯ್ಯ 
ಪಟ್ಟು ೧೮. ಇವಳೇನು ಮನ್ಮಥನ ರಾಜ್ಯಲಕ್ಷ್ಮಿಯೋ ? ಇವಳು ಅನಂಗನ 
ಮಂತ್ರಾಭಿಮಾನಿ ದೇವತೆಯೋ ? ಯೋಚಿಸುವಲ್ಲಿ ಇವಳು ಮನ್ಮಥನು ಚೆನ್ನಾಗಿ 
ಸ್ತೋತ್ರ ಮಾಡುವ ದೇವಿಯೋ ? ಎಂದು ಪುನಃ ದಿಟ್ಟಿಸಿನೋಡುತ್ತ ಇದ್ದನು. 
ವ|| ಆಗ, ೧೯, ಮನ್ಮಥನು ಮಲ್ಲಿಗೆ, ಅಶೋಕ, ನೀಲೋತ್ಪಲಗಳೆಂಬ ಮೂರೇ 
ಬಾಣಗಳನ್ನು ಅವಸರದಿಂದ ಒಮ್ಮೆ ಬಿಲ್ಲಿಗೆ ಹೊಡಿ, ಹೊಡೆದನೋ ಎಂಬಂತೆ ಈ ಲಲ 
ನೆಯ ಕಣ್ಣಿನ ಮೂರು ಭಾಗಗಳಾದ ಮೊದಲು ಕೊನೆಯ , ಮಧ್ಯ ಭಾಗಗಳಲ್ಲಿರುವ 
(ಕ್ರಮವಾದ) ಬಿಳುಪು, ಕೆಂಪು, ಕಪ್ಪು ಕಾಂತಿಗಳು ಅರಳಿ ಒಪ್ಪವನ್ನು ಹೊಂದಿ ಬೇಗನೆ 
ಹರಿದು ಹೋಗಿ ಅವನ ಎದೆಯಲ್ಲಿ ನಾಟಿದವು. ಸ್ತ್ರೀ ಜನಗಳಿಗೆ ಅಧಿಪತಿಯಾದ ಮನ್ಮ 
ಥನು ಅದೇ ಸಮಯವನ್ನು ಕಾಯುತ್ತ ತಪ್ಪದೆ ಹೂವಿನ ಬಾಣಗಳನ್ನು ಅದೇನು ನಾಟಿ 


1 + ಗಳ್ ( ಅ, ಮು , ಚ) 


ಬಸವರಾಜ ವಿಜಯಂ 


ಇಸೆ ಬಗೆಯನುರ್ಚಿ ಧೈರ್ಯದ 
ಬೆಸುಗೆಯ ಬಿಗುಪಂ ಸಡಿಲಿ ಕಾಮಾಗ್ನಿಯ ಬ. 

ಸುಪಂ ತನುವಿನೊಳೆಂ 
ಪಸರಿಸಿತದು ಭೂಮಿಪಾಲಚೂಡಾಮಣಿಯಾ 


ನಡೆಗಿಡೆ ಚಿತ್ತಂ ಧೃತಿಲತೆ 
ಕುಡಿಗಿಡೆ ಮನಸಿಜ ವಿಕಾರತತಿಮಾನಸದೊ 
ಇಡೆಗಿಡೆ ಕೈಯಂಕುಶಮದು 
ಪಡಲಿಡೆ ಧರಣಿಯೊಳೆ ವಿರಹವಿಹ್ವಲನಾದಂ 


ಚೆಲ್ಲಿದ 


ವ|| ಅಂತು ವಿರಹವಿಷಾದವಿಧುರಿತನಾಗಿ ತಾಂ ವಿವೇಕನಿಧಿಯಪ್ಪುದಂ 
ಕರಣಂಗಳಂ ಮೆಲ್ಲನೆ ಸಂತವಿಸಿಕೊಂಡು ತನ್ನೊಳಿಂತೆಂದಂ 


ಕಾಮಿನಿಯಪಾಂಗರುಚಿ 
ದಾಮಿನಿ ಪಾಯಸಿದುದೆನ್ನ ಧೃತಿಹಂಸನನಿ 
ನೇಮಾತೊ ಕಾಮನಂಬು ನಿ 
ಕಾವಂ ನಟ್ಟುರ್ಚಿ ಪಾಯುದೆನ್ನಯ ಮನಮಂ 


೨೨ 


ವ|| ಎಂದು ನೊಂದು ಕಣ್ಣದುಬ್ಬವಣೆಯ ವಿಚಾರಿಸಿ 


ಸಿದನೋ ! ೨೦ . ಆ ಬಾಣವನ್ನು ಪ್ರಯೋಗಿಸಲು ಆ ರಾಜಶ್ರೇಷ್ಟನ ಮನಸ್ಸನ್ನು 
ಭೇದಿಸಿ , ಧೈರ್ಯದ ಬೆಸುಗೆಯ ತೀಕ್ಷತೆಯನ್ನು ಸಡಿಲುಗೊಳಿಸಿ , ದೇಹದ ಎಲ್ಲ ಕಡೆಗೂ 
ಕಾಮಾಗ್ನಿಯ ಹೆಚ್ಚಾದ ಬಿಸಿಯು ಪ್ರಸರಿಸಿತು . ೨೧ . ಚಿತ್ರವುನಡೆಗೆಟ್ಟಿತು ; ಧೈಯ್ಯ 
ವೆಂಬ ಬಳ್ಳಿಯು ಕುಡಿಚಾಚುವುದು ನಿಂತಿತು (ಕುಡಿಗೆಟ್ಟಿತು) ; ಮನಸ್ಸಿನಲ್ಲಿ ಮನ್ಮಥ 
ಸಂಬಂಧವಾದ ವಿಕಾರಗಳ ಸಮೂಹವು ನಿಂತುಕೊಂಡಿತು ; ಕಯ್ಯಲ್ಲಿ ಹಿಡಿದ ಆ ಅಂಕು 
ಶವು ( ಜಾರಿ ) ಭೂಮಿಯ ಮೇಲೆ ಬಿದ್ದಿತು ; ವಿರಹದಿಂದ ವ್ಯಾಕುಲಗೊಂಡನು . ವ|| 
ಈ ರೀತಿ ವಿಯೋಗದಿಂದುಂಟಾದ ಮನಸ್ಸಿನ ಕೇಶದಿಂದ ವ್ಯಾಕುಲಗೊಂಡವನಾಗಲು, 
ತಾನು ವಿವೇಕ ನಿಧಿಯಾದ್ದರಿಂದ ಚಂಚಲಗೊಂಡ ಇಂದ್ರಿಯಗಳನ್ನು ಮೆಲ್ಲನೆ ಸಮಾ 
ಧಾನಪಡಿಸಿಕೊಂಡು, ತನ್ನಲ್ಲಿಯೇ ಹೀಗೆಂದುಕೊಂಡನು. ೨೨. ಈ ಕಾಮಿನಿಯ ಕಡೆ 
ಗಣ್ಣಿನ ಕಾಂತಿಯೆಂಬ ಮಿಂಚು, ನನ್ನ ಧೈರವೆಂಬ ಹಂಸ ಪಕ್ಷಿಯನ್ನು ಹಾರಿಸಿತು. ಹೇಳುವು 
ದಿನ್ನೇನುಂಟೋ ! ಕಾಮನ ಬಾಣವು ಅತ್ಯಂತವಾಗಿ ನನ್ನ ಮನಸ್ಸನ್ನು ಹೊಕ್ಕು ಭೇದಿಸಿ 
ಹೊರ ಹೊರಟಿತು . ವ|| ಹೀಗೆಂದು ನೊಂದುಕೊಂಡು ಕಾರದ ಮಹತ್ವವನ್ನು 


೭೮ 


ಬಸವರಾಜ ವಿಜಯಂ 


ಸುದತಿಯಿವಳ್ಳೆಲೆವ 
ಪದಭಕ್ಕೆ ಗಡೀಜೆಯೊಡನೆ ನೆರೆದೊದದ ಸಾ 
ಖ್ಯದ ಸವಿಯನೀಶ್ವರಂ 
ರ್ಮೊದಲರ್ಪಿಸಿ ಕೊಳ್ಳೆನೆನಗದಾವುದೊ ದೋಷಂ 


ಸಂದಿಸಿಯದ್ಯದಾತ್ಮಹಿತವೆಂದೆನುತುಂ ಸಲೆ ಮೈಥುನೇ ಶತೇ 
ಯೆಂದೆನುತುಂ ಪೊದಿ ರೆವ ಶೈವಪುರಾಣಿಸುವಾಣಿಯುಂಟು ಬೇ 
ಅಂದೆನಿಸಿರ್ದ ಪಕ್ಷವಿದು ಸಲ್ಪುದು ಭಕ್ತಿಯುತಂ ದೋಷಮಾ 
ವಂದದಿನಪುದೀಕೆಯ ರತಕ್ಕೆ ವಿಚಾರಿಸಿ ನೋಡೆ ನಾಡೆಯುಂ 


ವ! , ಅದನೀ ಗಣಿಕಾಂಗನೆಂಪಣಿಯದವನುಭವಿಷನೆಂದು ನಿರ್ಧರಿಸಿ ನಿಜಗೃಹಾ 
ಗತನವ ತಕ್ಕ ಧನಕನಕವಸನಮಣಿಭೂಷಣಾದಿರನಾತ್ಮಸಖನ ಕೆಂರೊಳಿತ್ರವಿತೆಗಳುಪ 
ಲೋಡನನಂ ತಂದು ನೀಡೆ ಪತೃಕಾಶಿನಿಯೊತ್ಸೆಯನೊಲ್ಲೆನಿಲ್ಲಾರದಿರೆಂದು ವಿಡಂಬಿಸಿ ನುಡಿಯೆ 
ದೂತಂ ನಿಜನಾಥನಿರ್ದೆಡೆಗೇಳ್ಳಂದವಳೆಯನೊಲ್ಲದೊರಿಸಿ ಬಿತ್ತರಿಸಿದುದನೆಲ್ಲಮಂ ಸವಿಸ್ತರಂ 
ಪೇಳೆಮೋಹಾತುರು ಕೇಳವಳ ಸೆಜ್ಜೆಮಾಡದೆಡೆಗೆ ಗುರುಭಕ್ಕರಾಜಂ ತಾನೆ ಬಂದು ತನ್ನಿ ತಂಬಿನಿಯನ 
ಭಿನವರಾಗರಸಭರಿತದೃಷ್ಟಿಯಿನಭೀಕ್ಷಿಸಿ ಸದೈನ್ಯಮಧುರಾಲಾಪದಿನಿಂತೆಂದಂ 


ನೆನೆದು ೨೩ . ಸೂಳೆಯಾದ ಈ ಸ್ತ್ರೀಯುಶಿವನ ಪಾದಭಕ್ತಿಯಲ್ಲವೇ ? ಇವಳೊಡನೆ 
ಕೂಡಿ, ಉಂಟಾಗುವ ಸೌಖ್ಯದ ಸವಿಯನ್ನು ಈಶ್ವರನಿಗೆ ಒಮ್ಮೆ ನಿಶ್ಚಯವಾಗಿ ಅರ್ಪಿಸಿ 
ಕೊಳ್ಳುವೆನು . ಇದರಲ್ಲಿ ನನಗೆ ದೋಷವೇನಾದೀತು ! ೨೪, ಯಾವುಯಾವುದು ಆತ್ಮ 
ಹಿತವಾದುದೆನಿಸಿ ಒದಗಿಬರುವುದೋ ಅದು ಒಂದು ಪಕ್ಕದಲ್ಲಿ ಮೈಥುನ ಕ್ರಿಯೆಯಲ್ಲಿ 
ಆಸಕ್ತಿಯುಳ್ಳದ್ದೆನಿಸಿದ್ದಾಗಿದ್ದರೂ , ಭಕ್ತಿಯುತರಿಗೆ ಸಲ್ಲುವುದೆಂದು, ಸ್ಪಷ್ಟವಾಗಿ 
ಹೇಳಿರುವ ಶೈವ ಪುರಾಣದ ಒಂದು ಒಳ್ಳೆಯ ಮಾತು ಉಂಟು. ( ಆದ್ದರಿಂದ) ಇವ 
ಳೊಡನೆ ರತಿ ಸಂಬಂಧವಾದ ವ್ಯವಹಾರ ವಿಷಯದಲ್ಲಿ ವಿಚಾರಿಸಿ ನೋಡಿದರೆ ದೋಷವು. 
ಯಾವರೀತಿಯಿಂದ ಉಂಟಾಗಲು ಸಾಧ್ಯ ? ವ ! ಆದ್ದರಿಂದ ಈ ವೇಶ್ಯಾಸ್ತ್ರೀಯನ್ನು 
ನಿಜವಾಗಿ ಅನುಭವಿಸುವೆನು , ಎಂದು ನಿರ್ಧಾರಮಾಡಿ, ತನ್ನ ಮನೆಗೆ ಬಂದು, ಆ ವೇಶೈಗೆ: 
ತಕ್ಕ ಧನ, ಕನಕ , ವಸ್ತ್ರ , ರತ್ನಾಭರಣಾದಿಗಳನ್ನು ತನ್ನ ಸ್ನೇಹಿತನ ಕೈಯಲ್ಲಿಕೊಟ್ಟು 
ಒತ್ತೆಯ ಹಣವನ್ನು ಕಳಿಸಲಾಗಿಕೂಡಲೇ ಅವನು ತಂದುಕೊಡಲು, ಅವಳು ಒತ್ತೆಯ 
ಹಣವನ್ನು ಒಲ್ಲೆನು ; ಇತ್ತ ಕಡೆಗೆ ಬಾರದಿರು , ಎಂದು ತಿರಸ್ಕರಿಸಿ ನುಡಿಯ 
ಲಾಗಿ , ದೂತನು ತನ್ನ ಒಡೆಯನ ಹತ್ತಿರಕ್ಕೆ ಬಂದು ಅವಳು ಒತ್ತೆಯನ್ನು 
ಇಲ್ಲದೆ ಹಣವನ್ನು ನೂಕಿದುದನ್ನೂ , ಹೇಳಿದುದನ್ನೆಲ್ಲವನ್ನೂ , ಸವಿಸ್ತಾರವಾಗಿ 
ಹೇಳಲಾಗಿ, ಗುರುಭಕ್ತ ರಾಜನು ಕೇಳಿ, ಅನುರಾಗಾತಿಶಯದಿಂದ ಕೂಡಿದ ಅವನು 
ಅವಳ ಶಯಾಗೃಹದ ಕಡೆಗೆ ತಾನೇ ಬಂದು ಆ ಸುಂದರಿಯನ್ನು ನೂತನ ಅನುರಾಗಾತಿ | 
ಶಯ ರಸಭರಿತವಾದ ಕಣ್ಣಿನಿಂದ ನೀರೀಕ್ಷಿಸಿ, ದೀನತೆಯಿಂದ ಕೂಡಿದ ಮಧುರಮಾತು : 


ಅಷ್ಟವಿಂಶಾಶ್ವಾಸಂ 

ಎಲೆ ಭಾಮಾಮಣಿ ನಿನ್ನ ಪೂರ್ವತರ ಸೌಂದರ್ಯಕ್ಕೆಕಲಾಂ 
ತೋಲವಿಂದಾಲ ನಿನಗೊತ್ತೆಯಂ ಕಳುಪಿದೆ ನೀನೊಲ್ಲೆನೆಂದೆಂಬುದೇ 
ಚಲಮೋ ವೈಭವ ಮನಃಸ್ಥಿತಿಯನಾರೈವಂದನೋ ಬಿಂಕವೆ 
ನಲವಾರ್ದುದೋ ನಾಣ ಪೆರ್ಚುಗೆಯೋ ವಿಲ ಸಾಲದೆಂಬಾಶೆಯೋ 
ಚಲಮುಂ ವೈಭವಮಂ ಮನಸ್ಥಿತಿಯನಾರೈವಂದಮುಂ ಬಿಂಕವುಂ 
ನಲವಾಜರ್ಪುದುವಾಗದೋಲ್ಲ ಎಟನೆ . ಅಲ್ಲಿ ನಾಣ್ಣಲ್ಲದು 
ಜೈಲವೇಶ್ಯಾಮತಕಲ್ಪವಿತ್ರವೆನೆ ನಿನ್ನ ತಾಶೆಯೆಂದೆಂಬನ 
ರ್ಗಲವಾರಾಶಿಗೆ ಸೇತುಗಟ್ಟಿಸೆನೆ ಪೇಳ್ವಿಘದಿಂ ಕಾಮಿನೀ 
ಜಡಮತಿಯೆಂಬೆಯಿಡೆಮಸಾಚತುರಂ ದೊರೆಯಾತನಲ್ಲವೆಂ 
ಬೆಡೆ ಧರಣೇಶಸೂನು ಪತೊಂದಮತ ತನಂಬಿಯಪ್ರೊಡಾಂ 
ಮಡಷದಭಕ್ತನಬಳನೆಂಬೆಡೆಸಾಹಕ್ಕೆ ಬಂದಂಶನೆಂ.. 
ಬೊಡೆ ಶಿವಭಕ್ತಬಂಧು ಕುಟಿಲಾತ್ಮಕನೆಂಬೊಡೆಸದ್ದುಣಾಸ್ಪದಂ 
ಸರಿವರೆಯುವಲ್ಲಮೆಂದೊಡೆ 

ತರಳೇಕ್ಷಣೆನೋಡು ರತಕಳಾವಿದನಲ್ಲೆಂ 
ಗಳಿಂದ ಹೀಗೆಂದನು : ೨೫ . 'ಎಲೈ ಸ್ತ್ರೀರತ್ನವೇ , ನಾನು ನಿನ್ನ ಅಪೂರ್ವ 
ಸೌಂದರಕ್ಕೆ ಮೋಹಗೊಂಡು (ಸೋತುಹೋದಕಣ್ಣುಳ್ಳವನಾಗಿ)ಪ್ರೀತಿಯಿಂದ ನಿನಗೆ 
ಒತ್ತೆಯ ಹಣವನ್ನು ಕಳುಹಿಸಿದ್ದೆ . ನೀನು ಒಲ್ಲೆನೆಂದುದು ಛಲವೋ ಅಥವಾ ವೈಭ' 
ವವೊ ? ಮನಸ್ಸಿನ ಸ್ಥಿತಿಯನ್ನು ಪರೀಕ್ಷಿಸುವ ರೀತಿಯೋ ? ಬಿಂಕವೋ ? ಪ್ರೀತಿಯೇ 
ನಾದರೂ ಇಲ್ಲದಂತಾಗಿರುವುದೋ ? ಹೆಚ್ಚಾದ ನಾಚಿಕೆಯೋ ? ಹಣವು ಸಾಲದೆಂಬ 
ಆಸೆಯೋ ?' ೨೬. ಜಾಣೆಯಾದವಳಿಗೆ ಪ್ರೀತಿಸಿದ ಫಿಟನಲ್ಲಿ ಛಲವೂ , ವೈಭವವೂ , 
ಮನಸ್ಸಿನ ಸ್ಥಿತಿಯನ್ನು ಪರೀಕ್ಷಿಸಿ ನೋಡುವ ರೀತಿಯ , ಗರ್ವವೂ , ಪ್ರೀತಿಹೀನವಾಗಿ 
ರುವಿಕೆಯ ಸಲ್ಲದು . ನಾಚಿಕೆಯ ಯೋಗ್ಯವಾದುದಲ್ಲ; ಉಜ್ವಲವಾದ ವೇಶೈಯರ 
ಧರ್ಮಕ್ಕೆ ನಾನು ಕಳುಹಿಸಿದ ಅಲ್ಪ ದ್ರವ್ಯವು ಸಾಲದಾದರೆ , ಎಲೈ ಕಾಮಿನಿಯೇ , 
ನಿನ್ನ ಅತ್ಯಾಸೆಯೆಂಬ ತಡೆಯಿಲ್ಲದ ಸಮುದ್ರಕ್ಕೆ ಹಣದ ರಾಶಿಯಿಂದ ಸೇತುವೆಯನ್ನೇ 
ಕಟ್ಟಿಸಲಾರೆನೇ ? ಹೇಳು. ೨೭ . ( ನನ್ನನ್ನು ಮೂಢಬುದ್ದಿಯುಳ್ಳವನು ಎನ್ನುವ 
ಯಾದರೆ, ( ಹಾಗಲ್ಲ) ಅತಿ ಕುಶಲನಾಗಿದ್ದೇನೆ; ಈತನು ದೊರೆಯಲ್ಲವೆನ್ನುವೆಯಾದರೆ 
( ಹಾಗಲ್ಲ) ಧರಣೀಶ್ವರನ ಮಗನು ; ಬೇರೊಂದು ಮತದವನೆಂಬೆಯಾದರೆ 
( ಹಾಗಲ್ಲ) ಮೃಡಭಕ್ತನಾಗಿದ್ದೇನೆ ; ಅಲ್ಪಶಕ್ತಿಯುಳ್ಳವನೆನ್ನುವುದಾದರೆ, ಸಾಹಸಿ 
ಯೆನಿಸಿದ್ದೇನೆ; ನಂಟರು ಇಷ್ಟರು ಇಲ್ಲದವನೆನ್ನುವೆಯಾದರೆ , ಶಿವಭಕ್ತರ ಬಂಧು 
ವಾಗಿದ್ದೇನೆ; ಕುಟಿಲಾತ್ಮನೆಂದೆನ್ನುವೆಯಾದರೆ , ಸದ್ಗುಣಗಳಿಗೆ ಆಶ್ರಯನಾದವ 
ನಾಗಿದ್ದೇನೆ.' ೨೮, ನನಗೆ ಸಮಾನರಾದ ಪ್ರಾಯವುಳ್ಳವನಲ್ಲ , ಎನ್ನುವೆಯಾದರೆ , 
ಚಂಚಲವಾದ ಕಣ್ಣುಳ್ಳವಳೇ ,ನೋಡು; ಮನ್ಮಥ ವಿದ್ಯೆಯನ್ನು ತಿಳಿದವನಲ್ಲ , ಎಂದು 


೮೦ 


ಬಸವರಾಜ ವಿಜಯಂ 


ದರವರಿಪೊಡೆ ನೀನೆನ್ನೆ 
qರೆದೀಕ್ಷಿಪುದೊರ್ಮೆ ಮಕ್ಕಳಾಕೌಶಲಮಂ 


೨೮ 


ಸೊಗಸಂ ಸೂಸಿ ವಿಳಾಸಮಂ ಮೋಜಿದು ನಂ ನೋಡಿಕಾದಿ ಕೈ 
ಮಿಗೆ ಸಾರ್ದೊಳ್ಳುಡಿಯಾಡಿ ಕುಂತಳಮಳ್ಳಿಂತಿರ್ಗಿ ರೋಮೋದ ಮಂ 
ನೆಗೆವನ್ನಂ ಬಿಗಿದಪ್ಪಿ ಚುಂಬಿಸಿ ಕಳಾವಿಸ್ತಾರವಂ ಬೀಜ ನಾ . 
ಣಿಗೆ ನೀಡಾಗದೆ ನಿನ್ನೊಳಿದು ನೆರೆಯಲ್ಲೂರ್ತೆ೦ ಸರೋಜೇಕ್ಷಣೆ 


ಸವಿನೋಟಂ ಪೊಸಪೇಟಮಂ ನಗೆಯನಂಗಾದೇಶಮಂ ಜಾವೆ 
ಇವಿನೋದೋಕ್ತಿವಿಳಾಸಮಂ ನೆಗಳ ಗಾಢಾಲಿಂಗನಂ ಮನ್ಮಥ 
ತೃವರೋಮಾಂಚವಂ ಸುಧಾದರದ ಭಾಸ್ವಚುಂಬನಂ ದರ್ಪಕ 
ದ್ರವಮಂ ಪುಟ್ಟಿಸದಿರ್ದೊಡೇಕೆ ನೆರೆವಾಯಾಸಂ ವಿಟಂಗಂಗನೇ 


೩೦ 


ಕಲೆಯ ಕಾಲವ' ಜಾತಿಯ ಪ್ರಕೃತಿಯಂ ದೇಶೀಯಭಾವಂಗಳಂ 
ವಿಲಸದ್ರೀತಿಯನುಚ್ಚನೀಚಸಮರತ್ಯಾಶ್ಲೇಷಬಂಧಂಗಳಂ 


ಸಂದೇಹಪಟ್ಟರೆ, ನೀನೊಮ್ಮೆ ನನ್ನಲ್ಲಿ ಕೂಡಿ, ನನ್ನ ಮನ್ಮಥ ಸಂಬಂಧದ ವಿದ್ಯಾ 
ಪ್ರೌಢಿಮೆಯನ್ನು ಪರೀಕ್ಷಿಸು ! ಎಲೈ ೨೯ . ಕಮಲ ನೇತ್ರೆಯೆ , ಸೊಗಸನ್ನು ಸುರಿಸು 
ತಿರುವಂತೆ ಸಂಭ್ರಮವನ್ನು ಪ್ರಕಟಿಸಿ , ಸೊಗಸಾಗಿ ನೋಡಿ, ನಾಯಿಕಾ ನಾಯಕರ 
ಪ್ರೀತಿಯು ಮೆರೆದಪ್ಪುವಂತೆ ಸಮಿಾಪಿಸಿ , ಒಳ್ಳೆಯ ಮಾತನಾಡಿ, ಕೂದಲುಗಳನ್ನು 
ತಿದ್ದಿ ಸರಿಪಡಿಸಿ ,ರೋಮಾಂಚನವು ಹುಟ್ಟುವ ಹಾಗೆ ಬಿಗಿದು ಅಪ್ಪಿಕೊಂಡು, ಚುಂಬಿಸಿ, 
ರತಿಕಲೆಯ ವಿಸ್ತಾರವೇನುಂಟೋ ಅದೆಲ್ಲವನ್ನೂ ಬೀರಿ, ಉಂಟಾಗುವ ನಾಚಿಕೆಗೆ 
ಅವಕಾಶವೀಯದೆ, ನಿನ್ನಲ್ಲಿ ಇಂದು ಕೂಡುವುದಕ್ಕೆ ಆಸೆ ಪಟ್ಟಿದ್ದೇನೆ. ೩೦ . “ ಎಲೈ 
ಅಂಗನೆಯೇ , ಮನೋಹರ ನೋಟವು ನೂತನವಾದ ಪ್ರೀತಿಯನ್ನೂ , ನಗುವಿಕೆಯು, 
ಮನ್ಮಥಾವೇಶವನ್ನೂ , ಚಾತುರದಿಂದ ಕೂಡಿದ ವಿನೋದದ ನುಡಿಗಳು , ಸಂಭ್ರಮ 
ವನ್ನೂ ( ನನ್ನ ) ಪ್ರಖ್ಯಾತವಾದ ಗಾಢಾಲಿಂಗನವು, ಮನ್ಮಥ ಸಂಬಂಧವಾದ ಸಂತೋಷ 
ಸಂಜನಿತ ರೋಮಾಂಚನವನ್ನೂ , ಅಮೃತರಸದಿಂದ ಕೂಡಿದ ತುಟಿಯ ಮನೋಹರ 
ವಾದ ಚುಂಬನವು ಕಾಮರಸವನ್ನು ಹುಟ್ಟಿಸದೆ ಇದ್ದರೆ, ವಿಟನಾದವನಿಗೆ (ಸ್ತ್ರೀಯಲ್ಲಿ) 
ಕೂಡುವ ಆಸೆಯೇಕೆ ? ' ೩೧. ' ಮನ್ಮಥ ಕಲಾಸ್ಥಾನವನ್ನೂ , ಆಯಾಯ 
ಸಮಯಗಳು ಆಯಾಯ ಸ್ತ್ರೀ ಜಾತಿಗಳನ್ನು , ಸ್ವಭಾವವನ್ನು , ಆಯಾಯ ದೇಶಾನು 
“ಗುಣವಾದ ವಿಭಾವಾದಿ ಭಾವಗಳನ್ನೂ , ಶೋಭಿಸುವ ರತಿ ಕ್ರೀಡಾಕ್ರಮವನ್ನೂ 
ಉಚ್ಚ , ನೀಚ, ಸಮರಸ, ಅತ್ಯಾಶೇಷಾದಿ ಬಂಧಗಳನ್ನು ( ಅಂದರೆ ಸ್ತ್ರೀಯ ಅಪೇಕ್ಷೆ, 
ಯಂತೆ ಅಧಿಕ ಕಾಲದವರೆಗೆ ರತಿಕ್ರೀಡೆಯಲ್ಲಿ ತೊಡಗುವುದು ಉಚ್ಚವು; ಸ್ತ್ರೀಯ 


1 ಎ ), 


ಸು ( ಅ) 


ಅಷ್ಟವಿಂಶಾಶ್ವಾಸಂ 


ಲಲನಾನೀಕದ ಮನ್ಮಥಾಲಯದ ನಾಡಿಭೇದಮಂ ಪ್ರಾಯಮಂ 
ನಲವಿಂದಂ ತಿಳಿದೊಂದಲಾದ ಭುಜಂಗಂ ಭಂಗಮಂ ತಾಳ್ತನೇ 


ಪೊಂಪುಳಿ ಮತ್ತು ಲಿಕ್ಕದವೊಲಂಗದ ಬಿಮರಿಂಗದಂತೆ ನೇ 
ತ್ರಂ ಪದೆದೆಳ ಅಂದದವೊಲುರ್ಬಿದ ಚಂದುಟಿ ಬೀಯದಂತೆ ಸು 
ಯಂಪೆಲರೋಟಮಂ ಬಿಡದವೋಲ್ಕನುಗುಣಿದ ಸೇದೆ ಜಾಜದ 
ತಿಪಡರ್ದಂಗಜಾತಸುಖಮಂ ನಿನಗೀಯರೊಡಾಂ ಭುಜಂಗನೇ 


ಅಂಗುಟಮಂತ್ರಿಯಂ ಪರಡು ಜಾನು ಕಟೀತಟನಾಭಿ ಪಕ್ಷವು 
ತುಂಗಕುಚಂ ಭುಜಂ ಮಿಸುಪ ಕಕ್ಷೆಗಳೋಷ್ಟಕಪೋಲಮಕ್ಷಿ ಫಾ 
ಲಂಗಳುಮುತ್ತಮಾಂಗಮೆನಿಪೀಯೆರ್ದೆಯೊಳಮದಿಂ ದ್ವಿಪಕ್ಷದೊ 
ಲೈಂಗಿಸುತರ್ಧ್ವದೇಶಕಿಳುಪುತ್ತೆಡದೊಳ್ಳಲೆಯಂ ವಿಳಾಸದಿಂ 


ಮಿಸುಪಷ್ಟವಿಧಾಲಿಂಗನ 
ಮನಮೆಂಭತ್ತುನಾಲ್ಕು ಬಂಧಂಗಳು 
ಬನಮುಂ ದ್ವಾದಶವಿಧವೆಂ | 
ಬಿನಿತಳುಚಿತಪ್ರಕಾರಮಜದೆಸಗುತ್ತು 


ಪರಿವಿಡಿಯಿನಿಂತು ಬಾಹ್ಯಾಂ 
ತರರತಮಂ ನೆಗಳಿವಂ ಜಯಂತನೊ ನಳಕೂ 


ಅಪೇಕ್ಷೆಯಂತೆ ಅಲ್ಪಕಾಲದ ರತಿಕ್ರೀಡೆಯಲ್ಲಿ ತೊಡಗುವುದು ನೀಚವು ; ಉಭಯಾಪೇಕ್ಷೆ 
ಯಂತೆ ಸಮಕಾಲ ಸುರತಕ್ರೀಡೆಯು ಸಮರಸವು ; ಆಲಿಂಗನದ ರೀತಿಯೋ ಅತ್ಯ 
ಶೇಷವು. ಇಂಥ ಈ ಬಂಧ ರೀತಿಯನ್ನೂ ) , ಸ್ತ್ರೀ ಸಮೂಹದ ಮನ್ಮಥಾಲಯವೆನಿಸಿರುವ 
ಯೋನಿಯ ನಾಡೀ ಭೇದಗಳನ್ನೂ ಪ್ರಾಯವನ್ನೂ , ಪ್ರೀತಿಯಿಂದ ತಿಳಿದು ಕೊಡಲು 
ಶಕ್ತಿಯಿಲ್ಲದ ವಿಟನು ಹಾನಿಯನ್ನು ಹೊಂದಲಿಕ್ಕಿಲ್ಲವೇ ? ೩೨. '(ಮೈಯಲ್ಲೆದ್ದ ) 
ರೋಮಾಂಚನವು ಕಡಿಮೆಯಾಗದ ಹಾಗೆ ದೇಹದ ವಿಶೇಷವಾದ ಬೆವರು ಆರದ ಹಾಗೆ, 
ಕಣ್ಣುಗಳು ಪ್ರೀತಿಯಿಂದ ಎಚ್ಚರಗೊಳ್ಳದ ಹಾಗೆ ಉಬ್ಬಿದ ಕೆಂಪಾದ ತುಟಿಗಳ ಉಬ್ಬು 
ಕಡಿಮೆಯಾಗದ ಹಾಗೆ, ಪರಿಮಳ ವಿಶಿಷ್ಟವಾದ ಉಸುರಿನ ಗಾಳಿಯು ತನ್ನ ಮುನ್ನಿನ 
ಓಟವನ್ನು ಬಿಡದ ಹಾಗೆ , ಹೊರಹೊಮ್ಮಿದ ದಣಿವು ಜಾರದ ಹಾಗೆ, ಇಂಪಿನಿಂದ 
ಕೂಡಿದ ಮನ್ಮಥ ಸೌಖ್ಯವನ್ನು ನಿನಗೆ ಕೊಡದಿದ್ದರೆ ನಾನೊಬ್ಬ ವಿಟನೇ !' ೩೩ - ೩೫ . 
ಹೆಬ್ಬೆರಳು, ಕಾಲು, ಕಾಲಿನ ಪಕ್ಕದಲ್ಲಿರುವ ಗಂಟುಗಳು, ನಡು, ಹೊಕ್ಕಳು, ಎದೆ, ಎತ್ತರ 
ವಾದ ಮೊಲೆಗಳು, ಭುಜ ,ಶೋಭಿಸುವ ಕಂಕುಳ, ತುಟಿ, ಕೆನ್ನೆ ಕಣ್ಣು , ಹಣೆ , ಕುತ್ತಿಗೆ, 
ತಲೆ - ಎನಿಸುವ ಈ ಸ್ಥಾನಗಳಲ್ಲಿ ಕ್ರಮವಾಗಿ ಶುಕ್ತ ಮತ್ತು ಕೃಷ್ಣ ಪಕ್ಷದ್ವಯಗಳಲ್ಲಿ ಕಲಾ 
ಸ್ಥಾನಗಳನ್ನು ( ರತಿಲೀಲಾ ವಿಲಾಸದಿಂದ ( ದೇಹದ) ಮೇಲ್ಕಡೆಗೆ ಉಕ್ಕಿಸುತ್ತ ( ವಿಕಾಸ 


ಬಸವರಾಜ ವಿಜಯಂ 


೩೫ 


ಬರನೊ ಮನಸಿಜನೊಯೆನೆ ಸಮ 
ಸುರತಸುಖಾಬ್ಬಿಯೊಳೆ ನಿನ್ನ ನಾಳಿಪೆನಬಲೇ 
ಜಗುಳೆ ನಿಣ ಮುಗುಳೆ ಕಣ್ಣಲ 
ರೊಗುವಿಗೆಯಿಂ ಕಾವಶರಧಿ ತುಳ್ಳಾಡೆ ಮನಂ| 
ಬುಗುವಾಲಿಂಗನಮಾತ್ರದೆ 
ನೆಗಳೊಂ ಮೈಮಅಪನಿಂದು ನಿನಗಿಂದುಮುಖಿ 
ಸ್ಮರನಿಂದು ಧನ್ಯನಾದಂ 
ತರುಣಿವಮಿಂದೆನಗೆ ಸಫಲವಾದಂದು ವಲಮೆಂ 


ಗೊಳಿಸುತ್ತ ) ಎಡಭಾಗದಲ್ಲಿ ಇಳಿಯುವಂತೆ ಮಾಡುತ್ತ , ಶೋಭಿಸುವ - ಪುಷ್ಕರ, 
ವಿವಿಧಕ , ಧೃಷ್ಟಕ, ಪೀಡಿನಕ, ವೃಕ್ಷಾರೋಹಿಣಿ , ಲತಾವೇಷ್ಟನ, ತಿಲತಂಡುಲತೆ, ಕ್ಷೀರ 
ನೀರಾಯತಗಳೆಂಬ ಎಂಟು ಪ್ರಕಾರದ ಆಲಿಂಗನಗಳು (ಇವೂ ಅಲ್ಲದೆ ವಾರೂಪಗಹನ 
ಜಘನೂಪಗಹನ ಸ್ವನಾಶ್ಲೇಷ, ಲೀಲಾಟಕ ಎಂಬ ಒಟ್ಟು ಹನ್ನೆರಡು ವಿಧವಾದ 
ಆಲಿಂಗನವೆಂದೂ ಹೇಳುವುದುಂಟು) , ಅಧಿಕವಾಗಿ ಎಂಬತ್ತನಾಲ್ಕು ವಿಧದ ( ರತಿಕ್ರೀಡಾ) 
ಬಂಧಗಳು ( ಆಸನಗಳು) , ಹನ್ನೆರಡು ವಿಧಗಳಾದ -ನಿಮಿತ್ತಕ , ಸಂಘಟಕ , ಸ್ಸುರಿತಕ , 
ಭ್ರಾಂತಿಕ , ತಿರಗಾಯತಕ , ಅತಿವೃಷ್ಟಕ, ಉತ್ತರಸಂಘಟಿತಕ , ಜಿಹ್ವಾಮೇಳನಕ , ಜಿಹ್ವಕ, 
ಅತಿ ಜಿಹ್ವಾಯೋಗ, ಸೀತ್ಕಾರ, ದಂಶನಕವೆಂದಿರುವ ಚುಂಬನಗಳೆಂಬ ಇಷ್ಟರಲ್ಲಿ ಉಚಿತ 
ರೀತಿಯಲ್ಲಿ ಅರಿತು ವ್ಯವಹರಿಸುತ್ತ , ಎಲೈ ಅಬಲೆಯೇ , ಈ ರೀತಿ ಕ್ರಮವಾಗಿ ಒಳ 
ಹೊರಗಣ ರತಿಗಳೆಂಬೆರಡನ್ನೂ , ಎಸಗಿ, ಇವನೇನು ಇಂದ್ರಕುಮಾರನಾದ 
ಜಯಂತನೋ , ಕುಬೇರ ಪುತ್ರನಾದ ನಳಕೂಬರನೋ , ಮನ್ಮಥನೋ ಎನ್ನುವಂತೆ (ಉಭ 
ಯರಿಗೂ ) ಸಮವಾದ ರತಿಕ್ರೀಡಾ ಸಮುದ್ರದಲ್ಲಿ ನಿನ್ನನ್ನು ನಾನು ಮುಳುಗಿಸುವೆನು . 
೩೬. ' ಎಲೈ ಚಂದ್ರಮುಖಿಯೇ (ಉಟ್ಟ) ನಿರಿಗೆಯ ಗಂಟು ಜಾರಲು, ಹೂವಿನಂತಿ 
ರುವ ಕಣ್ಣುಗಳು ಮುಚ್ಚಿಕೊಳ್ಳಲು, ಉತ್ಸಾಹಾಧಿಕ್ಯದಿಂದ ಮದನರಸದ ಸಮುದ್ರವೇ 
ತುಳುಕಾಡುವಂತೆ, ಮನಸ್ಸಿಗೊಪ್ಪುವ ಆಲಿಂಗನ ಮಾತ್ರದಿಂದ ನಿನಗಿಂದು ಮೈಮರೆಯು 
ವಿಕೆಯನ್ನು ಉಂಟುಮಾಡುತ್ತೇನೆ.' ೩೭. ' ಈ ದಿವಸ ಮನ್ಮಥನೇ ಧನ್ಯನಾದನು . 
ಈ ದಿವಸ ನನಗೆ ತಾರುಣ್ಯವು ನಿಜವಾಗಿ ಸಫಲವಾಯಿತು, ಎಂದು ನೀನು ಅಧಿಕವಾದ 


1 ಯ ( ಮು ) . 

* ಶುಕ್ಲಪಕ್ಷದ ಪಾಡ್ಯಮಿ ಮೊದಲಾದ ಹದಿನೈದು ತಿಥಿಗಳಲ್ಲಿ ಸ್ತ್ರೀಯರ ದೇಹದ ಬಲಗಡೆಯ 
ಈ ಪೂರ್ವದಲ್ಲಿ ಹೇಳಿದ್ದ ಅಂಗುಷ್ಠ ಮೊದಲಾದ ಹದಿನೈದು ಸ್ಥಾನಗಳಲ್ಲಿ ಕ್ರಮವಾಗಿ ಒಂದೊಂದು 
ತಿಥಿಯಲ್ಲಿ ಒಂದೊಂದು ಸ್ಥಾನಗಳು ಕಳಾಹ್ವಾನವೆಂದೂ , ಕೃಷ್ಣಪಕ್ಷದ ಪಾಡ್ಯಮಿಯಿಂದ ಹದಿನೈದು 
ದಿನಗಳು ಎಡಭಾಗದ ಹದಿನೈದು ಸ್ಥಾನಗಳು ತಲೆಯಿಂದ ಕೆಳಕ್ಕೆ ಕ್ರಮವಾಗಿ ಒಂದೊಂದುದಿನದ ಕಳಾ 
ಸ್ಥಾನಗಳೆಂದೂ ಹೇಳಲಾಗುತ್ತದೆ. 


ಅಪ್ಪವಿಂಶಾಶ್ವಾಸಂ 


ದುರುಮುದವನಾಳೆ ನೀಂ ನವ 
ಸುರತೋತ್ಸವಮೀಯದಿರ್ದೊಡಾಂ ವರವಿಟನೇ 


ನೋಡೆನ್ನ ಪರಿಯನಿಂದೆಡ 
ಗೂಡೆನ್ನೊಳೋಹನಾಂಗಿಯೆಂದವನೆನೆ ತಾಂ 
ನೋಡಿ ನಸುನಗುತೆ ವಿಟಕುಲ 
ಚೂಡಾಮಣಿ ಮರುರೆ ಲೇಸನಾಡಿದೆಯೆಂದ 


G 


ಪೊಸತೀ ಜಾಣ್ಣುಡಿಯಲ್ಲಿ ಕಲೆಯಿದನಿಂದೆನ್ನೊಳ್ಳರು ನಿನ್ನ ಬ 
ರ್ದೆಸೆವನ್ನಂ ಬಗೆದೋಟಿಪೈ ಭಲರೆ ಕಂದರ್ಪಾಗವಾಭಿಜ್ಞ ನಿ 
ನೈ ಸಕಂ ಸಾಲ್ಲು ವಿದೇಕೆ ನೀಂ ಜಯಚುಬೈ ಪೊಪೋಗು ಸದೃಕ್ಕಿ ನೀ 
ತಿ ಸುಶೀಲಂ ಸಮನಲ್ಲು ಕೂಡದೆನಗೊಂದನ್ನೊಳುರ್ವಿಪತಿ 
ಚದುರಂ ನೀನಾದೊಡೆಂತಿಂತುಸುರ್ದ ನುಡಿಗಳಂ ಕೇಳು ಸಮ್ಮೊಹಮಂ ತಾ 
ಆದಳಲ್ಲಿ ಕಾಂತೆಯೆಂದೊಳ್ಳmದು ಕಡೆಗೆ ನೀಂ ಬೇಗ ಜಾಜಿವೇಡಾ 
ವಿದಿತಂ ಭಾವಜ್ಞನಾದಂದಬಲೆಯ ಕಡೆಗಣೋಟದಿಂ ಕಂಡು ಮೋಹಾ 
ಸ್ಪದಭಾವಾಭಾವಮಂ ಜಾಣ್ಯೊಳೆತೊಲಗುವೊಂದಂದಮಂ ಕಾಣವೇಡಾ 


೪೦ 


ಆನಂದವನ್ನು ತಾಳುವಂತೆ ನೂತನವಾದ ಸುರತ ಕ್ರೀಡಾ ಮಹೋತ್ಸವವನ್ನುಂಟು 
ಮಾಡದೆ ಇದ್ದರೆ ನಾನೊಬ್ಬ ವಿಟನೇ ?' ೩೮. ಎಲೈ ಮೋಹನಾಂಗಿಯೇ , ಈ 
ದಿವಸದ ನನ್ನ ರೀತಿಯನ್ನು ನೋಡು; ನನ್ನೊಡನೆ ಕೂಡು! ಹೀಗೆಂದು ಆತನು 
ಹೇಳಿದನು. ಆಗ ಆ ಸೂಳೆಯು ಅವನನ್ನು ನೋಡಿ, ನಸುನಗುತ್ತ - 'ಎಲೈ ವಿಟಕುಲ 
ಚೂಡಾಮಣಿಯೇ , ಶಹಭಾಸ್ ! ಒಳ್ಳೆಯ ಮಾತನಾಡಿದೆ .' ೩೯ , 'ಉರ್ವಿಪತಿಯೇ , 
ಈ ನಿನ್ನ ಜಾಣತನದ ಮಾತು ಹೊಸದು ; ಇದನ್ನೆಲ್ಲ ಎಲ್ಲಿ ಕಲಿತೆ ? ಈ ದಿನ ನಿನ್ನ 
ಜಾಣ್ಮಯು ಪ್ರಕಾಶಗೊಳ್ಳುವಂತೆ ನನ್ನಲ್ಲಿ ಪೂರ್ಣವಾಗಿ ನಿನ್ನ ಮನಸ್ಸನ್ನು ತೋರಿಸಿ 
ಕೊಂಡಿದ್ದೀಯೆ. ಭಲರೇ , ಮದನನ ತಂತ್ರವನ್ನು ತಿಳಿದವನೇ , ನಿನ್ನ ಈ ಪರಾಕ್ರಮವು 
ಸಾಕು ; ಇದೇಕೆ ಹೀಗೆ ನೀನು ಅರಚುವೆಯಯ್ಯಾ ! ಹೋಗುಹೋಗುಸದೃಕ್ಕಿ , ನೀತಿ, 
ಉತ್ತಮ ಶೀಲ ಸ್ವಭಾವಗಳು ಒಂದುಗೂಡದೆ ನಿನ್ನೊಡನೆ ಸೇರಲು ಸಮವಾಗುವು 
ದಿಲ್ಲ.' ೪೦ . 'ನೀನು ಕುಶಲನಾಗಿದ್ದರೆ, ಇಂತಿಂತೆಲ್ಲಾ ಮಾತನಾಡಿದ ನುಡಿಗಳನ್ನು 
ಕೇಳಿ, ಈ ಸುಂದರಿಯು ಪ್ರೀತಿಯನ್ನು ಹೊಂದುವವಳಲ್ಲವೆಂದು ಒಳ್ಳೆಯ ನೀತಿ 
ಯನ್ನನುಸರಿಸಿ ಅರಿತುಕೊಂಡು (ಸಮಾಜೀವತ್ವವನ್ನನುಸರಿಸಿ) ನೀನು ಆ ಕಡೆಗೆ ಬೇಗ 
ಹೋಗುವುದು ಬೇಡವೇ ! (ತೊಲಗಬೇಡವೆ !) ಶ್ರೇಷ್ಟನಾದಸ್ತ್ರೀಯಳ ಇಂಗಿತವನ್ನರಿ 
ತವನಾಗಿದ್ದ ( ಪರರ ಇಂಗಿತ ತಿಳಿದವನು) ಪಕ್ಷದಲ್ಲಿ ಹೆಂಗಸರ ಕಣೋಟದಿಂದಲೇ 
ಪ್ರೀತಿಯನ್ನು ಹೊಂದುವುದು, ಹೊಂದದಿರುವುದು, ಇವನ್ನು ಕಂಡುಕೊಂಡು ಜಾಣೆ 
ಯಿಂದಲೇ ತೊಲಗಬೇಕೆನ್ನುವ ಒಂದು ರೀತಿಯನ್ನು ತಿಳಿಯುವುದು ಬೇಡವೇ ?' 


OS 


ಬಸವರಾಜ ವಿಜಯಂ 


ಒತ್ತೆಯನೊಲ್ಲೆನೆಂದೊಡೆಲೆ ನೀಂ ವಿಟನಾದೊಡದೆಂತು ಬಂದೆ ಪೇ 
ಛತೆ ಮದೀಯಮಂದಿರಕೆ ಸದ್ರಸಿಕೋತ್ತಮನಾದೊಡೆಂತು ಮ 
ಚಿತ್ರದ ನೇಹಮಂ ತಿಳಿಯದಾಗಿದೆ ಕಾಮಕಲಾಪ್ರಸಂಗವು 
ವಿತ್ತದ ಬಿಯುಳ್ಕೊಡಿಳೆಯೊಳಣಿಕಾವಳಿ ಶೂನ್ಯವಾದುದೇ 


ಹರಪದಭಕ್ತನಾದೊಡಿನಿತ೦ಗಜಮೋಹವಿಕಾರವಾಂಪುದೇ 
ಗುರುಭಜನಾರ್ಪಿತಾ ತನುವಾದೊಡದೆಂತು ತನೂವಿಮೋಹದೆ. 
೪ರಮಕಟೇಕೆ ಬೆಳ್ಳನದ ಪೆರ್ಮೆಯ ಮಾತು ವಿದಗ್ಗಪುಂಗವ 
ರ್ಸರಿಯ ಭುಜಂಗರೇಂ ನಗರೆ ನಿನ್ನ ವಿಚಾರತೆಗಂಡು ಧಾತ್ರಿಯೊಳ್ 


ಅಣತಮದುಳೆಡೆಕಾಮದ 
ಬುಕಳವಳದಳಮನುಳಿದು ಮಾಣೆನೊಳಂ 
ದಳಿಕೆಯನೆಲೆ ಗುರುಭಕ್ತಿಯೋ 
ಛಲಕಂಬಡೆ ಬಂದ ಬಟ್ಟೆವಿಡಿ ತಳರೆಂದ 
ವ|| ಎಂದ ವಾರಾಂಗನೆಯ ಬಿಳುನುಡಿಗಸಹ್ಯಭಾವಂಬಡದೆ ಮಾರ್ಕೊಂಡು 


ಪುರುಷಾಂತರದಿರವಳಿಯದ 
ಮರುಳೆ ಮದಾಂಧತೆಯೊಳಿಂತು ಪೋಗೆಂದವೆ ನೀ 


೪೧ .' ಎಲೈ ( ಅರಸೆ ), ನೀನು ವಿಟನಾದರೆ , ( ನಾನು ) ಒತ್ತೆಯ ಹಣವನ್ನು ಒಲ್ಲೆನೆಂದರೆ 
ಪುನಃ ಏಕೆ ನನ್ನ ಮನೆಗೆ ಬಂದೆ ? ಹೇಳು. ಒಳ್ಳೆಯ ರಸಜ್ಞರಲ್ಲಿ ಶ್ರೇಷ್ಠನೆನಿಸಿದವನಾಗಿ 
ದ್ದರೆ ನನ್ನ ಮನಸ್ಸಿನ ಪ್ರೀತಿಯನ್ನು ತಿಳಿಯದೆ ಮನದ ವಿದ್ಯೆಯ ಪ್ರಸಂಗದ ಮಾತು 
ಗಳನ್ನು ಹೇಗೆ ಆಡಿದೆ ? ಹಣದ ಬಲವು ಇದ್ದರೆ ಲೋಕದಲ್ಲಿ ಸೂಳೆಯರ ಗುಂಪೇ 
(ಬೇರೆ) ಇಲ್ಲದಂತಾಯಿತೇ ?' ೪೨ . ' ಹರನ ಭಕ್ತನಾದರೆ ಇಷ್ಟೊಂದು ಮನ್ಮಥಾ 
ವಸ್ಥೆಯಿಂದುಂಟಾದ ವಿಕಾರವನ್ನು ( ಮನಸ್ಸು ) ಹೊಂದುತ್ತಿತ್ತೇ ? ಗುರು 
ಸೇವೆಗೋಸ್ಕರ ದೇಹವನ್ನು ಸಮರ್ಪಿಸಿದವನಾದರೆ ದೇಹಸಂಬಂಧವಾದ ಅಜ್ಞಾ 
ನದ ಆಧಿಕ್ಯವು ( ಇರಲು) ಹೇಗೆ ಸಾಧ್ಯ ? ಅಯ್ಯೋ ! ಮೂಢತನದ ಈ 
ಹೆಮ್ಮೆಯ ಮಾತುಗಳೇಕೆ ? ಲೋಕದಲ್ಲಿ ಪ್ರೌಢರಾದ ವಿದ್ವಾಂಸರಾದ ವಿಟರುಗಳು 
ನಿನ್ನ ಈ ಅವಿವೇಕವನ್ನು ಕಂಡು ನಗಲಿಕ್ಕಿಲ್ಲವೇ ?' ೪೩ . 'ಎಲೈ ( ರಾಜನೇ ) 
( ಹರಭಕ್ತಿಯ ಬಗೆಗೆ) ಆ ತಿಳುವಳಿಕೆ ಇದ್ದರೆ, ಕಾಮಕ್ಕೆ ಸಂಬಂಧಿಸಿದ ವ್ಯರ್ಥ 
ವಾದ ಪೇಚಾಟದ ಈ ಶಕ್ತಿಯನ್ನು ಬಿಟ್ಟು , ನನ್ನಲ್ಲುಳ್ಳ ನಿನ್ನ ಪ್ರೀತಿಯನ್ನು 
ತೊಲಗಿಸಿ , ಗುರುಭಕ್ತಿಯಲ್ಲಿ ಬೆಸುಗೆಗೊಳಿಸು, ಬಂದದಾರಿಯನ್ನು ಹಿಡಿದು ಹೊರಡು , 
ಎಂದಳು. ವ! ಹೀಗೆಂದ ಆ ವೇಶ್ಯಾಸ್ತ್ರೀಯ ಬಿರುನುಡಿಗಳಿಗೆ ಅಸಹ್ಯಭಾವವನ್ನು 
ಹೊಂದದೆ ಪ್ರತಿಯಾಗಿಲಲ್ಲ , ಬೇರೆ ಬೇರೆ ಪುರುಷರ ರೀತಿಯನ್ನೇ ತಿಳಿಯದ ಎಲೆ 
ಮರುಳು ಹೆಂಗಸೇ , ಗರ್ವದಿಂದುಂಟಾದ ಗುರುತಿನಿಂದ , ನನ್ನನ್ನು ಅಪೇಕ್ಷಿಸದೆ ಹೀಗೆ 


0. 


ಅಷ್ಟವಿಂಶಾಶ್ವಾಸಂ 


ನರವರಿಸದೆನ್ನ ನೀ ನಿ 
ಮುರವಕಾಲಾಪತತಿಗೆ ಕಾರಣವೇನೋ 
ವಾರಾಂಗನೆ ನೀಂ ಸುಗುಣ | 
ಶ್ರೀರಾಜಿತ ರಾಜಪುತ್ರನಾನೆನ್ನಂ ನಿ 
ಪ್ಯಾರಣಮೋಲ್ಲದೆ ಪೋಗೆನೆ 
ಭೂರಿ ಪಣಾಂಗನೆಯರೆಲ್ಲ ಪಳಿಯರೆ ನಿನ್ನಂ 
ಸಕಳಕಳಾನಿಧಿರಾಜರಿ 
ಗಕಟ ಮೊಗಂಗುಡದ ನಿನಗಮಾ ಪದ್ಮನಿಗಂ 
ಪ್ರಕಟಗುಣವಿರ್ದೊಡೇಂ ಕಂ 
ಟಕನಿವಹಂ ಜಾಡ್ಯಭಾವಮಿದುವೆ ನಿಸರ್ಗ 
ಪಡಪಿಂಗಿನ್ನಾರುಮಂ ನೀಂ ಕರೆಯೆನೆನುತಣಂ ಪೂಣೆಗೆಯ್ಯಲ್ಲದಿರ್ದಂ 
ದೊಡಲೊಳ್ಳಿ ಪ್ರಾಮಮಂ ನೀನುಡುತಡಿಯ ಮಹಾದೇವಿಯಂತೆಯೇ ತಾಳ್ಮೆ 
ಣ್ಮಡನಿಂ ಗಂಡಂದಮಂ ನೀಂ ಪಡೆ ವರತಿಲಕಾಂಬಾಖ್ಯೆಯಂತ೦ತದಿ೦ 
ಬೊಡೆನೀನಾವೀರ ಚೋಳಾಂಬೆಯವೊಲಭವನೇ ಗಂಡನಾಗಿರ್ಪುದೇಗಳ್ ೪೭ 
ಅಂತಲ್ಲದೊಡೆಲೆ ನಿನ್ನನ 
ದೆಂತುಂ ಬಿಟ್ಟಪನೆ ಕೂರ್ತು ವಾರಾಂಗನೆಗೊ 
ರಂತವಳೊಲ್ಲದೆ ಪೋಗೆನೆ | 

ತಾಂ ತಳರ್ದನೆನಿಪ್ಪ ನಗೆಗೆ ಪಕ್ಕಾದಷೆನೇ 
ಹೋಗುಎಂದೆನ್ನುತ್ತೀಯೆ. ಈ ನಿಷ್ಟುರವೂ ವಕ್ರವೂ ಆದ ಮಾತುಗಳ ಸಮೂಹಕ್ಕೆ 
ಕಾರಣವೇನೊ ( ತಿಳಿಯದು). ನೀನು ವೇಶ್ಯಾ , ನಾನು ಸದ್ಗುಣ ಮತ್ತು ಐಶ್ವರ 
ಗಳಿಂದ ಪ್ರಕಾಶಿಸುವ ರಾಜಪುತ್ರನು, ನನ್ನನ್ನು ನಿಷ್ಕಾರಣವಾಗಿ ಒಲ್ಲದೆ ಹೋಗು 
ಎಂದರೆ , ಬಹು ಸಂಖ್ಯೆಯ ಸೂಳೆಯರೆಲ್ಲ ನಿನ್ನನ್ನು ದೂಷಿಸುವುದಿಲ್ಲವೇ ? ೪೬ . ' ಸಕಲ 
ಕಲೆಗಳಿಗೂ ನಿಕ್ಷೇಪನಾದ ರಾಜನಿಗೇ (ಷೋಡಶ ಕಲೆಗಳಿಗೆ ನಿಕ್ಷೇಪನಾದ ಚಂದ್ರನಿಗೆ) ಮುಖ 
ವನ್ನು ಕೊಡದಿರುವ ನಿನಗೂ ಆ ಕಮಲಲತೆಗೂ , ಪ್ರಸಿದ್ಧವಾದ ಸದ್ಗುಣವು ( ತಂತುವು) 
ಇದೊಡೆಏನು ? ಅಕ್ಕಟಾ ! ಈ ಕಠಿಣೋಕ್ತಿಗಳ ಸಮೂಹವು ( ಈ ಮುಳ್ಳುಗಳ 
ಗುಂಪು) ಆಲಸ್ಯದಿಂದ ಕೂಡಿದಭಾವವು (ನೀರಿನಲ್ಲಿರುವಿಕೆಯು) ಸ್ವಭಾವ ಸಿದ್ಧವಾದದ್ದು 
೪೭. ಫಡ ! ಹಿಂಗು, ( ಎಂದು) ನೀನು ಇನ್ನಾರನ್ನೂ ಕರೆಯುವುದಿಲ್ಲವೆಂದು ನಿಜವಾಗಿ 
ಪ್ರತಿಜ್ಞೆಯನ್ನು ಮಾಡು ; ಅಲ್ಲದಿದ್ದರೆ ನೀನು ಉಡುತಡಿಯ ಮಹಾದೇವಿಯಕ್ಕನ ಹಾಗೆ 
ನಿಷ್ಕಾಮ ಭಾವವನ್ನು ಪಡೆ, ಅಥವಾ ಈಶ್ವರನಿಂದ ಗಂಡಿನ ರೀತಿಯನ್ನು ಪಡೆ ;ಶ್ರೇಷ್ಠ 
ತಿಲಕಾಂಬಾ ಎಂಬ ಹೆಸರಿನವಳು ಎಂತೊಅಂತೆ ಆಗು; ಅದಲ್ಲವೆಂದರೆ ನೀನು ಆ ವೀರ 
ಚೋಳಾಂಬೆಯ ಹಾಗೆ ಶಿವನೇ ಯಾವಾಗಲೂ ಗಂಡನಾಗಿ ಇರುವಂತಿರು .” ೪೮ . ಎಲೆ 
( ವೇಶ್ಯೆ ), ಹಾಗಲ್ಲದಿದ್ದರೆ ನಿನ್ನನ್ನು ಹೇಗೆ ನಾನು ಬಿಟ್ಟೇನು! ವೇಶಾಸ್ತ್ರೀಯಳನ್ನು 
ಪ್ರೀತಿಸಿ ಈ ರೀತಿ ಅವಳು ಒಲ್ಲದೆ ಹೋಗು ಎಂದರೆ , ನಾನು ಹೊರಟು ಹೋದವನೆಂಬ : 


ಬಸವರಾಜ ವಿಜಯಂ 


ವ " ಎಂದವನೆ ಕಾಂತೆ ಕಂಗನೆ ಕನಲ್ಲು ಕೆಂಪಡರ್ದ ಕಟಾಕ್ಷದಿನಡರೆ ನೋಡಿ 


ಅರರೆ ಭುಜಂಗರಾಜ ಮದನಾಗವಂಸಾರಧುರೀಣ ವಾರಸೌಂರಿಗೆ 
ದರಿಯೋಳೆ ಬಿಗೆಯು ಪೊಸ ನೇಹವನುರ್ವಿಸಲೋಲ, ಜಾಣ ಭಾ 
ಸುರಕುಸುಮೌಘಮಂ ಪೊಸೆದು ಕಂಪನೆ ಕೊಳ್ಳ ವಿದಗ್ಧಭಾವಜಾ 
ತುರತೆಗೆ ಕೂರ್ತಳಲ್ಲದಳ ಕೂರಿಪ ಬರ್ದನಿದೆಲ್ಲಿ ಕಿಯೋ 


ಬೆಲೆವೆಣ್ಣಾಂ ನಿನ್ನ ಹಂಗಳ್ಳನಿತುವೆನಗೆ ಮುನ್ನಿಲ್ಲ ಮಲ್ಲಿಂಗದೇವಂ 
ಸಲೆ ಕೊಟ್ಟ ಕಾಯಿಕ ಪ್ರಕ್ರಿಯೆಯೋಳನುದಿನಂ ಬಾಳ್ವೆನನ್ಯಾಯದಿಂ ನಿ. 
ಶೃಲದರ್ಪಂಬೆತ್ತು ನಿನ್ನಾಣತಿಗೆ ಸಲಿಸಲೆಂದಿರ್ಪೆಯನ್ನಂ ನಿರರ್ಥ 
ಕೈಲೆ ನಿನ್ನ ಬಲ್ಲರೇಂ ಮಚ್ಚುವರೆ ನಿನಗಿದೇ ತಕ್ಕುದೇ ದುರ್ವಿಮೋಹಂ 


ವನಜಮನಭ್ರದೊಳಿಲಕ್ಕುಮೆ ಸಾರಮರೀಚಿಯಲ್ಲಿ ಭೋರಿ 
ಕನೆ ಜಳಮಂ ತುಳುಂಕಿ ತರಲಕ್ಕುಮೆ ಸೈಕತದಲ್ಲಿ ತೈಲಮಂ 
ಘನತರಯತ್ನದಿಂ ತೆಗೆಯಲಕ್ಕುಮೆ ತನ್ನನದೆಂತುಮೊಲ್ಲದು 
ಗನೆಯೋಳೆಸೌಖ್ಯವಂ ಪಡೆಯಲಕ್ಕುಮೆ ಪೇಳಿ ಟಮಂ ಧರಾಧಿಪಾ 


೫0 


ಅಪಹಾಸ್ಯಕ್ಕೆ ಕಾರಣನಾಗುವುದಿಲ್ಲವೇ ?' ವ!! ಹೀಗೆಂದು ಆ ಗುರುಭಕ್ತರಾಜನೆನ್ನಲು, 
ಆ ಸ್ತ್ರೀಯುಶೀಘ್ರವಾಗಿಕೋಪಿಸಿಕೊಂಡು, ಕೆಂಪಾದ ಕಡೆಗಣ್ಣುಳ್ಳವಳಾಗಿ ನೋಡಿ 
೪೯ . ' ಅರರೇ ! ಹೇ ಮನ್ಮಥ ತಂತ್ರಸಾರವನ್ನು ತಿಳಿದ ಸಮರ್ಥನೇ ,ಸೂಳೆಯರಲ್ಲಿ ಬಲಾ 
ತ್ಕಾರ ಮಾಡಿ, ನೂತನವಾದಸ್ನೇಹವನ್ನೂ ಹೆಚ್ಚಿಸುವುದಕ್ಕೋಸ್ಕರ ಅಪೇಕ್ಷೆ ಪಡುವ 
ಜಾಣನೇ , ಹೂಗಳ ಸಮೂಹವನ್ನು ಒಸೆದು ಹಾಕಿ ಅದರ ಪರಿಮಳವನ್ನು ಆಸ್ವಾದನೆ 
ಮಾಡಬೇಕೆನ್ನುವ ಪ್ರೌಢವಿಟರಾಜನೇ , ಕಾಮಾತುರಳಲ್ಲದವಳನ್ನು ಪ್ರೀತಿಯುಂಟಾಗು 
ವಂತೆ ಮಾಡುವ ಈ ಜಾಣ್ನೆಯನ್ನು ಅದೆಲ್ಲಿ ಕಲಿತೆಯೋ ! ೫೦ . ' ನಾನು ಸೂಳೆ (ನಿಜ) 
ಮೊದಲಿನ ನಿನ್ನ ಹಂಗು ಎಳ್ಳಷ್ಟೂ ನನಗಿಲ್ಲ ; ನನ್ನ ಇಷ್ಟಲಿಂಗ ಸ್ವಾಮಿಯುಕೊಟ್ಟ ಈ 
ಕಾಯಕ ನಿಯಮದೊಳಗೆ ಯಾವಾಗಲೂ ಬಾಳುತ್ತಿದ್ದೇನೆ' ನಿಶ್ಚಲವಾದ ದರ್ಪದಿಂದ 
ಕೂಡಿ, ನನ್ನನ್ನು ಅನ್ಯಾಯದಿಂದ ನಿಷ್ಟ್ರಯೋಜನವಾದ ನಿನ್ನ ಆಜ್ಞೆಗೆ ಒಳಗುಮಾಡಿ 
ಕೊಳ್ಳಬೇಕೆಂದಿದ್ದೀಯೆ. ಎಲೈ , ( ರಾಜಾ) ನಿನ್ನನ್ನು ತಿಳಿದವರು ಮೆಚ್ಚುವರೇನು ? 
ನಿನಗೆ ಈ ಕೆಟ್ಟ ವ್ಯಾಮೋಹವು ತಕ್ಕದ್ದಲ್ಲ. ೫೧. 'ಭೂಪಾಲನೇ , ಅಂತರಿಕ್ಷದಲ್ಲಿ 
ಕಮಲದ ಹೂವನ್ನು ತಿರಿದು ತರುವುದಕ್ಕಾದೀತೇ ? ಶ್ರೇಷ್ಟ ಮರೀಚಿಕೆಯಲ್ಲಿ ಬೇಗನೆ 
ಜಲವನ್ನು ತುಳುಕಿಸಿ ತುಂಬಿತರಲು ಶಕ್ಯವೇ ? ಮಳಲ ರಾಶಿಯಲ್ಲಿ ವಿಶೇಷ ಪ್ರಯತ್ನ 
ದಿಂದ ಎಣ್ಣೆಯನ್ನು ತೆಗೆಯುವುದಕ್ಕೆ ಆದೀತೆ? ಒಲ್ಲದ ನನ್ನಂಥಸ್ತ್ರೀಯಲ್ಲಿ ಸೌಖ್ಯವನ್ನು 


1 ಯ ( ಮು ) 


ಅಷ್ಟವಿಂಶಾಶ್ವಾಸಂ 


ಧನಮಂ ತೆತ್ತೊಡಮಿಚ್ಛೆಯುಂ ಸಲಿಸಿ ನಾನಾವಸ್ತುಸಂದೇಹಮಂ 
ಮನೆಗೊಲ್ಲೆ ಸಿ ರನ್ನ ಚಿನ್ನದೊಡವಂ ಕೆಯ್ದೆ ಸಂಪ್ರೀತಿಯ 
ಮನದೊಳಿಸಿ ಜಾಣ್ಮಯಂ ಕಲಿಸಿ ಮುನ್ನೇಂಕೂಡಿ ಮುಚ್ಚಿರ್ದ ಕಾಂ 
ತನೊ ನೀನಕ್ಕಟ ಕೆಮ್ಮನೆಂತು ನುಡಿವೈ ದುರ್ವಾರಗರ್ವೋಕ್ತಿಯಂತೆ 
ಬರೆದ ಪೊಸ ಚಿತ್ರದಲರೊ 
ಆರಿಮಳವುಂ ಕೊಳ್ಳೆನೆಂಬ ತುಂಬಿಯವೋಲ್ ಸಾ 
ರ್ದುರವಣಿಸಿ ನೇಹವಿಲ್ಲದ 
ತರುಣಿಯ ರತಿಗೊಲ್ವ ಮಾನವಂ ಮರುಳಿ 
ಫುಲ್ಲಶರಕೇಳಿಗೊಲೋಲ 
ವಿಲ್ಲದೊಡಂ ಮೇರೆದಪ್ಪಿ ಮೇಲ್ವಾಯು ಮನಂ 
ನಿಲ್ಲದೆ ಕಾಡುವ ವಿಟರಂ 
ಪುಲ್ಲಿಂ ಕಡೆಗಣಿಸಿ ಕಾಣರೇ ಕಾಮಿನಿಯರ್ 
ಎನಗನುರಾಗವಿಲ್ಲದುದಂ ರತಿಸೌಖ್ಯಮದಿಲ್ಲ ನೀನದಂ 
ನೆನೆಯದೆ ಬಿಗೆಯೊಡಪಕೀರ್ತಿ ಪೊದ ಪುದೆಯೇ ಕೇಳ ಸ 
ಜನರಿಳಿಕೆರಗ್ಗದ ಭುಜಂಗಸಭಾಂತರದಲ್ಲಿ ಹಾಸ್ಯಮು೦ 
ಜನಿಯಿಸುಗುಂ ದುರೀಕ್ಷಣದೆ ದೂಷಣವಂ ತಳೆಯಕ್ಕೆ ತಕ್ಕುದೇ 

೫೫ 
ಹೊಂದುವುದಕ್ಕಾದೀತೇ ?' ೫೨ . 'ನೀನು ಪೂರ್ವದಲ್ಲಿ ಹಣವನ್ನು ಸಲ್ಲಿಸಿ ಆ ಕೂಡಲೇ 
ಇಚ್ಛೆಯನ್ನೂ ನೆರವೇರಿಸಿ, ಪ್ರೀತಿಯಿಂದ ನಾನಾ ರೀತಿಯ ವಸ್ತುಗಳ ಸಮೂಹವನ್ನು 
ಕಳುಹಿಸಿ, ರತ್ನ ಮತ್ತು ಸುವರ್ಣದ ಆಭರಣಗಳನ್ನು ಸಲ್ಲಿಸಿ ಒಳ್ಳೆಯ ಪ್ರೀತಿಯನ್ನೂ 
ಮನಸ್ಸಿನಲ್ಲಿ ತುಂಬಿಕೊಂಡು ಮೆಚ್ಚಿ ಬಂದ ಕಾಂತನೇ ? ಅಕ್ಕಟ! ಸುಮ್ಮನೆ ಹೀಗೆ ಸಹಿಸಲ 
ಸಾಧ್ಯವಾದ ಗರ್ವದ ಮಾತನ್ನು ನುಡಿಯುತ್ತಿರುವೆಯಾ?' ೫೩ . ' ಬರೆದಿರುವ 
ಹೊಸ ಚಿತ್ರದ ಹೂವಿನಲ್ಲಿ ಪರಿಮಳವನ್ನು ಆಸ್ವಾದಿಸುತ್ತೇನೆಂಬ ಭ್ರಮರದ ಹಾಗೆ 
ಸಮೀಪಕ್ಕೆ ಬಂದು ಬಲಾತ್ಕಾರವಾಗಿ ಪ್ರೀತಿಯಿಲ್ಲದ ಸ್ತ್ರೀಯಲ್ಲಿ ರತಿ ವ್ಯವಹಾರಕ್ಕೆ 
ಆಶಿಸುವ ಮನುಷ್ಯನು ಹುಚ್ಚನಲ್ಲವೇ ?' ೫೪. ' ಮದನ ಕ್ರೀಡೆಗೆ ಇಚ್ಚಿಸಿ , ಪ್ರೀತಿ 
ಯಿಲ್ಲದಿರುವವರಲ್ಲಿ ಮೇರೆದ ಮನಸ್ಸು ನಿಲ್ಲದೆ ಮೇಲೆ ಬಿದ್ದು , ಕಾಡುತ್ತಿರುವ 
ವಿಟರುಗಳನ್ನು ಸ್ತ್ರೀಯರುಗಳು ಹುಲ್ಲಿಗಿಂತಲೂ ತಿರಸ್ಕಾರವಾಗಿ ಕಾಣುವುದಿಲ್ಲವೇ ? ? 
೫೫. ನನಗೆ ( ನಿನ್ನಲ್ಲಿ) ಅನುರಾಗವಿಲ್ಲದ ಕಾರಣ (ನೀನು ಬಯಸಿರುವ) ಆ ರತಿ 
ಸುಖವು ಇಲ್ಲ. ನೀನು ಅದನ್ನ ಪೇಕ್ಷಿಸದೆ (ಹೋಗು) ಬಲಾತ್ಕಾರ ಮಾಡಿದರೆ , ಅಪ 
ಕೀರ್ತಿಯು ಹೆಚ್ಚಾಗುವುದು, ( ಈ ವಿಚಾರವನ್ನು ) ಚೆನ್ನಾಗಿ ಕೇಳಿದ ಸಜ್ಜನರುಗಳು 
(ನಿನ್ನನ್ನು ತಿರಸ್ಕರಿಸುತ್ತಾರೆ. ವಿಟಜನರ ಸಮೂಹ ಮಧ್ಯದಲ್ಲಿ ಹಾಸ್ಯಕ್ಕೆ ಗುರಿಯಾ 
ಗುವುದೂ , ಈ ಕೆಟ್ಟದಾದ ಸ್ತ್ರೀ ಸಂಬಂಧದ ಇಚ್ಛೆಯಿಂದ ದೂಷಣೆಯನ್ನು ಹೊಂದು 


1 ಯಿಂ ( ಅ) 


ಬಸವರಾಜ ವಿಜಯಂ 


ಅದಱಂದೆ ಮಾನನಿಧಿ ಗುರು | 
ಪದಭಕ್ತಂ ನೀತಿಯುಕ್ತನರಸಂ ನೀನ 
ಪುದನಳಿದು ನಿನ್ನೊಳಪಯಶ 
ಮುದಯಿಸದಂತಾಳ್ವುದಮಳನೀತಿಕ್ರಮಮಂ 


ಗಂಡನೊ ನೀಂ ಸಲೆ ಪಡಪಿನ 
ವಿಂಡನೆ ಪೊನ್ನಿತ್ತು ಮುನ್ನವೆನ್ನಂ ನೀನೇಂ 
ಕೊಂಡವನೊ ಬಹಿದೆ ನಿನ್ನು 
ದಂಡತೆಯಂ ತೋರ್ಪೆ ನಿನ್ನ ನಾರ್ಮಚ್ಚುವರೋ 


೫೭ . 


ದೊರೆತನದ ಬಿಯೊಲ್ಲದ 
ತರುಣಿಯನೊಲಿಸಿ ಮರ್ದೊ ಮಂತ್ರಿ ಯಂತ್ರೋ 
ದ್ದ ರಣಮೋ ದೂತಿಯೋ ವಶ್ಯಾಂ 
ಕುರತಿಲಕಮೊ ನನ್ನಿವೇಲ್ ಭುಜಂಗಲಲಾಮಾ 


ಶ೫೮ 


ವ ! ಎಂದಿಂತವಳನೇಕವಿಧದಿಂ ವಿಡಂಬಿಸಿ ನುಡಿಯೆ ಗುರುಭಕ್ತರಾಜನದಕ್ಕೆ ತಕ್ಕದೆ ಮತ್ತಂ 
ವಿಮೋಹಿತನಾಗಿರ್ಪುದಂ ಕಂಡು ಪಣಾಂಗನೆ ಗಣಿಕಾವಿಡಂಬಮಂ ನುಡಿದಿವಂಗೆ ರತಿಜುಗುಪ್ಪೆರ್ಣೆ 
ನೆಂದು ನೆನೆದು 


ವುದು ತಕ್ಕದೇ ?” ೫೬ . ಆದ್ದರಿಂದ ಮಾನ ನಿಧಿಯಾದ ನೀನು ಗುರುವಿನ ಪಾದ ಭಕ್ತನು 
ನೀತಿಯಿಂದ ಕೂಡಿದವನು ; (ಮೇಲಾಗಿ) ಅರಸನಾಗಿರುವುದರಿಂದ ಅರಿತುಕೊಂಡು 
ನಿನಗೆ ಅಪ ಯಶಸ್ಸುಬಾರದ ಹಾಗೆ ಶ್ರೇಷ್ಠ ನೀತಿಯ ಕ್ರಮವೆನೆಂಬುದನ್ನು ( ತಿಳಿದು) 
ಹೊಂದು?” ೫೭ , 'ನೀನೇನು ಗಂಡನೊ ,? ಕೇವಲ ಸುರತದ ಮಿಂಡನೊ ? ಮೊದಲೇ 
ಹಣವನ್ನು ಕೊಟ್ಟು ನನ್ನನ್ನು ಕೊಂಡವನೇನು ? ವ್ಯರ್ಥವಾಗಿ ನೀನು ( ನನ್ನ ಮೇಲೆ) 
ಬಲಾತ್ಕಾರವನ್ನು ತೋರಿಸುತ್ತಿದ್ದೀಯೆ. ( ಇಂಥ) ನಿನ್ನನ್ನಾರು ಮೆಚ್ಚುವರು ?' ೫೮. 
ಭುಜಂಗ ಶ್ರೇಷ್ಠನೇ , ದೊರೆತನದ ಶಕ್ತಿಯು ಒಲ್ಲದೆ ಇರುವ ತರುಣಿಯರನ್ನು ಒಲಿಸಿ 
ಕೊಳ್ಳುವ ( ಒಂದು) ಔಷಧವೋ ? ಮಂತ್ರವೋ ? ಯಂತ್ರದ ಉದ್ದರಣವೋ ? ಕುಂಟಣ 
ಗಿಯೋ ? ಸ್ತ್ರೀಯರನ್ನು ವಶೀಕರಣಕ್ಕೋಸುಗ ಹಚ್ಚಿದ ಹಣೆಬೊಟ್ಟೋ ? ಸತ್ಯವಾಗಿ 
ಹೇಳು.' ವ|| ಈ ರೀತಿಯಲ್ಲಿ ಆ ವೇಶೈಯು ಅನೇಕ ವಿಧವಾಗಿ ಅಪಹಾಸ್ಯಮಾಡಿ 
ನುಡಿಯಲು ಆ ಗುರುಭಕ್ತರಾಜನು ಅದಕ್ಕೆ ಹಿಂದೆಗೆಯದೆ ಮತ್ತೂ ಮೋಹಗೊಂಡವ 
ನಾಗಿಯೇ ಇರುವುದನ್ನು ಕಂಡು, ಆ ವೇಶೈಯು ಸೂಳೆಯರು ತೋರಿಸುವ 
ತಿರಸ್ಕಾರದ ಮೂಲಕ ತಿರಸ್ಕರಿಸಿ ತಿಳಿಸಿ ಈತನಿಗೆ ಸುರತ ವಿಷಯದಲ್ಲಿ 


ಅಷ್ಟವಿಂಶಾಶ್ವಾಸಂ 


ಕಾಮಹರಭಕ್ಕ ನಿನಗೀ 
ಕಾಮ ' ವ್ಯಾಮೋಹಮುಚಿತಮೇ ಬಿಡು ಬಿಡು ಮಾ 
ಯಾಮರಮೆನಿಸುವ ಗಣಿಕಾ 
ಸೋಮದೊಳೆಲೆ ತಿಳಿದು ನೋಡು ಪುರುಳಿನಿತುಂಟೇ 
ಎಲೆ ವಿಟರಾಜ ಕೇಳಣಿಕೆಯರ್ಗುಣನೆಯರರ್ಥಲೋಭಸಂAS 
ಚಲೆಯರತೀವ ಧೂರ್ತೆಯರಸತ್ಯಸಮೇತೆಯರಂಗಜಾತವಿ | 
ಹೃಲೆಯರಸಾರಮಾನಸೆಯರ ವಿಚಾರೆಯರಾಪ್ತವಂಚನಾ 
ಕುಲೆಯರಧರ್ಮಶೀಲೆಯರನಾರುದುಷ್ಟಜನಾನುಕೂಲೆಯರ್ 
ಕೃತಕಾಲಾಪೆಯರಿಚ್ಚೆಗಾರ್ತಿಯರನಾಶಾರ್ತೆಯರ್ಪಾಪಸಂ 
ಗತೆಯರ್ಖಿಯರುಗ್ರೆಯರ್ಚಪಲೆಯರ್ಗೊಣ್ಯೇಯರ್ದಂಭಸಂ 
ಯತೆಯರ್ಮಾನವಿಹೀನೆಯರ್ಖಿಯರನ್ಯಾಯಾಧಸಂಚಾರೆಯ 
ರ್ವಿತತಸ್ನೇಹವಿದೂರೆಯರ್ವಿಗಡೆಯರ್ವಿಧ್ವಸ್ತವಿಶ್ವಾಸೆಯರ್ 
ಮೋಲ್ಗೆಟೊಂದುವ ಧೂರ್ತೆಯ 
ರಜರಿಕೆಯೊಳಸುವಸುವಕೊಳ್ಳ ರಕ್ಕಸಿಯರ್ಬ 


ಜುಗುಪ್ಪೆಯು ಉಂಟಾಗುವ ಹಾಗೆ ಮಾಡುತ್ತೇನೆ ಎಂದು ಯೋಚಿಸಿ , ೫೯ , ' ಹೇ 
ಕಾಮಹರನಾದ ಶಿವನ ಭಕ್ತನೇ , ನಿನಗೆ ಈ ಮನ್ಮಥ ಸಂಬಂಧವಾದ ಆಸಕ್ತಿಯು 
ಉಚಿತವೇ ? ಬಿಡು ಬಿಡು ! ಎಲೈ ( ರಾಜಾ) , ಮಾಯಾಮಯವೆಂದೆನಿಸುವ 
ಗಣಿಕೆಯರ ಸಮೂಹದಲ್ಲಿ ಹುರುಳು ಏನಾದರೂ ಉಂಟೆಂಬುದನ್ನು ವಿಚಾರ ಮಾಡಿ 
ನೋಡು.' ೬೦ - ೬೨ . “ ಎಲೈ ವಿಟವೃತ್ತಿಗಿಳಿದಿರುವ ರಾಜನೇ , ಕೇಳು ; ಸೂಳೆಯರು 
ಹೀನ ಗುಣದವರು ; ಹಣದಾಸೆಯಿಂದ ಚಂಚಲರಾದವರು ; ಬಹುಮೋಸಗಾರಿ, 
ಯರು ; ಸುಳ್ಳಿನಿಂದ ಕೂಡಿದವರು ; ಮನ್ಮಥನಿಂದ ವ್ಯಾಕುಲಗೊಂಡವರು ; ಸಾರ 
ರಹಿತವಾದ ಮನಸ್ಸಿನವರು ; ವಿಚಾರ ಹೀನೆಯರು, ಹಿತವಾದವರನ್ನು ಮೋಸ 
ಗೊಳಿಸುವುದರಲ್ಲಿ ಆಕುಲರಾದವರು ; ಅಧರ್ಮವನ್ನೇ ಶೀಲವಾಗಿ ಉಳ್ಳವರು ; 
ದುಷ್ಟಜನರಿಗೆ ಸದಾ ಅನುಕೂಲರಾದವರು ; ಕಪಟದ ವರಾತಿನವರು ; ಕಾಮವಿಕಾರ 
ವನ್ನುಂಟು ಮಾಡುವವರು ; ವಿಶೇಷ ಆಸೆಯ ಬಾಧೆಗೊಳಗಾದವರು ; ಪಾಪದಿಂದ 
ಕೂಡಿದವರು ; ನೀಚಸ್ವಭಾವದವರು ; ಕೋಪವುಳ್ಳವರು , ಚಪಲಸ್ವಭಾವದವರು , 
ಕುತ್ತಿಗೆಯನ್ನು ಕತ್ತರಿಸುವವರು, ಬಾಹ್ಯಾಡಂಬರದಿಂದ ಕೂಡಿದವರು , ಮಾನ ಹೀನ 
ವಾದವರು ; ಅಧಮ ಸ್ವಭಾವದವರು ; ಅನ್ಯಾಯದ ಮಾರ್ಗವನ್ನು ತುಳಿಯುವವರು; 
ಗಾಢವಾದ ಸ್ನೇಹದಿಂದ ದೂರವಾಗಿರುವವರು ; ಸಂಕಟಕಾರಿಣಿಯರು ಪ್ರೇಮವೆಂಬು 
ದನ್ನೇ ನಾಶಮಾಡಿದವರು ; ನಾಚಿಕೆಗೆಟ್ಟು ಕೊಡುವ ಧರೆಯರು ; ತಿಳಿಯಾಗಿ 


1 ವಶಾ ( ದ) 2 ನೀ ( ಅ, ಚ) 


ಬಸವರಾಜ ವಿಜಯಂ 


ಲೈಯಿಸಿದ ಬಿಂಕದ ಮಾತಿನ 
ನಜಗುಲಿಗಳ್ವಿಟರ ಮರ್ಮಪಟಕತ್ತರಿಗಳ 
ಅಡಿಮುಡಿ ಸಂಚುವಂಚನೆ ವಿಡಾಯವಡರ್ಪು ತೊಡರ್ಪು ತೋಟಿರ 
೬ಡಿತನಮೋ ಬಿ ಪದಿರು ಚಮತ್ಕತಿ ಗಾಡಿ ಮೋಡಿಯಾ 
ಅಡಿ ಪುಸಿ ವಾಸಿ ವೈಶಿಕಮದಿರ್ಪಣಕಂ ಮುಳಿರ್ಗು ಸೋರ್ಕು ಬ . 
ರ್ಕುಡಿ ಪುರುಡಂಕೆ ರುಂಕಣೆ ನುಸುಳಣಿಕಾಂಗನೆಯರ್ಗೆ ಶಾಶ್ವತ 
ಧನದಾಶೆಯೊಳೆಂದಿರ್ದು 
ಮನುಷ್ಯ ಧರ್ಮಾಪಹಾರಿ ಗಣಿಕಾನಿವಹಂ 
ಜನಿತಾಭಿವನ್ನು ನರಕೋ 
ಪನಿಮಿತ್ತಂ ತಾನೆನಿಪುದೇನಚ್ಚರಿಯೋ 
ಬಲಿದಸ್ಟಿ ವಜದಿಂದೆ ಪಂಜರವನಂತ್ರವಾತದಿಂ ಕಟ್ಟಿ ಮೇ 
ಲೋಲವಿಂ ಮಾಂಸವನಲ್ಲಿ ಮೆತ್ತಿ ತೊವಲಿಂದಾಚ್ಛಾದನಂಗೆಯು ದು | 
ರ್ಮಲಮಂ ತಾನೊಳಗಿಟ್ಟು ತೀವಿ ಬಿದಿ ಮಾಡಿರ್ದೊಂದು ಚೋಹಂ ಗಡೀ 
ಲಲನಾದೇಹವನಾರತಂ ಕಿಸುಕುಳ ದುರ್ವಾರದೋಷಾಕುಳಂ 


ವ್ಯವಹರಿಸಿ) ಹಣವನ್ನೂ , ಪ್ರಾಣವನ್ನೂ ಎಳೆದುಕೊಳ್ಳುವ ರಾಕ್ಷಸಿಯರು ; ಬಲು 
ಬಿರುಸಿನ, ಗರ್ವದ ಮಾತಿನವರು ; ನಯಮಾಡುವುದರಲ್ಲಿ ಸಮರ್ಥೆಯರು ; ವಿಟರ 
ಗುಟ್ಟು ಎನ್ನುವ ಬಟ್ಟೆಗೆ ಕತ್ತರಿಯಂತಿರುವವರು . ೬೩ . ಗಣಿಕಾಸ್ತ್ರೀಯರು ಕಾಲಿ 
ನಿಂದ ತಲೆಯವರೆಗೂ ಸಂಚುಳ್ಳವರು ; ವಂಚನೆ , ಆಡಂಬರ, ಆಶ್ರಯ , ವಿಘ್ನ , ಜಗಳ 
ಗಂಟತನ, ಹಟಮಾರಿತನ , ಒಲಿಸಿಕೊಳ್ಳುವಿಕೆ , ಬಲಾತ್ಕಾರ ಮಾಡುವಿಕೆ , ಚಾಕಚಕ್ಯತೆ, 
ಪರಾಕ್ರಮ , ಚಮತ್ಕಾರ, ಸಂಭ್ರಮ , ಕಣ್ಣು ಕಟ್ಟು ವಿದ್ಯೆ , ಸುಲಿಗೆ ಮಾಡುವಿಕೆ, ಸುಳ್ಳು 
ಹೇಳುವಿಕೆ, ಮಾತಿನ ಕಪಟ, ಚಾಂಚಲ್ಯ , ಅಣಕಿಸುವಿಕೆ ,ಕೋಪ, ಎಗ್ಗು , ಸೊಕ್ಕು , 
ಬೆರಗು, ಸ್ಪರ್ಧೆ, ಹಿಡಿತ ( ಅಂಕೆ ) , ಬೆದರಿಸುವಿಕೆ, ಜಾರಿಕೊಳ್ಳುವಿಕೆ ಇಲ್ಲೆಲ್ಲ ( ಅವರ) 
ಶಾಶ್ವತ ಗುಣಗಳುಳ್ಳವರು. ೬೪ , ' ಗಣಿಕೆಯರ ಸಮೂಹವು ಅವರು ಹಣದ ಮೇಲಿನ 
ಆಸೆಯಿಂದ ಕೂಡಿ ಮನುಷ್ಯ ಧರ್ಮವನ್ನೇ ಅಪಹರಿಸುವರು ; (ಕುಬೇರನ ಮೇಲಣ. 
ಆಸೆಯಿಂದಿದ್ದು , ಕುಬೇರನನ್ನೇ ನಾಶಮಾಡುವವರು) ; ಹೆಚ್ಚಾದ ದುಃಖವನ್ನು ಹುಟ್ಟಿಸ 
ತಕ್ಕವರಾಗಿ ನರಕಕ್ಕೆ (ಉತ್ತಮ ಉಪಕರಣರಾದವರು . ( ಅಭಿಮನ್ಯುವನ್ನು ಹುಟ್ಟಿಸಿ 
ದವರೆನಿಸಿಯೂ ಅರ್ಜುನನಕೋಪಕ್ಕೆ ನಿಮಿತ್ತರಾದವರು ) ಹೀಗೆನಿಸಿರುವುದು ಅದೇನು 
ಆಶ್ಚದ್ಯವೋ !” ೬೫, “ಸತತವೂ ಹೇಯ ವಸ್ತುಗಳಿಂದ ಹೋಗಲಾಡಿಸುವುದಕ್ಕೆ ಸಾಧ್ಯ 
ವಾದ ದೋಷಗಳಿಂದ ತುಂಬಿದ ಸ್ತ್ರೀಯರ ದೇಹವು- ಬ್ರಹ್ಮನು ಮೂಳೆಗಳ ಸಮೂಹ 
ದಿಂದ ಗೂಡೊಂದನ್ನು ಮಾಡಿ , ( ಅದನ ) ನರಗಳ ಸಮೂಹದಿಂದ ಬಿಗಿದು, ಒಲವಿ 
ನಿಂದ ಅಲ್ಲಲ್ಲಿ ಮಾಂಸವನ್ನು ಮೆತ್ತಿ ತೊಗಲಿನಿಂದ ಅದನ್ನು ಮುಚ್ಚಿ , ಒಳ ಭಾಗದಲ್ಲಿ 
ಅಸಹ್ಯ ಮಲವನ್ನಿಟ್ಟು ತುಂಬಿ , ಮಾಡಿದಂಥ ಒಂದು ಮೋಸದ ಗೊಂಬೆಯಲ್ಲವೇ ?' 


ಅಷ್ಟವಿಂಶಾಶ್ವಾಸಂ 


ತಲೆ ಎತತಶ್ರೇಷ್ಮರಸದ 
ನೆಲೆವದನಂ ದೋಷಸದನವೆಂಡಸಿದ 

ಬಾಳು 
ಯಲರಸನಾಭೋಗಿಯ ಬ | 
ಲೀಲವಧರಂ ರುಧಿರವಾಂಸ ಪರಿಪಕ್ವಫಲಂ 
ಕಣ್ಣಳಘವಲ್ಲರಿಯ ಪೊಸ 
ಪಣ್ಣ ಆ ಜಾಡಸಿತೋರ್ಪ ಪುಣ್ಯಳಗುಳ್ಳಾದ 
ಪೆಣ್ಯಳ ನಾಸಿಕೆ ಸಿಂಬಳ 
ನುಣೋಳವಿಯಪಾಂಗವಘಸರೋಧಿತರಂಗಂ 
ಗಳವದು ದುರುಕಿದನುಜೆಯ 
ಪೊಳಲಪ್ಪುವತೋಳ್ಳತಾಂತರಾಜನ ಬಾಳ್ಮೆ 
ದಳಮಧಿಕ ಲೋಭಬೂಜದ 
ದಳವಂಗುಲಿ ಬೊಜಗಮೋಂಗೆ ಮೀಂಗುಲಿ ಪೆಜತೇಂ 

- 
ಮೋಲೆ ಬಸೆಯ ಮಾಂಸರಾಶಿಯ 
ಮಲೆ ಪೊಡೆ ದುರ್ಮಲದ ಕರುಳಳೆಡೆಯುರುನಾಭೀ 
ವಲಯಂ ಸಲೆ ದುರ್ಗಂಧದ 
ನಿಲಯಂ ದುರ್ಜಲದ ಪಳಿನಮುರ್ಬಿದ ಜಘನಂ 
ಪೊಲಸಿನ ನೆಲೆ ರುಧಿರದ ಕುಳಿ 
ವಿಲಿವಿಲಿಸುವ ಪುಳುಗಳೊಗೆವ ಪುತ್ತು ಪುರೀಷಂ 
ನೆಲಸಿದ ದರಿ ಕಾವಾಹಿಯ 
ಬಿಲಮಂಗಜಗೃಹಮನಂಗದುರ್ಜಲಕೂಪಂ 
ತೊಡೆ ಪೇರಡಗಿನ ಕಾಳಿಜ 
ದೆಡೆ ಚರಣಂ ದುಠಿತಕಾರಣಂ ತಾನೆನಿಪೀ 


೬೮ 


೬೬ . 'ತಲೆಯೆಂಬುದು ಹೆಚ್ಚಾದ ಶ್ರೇಷ್ಮರಸ (ಸಿಂಬಳ) ದಿಂದ ತುಂಬಿದ ಸ್ಥಾನ ; 
ಮುಖವು ಪಾಪದ ಮನೆ ; ಮೂಳೆಗಳಿಂದ ತುಂಬಿದ ಬಾಯಿಯು ಚಂಚಲವಾದ ನಾಲಿಗೆ 
ಯೆಂಬ ಹಾವಿನ ದೊಡ್ಡ ಬಿಲ ; ತುಟಿಯು ರಕ್ತ ಮಾಂಸಗಳಿಂದ ಪಕ್ವಗೊಂಡ ಹಣ್ಣು , 
೬೭ - ೬೮. ' ಹೆಣ್ಣುಗಳ ಕಣ್ಣುಗಳು ಪಾಪವೆಂಬ ಬಳ್ಳಿಯ ಹೊಸ ಹಣ್ಣುಗಳು ; 
( ಮತ್ತು ) ಆ ಕಣ್ಣಿನ ಜಾರು , ತುಂಬಿಕೊಂಡು ಕಾಣುವ ಹುಣ್ಣುಗಳು ; ಮೂಗು 
ಸಿಂಬಳು ತುಂಬಿದ ನುಣುಪಾದ ನಾಳಗಳು ; ಕಡೆಗಣೋಟವು ಪಾಪವೆಂಬ ಸಮುದ್ರದ 
ತೆರೆ ; ಆ ಕುತ್ತಿಗೆಯು ದುರ್ಭಾಷೆಯೆಂಬ ರಾಕ್ಷಸಿಯ ಪಟ್ಟಣ ; ಅಪ್ಪುವತೋಳು 
ಗಳು ಯಮನ ಖಡ್ಗಗಳು, ಕೈಯಕಳವು ( ಅಂಗೈ ) , ಹೆಚ್ಚಾದ ಆಸೆಯೆಂಬ ಮರದ ಎಲೆ 
ಗಳು ; ಬೆರಳುಗಳು ವಿಟರುಗಳೆಂಬ ಮೀನುಗಳಿಗೆ ಗಾಳವಲ್ಲದೆ ಮತ್ತೇನು ? ೬೯ - ೭೧. 
“ಮೊಲೆಯು ಕೊಬ್ಬಿದ ಮಾಂಸರಾಶಿಯ ಬೆಟ್ಟ ; ಹೊಟ್ಟೆಯೆಂಬುದು ಕೆಟ್ಟ ಅಮೇಧ್ಯ 


1 ಸುಂ ( ಚ) 


ಬಸವರಾಜ ವಿಜಯಂ 


೭೧ 


ಕಡುಪೆರ್ಬಡಿಕೆಯ ಗಣಿಕೆಯ 
ರೊಡಲೋಳ್ಳುರುಡುಂಟೆ ತಿಳಿಯೆ ಪೇಳ ಪತಿಲಕಾಡು 
ಜನತಾಪ್ರದಮಾಲೋ 
ಕನವಿಂದಿಯಮಗದ ಬಲೆ ವಿಕಾರದ ನೆಲೆ ಸಂ 
ಜನಿತವಿಮೊಹಮರೀಚಿಕೆ 
ಯುನಿಶಂ ಚಪಲಂ ವಿವೇಕಸರಸಿಜತುಹಿನಂತಿ . 
ಅಣಕದ ನೆಲೆ ಸೋಲಿಪ ಬಿ 
ಇಣದಿಂ ನಂಬಿಸುವ ಡೊಂಬಿನೆಡೆ ಪುಸಿ ನುಸುಳೊ 
ಡಣೆ ಪೊರೆಯರವಳಿಪಿನ ಸಂ 
ದಣಿ ಪಳಿ ಜಗಳಂಗಳಕ್ಕೆ ನುಡಿ ಗಣಿಕೆಯರಾ 
ಅರಿಷಡ್ವರ್ಗದ ತವರತಿ 
ವಿರಸಂ ಮಲಿನಂ ಕೃತಘ್ನಮಸ್ಥಿರಮಶುಭಂ 
ದುರಿತನಿಧಾನಂ ಮಾಯಾಂ 
ಕುರಬೀಜಂ ವಾರಕಾಮಿನೀಮನಮರಸಾ 


೭೪ 


ವಿರುವ ಕರುಳುಗಳ ಸ್ಥಾನ ; ದೊಡ್ಡ ಹೊಕ್ಕಳು ಪ್ರದೇಶವು ನಿಜವಾಗಿ ದುರಂಧದ 
ಮನೆ; ಉಬ್ಬಿದ ಜಘನವು ಕೆಟ್ಟ ನೀರಿನ (ಮೂತ್ರದ) ಮಳಲು ಗುಡ್ಡೆ ಯೋನಿಯು ; 
ಹೊಲಸಿನ ನೆಲೆ ; ರಕ್ತದ ಹಳ್ಳ ; ವಿಲಿ ವಿಲಿಗುಟ್ಟುತ್ತಿರುವ ಹುಳುಗಳ ಹೊರ 
ಹೊಮ್ಮುವ ಹುತ್ತು ; ಕೊಳೆ (ಕಲ್ಮಷ) ತುಂಬಿರುವ ದರಿ ; ಮನ್ಮಥನೆಂಬ ಸರ್ಪದ 
ಬಿಲ ; ಕೆಟ್ಟುದಾದ ಕಾಮರಸದ ಬಾವಿ ; ತೊಡೆಗಳು ದಪ್ಪನಾದ ಮಾಂಸಖಂಡಗಳ 
ಮೊತ್ತದ ಸ್ಥಾನ; ಕಾಲುಗಳ ಪಾಪಕ್ಕೆ ಕಾರಣವೆನಿಸುವ ಈ ವಿಶೇಷವಾದ ದೊಡ್ಡಸ್ತಿಕೆಯ 
ವೇಶ್ಯಾಂಗನೆಯರ ದೇಹದಲ್ಲಿ ವಿಚಾರಿಸಿ ನೋಡಿದರೆ , ( ಏನಾದರೂ ) ಹುರುಳುಂಟೆ 
ಮಹಾರಾಜಾ ? ಹೇಳು. ೭೨ . (ಸ್ತ್ರೀಯರ) ನೋಟವು ಜನರಿಗೆ ಸಂತಾಪವನ್ನುಂಟು 
ಮಾಡುವುದು ; ಇಂದ್ರಿಯಗಳೆಂಬ ಮೃಗದ ಬಲೆ ; ವಿಕಾರದ ನೆರವು ; ಅಜ್ಞಾನದ 
ಬಿಸಿಲ್ಗುದುರೆಯನ್ನುಂಟು ಮಾಡುವಂತಹುದು ; ಸದಾ ಚಾಪಲ್ಯಗೊಳಿಸುವಂತಹುದು ; 
ವಿವೇಕವೆಂಬ ಕಮಲಕ್ಕೆ ಹಿಮಪಾಯವಾದದ್ದು . ೭೩ . 'ವೇಶ್ಯಯರ ಮಾತು 
ಅಣಕಿಸುವಿಕೆಯ ನೆಲೆ ; ಸೋಲಿಸುವ (ಮೋಹಗೊಳಿಸುವ) ಬಿನ್ನಾಣದಿಂದನಂಬಿಗೆ 
ಯನ್ನುಂಟುಮಾಡುವ ಡಂಭಾಚಾರದ ನೆಲೆ ; ಹೇಳಿತಪ್ಪುವುದು , ಸುಳ್ಳು - ಇವುಗಳ 
ತಡಿಕೆ ; ತಿಳುವಳಿಕೆಯನ್ನೇ ನಾಶಮಾಡುವ ಹೊರೆ ; ದುಷ್ಟವಾದ ಜಗಳವನ್ನುಂಟು 
ಮಾಡುವ ನೆಲೆಮನೆ.' ೭೪, ಮಹಾರಾಜ , ಸೂಳೆಯರಮನಸ್ಸು ಕಾಮ ,ಕ್ರೋಧ, 
ಲೋಭ,ಮೋಹ, ಮದ, ಮಾತ್ಸರಗಳೆಂಬ ಅರಿಷಡ್ವರ್ಗಗಳ ತವರುಮನೆ, ಬಲುಗುಣ 
ಹೀನವಾದುದು ; ಕಲ್ಮಷದಿಂದ ಕೂಡಿದ್ದು ; ಮಾಡಿದ ಉಪಕಾರವನ್ನು ಮರೆಯು 
ವಂತಹುದು ; ಅಸ್ಥಿರವಾದದ್ದು ; ಅಮಂಗಳವಾದದ್ದು ; ಪಾಪದ ವಾಸಸ್ಥಳವೆನಿಸಿದ್ದು ; 


8 


69. 


ಅಷ್ಟವಿಂಶಾಶ್ವಾಸಂ 


ಕುಲಹೀನಂ ಸತ್ಕುಲಜಂ 
ಖಲನುತ್ತಮನೆಂಬುದಿಲ್ಲದೊಡವೆರೆವರ್ಚ೦ 
ಚಲಮತಿಗಳಣದಾಸೆಗೆ 
ಸಲೆ ಪಣವಿಲ್ಲದವನಂಗನಾದೊಡಮೊಲ್ಲರ್ 


ಕ್ಷಣಮಾತ್ರ ಜನಿತ ರತಿಸುಖ 
ಕಣಮಂ ನೆ ನಚ್ಚಿ ಮಚ್ಚಿ ಮೆಯ್ಯ ಮನವು 
ಹಣಮಂ ತೆತ್ತನುದಿನ 
ಗಣಿಕೆಯರೊಡವೆರೆವ ಮನುಜನೇಂ ಗಾವಿಲನೋ 


ಮಾನದ ಹಾನಿಯೊಂದು ನಿಜದೈನ್ಯದಡರ್ಪೆರಡಾಲಜ್ಜೆಯುಂಟು 
ತಾನುಳಿದಿರ್ಪ ಬನ್ನಮದುಮೂಲಪಹಾಸ್ಯದಳುರ್ಕೆ ನಾಲ್ಕು ಹೃ 
ದಾನಿಯದೈದು ವಿದಳಿವಾಟು ವಿಮುಕ್ತಿಯನೆಯ ದಿರ್ಪುದೇ 
ಲೀ ನೆಗಳ್ಳಜಾಟದಿನಣಂ ಕಿಡುಗುಂ ಗಣಿಕಾರತಿಪ್ರಿಯಂ 


ಕ್ಷಣರುಚಿ ಜಲಲಿಪಿ ಮುಗಿಲೊ 
ಡಣೆಯ ನೆಳಲ್ ಕರಂಮಿಂದ್ರಚಾಪಂ ಸಂಧ್ಯಾ 
ರುಣರುಚಿ ಚಿರವಾದೊಡಮೀ 
ಗಣಿಕಾಸಂಪ್ರೀತಿಯೋರ್ವ ಚಿರಮಾದಪುದೇ 


೭೮ 


ಅಜ್ಞಾನವೆಂಬ ಮೊಳಕೆಗೆ ಬೀಜರೂಪವಾದದ್ದು ! ೭೫ . ' ಚಪಲಬುದ್ದಿಯುಳ್ಳ 
ಸೂಳೆಯರು ( ಇವನು) ಕುಲಹೀನನು , ಸತ್ಕುಲಪ್ರಸೂತನು , ನೀಚನು , ಉತ್ತಮನು 
ಎಂಬ ಭೇದವಿಲ್ಲದೆ ಹಣದ ಆಸೆಯಿಂದ ಒಡಗೂಡುವರು ( ರತ್ಯಾಸಕ್ತರಾಗುವರು ) ; 
ಹಣವಿಲ್ಲದವನು ಮನ್ಮಥನಾದರೂ ( ಅವನನ್ನು ) ಒಲ್ಲರು. ೭೬ . ಕ್ಷಣಮಾತ್ರ 
ಹುಟ್ಟಿದ ರತಿಸುಖದ ಲೇಶವನ್ನು ನೆರೆ ಮೆಚ್ಚಿ , ನಂಬಿ , ಪಯ್ಯನ್ನೂ , ಮನವನ್ನೂ , 
ಹಣವನ್ನೂ , ( ಅವರಿಗೆ) ಅರ್ಪಿಸಿ ಅನು ದಿನವೂ ಗಣಿಕೆಯರನ್ನು ಒಡಗೂಡುವ ಮನು 
ಷ್ಯನು ಏನು ಮೂಢನೋ !”. ೭೭ . ' ಮಾನಹಾನಿಯೊಂದು ; ತನ್ನ ದೈನ್ಯದ ಆಶ್ರಯ 
ಎರಡು, ನಾಚಿಕೆಯನ್ನು ಬಿಟ್ಟು ಇರುವ ಆ ಕಷ್ಟದ ಬಾಳು ಮೂರು, ಅಪಹಾಸ್ಯದ 
ಆಧಿಕ್ಯವು ನಾಲ್ಕು , ಮಾನಸಿಕ ಬಳಲಿಕೆ ಐದು, ದುಡ್ಡಿನ ನಾಶವು ಆರು, ( ಅವರಿಂದ) 
ಬಿಡುಗಡೆ ಹೊಂದದಿರುವುದು ಏಳು ಈ ಪ್ರಸಿದ್ದವಾದ ಏಳರ ಕಾಟದಿಂದ ಅತಿಯಾಗಿ 
ಸೂಳೆಯರೊಡನೆ ರತಿಕ್ರೀಡೆಯಲ್ಲಿ ಆಸಕ್ತಿಯುಳ್ಳವನು ಕೆಟ್ಟು ಹೋಗುವನು . ೭೮ , 
' ಮಿಂಚು, ನೀರಿನಲ್ಲಿ ಬರೆದ ಬರವಣಿಗೆ, ಮೇಘ ಸಮೂಹದ ನೆಳಲು. ಆಲಿಕಲ್ಲು , 
ಕಾಮನಬಿಲ್ಲು ( ಇಂದ್ರಚಾಪ), ಸಂಧ್ಯಾಕಾಲದಲ್ಲಿರುವ ಕೆಂಪು ಕಾಂತಿ- ಇವುಗಳನ್ನು 
ದೀರ್ಘಕಾಲದವೆನ್ನಬಹುದು ( ಆದರೆ) ವೇಶೈಯರ ಪ್ರೀತಿಯೂ ಒಮ್ಮೆಯಾದರೂ 
ಸ್ಥಿರವೆನಿಸೀತೆ ?' ಮಿಂಚು ಮೊದಲಾದವುಗಳಿಗಿಂತಲೂ ವೇಶೈಯರ ಅನುರಾಗ ಕ್ಷಣಿಕ 


ಬಸವರಾಜ ವಿಜಯಂ 


ಅವಿಚಾರಿತರಮಣೀಯಂ 
ಭುವನದೊಳಿ ವಾರವಧುಗಳೊಡನಾಟಮಿದಂ 
ಸುವಿವೇಕಮಾಳ ನಿಶ್ಚಳ | 
ಶಿವಭಕ್ತಂ ಬಯಸಲಕ್ಕುಮೆ ಬಗೆವಾಗ 


ಶರಣಮನೋಮರಾಳಕೆ ಮನೋಜ್ಞಮೆ ಕಾಂತೆಯರಾಳ ಕೇಕರ 
#ುರಿತತಟಿಲ್ಲಸಲ್ಲತೆ ವಧೂವರಹಾಸಸುಧಾಂಶುರೋಚಿ ಶಂ 
ಕರಪದಭಕ್ತಲೋಚನಸರೋಜಕೆರೋಚಕಮೇ ಮನೋಜಸಂ 
ಹರಭರಿತಾಂಗನಂಗಕೆ ಮನೋಜರತೋತ್ಸವಮೊಪ್ಪಲಾರ್ಕುಮೆ 


ಭಸಿತವಿಲೇಪನಯನದೆಂತು ಮೃಗೋದ್ಭವಪಂಕಮಾಂಸನು 

ಸಿತ ಶಿವಾಕ್ಷಿಜಾತಮಣಿಭೂಷಣನೆಂತು ಮಣಿಸ್ತ ಜಂಗಳಂ 
ಪೊಸತೆನೆ ತಾಳನೊಲ್ಲು, ಶಿವಮಂತ್ರಪರಾಯಣನೆಂತು ಕಾಮವಾ 
ಗ್ಯ ಸನಮನೊಲ್ವನೆಂತು ಶಿವಪೂಜಕನನ್ಯರತಕ್ಕೆ ಕೂರ್ಪನೇ 
ಪಲವಾಳಾಪದಿನೇಂ ಫಲಂ ನೃಪತಿ ಕೇಳ್ಳಿಂ ನೀತಿಯುಕ್ತಂ ನಿರಾ 
ಕುಲಚಿತ್ತಂ ಗುರುಭಕ್ತನೀಶಭಜನಾಸಕ್ತಂ ಗಡಿಂತಾದ ದು 


ವೆಂದು ಭಾವ) ೭೯ . ಲೋಕದಲ್ಲಿ ಈ ವಾರಾಂಗನೆಯರ ಒಡನಾಟವು ವಿಚಾರಮಾಡದೆ 
ಯಿರುವುದರಿಂದಲೇ ರಮಣೀಯವಲ್ಲದೆ ವಿಚಾರಮಾಡಿ ನೋಡಿದಾಗ ಅದು ಸದ್ವಿವೇಕ 
ವನ್ನು ಹೊಂದಿದ ನಿಶ್ಚಲವಾದ ಶಿವಭಕ್ತಿಯುಳ್ಳವನು ಬಯಸಲಿಕ್ಕೆ ಆದೀತೇ ?' ೮೦ . 
'ಶಿವಶರಣರ ಮನಸ್ಸೆಂಬ ಹಂಸಪಕ್ಷಿಗೆ ಕಾಂತಾಜನರುಗಳು ಹೊಂದಿರುವ ನಸುಗೆಂಪಿನ 
ಕಡೆಗಣ್ಣುಗಳ ಪ್ರಕಾಶಿಸುವ ಬಳ್ಳಿಯಂತಿರುವ ಮಿಂಚು ನೋಟವು ಮನೋಹರವಾ 
ದದ್ದೇ ? ಶಂಕರನ ಪಾದದಲ್ಲಿ ಭಕ್ತಿಯನ್ನಿಟ್ಟಿರುವವರ ಕಣ್ಣೆಂಬ ಕಮಲಕ್ಕೆ ಆಸ್ತ್ರೀಯರ 
ಮುಗುಳು ನಗೆಯೆಂಬ ಬೆಳದಿಂಗಳು ರುಚಿಸುವಂತಹುದೇ ? ಮನ್ಮಥ ಸಂಹಾರಕನಾದ 
ಶಿವನಿಂದ ಪರಿಪೂರ್ಣಗೊಂಡ ಶರೀರಗಳಾದ ( ಶರಣರ) ಅಂಗಕ್ಕೆ ಮನ್ಮಥಕ್ರೀಡೆ 
ಯಿಂದುಂಟಾಗುವ ಸಂತೋಷವು ಒಪ್ಪಲು ಶಕ್ಯವಾದೀತೇ ?' ೮೧. 'ವಿಭೂತಿಯನ್ನು 
ಧಾರಣಮಾಡಿಕೊಳ್ಳುವುದರಲ್ಲಾಸಕ್ತನಾದವನು ಅದೆಂತು ಕಸ್ತೂರಿಯ ಕೆಸರನ್ನು ಹಚ್ಚಿ 
ಕೊಳ್ಳುವನು ? ಈಶ್ವರನ ಕಣ್ಣಿನಿಂದ ಹುಟ್ಟಿದವುಗಳಾದ ರುದ್ರಾಕ್ಷಗಳ ಆಭರಣ 
ವುಳ್ಳವನು ನೂತನವೋ ಎನ್ನುವಂತೆ ರತ್ನಾಭರಣಗಳನ್ನು ಅದೆಂತು ಧರಿಸುವನು ? ಶಿವ 
ಮಂತ್ರ ಜಪದಲ್ಲಿ ಆಸಕ್ತನಾದವನು, ಮದನ ವಿಷಯಕವಾದ ಮಾತುಗಳ ದುರಭ್ಯಾಸ 
ವನ್ನು (ಗೀಳನ್ನು ) ಹೇಗೆ ಒಪ್ಪುತ್ತಾನೆ ? ಶಿವನ ಪೂಜೆ ಮಾಡುವವನು ಇತರ ವಿಷಯಕ ' 
ವಾದ ರತಿಗೆ ( ಇಚ್ಛೆಗೆ) ಹೇಗೆ ಪ್ರೀತಿಗೊಳ್ಳುವನೋ !” ೮೨ . 'ಮಹಾರಾಜಾ, ಕೇಳು? 
ಅನೇಕ ಮಾತುಗಳಿಂದ ಫಲವೇನು ? ನೀನು ನೀತಿಯುಕ್ತನೂ , ಕಲಂಕರಹಿತವಾದ ಚಿತ್ರ 
ವುಳ್ಳವನೂ ಈಶ್ವರ ಭಜನೆಯಲ್ಲಿ ಆಸಕ್ತನೂ ಆದವನಲ್ಲವೇ ! ನಾನು ಈ ಮೊದಲು 


ಅಷ್ಟವಿಂಶಾಶ್ವಾಸಂ 


ರ್ಮಲಭಾಂಡಪ್ರಮದಾಂಗಸಂಗದಣುಮಾತ್ರಾನಂದಕೊಶಭ 
ಕಿಲಸತ್ತಾರಸುಖಾಬ್ಬಿಯಂ ತೋಟದು ದಲೈಳಾಗದಿರ್ಸಾದೆಂದು.. 


೮೨ 


ವ|| ಎಂದು ಪ್ರೌಢಮತಿ ನಾರಿ ವೇಶೂಪಾಲಂಭನಂಗೆಯ್ದೆಂತುಸುರ್ದ ಹಿತೋಕ್ತಿಯ 
ನವಧರಿಸದವಂ ಮದನಮೋಹಾವೇಶಪಾರವಶ್ಯದಿನಡಸಿ ನೋಡುತ್ತುಮಿರೆ ಕಂಡು ಗಣಿಕೆ ವಿಸ್ಮಯಂ 
ಬಟ್ಟು 

ತೋಜಿದನಿವಂ ಶಿವಭಕ್ತಿಯೋ 
ಛಲಕವನಾತ್ಮಿಯನಯಮನೇವೇಳೊಡಮೇ 
ತೆಳದಿಂ ಪರಿಪಡದೀತನ 
ತಜಸಂದಂಗಜವಿಕಾರಮೇಗೆಯ ಪೆನಾಂ 
ವಗಿ ಎಂದು ಚಿಂತಿಸಿ ಮಗುಳೊಂದುಪಾಯಮಲ ನೆನೆದು 
ಅತಿಮೂರ್ಖರ ಮನಮಂ ಸ 
ನ್ನು ತ ಕಥೆವೇಳಾತೃವಶಮನೆಸಗೆಂಬ ಸಮು 
ನೃತ ನೀತಿಯೊಳವಿವಂಗಾಂ 
ಕತೆವೇಲ್ಲಿ ಪೆನೆನುತ್ತೆ ನೆನೆದಿಂತೆಂದ೪೯ 

- ೮೪ 


ಎನಿತೆನಿತು ಹಿತಮನಾನೊ 
ಲನುನಯದಿಂ ಪೇಳೆ ಕೇಳ ನಿಲೆ ನೀಂ ಮು | 


ಹೇಳಿದ ರೀತಿಯಲ್ಲಿ ಕೆಟ್ಟ ಮಲವನ್ನು ತುಂಬಿದ ಮಡಕೆಯಂತಿರುವ ಸ್ತ್ರೀ ದೇಹ 
ಸಂಬಂಧದಿಂದುಂಟಾಗುವ ಲೇಶಮಾತ್ರದ ಆನಂದಕ್ಕೆ ಇಚ್ಚಿಸಿ, ಈಶ್ವರ ಭಕ್ತಿಯೆಂಬ 
ಪ್ರಕಾಶಿಸುವ ಶ್ರೇಷ್ಠ ಕ್ಷೀರ ಸಮುದ್ರವನ್ನು ಬಿಟ್ಟು , ಮೂಢನಾಗದೆ ಇರು. ನಿನಗೆ 
ನಿಶ್ಚಯವನ್ನು ಸಾರಿದ್ದೇನೆ.' ವ|| ಹೀಗೆಂದು ಆ ಪ್ರೌಢ ಬುದ್ದಿಯ ವೇಶ್ಯಾನಾರಿಯು 
ಸೂಳೆಯರ ( ವ್ಯಕ್ತಿತ್ವ) ವನ್ನು ತಿರಸ್ಕರಿಸಿ ಈ ರೀತಿ ಹೇಳಿದ ಹಿತೋಕ್ತಿಗಳನ್ನು ಆ 
ರಾಜನು ಮನಸ್ಸಿಗೆ ತಂದುಕೊಳ್ಳದೆ, ಮನ್ಮಥ ಸಂಬಂಧದ ಮೋಹದಿಂದ ಪರವಶನಾಗಿ 
ದಿಟ್ಟಿಸಿ ( ಅವಳನ್ನೇ ನೋಡುತ್ತಿರಲು ಕಂಡು ಅವಳು ಆಶ್ಚದ್ಯವನ್ನು ಹೊಂದಿ ೮೩ . 
ಈ ರಾಜನು ಶಿವಭಕ್ತಿಯಲ್ಲಿ ವಿಶ್ವಾಸವನ್ನೂ , ತನ್ನ ನೀತಿಯನ್ನೂ ತ್ಯಜಿಸಿದನು. ಏನು 
ಹೇಳಿದರೂ ಯಾವರೀತಿಯಿಂದಲೂ ಈತನಿಗುಂಟಾದ ಮನ್ಮಥ ಸಂಬಂಧದ ವಿಕಾರವು 
ನಾಶವಾಗುತ್ತಿಲ್ಲ ; ನಾನೀಗ ಏನು ಮಾಡಲಿ ! ವ|| ಹೀಗೆಂದು ( ಮನಸ್ಸಿನಲ್ಲಿ) ಚಿಂತಿಸಿ 
ಪುನಃ ಒಂದು ಹಂಚಿಕೆಯನ್ನು ನೆನೆದು ೮೪ , ' ಅತ್ಯಂತ ಮೂರ್ಖನಾದವನ ಮನ 
ಸೃನ್ನು ಶ್ರೇಷ್ಟವಾದ ಕಥೆಯನ್ನು ಹೇಳಿ ಸ್ವಾಧೀನಪಡಿಸಿಕೊ ' ಎಂಬ ಒಂದು ನೀತಿ 
ಯುಂಟು. ( ಆದ್ದರಿಂದ) ಇವನಿಗೊಂದು ಕಥೆಯನ್ನು ನಾನು ಹೇಳಿ ನೋಡುತ್ತೇ 
ನೆಂದು ನೆನೆದು ಹೀಗೆ ಹೇಳಿದಳು ; ೮೫. 'ಎಲೈ ನೃಪಾಲನೆ, ನಾನು ಒಲಿದು ಪ್ರೀತಿ 
ಯಿಂದ ಎಷ್ಟೆಷ್ಟೇ ಹಿತವನ್ನು ಹೇಳಿದರೂ ನೀನು ಕೇಳಿದವನಾಗಲಿಲ್ಲ ; ಹಿರಿಯರು 


ಬಸವರಾಜ ವಿಜಯಂ 


೮೫ 


ನವರ್ಕೆಳಾ ಪ್ರಜನದ 
ವಿನಯೋಕ್ತಿಯನಧಿಕಸುಖವನಾಳರೆ ನೃಪತೀ 
ವ|| ಅದೆಂತೆನೆ 

ಅಂಬುಜವಕ್ಕೆ ಕಂಬುಗಳೆ ಕುಂಭಪಯೋಧರೆ ಪದ್ಯಗಂಧಿ ರೋ . 
ಲಂಬಕಚಾಭಿರಾಮ ರಮಣೀಯದುಸ್ಥಿತ ಶಂಬರಾರಿಮೋ 
ಹಾಂಬುಧಿಚಾರುಚಂದ್ರಿಕೆ ನಿಜೋರುವಿನಿರ್ಜಿತರಂಭೆ ರಂಭೆ ಕಂ 
ಜಾಂಬಕಿ ಜಂಭವೈರಿಹೃದಯೋತ್ಸವಕಾರಿಣಿ ನಾಕಲೋಕದೊಳ್ 
ಚಳದಳಿಕುಳಷರಿಮಳಮಂ 
ಜುಳಸುರಭೂಜಪ್ರಸೂನಕಚಭರೆ 

ರತ್ನ 

ದ 
ಜ್ವಳಭೂಷಣದಿವ್ಯಾಂಬರ 
ವಿಳಸಿತೆ ಹರಿಚಂದನಾಂಕಕುಚಯುಗೆ ಮಣಿದ 


ಅವಳಧರಾಮೃತರಸಮಂ | 
ಸವಿದಮರ್ದುಣಿಯಾದನರರೆ ಸುರರಾಜಂ ಮೇ 
ಇವಳ ಕುಚಗಿರಿಯ ನಿಜನಖ 
ಪವಿಯಿಂದಿದಿ ಗಿರಿವಿಭೇದನನಾದಂ 

೮೮ 
ವಗಿ ಎನಿಸಿ ರಂಜಿಪಾ ರಂಭೆಯೋಂದಿನಂ ತನ್ನನೆಳಸಿರ್ದ ದುರಿತಭರಿತಚರಿತನಾದ ವಿಟ 
ಶ್ವೇತನೆಂಬನಂನೋಡಿ ನಗಲೊಡನವಂ ಕಂಡು ವಿಶ್ರಾಂತಚಿತ್ತನಾಗಿ 
ಆಪ್ತ ಜನರ ವಿನಯದಿಂದ ಕೂಡಿದ ಮಾತನ್ನು ಕೇಳಿ ಅಧಿಕ ಸುಖವನ್ನು ಹೊಂದದಿರು 
ವರೇ ?' ಶ್ವೇತನ ಕಥೆ ವ|| ಅದು ಹೇಗೆಂದರೆ- ೮೬ - ೮೭ . ಸ್ವರ್ಗಲೋಕದಲ್ಲಿ 
ಕಮಲದಂತೆ ಮುಖವುಳ್ಳ , ಶಂಖದಂತೆ ಕುತ್ತಿಗೆಯುಳ್ಳ , ಕಲಶದಂತಿರುವ ಮೊಲೆಗಳುಳ್ಳ , 
ಕಮಲದ ಪರಿಮಳದಂತೆ ದೇಹ ಪರಿಮಳವುಳ್ಳ , ತುಂಬಿಯ ಹಾಗಿರುವ ಮನೋಹರ 
ವಾದ ಮುಂಗುರುಳುಳ್ಳ , ಮನೋಹರವಾದ ಮುಗುಳು ನಗೆಯುಳ್ಳ , ಮನ್ಮಥನ ಅನು 
ರಾಗವೆಂಬ ಸಮುದ್ರಕ್ಕೆ ಮನೋಹರವಾದ ಬೆಳದಿಂಗಳಾಗಿ ಉಳ್ಳ , ತನ್ನ ತೊಡೆಗಳಿಂದ 
ಬಾಳೆಯ ಕಂಬಗಳನ್ನು ಜಯಿಸಿದವಳೆನಿಸಿದ, ಕಮಲದಂತಹ ಕಣ್ಣುಗಳನ್ನು ಹೊಂದಿದ , 
ಇಂದ್ರನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವ , ತುರುಬಿನಲ್ಲಿ ಧರಿಸಿದ ಮನೋ 
ಹರವಾದ ಕಲ್ಪವೃಕ್ಷದ ಸುಗಂಧ ವಿಶಿಷ್ಟವಾದ ಹೂಗಳಿಂದಕೂಡಿ, ಆ ಪರಿಮಳಕ್ಕೆ ಆಸೆ 
ಪಟ್ಟು ಚಲಿಸುತ್ತಿರುವ ( ಹಾರಾಡುತ್ತಿರುವ) ದುಂಬಿಗಳ ಸಮೂಹವನ್ನುಳ್ಳ , ರತ್ನಗಳ 
ಪ್ರಕಾಶದಿಂದಕೂಡಿದ ಆಭರಣ,ಶ್ರೇಷ್ಠವಾದ ವಸ್ತ್ರಗಳು ಇವುಗಳಿಂದ ಶೋಭಿಸುವ, 
ಶ್ರೀಗಂಧವೇ ಗುರುತಾಗಿ ಉಳ್ಳ ಕುಚದ್ವಯದ ರಂಭೆಯೆಂಬುವಳು ಮೆರೆಯುತ್ತಿದ್ದಳು, 
೮೮ . ದೇವೇಂದ್ರನು ಅವಳ ಅಧರಾಮೃತವನ್ನು ಸವಿನೋಡಿ, ಅಮೃತವನ್ನುಣ್ಣುವ 
ಸ್ವಭಾವವನ್ನು ಪಡೆದನು ; ಅವಳ ಮೊಲೆಗಳೆಂಬ ಬೆಟ್ಟಗಳನ್ನು ತನ್ನ ಉಗುರುಗಳೆಂಬ 
ವಜ್ರಾಯುಧದಿಂದ ಸೀಳಿ, ಪರ್ವತಗಳನ್ನು ಸೀಳುವವನು, ಆದನಲ್ಲವೇ ? ಅಮಮ !! 


ಅಷ್ಟವಿಂಶಾಶ್ವಾಸಂ 


ಜನವಿನುತ ಗುಣವಿಭೂಷಣೆ 
ವನಜಾನನೆ ರಂಭೆ ಪೇಳಿದೇಂ ಕಾರಣವೆ 
ಇನಭೀಕ್ಷಿಸಿ ನಕ್ಕಪೆಯೆಂ 
ದೆನೆಬೋಧಿಸಲೆಂದು ದಯೆಯಿನವಳಿಂತೆಂದಳ 
ಎಲೆ ವಿಟ ಪೇಳಲೆನ್ನಳವೆ ನಿನ್ನಯ ದುಷ್ಟಚರಿತ್ರಮಂ ಧರಾ 
ತಲದೊಳೆ ಸಂದ ಸರ್ವದುರಿತೌಘನಿಧಾನವನಾ ಫಣೀಂದ್ರನುಂ 
ನಲಿದುಸುರಿ ಸಾಲ ಪನೆ ಮೆಯ್ಯಅದುನ್ಮದಮತ್ತನಾಗಿ ದುಃ 
ಖಲರೊಡಗೂಡಿ ವರ್ತಿಸಿದೆ ನೀಲ ಗಡ ನಿಚ್ಛಮಧರ್ಮಮಾರ್ಗದೊಳ್ 


ಇರುಳುಂ ಪಗಲು ಕಾಮಿನಿ 
ಯರ ಸಂಗಮನಲ್ಲದಯ ಶಿವದರ್ಶನಮಂ 
ಗುರುಭಜನಮನಭವಾರ್ಚಕ, 
ಚರಣನಮಸ್ಕೃತಿಯನೊರ್ಮೆಯುಂ ಖಲತಿಲಕಾ 
ಇಟ್ಟಲಿಯೆ ' ಪಣೆಗೆ ಭಸಿತಮl 
ತೊಟ್ಟಿಯೆ ಕೋರಿ ಮಿಸುಪ ರುದ್ರಾಕ್ಷೆಗಳಂ 


೮೯. ಹೀಗೆ ರಂಜಿಸುವ ರಂಭೆಯು ಒಂದು ದಿವಸ ತನ್ನನ್ನು ಇಚ್ಚಿಸಿದ, ಪಾಪ 
ದಿಂದ ತುಂಬಿದ ನಡತೆಯುಳ್ಳವನಾದ ಶ್ವೇತನೆಂಬ ವಿಟನನ್ನು ನೋಡಿ, ನಗಲಾಗಿ 
ಆ ಕೂಡಲೇ ಅವನು ಕಂಡು ಭ್ರಾಂತಿಗೊಂಡ ಚಿತ್ರವುಳ್ಳವನಾಗಿ, ಈ ಲೋಕದ 
ಜನರಿಂದ ಶ್ಲಾಘಿಸಲ್ಪಡುವ ಗುಣಗಳೇ ಆಭರಣವಾಗಿ ಉಳ್ಳವಳೇ , ಕಮಲ 
ಮುಖಿಯೇ , ರಂಭೆಯೇ , ನನ್ನನ್ನು ನೋಡಿಏನು ಕಾರಣದಿಂದ ನಕ್ಕವಳಾದೆ ? ' 
ಹೇಳು ಎಂದೆನ್ನಲು, ಅವಳು ( ಇವನಿಗೆ) ಜ್ಞಾನೋದಯವನ್ನುಂಟುಮಾಡಬೇಕೆಂದು 
ದಯದಿಂದ ಹೀಗೆ ಹೇಳಿದಳು : ೯೦ ' ಎಲೈ ವಿಟನೇ , ಭೂಮಿಯಲ್ಲಿ ಪ್ರಸಿದ್ದ 
ವೆನಿಸಿರುವ ಸಮಸ್ತ ಪಾಪಗಳಿಗೂ ಆದಿಕಾರಣವೆನಿಸಿರುವ ನಿನ್ನಯ ದುಷ್ಟ 
ಚರಿತ್ರೆಯನ್ನು ಹೇಳಲು ನನಗೆ ಶಕ್ತಿಯುಂಟೆ ? ಆ ಆದಿಶೇಷನೂ ಕೂಡ ನಲಿದು 
ಹೇಳುವುದಕ್ಕೆ ಸಮರ್ಥನಾದಾನೇ ? ನೀನು ವಿಶೇಷ ಗರ್ವದಿಂದಕೊಬ್ಬಿದವನಾಗಿ , 
ಮೈಮರೆತು, ನೀಚ ಜನರಿಂದ ಒಡಗೂಡಿ, ನಿತ್ಯವೂ ಅಧರ್ಮಮಾರ್ಗದಲ್ಲಿ ವರ್ತಿಸುವೆ 
ಯಲ್ಲವೇ !- ೯೧. ' ಹೇ ನೀಚರಲ್ಲಿ ತಿಲಕಪ್ರಾಯನೇ , ಇರುಳೂ , ಹಗಲೂ ಕಾಮಿನಿ 
ಯರ ಆ ಸಂಗವಲ್ಲದೆ ಶಿವನ ದರ್ಶನ , ಗುರುವಿನಸ್ತೋತ್ರ, ಪರಮೇಶ್ವರನ ಶರಣರ 
ಪಾದಗಳಿಗೆ ನಮಸ್ಕರಿಸುವಿಕೆ ಮೊದಲಾದವುಗಳನ್ನು ಒಮ್ಮೆಯೂ ಮಾಡಿ ತಿಳಿಯೆ .' 
೯೨. 'ನೀನು ಹುಟ್ಟಿದಂದಿನಿಂದ ಭಸ್ಮವನ್ನು ಹಣೆಯಲ್ಲಿ ಧರಿಸಿ ತಿಳಿಯೆ ; 
ಕೊರಳಲ್ಲಿ ಶೋಭಿಸುವ ರುದ್ರಾಕ್ಷಗಳನ್ನು ಧರಿಸಿ ತಿಳಿಯೆ ; ಸತ್ಪಾತ್ರಕ್ಕೆ ಒಂದು 


1 ಭಸಿತವಳಿಕದೆ ( ಅ, ಚ) 


ಬಸವರಾಜ ವಿಜಯಂ 


೯ 


. 


ಕೊಟ್ಟಆಯೆ ಸುಪಾತ್ರಕೆ ನೀರಿ 
ಪುಟ್ಟಿದ ದಿನದಿಂದವೆಂದು ಕಾಣಿಯುವನಣಂ 
ಗುಣಧರ್ಮಾನ್ವಿತ ವೃತ್ತಿಧಗಳೊಳುದ್ಯದ್ದಾನಮುತ್ತುಂಗವಾ 
ರಣದೊಳ್ಳತ್ಪಥವರ್ತನಂ ದಿವಿಜರೊಳ್ಳಾಯೋಕ್ತಿ ಸಿದ್ದಾಂತಲ 
ಕ್ಷಣದೊಳ್ಳಿರ್ಮಳಮಾನಸತಿ ಮರಾಳವಾತದೊಳ್ಳದ್ದುಧ 
ಪ್ರಣಯಂ ಸೋಮನಳಲ್ಲದುಂಟೆ ವಿಟ ನಿನ್ನೊಳ್ ಶ್ವೇತಪೇಯಂ 
ಒಂದು ದಿನಂ ಪಣಾಂಗನೆಗೆ ಪೂದಿಅದೊಯ್ಯನೆ ಪೊತ್ತು ತರ್ಪ ಪೊ 
ಳೊಂದರಲುರ್ಚಿ ಬೀಳೆ ಶುಚಿಯಲ್ಲದ ಭೂತಳದಲ್ಲಿ ನೋಡಿ ಕಂ 
ಡಿಂದುಧರಂಗಿದರ್ಪಿತವೆನುತ್ತಣುಮಾತ್ರ ಮನೇಕಜನ್ಮದೆ 
ಶೃಂದೆಸಗಿರ್ದ ಪುಣ್ಯದೋದವಿಂ ನೆನೆದೇಳಿದವಿರ್ಪ ಕಾಲದೊಳ್ 
ಸಂಭವಿಸಿದುದಾ ನೆನಪಿಂ 
ಜಂಭಾರಿಯ ಪದವಿಯೊಂದು ದಿನವಿ ಇರುಳೊಳ್ 
ಸಂಭೋಗವನೆನೆಡೆ 
ದಂಭೋಜಸಖೋದಯಂಬರಂ ಸುಖಮಿರ್ಪೈ 
ಅಲ್ಲಿಂ ಮೇಲೆಕೃತಾಂತನ 

ಬಲ್ಲಿದರೆನಿಸಿರ್ದ ದೂತರೆಳೆದೊಯ್ದ ಧಟಿಂ 
ದುಗ್ಗಾಣಿಯನ್ನೂ ನಿಜವಾಗಿ ಕೊಟ್ಟು ತಿಳಿಯೆ . ೯೩ . ಗುಣಧರ್ಮಗಳಿಂದ 
ಕೂಡಿದ ವರ್ತನೆ (ಗುಣ = ಹೆದೆ , ಧರ್ಮ = ಧನುಸ್ಸು ) ಧನುರ್ಧಾರಿಗಳಲ್ಲಿಯೇ ಹೊರತು 
ನಿನ್ನಲ್ಲಿಲ್ಲ . ದಾನವು ( ದಾನಮಾಡುವಿಕೆ - ಮದೋದಕ) ಆನೆಯಲ್ಲಿಯೂ ಸತ್ಪಥವರ್ತನವು 
(ಸನ್ಮಾರ್ಗವರ್ತನೆ - ಆಕಾಶವರ್ತನೆ) ದೇವತೆಗಳಲ್ಲಿಯೂ ನ್ಯಾಯೋಕ್ತಿಯು (ನ್ಯಾಯ 
ವಾದ ವಚನ - ಶಾಸ್ತ್ರೀಯ ನ್ಯಾಯದ ವಚನ) ಸಿದ್ದಾಂತ ಲಕ್ಷಣವೆಂಬ ಗ್ರಂಥದಲ್ಲಿಯೂ , 
ನಿರ್ಮಲಮಾನಸ ಸ್ಥಿತಿಯು (ಶುದ್ಧ ಮನಸ್ಸಿನಿಂದ ಇರುವಿಕೆ ಮಾನಸ ಸರೋವರ 
ದಲ್ಲಿರುವಿಕೆ ) ಹಂಸ ಸಮೂಹದಲ್ಲಿಯೂ ಸದ್ದುಧ ಪ್ರಣಯವು ( ವಿದ್ವತಿ 
ಬುಧಗ್ರಹದಲ್ಲಿ ಪ್ರೀತಿ) ಚಂದ್ರನಲ್ಲಿಯೂ ಇದೆಯಲ್ಲದೆ, ನಿನ್ನಲ್ಲುಂಟೆ ? ಎಲೆ 
ಶ್ವೇತ, ಸತ್ಯವನ್ನು ಹೇಳು ( ರು ) ೯೪ -೯೫. ಒಂದು ದಿನ ಸೂಳೆಗಾಗಿ ಹೂವು 
ಗಳನ್ನು ಎತ್ತಿಕೊಂಡು ಶೀಘ್ರವಾಗಿ ಅವನ್ನು ಹೊತ್ತು ತರುವಕಾಲದಲ್ಲಿ ಒಂದು 
ಹೂವು ಜಾರಿ ಪರಿಶುದ್ಧವಲ್ಲದ ಭೂಮಿಯಲ್ಲಿ ಬೀಳಲಾಗಿ , ನೋಡಿ ' ಈ ಬಿದ್ದ 
ಹೂವು ಶಿವನಿಗೆ ಅರ್ಪಿತವಾಯಿತು' ಎಂದು ನೀನು ಹೇಳಿದೆ. ಅನೇಕ ಜನ್ಮಗಳಲ್ಲಿ 
ಹುಟ್ಟಿ ಬಂದು ಮಾಡಿದ ಆ ಪುಣ್ಯದ ಮೊತ್ತದಿಂದ , ಆ ನೆನಪಿನಿಂದ ಒಂದು ದಿನ 
ಇಂದ್ರನ ಭೋಗವು ನಿನಗೆ ಸಂಭವಿಸಿತು ! ಈ ರಾತ್ರಿ ನನ್ನೊಡನೆ ಸಂಭೋಗವನ್ನು 
ಪಡೆದು ಸಲ್ಯನು ಹುಟ್ಟುವರೆಗೂ ಸೌಖ್ಯವಾಗಿರು ಅಷ್ಟೆ !' ೯೬ . ' ಎಲೈ ವಿಟನೇ , 
ಕೇಳು, ಆಮೇಲೆ ( ನನ್ನ ಭೋಗಾನಂತರ) ಬಲಶಾಲಿಗಳೆನಿಸಿರುವ ಯಮನದೂತರು 


M 


ಅಷ್ಟವಿಂಶಾಶ್ವಾಸಂ 


ಪಲ್ಲವ ಕೇಳರಕಾರ್ಣವ 
ದಲ್ಲಿ ಕರಂ ಕೆಡಪಿ ನಿನ್ನ ಬಾಧಿಪರಲ್ಲೇ 


ಇದನಯದಕಟ ನೀಂ ಪೆ 
ರ್ಚಿದ ಮದದಿಂ ಮದನಸುಖವನೆಳಸುತೆ ಮೇಲಾ 
ಯುದನೀಕ್ಷಿಸಿ ನಕ್ಕಪೆನೆನೆ 
ಚದುರೆಯ ನುಡಿಗೇಳು ನಗುತೆ ವಿಟನಿಂತೆಂದಂ 
ಕೇಳೆಲೆ ರಂಭೆ ಭೂತಳದೊಳೀತನೆ ಕಂತುವೆನುತ್ತೆ ಸದ್ವಿಟ 
ರ್ಸೂಳೆಯರೆಲ್ಲರುಂ ಪದೆದು ಬಣ್ಣಿಸೆ ಬಾಳೆನನಂಗಸತ್ಕಳಾ 
ಕೇಳಿಯೋಗಳಿ ದಿವಿಜಲೋಕದೊಳೇಳೆಯನಾಳ ನಿನೊಳಾಂ 
ಮೇಳಿಸಿ ಕೂಡಿ ಮುಚ್ಚಿಸಿ ಜಸಂಬಡೆದಾಂ ವಿಜಯಂ ದ್ವಿಲೋಕದೊಳ್ 
ಗಣಿಕಾಮಣಿ ನಾಳೆ ನಭೋ 
ಮಣಿಸುತನಿಂ ಬರ್ಪ ನಿರಯಗಿರ' ಯಮನೆಂತುಂ 
ಗಣಪೆನೆ ಬಿಡು ನಗೆಯೊಂ 
ದಣಕವನಿಂದೆನ್ನೊಳೊಲ್ಲು ನೆರೆ ಮೃಗನಯನೇ 
ಸ್ಮರಶಿಖಿ ಸುಟ್ಟಪುದೀಗ 
qರಕಾಗ್ನಿಯೆ ನಾಳೆ ಬರ್ಕುಮರಡಳಿದು ದ 


ಶೌರದಿಂದ ನಿನ್ನನ್ನೆಳೆದೊಯ್ದು ನರಕವೆಂಬ ಸಮುದ್ರದಲ್ಲಿ ಕೆಡವಿ ಅತಿಯಾಗಿ ಬಾಧೆ 
ಕೊಡುತ್ತಾರೆ.' ೯೭. “ ಅಕ್ಕಟಾ ! ನೀನು ಇದನ್ನರಿಯದೆ, ಮದದಿಂದ ಮದನ 
ಸಂಬಂಧವಾದ ಸುಖವನ್ನಪೇಕ್ಷಿಸುತ್ತ ಮುಂದುವರಿಯುತ್ತಿರುವುದನ್ನು ಕಂಡು 
ನಕ್ಕೆನು' ಎನ್ನಲು ವಿಟನು ಚತುರೆಯಾದ ಅವಳ ಮಾತನ್ನು ಕೇಳಿ, ನಗುತ್ತ 
ಇಂತೆಂದನು : - ೯೮. 'ಎಲೈ ರಂಭೆಯೇ ಕೇಳು : ಭೂಮಿಯಲ್ಲಿ ಇವನೊಬ್ಬನೇ 
ಮನ್ಮಥನೆಂದು ಶ್ರೇಷ್ಟವಿಟರೂ , ಸೂಳೆಯರೂ , ಎಲ್ಲರೂ ಸಂತೋಷದಿಂದ 
ಬಣ್ಣಿಸುತ್ತಿರಲಾಗಿ , ಮದನವಿದ್ಯಾ ಕ್ರೀಡೆಯಲ್ಲಿ ಬಾಳಿದ್ದೇನೆ. ಈ ಆ ಸ್ವರ್ಗ 
ಲೋಕದಲ್ಲಿ ಪ್ರಸಿದ್ದಿಯನ್ನೂ ಹೊಂದಿರುವ ನಿನ್ನಲ್ಲಿ ಮೇಳಗೊಂಡು ಕೂಡಿ, 
ಮೆಚ್ಚಿಸಿ, ಯಶಸ್ಸನ್ನು ಪಡೆದ ನಾನು ಭೂಲೋಕ ಸ್ವರ್ಗಲೋಕಗಳೆರಡರಲ್ಲೂ 
ವಿಜಯಶೀಲನಾಗಿದ್ದೇನೆ.' ೯೯ . ` ಗಣಿಕಾರತ್ನವೇ , ನಾಳೆಯ ದಿನ ಸೂರಪುತ್ರನಾದ 
ಯಮನಿಂದ ಬರುವ ನರಕಗಿರಕಗಳನ್ನು ಹೇಗೂ ಗಣನೆಗೆ ತಂದುಕೊಳ್ಳುವೆನೆ ? ನಿನ್ನ 
ನಗೆಯ ಈ ಒಂದು ಚೇಷ್ಟೆಯನ್ನು ಬಿಟ್ಟುಬಿಡು. ಹೇ ಮೃಗನಯನೇ , ಈಗ ಪ್ರೀತಿ 
ಯಿಂದ ನನ್ನಲ್ಲಿ ಕೂಡು.' ೧೦೦ . ' ಈಗ ( ನನ್ನನ್ನು ) ಮನ್ಮಥ ಸಂಬಂಧದ 
ಅಗ್ನಿಯು ಸುಡುತ್ತಿರುವುದು ; ನಾಳೆಯ ದಿನ ನರಕದ ಅಗ್ನಿಯೇ ಬರಲಿ ಈ ಕಾಮಾಗ್ನಿ 


1 ರಿ ( ಚ ) 


೧೦೦ 


ಬಸವರಾಜ ವಿಜಯಂ 


ಿರಿದಕ್ಕೆ ನಿನ್ನ ಕೂಟದೆ 
ಪರಿಹರಿಪೆನಿದಂ ಬಳಿಕ್ಕೆ ಬಂದುದನಯ್ವೆಂ 
ನರಕಾಗ್ನಿಗಳ್ಳಿ ನಿನ್ನೆ 
qರೆಯದೆಡೀ ಕಾಮವಹಿ ಸುಟ್ಟಪುದಿದಂ 
ದುರಿಯಲ್ಯಾ೦ತಳ್ಳದೆ 
ತರಳೇಕ್ಷಣೆ ನೆರೆದು ರಕ್ಷಿಸೆನೆ ವಿಟನಾಗಳ್ 
ಇರುಳೆರಡು ಜಾವಗ.. 
ಇರಿದುದು ಬಳಿಕೆರಡು ಜಾವವಿದಳಗೆನ್ನೂ 
ಳ್ಳೆರೆದಿರ್ದು ನಾಳೆ ನೀಂ ಘನ 
ನಿರಯದೊಳೆಲೆ ಬೀಳುದಂ ನಿರೀಕ್ಷಿಸಲಾಯಿತಂ 
ಅಣುಮಾತ್ರವಪಥ್ಯವನುಂ 
ಡಣಿಯರಮೇಲೆ ದೀರ್ಘರುಜೆಯನನುಭವಿಷವೊಲೀ 
ಕ್ಷಣಿಕ ಸುಖದನುಭವದ ಮೇ 
ಲಣ ಚಿರನರಕಾನುಭವವನಾಂಪುದೆ ಮರುಳೇ 
ಒಂದರಲರ್ಪಿತವೆನೆ ನಿನ 
ಗಿಂದುಧರಂ ಕೊಟ್ಟನೆನ್ನ ಸುರತಮನೀಗ 
ಳ್ಳುಂದದೆ ನೀಂ ಭಜಿಸಿದೊಡೆ 

ನೃಂದದ ಗಣಿಕಾಳಿ ನಿನ್ನ ಮೊಗಳ್ಳಾಗಿರರೇ 
ನರಕಾಗ್ನಿಗಳಲ್ಲಿ ಕಾಮಾಗ್ನಿಯೇ ನಿಜವಾಗಿ ಹೆಚ್ಚಾದುದಲ್ಲವೇ ! ಈ ಅಗ್ನಿಯನ್ನು ನಿನ್ನಲ್ಲಿ 
ಕೂಡಿ ಪರಿಹರಿಸುತ್ತೇನೆ. ಆಮೇಲೆಬಂದದ್ದನ್ನು ನೋಡಿಕೊಳ್ಳುತ್ತೇನೆ.' ೧೦೧ . 'ಎಲೈ 
ಚಂಚಲ ನೇತ್ರೆಯೇ , ವಿಟನಾದವನು ನರಕಾಗ್ನಿಗೆ ಹೆದರಿ, ನಿನ್ನಂಥವಳಲ್ಲಿ ಕೂಡದಿದ್ದರೆ, 
ಈ ಕಾಮಾಗ್ನಿಯು ಸುಟ್ಟುಬಿಡುತ್ತದೆ, ಆ ಅಗ್ನಿಯಿಂದ ಸುಡುವುದನ್ನು ತಡೆಯ 
ಲಾರೆನು , ತಪ್ಪದೆ ನನ್ನೊಡನೆ ಕೂಡಿ ನನ್ನನ್ನು ಉಳಿಸು .” ಎನ್ನಲು ಆಗ ೧೦೨. 'ಎಲೈ 
ವಿಟನೇ , ಈಗ ರಾತ್ರಿಯು ಎರಡು ಜಾವವನ್ನು ಕಳೆಯಿತು. ಈಗ ಉಳಿದುದು 
ಎರಡು ಜಾವ ( ಮಾತ್ರ ) ; ಈ ಎರಡು ಜಾವ ಕಾಲ ನೀನು ನನ್ನಲ್ಲಿ ನೆರೆದಿದ್ದು 
ನಾಳೆ ಘೋರ ನರಕದಲ್ಲಿ ಬೀಳುವುದನ್ನು ನಿರೀಕ್ಷಿಸಲಾರೆನು .' ೧೦೩ . “ಎಲೈ 
ಹುಚ್ಚನೇ , ಅಪಥ್ಯವನ್ನು ಸ್ವಲ್ಪ ಊಟಮಾಡಿ, ಅಧಿಕವಾಗಿ ದೀರ್ಘಕಾಲದವರೆಗೆ 
ರೋಗವನ್ನು ಅನುಭವಿಸುವಹಾಗೆ, ಈ ಕ್ಷಣಿಕ ಸುಖದ ಅನುಭವದಿಂದ ಮುಂದಾಗುವ 
ಚಿರಕಾಲದ ನರಕದ ಅನುಭವವನ್ನು ಹೊಂದುವುದೇ ?' ೧೦೪ , ' ಒಂದು ಹೂವು 
( ನೆಲಕ್ಕೆ ಬಿದ್ದಾಗ ಶಿವನಿಗೆ ಅರ್ಪಿತವೆಂದೆನ್ನಲು ನಿನಗೆ ಶಿವನು ನನ್ನ ಸುರತದ 
ಸುಖವನ್ನು ಕೊಟ್ಟನು. ಕುಂದಿಲ್ಲದಂತೆ ನೀನು ( ಆ ಶಿವನನ್ನು ) ಭಜಿಸಿದರೆ, ನನ್ನಂತಹ 


೧೦೪ 


18 ( ಮು ) ಕು ( ಅ) 


೧೦೧ 


ಅಷ್ಟವಿಂಶಾಶ್ವಾಸಂ 


ವಂ ಅಂತುಮಲ್ಲದೆಯುರಿ 
ಕಾಮಾಂತಕರಿಪುವಲ್ಲದೆ 
ಕಾಮಾಂತಕಭಯವನಳಿಯಲಾರ್ಪವರಾರು 
ದ್ದಾಮ ತಮಸ್ಕಾಪಂಗಳ 
ತಾಮರಸಾರಾತಿಯಲ್ಲದಾರ್ತೊಲಗಿಪರೋ 

೧೦೫ 
ನಂಬೆನ್ನ ನುಡಿಯನೀಗ 
ಛಾಂಬನ ಮೆಲ್ಲಡಿಯನೊಲ್ಲು ಪೂಜಿಸು ಪೆಜತೇಂ 
ಬೆಂಬಿಡದೆ ನಿತ್ಯಘನಸ್‌ 
ಖ್ಯಂಬಡೆವಂತೆಸಗಿ ನಿನ್ನ ಬಾಳಿಪನಭವಂ 

೧೦೬ 
ವರಿ ಎಂದು ಪಲವಂದದಿನವನಂ ತಿಳುಪಿ ತಾನೆಂದುದನಪ್ಪುಕೆಯ್ತಿ ರಂಭೆ ಸಂಭ್ರಮದಿ 
ನವನಂ ಭಸ್ಮ ರುದ್ರಾಕೆಗಳಿನಲಂಕರಿಸಿ ಶಿವಮಂದಿರಮಂ ತೋಯಿತೋಳಪುಗಿಸಲೊಡನೆ 

ರಂಭೆಯುಪದೇಶದಿರವನ 
ವಂ ಭಾವಿಸಿ ನಿಜವಿಕಾರಮಂ ಬಿಸುಟಾಗ 
ಇಂಭುವನ ಭಜಿಸಿದಂ ಕೇ 
ಳ್ಳುಂಭಿನಿಯೊಲ್ವಿಟವಿವೇಕವಿ೦ತಿರವೇಡಾ 

೧೦೭ 
ತನಗಹಿತಕಾರ್ಯದೊಳ13 | 
ಜನಿಯಿಸೆ ಬಿಡಲಾಗಿದೆಂದು ಹಿತರೊರೆಗಳ 


ವೇಶ್ಯಾಂಗನೆಯರು ನಿನ್ನ ದಾಸಿಯರಾಗಿ ಇರಲಾರರೇ ' ? ವ!! ಅದೂ ಅಲ್ಲದೆ 
೧೦೫, ಮನ್ಮಥ ಮತ್ತು ಯಮಧರ್ಮರುಗಳಿಂದುಂಟಾದ ಭಯವನ್ನು ನಾಶ 
ಮಾಡುವುದಕ್ಕೆ ಪರಮೇಶ್ವರನಲ್ಲದೆ ಸಮರ್ಥರಾದವರು ಇನ್ನಾರು ? ಚಂದ್ರನ 
ಹೊರತು ಉದ್ಧಾಮವಾದ ತಮವನ್ನೂ ತಾಪವನ್ನೂ ಕಳೆಯುವರಾರು ?” 
೧೦೬ , ನನ್ನ ಮಾತುಗಳನ್ನು ಈಗ ನಂಬು ; ಪರಮೇಶ್ವರನ ಮೃದುಪಾದಗಳನ್ನು 
ಒಲಿದು ಪೂಜಿಸು ; ಬೇರೆ ಏನು ಬೇಕು ? ತಪ್ಪದೆ ಶಾಶ್ವತವಾದ ಉತೃಷ್ಟ 
ಸೌಖ್ಯವನ್ನು ಪಡೆಯುವಂತೆ ವ್ಯವಹರಿಸು ; ಶಿವನು ನಿನ್ನನ್ನು ಬದುಕಿಸುವನು . ವ! 
ಹೀಗೆಂದು ಹಲವು ರೀತಿಯಿಂದ ಅವನಿಗೆ ತಿಳಿಸಿ, ತಾನು ಹೇಳಿದುದನ್ನು ಸಮ್ಮತಿಸುವಂತೆ 
ಮಾಡಿ , ಸಂಭ್ರಮದಿಂದ ಅವನನ್ನು ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕಾರಗೊಳಿಸಿ , 
ಶಿವಾಲಯವನ್ನು ತೋರಿಸುತ್ತ ಒಳಿಗೆಹೋಗಿಸಲಾಗಿ - ೧೦೭. “ ಆ ರೈತನು ಆಗ 
ರಂಭೆಯ ಉಪದೇಶದ ರೀತಿಯನ್ನು ಮನಸ್ಸಿನಲ್ಲಿ ಭಾವಿಸಿದವನಾಗಿ , ತನ್ನ ( ಮನ್ಮಥ 
ಸಂಬಂಧದ) ಮನೋವಿಕಾರವನ್ನು ಬಿಸಾಡಿ, ಶಂಭುವನ್ನು ಭಜಿಸಿದನು ; ಕೇಳು. 
ಭೂಮಿಯಲ್ಲಿ ವಿಕಟನಾದವನ ವಿಚಾರವು ಹೀಗಿರಬೇಡವೇ ?' ೧೦೮. ತನಗೆ 
ಅಹಿತವಾದ ಕಾವ್ಯದಲ್ಲಿ ಆಸಕ್ತಿಯುಂಟಾದರೆ ( ಅದನ್ನು ) ಬಿಡಲಿಕ್ಕೆ ಆಗದಿದ್ದ ಕಾಲದಲ್ಲಿ, 


1 ( ಮು ) 


ಬಸವರಾಜ ವಿಜಯಂ 


ಯ್ಯನೆಕೇಳು ಬಿಡಲ್ವೇಳ್ಳುಂ 
ಮನಮೊಲ್ಲದೊಡೆ ಹಾನಿಯಪ್ಪುದಮೋಘಂ 


ಸುರಗಂಗಾವಾರಿಯಿಂ ಭಾಸುರಸುರಕುಜಪುಷ್ಘದಿಂ ದಿವ್ಯಸೌರ 
Wರಸೋದ್ಯದಂಧದೀದಕ್ಷತೆಯಿನಧಿಕ ಧೂಪಂಗಳಿಂ ಸಾರದೀಪೋ 
ತರದಿಂ ಸ್ವರ್ಧೆನುಭಾಸ್ವತ್ತುಧೆವೆರಸಿದ ನೈವೇದ್ಯದಿಂ ವೀಟಿಯಿಂ ಚಾ 
ಮರ ಚಂಚಚ್ಛತ್ರಘಂಟಾದಿಗಳಿನಭವನಂ ಪೂಜಿಸುತ್ತಿರ್ದನಾಗಳು 


ವ|| ಅಂತು ಪೂಜಿಸುತ್ತಾಡಿ ಪಾಡಿ ಪರಮೋತ್ಸವಂ ಮಿಗೆ ಪಂಚಾಕ್ಷರಜಪ ಸ್ತೋತ್ರ 
ಪಠನ ಪ್ರದಕ್ಷಿಣ ನಮಸ್ಕಾರಂಗಳೆಸಗುತ್ತುಮವನಿರ್ಪಿನಮಾಗಳ 


ಪರೆಯ ವಿಟದುರಿತದೊಡನಾ 
ನೆರೆದ ತಮಂ ಶ್ವೇತವದನದೊಡನಂಬುರುಹಂ 
ಕರಮಲರೆ ತನ್ಮನೋರಾ 
ಗರಸಂ ನೆಗೆದಂತೆ ಸಂಜೆಯುದಯಿಸಿತಾಗಳ್ 


- 


೧೧೦ 


ಎನ್ನ ಮಗಂ ಮೃಕಂಡುಭವನಂ ಪಿಡಿದೊಯ್ಯಲೆ ಬಂದು ಭರ್ಗನಿಂ 
ಬನ್ನಮನಾಂತನಂದು ಪಿಡಿಯಲ್ವಿಟ ಭಕ್ತನನಿಂದು ಬಂದಪಂ 


ಆಪ್ತರಾದವರ ಮಾತುಗಳನ್ನು ಚೆನ್ನಾಗಿ ಕೇಳಿ, ಮನಸ್ಸನ್ನು ಒಲಿಸಿಕೊಂಡು ( ಅವನ್ನು ) 
ಬಿಡಬೇಕು, ಅಲ್ಲದಿದ್ದರೆ ನಿಜವಾಗಿ ಹಾನಿಯುಂಟಾಗುವುದು. ೧೦೯ . ಆಗ 
ಶ್ವೇತನು ದೇವಗಂಗಾ ನದಿಯ ನೀರಿನಿಂದ, ಪ್ರಕಾಶಿಸುವ ಕಲ್ಪವೃಕ್ಷದ ಹೂವುಗಳ 
ಸಮೂಹದಿಂದ, ಶ್ರೇಷ್ಟವಾದ ಪರಿಮಳ ವಿಶಿಷ್ಟವಾದ ಉತ್ಕೃಷ್ಟ ಶ್ರೀಗಂಧದಿಂದ , 
ಅಕ್ಷತೆಗಳಿಂದ , ವಿಶೇಷವಾದ ಧೂಪದಿಂದ, ಪ್ರಕಾಶಿಸುವ ದೀಪಗಳ ಸಮೂಹದಿಂದ , 
ಕಾಮಧೇನುವಿನ ಶೋಭಿಸುವ ಹಾಲಿನ ನೈವೇದ್ಯದಿಂದ, ತಾಂಬೂಲದಿಂದ, ಚಾಮರ. 
ವಿರುಗುವ ಚಾಮರ, ಗಂಟೆಗಳ ಸಮೂಹದಿಂದ ಶಿವನನ್ನು ಪೂಜಿಸುತ್ತಿದ್ದನು, ವ|| 
ಆ ರೀತಿ ಆವನು ಪೂಜೆ ಮಾಡುತ್ತ ಆಡಿ, ಹಾಡಿ , ಮಹೋತ್ಸವದಿಂದ ಕೂಡಿ, 
ಪಂಚಾಕ್ಷರೀ ಸ್ತೋತ್ರ ಪಠಣ , ಪ್ರದಕ್ಷಿಣೆ, ನಮಸ್ಕಾರಗಳನ್ನು ಮಾಡುತ್ತ ಇರುವಷ್ಟರಲ್ಲಿ 
ಆಗ - ೧೧೦ - ೧೧೧ . ಆ ವಿಟನಾದಶ್ವೇತನ ಪಾಪದೊಡನೆ ಅವನಿಗೆ ಉಂಟಾಗಿದ್ದ 
ಕತ್ತಲೆಯೂ ಅಜ್ಞಾನವೆಂಬ ಕತ್ತಲೆಯೂ ನಾಶವಾಗಲು, ಶ್ವೇತವದನದೊಡನೆ 
ಕಮಲವೂ ಚೆನ್ನಾಗಿ ಅರಳುತ್ತಿರಲು, ಅವನ ಮನಸ್ಸಿನ ಪ್ರೀತಿಯು ಅರುಣವರ್ಣವು 
ನೆಗೆಯುವ ಹಾಗೆ, ಪ್ರಾತಃಕಾಲದ ಸಂಧ್ಯೆಯೂ ಉದಯಿಸಿತು. ನನ್ನ ಮಗನು (ನನ್ನ 
ಮಗನಾದ ಯಮಧರ್ಮನು) ಕಂಡು ಪುತ್ರನಾದ ಮಾರಂಡೇಯನನ್ನು 
ಹಿಡಿದೊಯ್ಯಲು ಬಂದು ಶಿವನಿಂದ ಭಂಗಗೊಂಡನು . ಈ ದಿವಸ ವಿಟಭಕ್ತನಾದ 


೧೦೩ 


ಅಷ್ಟವಿಂಶಾಶ್ವಾಸಂ 


ಪನ್ನಗಧಾರಿ ಕೊಲ್ಲದಿರನೀತನನೆಂದು ಜವಂಗೆ ಬುದ್ದಿಯಂ 
ಚನ್ನೆನೆ ಪೇಳಲೆಯ ದವೊಲಿಂದ್ರದಿಶಾಯನರ್ಕನೆಯಿದಂ 


೧೧೧ 


ವ ಆ ಸಮಯದೊಳವ ಜವದಿನಾ ರೈತನಂ ಪಿಡಿತರ್ಪುದೆಂದು ನಿಜದೂತರ್ಗೆ ಬೆಸಸ 
ಲೊಡನವರ್ಬಂದು ರಂಭಾಲಲನೆಯಂ ಕಂಡಿಂದ್ರಭೋಗದೊಳಿರುಳ್ಳಿನೊಡನಿರ್ದ ಭುಜಂಗನಾವೆಡೆ 
ಯೋಳಿರ್ದಪನಪೆಂಬುದುಮವಳ ಗೃಹದಾಸಿಯೇwಂದು ಲಿಂಗಾಲಯದೊಳಿರ್ದಪನೆಂದು ಪೇಳ್ಳಿ 
ನಮಾ ಭಟರಾ ದೇಗುಲಕ್ಕೆ ಬಂದು ದೂರಾಂತರಾಳದೊಂದು 


ಕಂಡರಖಂಡಖಂಡಪರಶುಸ್ಥಿರಭಕ್ತಿಸಮಗ್ರಭಾಗ್ಯನಂ 
ಮಂಡಿತಭೂತಿಭಾಸುರಕಳೇವರನಂ ಗಿರಿಶಾಮಾಲಿಕಾ 
ಮಂಡನಮಂಜುಮಸ್ತಕಭುಜಾಂತರನಂ ಶಿವಮಂತ್ರ ಸತ್ಕಳಾ 
ಪಂಡಿತನಂ ತಪೋಧನಪದಂಬಡೆದಾ ವಿಟನಂ ಮಹಾಭಟರ್ 


೧೧೨ 


( ವಂ ಅಂತು ಕಂಡು ಮೃಗೇಂದ್ರನಂ ಕಂಡ ಕಳಭಂಗಳಂತೆ ಮುಂದಡಿಯಿಡಲಳ್ಳಿ ನಡ 
ನಡಂ ನಡುಗಿ ಪೆಡಂಮೆಟ್ಟಿ ಮಗುಳೆ ಯಂದಾ ಶ್ವೇತಮುನಿಯ ಪರಿಯನೆಲ್ಲಮಂ ನಿಜೇಶ್ವರನಾದ 


ಶ್ವೇತನನ್ನು ಹಿಡಿಯಲು ಬರುತ್ತಾನೆ. ಈತನನ್ನು ಪನ್ನಗಧರನಾದ ಶಿವನು ಕೊಲ್ಲದೆ 
ಇರನು ಎಂದು ಯಮನಿಗೆ ಚೆನ್ನಾಗಿ ಬುದ್ದಿಯನ್ನು ಹೇಳಲು ಬಂದನೆಂಬಂತೆಸೂಯ್ಯನು 
ಪೂರ್ವ ದಿಕ್ಕಿನಲ್ಲಿರುವ ಪರ್ವತವನ್ನು ಹತ್ತಿದನು . ವ ! ಆ ಸಮಯದಲ್ಲಿ ಯಮನು 
ಶೀಘ್ರವಾಗಿ ಶ್ವೇತನನ್ನು ಹಿಡಿದುತರಬೇಕೆಂದು , ತನ್ನ ದೂತರಿಗೆ ಅಪ್ಪಣೆ ಮಾಡಲಾಗಿ, 
ಆ ಕೂಡಲೇ ಅವರು ಬಂದು, ರಂಭಾಲಲನೆಯನ್ನು ಕಂಡು , ಇಂದ್ರಸಮಾನ ಭೋಗದಲ್ಲಿ 
ಕಳೆದ ರಾತ್ರಿ ನಿನ್ನೊಡನಿದ್ದ ವಿಟನು ಎಲ್ಲಿದ್ದಾನೆ ? ತಿಳಿಸು , ಎನ್ನಲಾಗಿ ಅವಳ ಮನೆಯ 
ದಾಸಿಯು ಬಂದು ಲಿಂಗಾಲಯದಲ್ಲಿದ್ದಾನೆಂದು ಹೇಳಲಾಗಿ, ಆ ಭಟರು ಆ ಶಿವಾ 
ಲಯಕ್ಕೆ ಬಂದು, ದೂರಾಂತರದಲ್ಲಿ ನಿಂತುಕೊಂಡು ೧೧೨. ಅಖಂಡವಾದ ಈಶ್ವರ 
ನಲ್ಲಿಟ್ಟಿರುವ ನಿಶ್ಚಂಚಲ ಭಕ್ತಿಯೆಂಬ ಸಂಪೂರ್ಣ ಭಾಗ್ಯವುಳ್ಳವನೂ , ವಿಭೂತಿಯ 
ಧಾರಣದಿಂದ ಅಲಂಕಾರಗೊಂಡ ಪ್ರಕಾಶಿಸುವ ದೇಹವುಳ್ಳವನೂ , ರುದ್ರಾಕ್ಷಗಳ 
ಸರದಿಂದ ಅಲಂಕಾರಗೊಂಡ ಮನೋಹರವಾದ ತಲೆ, ಎದೆಯೇ ಮೊದಲಾದವು 
ಗಳನ್ನುಳ್ಳವನೂ , ಪಂಚಾಕ್ಷರೀ ಮಂತ್ರವಿದ್ಯೆಯಲ್ಲಿ ಕುಶಲನ , ತಪೋಧನರ 
ಸ್ಥಾನವನ್ನು ಪಡೆದು ಋಷಿಗಳ ಲಕ್ಷಣವನ್ನು ಹೊಂದಿದ್ದ ವಿಟನಾದ ಶ್ವೇತನನ್ನು 
ಕಂಡರು. ವ|| ಆ ರೀತಿ ಕಂಡು ಸಿಂಹವನ್ನು ಕಂಡ ಆನೆಗಳ ಹಾಗೆ, ಮುಂದಕ್ಕೆ ಹೆಜ್ಜೆ 
ಯಿಡಲು ಹೆದರಿ , ಗಡಗಡನಡುಗಿ , ಹಿಂದಕ್ಕೆ ತಿರುಗಿಬಂದು ತಮ್ಮ ಒಡೆಯನಾದ 
ಯಮಧರ್ಮನಿಗೆ ಆ ಶ್ವೇತಮುನಿಯ ರೀತಿಯನ್ನೆಲ್ಲ ಬಿನ್ನವಿಸಿಕೊಳ್ಳಲು, ಅವನು ಕೇಳಿ, 


1 ಯ್ಲಿ ತಂ ( ಚ) 


೧೦೪ 


ಬಸವರಾಜ ವಿಜಯಂ 


ದಂಡಪಾಣಿಗೆ ಬಿನ್ನವಿಸಲೊಡನವಂ ಕೇಳು ಕೊಪಾಟೋಪಮಂ ತಾಳು ಕಾಂತಮೇಘದಂತೆ 
ಘುಂಡುಮುಡಿಸಿ ಘರ್ಮಿಸಿ ತೊಡೆವೊಯು ಕರಾಳ ಕಾಲದಂಡವನೆತ್ತಿ ಜಡಿದು 

ಕಡುಪಿಂದಂ ರಂಭೆ ತಾಂ ಬೋಧಿಸೆ ಹರಭಜನೋಪಾಯದಿಂದೆನ್ನ ಗೆಲ್ವಂ 
ಗಡ ಪಾಪೌಘಪ್ರಬದ್ದ೦ ಮರುರೆ ಗೆಲದದೇಕಿರ್ಪನಾ ಗೆಲ್ಯ, ಪಾಂಗಂ 
ನಡೆ ನೋಳ್ಳೆಂತೋರ್ಪೆನೆನ್ನಾಯುಧದ ಸವಿಯನಾ ಧೂರ್ತನಂಕೊಲೈನೀಗ 
ಧೃಡನಡಂಬಾಯೊಡಂಮೇಣ್ಣಿಡೆನೆನುತಧಟಿಂ ಪೂಣ್ಣನಂತಾ ಕೃತಾಂತಂ ೧೧೩ 


ವ|| ಅಂತು ಪೂಣ್ಣು ನೀಲಾಚಲಪ್ರತಿಮ ಕಾಲಮಹಿಷಾರೂಢನಾಗಿ ಕಾಲಂ ಭೀಕ 
ರಾಕಾರಮಂ ತಾಳು ಸಿಡಿಲ ಪಡೆಗೆ ಪಡಿಯೆನಿಪ ನಿಜಭಟರ್ವೆರಸಿ 


ಕಡೆಗಣೈಂಗಿಡಿಸೂಸೆ ಧಮಮಿಳಿತೋಚ್ಛಾಸಂ ಕರಂ ಪೊಣೆ ಗಂ 
ಟಿಡೆ ಪುರ್ಬಂಬುದದಲ್ಲಿ ನೀಳ ಕುಡಿವಿರಿಂಚೆಂಬಂತೆ ಕೂರ್ದಾಡೆ ತೋ 
ರ್ಪಡೆ ಭೀಷ್ಮಾ ಕೃತಿವೆತ್ತು ಬರ್ಪಿನವನಂಗಾರಾತಿತದ್ರಮಂ 
ಕಡುಪಿಂದೀಕ್ಷಿಸಿ ಶೂಲಮಂ ಜಡಿದು ಕಾಯ್ದೆಂದಿಟ್ಟನಾಟೋಪದಿಂ 
ಇಡೆ ಯಮನ ವಕ್ಷಮಂ ನ 
ಟೊಡನುಚ್ಚಳಿಸಿದುದು ಕೆಡೆದನಿಳೆಯದಿರೆ ಜವಂ 


೧೧೪ 


ಕೂಡಲೇ ಕೊಪಾಟೋಪವನ್ನು ಹೊಂದಿ, ಪ್ರಳಯಕಾಲದಮೋಡದ ಹಾಗೆ ಘುಡು 
ಫುಡೆಂದು ಗರ್ಜನೆಮಾಡಿ , ಹೂಂಕಾರಮಾಡಿ , ತೊಡೆಗಳನ್ನು ತಟ್ಟಿಕೊಂಡು ಭಯಂಕರ 
ವಾದ ತನ್ನ ದಂಡವನ್ನು ಎತ್ತಿ ಝಳಪಿಸುತ್ತ ೧೧೩ . ಪಾಪಗಳ ಸಮೂಹದಿಂದ ಕಟ್ಟ 
ಲ್ಪಟ್ಟ ಆ ರೈತನು ರಂಭೆಯು ತಾನು ಬೋಧಿಸಲಾಗಿ ಶಿವಭಜನೆಯ ಉಪಾಯದ ಶೌರ 
ದಿಂದ ನನ್ನನ್ನು ಗೆಲ್ಲುವವನಲ್ಲವೆ! ಭಾಪುರೇ ! ಗೆಲ್ಲದೆಏಕಿದ್ದಾನು!! ಅವನು ಗೆಲ್ಲುವ ರೀತಿ 
ಯನ್ನು ನೋಡುತ್ತೇನೆ. ನನ್ನ ಆಯುಧದ ರುಚಿಯನ್ನು ತೋರಿಸುತ್ತೇನೆ. ಈಗಲೇ ಆ 
ಧೂರ್ತನನ್ನು ಕೊಲ್ಲುತ್ತೇನೆ. ಮತ್ತು ಶಿವನು ( ಈ ವಿಷಯದಲ್ಲಿ) ಅಡ್ಡಲಾಗಿ ಬಂದರೂ 
ಬಿಡುವುದಿಲ್ಲ ಎನ್ನುತ್ತ ಆ ಯಮನು ಈ ರೀತಿ ಶಪಥ ಮಾಡಿದನು. ವ|| ಯಮನು ಆ 
ರೀತಿ ಶಪಥ ಮಾಡಿ ನೀಲಾಚಲಪರ್ವತಕ್ಕೆ ಸಮಾನವೆನಿಸಿದ ಕರಿಯ ಕೋಣವನ್ನೇರಿ, 
ಭಯಂಕರಾಕಾರವನ್ನು ಹೊಂದಿ, ಸಿಡಿಲಿನ ಸೈನ್ಯಕ್ಕೆ ಸಮಾನವೆನಿಸಿದ ತನ್ನ ಶೂರರು 
ಗಳನ್ನು ಕೂಡಿಕೊಂಡು ೧೧೪ . ಕಡೆಗಣ್ಣುಗಳು ಕೆಂಪಾದ ಕಿಡಿಗಳನ್ನು ಉಗುಳು 
ತಿದ್ದವು; ಹೊಗೆಯಿಂದ ಕೂಡಿದ ಉಸಿರು ಚೆನ್ನಾಗಿ ಹೊರ ಹೊರಟು ಬರುತ್ತಿತ್ತು ; 
ಹುಬ್ಬುಗಂಟುಗೊಂಡಿತ್ತು ; ಮೋಡದಲ್ಲಿ ಉದ್ದವಾಗಿಯೂ ಡೊಂಕಾಗಿಯೂ ಇರುವ 
ಮಿಂಚೋ ಎಂಬ ಹಾಗೆ ತೀಕ್ಷವಾದಕೋರೆದಾಡೆಯು ತೋರುತ್ತಿರಲು ಭಯಂಕರಾ 
ಕಾರವೆತ್ತು ಬರುವಷ್ಟರಲ್ಲಿ ಶಿವನು ಆ ಯಮನ ಭಯಂಕರಾಕಾರವನ್ನು ಕಂಡು , ಶೌರ 
ದಿಂದ ಶೂಲವನ್ನು ಸೆಳೆದು ಕೊಪಾಟೋಪದಿಂದ ಹೊಡೆದನು . ೧೧೫ . ಹೀಗೆ 
ಹೊಡೆಯಲು ( ಅದು) ಯಮನ ಎದೆಯನ್ನು ಹೊಕ್ಕು ಕೂಡಲೇ ಆಚೆಗೆ ಹೊರ 


೧೦೫ 


ಅಷ್ಟ ವಿಂಶಾಶ್ವಾಸಂ 


ಬಿಡುಗಣ್ಣರ್ನುತಿಗೆಯ 
ರ್ಸಡಗರದಿಂ ಶ್ವೇತನೀಶನಡಿಗೆಗಿರ್ದಂ. 

೧೧೫ 
ವ|| ಅಂತೆಲಗಿ ಸಾತ್ವಿಕಭಕ್ತಿಯಿಂ ಪೊಗಳ್ಳ ವಿಟ ರೈತನಂ ನೋಡಿ ಕಾರುಣ್ಯವಂ ನೀಡಿ 
ಗಣಪದಮನಿತ್ತು ಮನ್ನಿಸಿ ದಿವಿಜರ್ಬಿನ್ನವಿಸೆ ಶಿವಂ ಜವಂಗೆ ಹರಣಮಂ ಕರುಣಿಸಿ ಸಾರೆಗರೆದು 

ಇನಸುತ ಮಚ್ಚಿಹ್ನಧರರ 
ಮನೆಯಂ ಮಜರೆದೊರ್ಮೆಯುಂ ನಿರೀಕ್ಷಿಸದಿರ್ನಿ 

ನುಚರರೊಳಿದಂ ಪೇಳೊ 
ಗೆನುತುಂ ಪ್ರಾಣಾಪಹರಣಪೂರ್ವಕಮಭಮಂ 
ಕಟ್ಟಳೆಗೆಯವನು ನಿಜ 
ಪಟ್ಟಣಕೊಲವಿಂದೆ ಕಳುಪಿ ಗಣತತಿಸಹಿತಂ 
ನೆಟ್ಟನೆ ಕೈಲಾಸಾಚಲ 
ಕಿಟ್ಟಣಿಸಿದ ಮುದದಿನೆಯ್ದಿ ದಂ ಗಿರಿಜೇಶಂ 


ಸುರಗಣಿಕೆಯ ನುಡಿಗೇಳ್ಳಿ 
ಶ್ವರನೊಲವಂ ಪಡೆದು ಬಾಳ ನಾ ಶ್ವೇತಂ ಸೌಂ 
ದರಿಯರ ಹಿತೋಪದೇಶವು 
ನಿರದಾಲಿಸೆ1 ಕೋಟತೆ ಬರ್ಕುಮೇ ಗುರುಭಕ್ತಾ 


೧೧೮ 


ಹೊರಟಿತು. ( ಆಗ) ಭೂಮಿಯು ನಡುಗಿತು; ಯಮನು ನೆಲಕ್ಕೆ ಬಿದ್ದನು. ದೇವತೆ 
ಗಳುಸ್ತೋತ್ರ ಮಾಡಿದರು. ರೈತನು ಸಡಗರದಿಂದ ಶಿವನ ಪಾದಗಳಿಗೆ ನಮಸ್ಕರಿಸಿ 
ದನು. ವ|| ಹೀಗೆ ನಮಸ್ಕರಿಸಿ, ರೋಮಾಂಚನ, ಗದ್ದದ, ಕೈಕಂಪನ , ಸೈದಾದಿ 
ಸಾತ್ವಿಕ ಭಾವಗಳಿಂದ ಕೂಡಿ, ಹೊಗಳುತ್ತಿದ್ದ ವಿಟನಾದ ರೈತನನ್ನು ಶಿವನು ಕಂಡು, 
ಕಾರುಣ್ಯವನ್ನುಂಟುಮಾಡಿ , ತನ್ನ ಗಣ ಪದವಿಯನ್ನು ಕೊಟ್ಟು ಮನ್ನಣೆ ಮಾಡಿದನು . 
ದೇವತೆಗಳು ಬಿನ್ನವಿಸಿಕೊಳ್ಳುತ್ತಿರಲು ಯಮನಿಗೆ ಪ್ರಾಣವನ್ನು ಕರುಣಿಸಿ, ಹತ್ತಿರಕ್ಕೆ 
ಕರೆದು ೧೧೬ - ೧೧೭. ಸೂರಪುತ್ರನೇ , ಮರೆತು ಒಮ್ಮೆಯಾದರೂ ಕೂಡ ಲಿಂಗ 
ವಿಭೂತಿ, ಮಂತ್ರ ರುದ್ರಾಕ್ಷಿ ಇತ್ಯಾದಿ ಚಿಹ್ನೆಗಳನ್ನು ಧರಿಸಿರುವವರ ಮನೆಯನ್ನು 
ನಿರೀಕ್ಷಿಸಬೇಡ. ನಿನ್ನ ಅನುಚರರಲ್ಲಿ ಇದನ್ನು ತಿಳಿಸು;ಹೋಗು” ಎಂದೆನ್ನುತ್ತ , ಅವನಿಗೆ 
ಪ್ರಾಣ ತೆಗೆದುಕೊಂಡೇನೆಂಬ ( ಭಯದ) ಕಟ್ಟಳೆ ಮಾಡಿ ಅವನ ಪಟ್ಟಣಕ್ಕೆ ಪ್ರೀತಿ 
ಯಿಂದ ಕಳುಹಿಸಿ ಪರಮೇಶ್ವರನು ಶಿವಗಣ ಸಮೂಹ ಸಮೇತವಾಗಿ ವಿಶೇಷವಾದ 
ಪ್ರೀತಿಯಿಂದ ನೆಟ್ಟನೆ ಕೈಲಾಸ ಪರ್ವತಕ್ಕೆ ಹೋದನು. ೧೧೮. ' ಹೇ ಗುರುಭಕ್ತನೇ , 
ಆ ಶ್ವೇತನು ದೇವತೆಗಳ ಸೂಳೆಯಾದ ರಂಭೆಯ ಮಾತನ್ನು ಕೇಳಿ, ಈಶ್ವರನ ಕಾರುಣ್ಯ 
ವನ್ನು ಹೊಂದಿ , ಬಾಳಿದನು . ತಪ್ಪದೆ ಸುಂದರಿಯರ ಹಿತೋಪದೇಶವನ್ನು ಆಲಿಸಿದರೆ 


1 ಸಿ( ಜ, ದ, ಚ, ಮು ) 


ಬಸವರಾಜ ವಿಜಯಂ 


೧೧೯ 


ಇಂತೆಂದಾ ಧಾತ್ರಿಹಂಗಾ ಗಣಿಕೆಯೊರೆವುತುಂ ಶ್ವೇತವೃತ್ತಾಂತವು ಮೇ 
ಣ್ಮುಂತೊಂದಾಖ್ಯಾನಮಂ ಪೇಳ ಪೆನೆನುತೆಸೆದೊಪ್ಪಿರ್ದಳೆಂದಿಂತು ಭಕ್ತ 
ಸ್ವಾಂತಕ್ಕಿಂಬಾಗೆ ಹೇಳುತ್ತೆಸೆದನಮಳ ಕಲ್ಯಾಣಕಲ್ಪದ್ರುಮಂ ದು 
ರ್ದಾಂತಧ್ಯಾಂತಪ್ರಚಂಡಪ್ರಭನಭಿನವಸದ್ಭಕ್ತಿಸಾಂದ್ರಂ ನೃಪೇಂದ್ರಂ 
ಪಾವನಾಂಗಿ ಪರಮೇಶ್ವರಪತ್ನಿ ಪಂಕಜಲೋಚನವಂದಿತೇ 
ಭೂವಿಯಚ್ಚರ ಸಮಂಚಿತಪಾದೆ ಭೂರಿಸುರಾಹಿತಭಂಜನೇ 
ಜೀವಿತೇಶಮದಮರ್ದಿನಿ ಮಾನೆ ಮಂಗಳೆ ಮಂಜುಳಭಾಷಿಣೀ 
ದೇವಿ ದಿವ್ಯಗುಣಮಂಡನೆಯೆನ್ನಂ ಪಾಲಿಸು ಪರ್ವತನಂದನೇ 


೦೨ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಪ್ರೌಢಮತಿಕಥಿತಕಥಾವೃತ್ತಾಂತಂ 


ಅಷ್ಟವಿಂಶಾಶ್ವಾಸಂ ಸಮಾಪ್ತಂ 
ಅಂತು ಆಶ್ವಾಸ ೨೮ಕ್ಕೆ ಪದಗಣನೆ ೨೧೧೮ಕ್ಕೆ ಮಂಗಳಮಹಾ ಶ್ರೀ 


ಕೊರತೆಯುಂಟಾಗುವುದೇ ? ' ೧೧೯ . ಹೀಗೆಂದು ಆ ವೈಶೈಯು ಆ ಗುರುಭಕ್ತ 
ರಾಜನಿಗೆಶ್ವೇತನ ವೃತ್ತಾಂತವನ್ನು ಹೇಳುತ್ತ ಪುನಃ ಮುಂದೆ ಒಂದು ಉಪಕಥೆಯನ್ನು 
ಹೇಳುವೆನು ಎನ್ನುತ್ತ ಪ್ರೀತಿಯಿಂದ ಒಪ್ಪಿದ್ದಳು. ಹೀಗೆಂದು ಪರಿಶುದ್ಧವಾದ 
ಕಲ್ಯಾಣ ಪಟ್ಟಣಕ್ಕೆ ಕಲ್ಪವೃಕ್ಷ ಪ್ರಾಯನಾದ ದುಷ್ಟರೆಂಬ ಕತ್ತಲೆಗೆ ಸೂರನಾದ, 
ನೂತನ ಶ್ರೇಷ್ಠ ಭಕ್ತಿಯಿಂದ ಪರಿಪೂರ್ಣನಾದ ಬಸವೇಶ್ವರನು ಭಕ್ತರುಗಳ ಮನಸ್ಸಿಗೆ 
ಮನೋಹರವಾಗುವ ಹಾಗೆ, ಈ ರೀತಿ ಹೇಳುತ್ತ ಶೋಭಿಸುತ್ತಿದ್ದನು. ೧೨೦. ಪರಿಶುದ್ಧ 
ದೇಹವುಳ್ಳವಳೇ , ಪರಮೇಶ್ವರನ ಪತ್ನಿಯೇ , ಶ್ರೀ ವಿಷ್ಣುವಿನಿಂದ ನಮಸ್ಕರಿಸಲ್ಪಟ್ಟವಳೇ 
ಭೂಮಿ ಮತ್ತು ಆಕಾಶ ಚರರಾದ ನರರು , ದೇವತೆಗಳಿಂದ ಪೂಜಿಸಲ್ಪಡುವ ಪಾದವುಳ್ಳ 
ವಳೇ , ಬಹಳ ರಾಕ್ಷಸರನ್ನು ನಾಶಪಡಿಸಿದವಳೇ , ಜೀವಿತೇಶ ಮದಮರ್ದನಗೊಳಿಸಿದವಳೇ 
ಸನ್ಮಾನಯೋಗ್ಯಳೇ , ಮಂಗಳವನ್ನುಂಟುಮಾಡುವವಳೇ , ಮಂಜುಳವಾದ ಮಾತು 
ವಳೇ , ಶ್ರೇಷ್ಠವಾದ ಗುಣಗಳೇ ಆಭರಣವಾಗಿ ಉಳ್ಳವಳೇ , ದೇವಿಯೇ ನನ್ನನ್ನು 
ರಕ್ಷಿಸು. 

ಇಪ್ಪತ್ತೆಂಟನೆಯ ಆಶ್ವಾಸವು ಸಮಾಪ್ತವಾಯಿತು. 


ಏಕೋನಪ್ರಿಂಶಾಶ್ವಾಸಂ 

ಮಲ್ಲಣನ ಕಥೆ 


ಶ್ರೀಮಹಿ.ಹಿಮಗಿರೀಂದ್ರಸು 
ತಾಮಧುಗಿವಾಸೂಕ್ತಿಪೂರ್ಣಕರ್ಣ೦ ದಿವಿಜ 
ಸೋಮಲಲಾಮಂ ಸಕಳಕ 
ಲಾವಂದಿರನಿಗೆ ಸೌಖ್ಯವಂ ಶಿವಲಿಂಗಂ 


ವಿಪುಳೇಂದೂಪಳವಪ್ರಮಪ್ರತಿಮ ಹರ್ಮ್ಮಶ್ರೇಣಿ ಮಾಣಿಕ್ಯ ತುಂ 
ಗಪತಾಕಾಳಿ ಸುವರ್ಣಗೋಪುರಲಸಲ್ಲಿಂಗಾಲಯಾಲಂಕೃತಂ 
ಸುಪಣಮಣಿಗೇಹಮಂಟಪಮನೋಜ್ಞಂ ಭಾರತೀಪೀಠನಾ 
ಮಪುರಂ ಕಂಗೊಳಿಕುಂ ಸಮಸ್ತಜನತಾಸೌಭಾಗ್ಯಶೋಭಾಕರಂ 


ಆ ನಗರದೊಳೆಸೆದಿರ್ಪಂ 
ಭೂನುತಗುಣಶಾಲಿ ಶೂಲಿಷದಸೇವಕನ 
ನ್ಯೂನರಸವತ್ಕವಿತ್ವನಿ 
ಧಾನಂಮಣನೆನಿಪ್ಪನೊರ್ವಂ ಜಸದೊಳ್ 


ಮಲ್ಲಣನ ಕಥೆ 
- ೧. ಮಂಗಳಕರ ಗುಣಗಳಿಂದ ಪೂಜ್ಯಳಾದ ಪಾರ್ವತಿದೇವಿಯ ಇಂಪಾದ 
ಮಾತುಗಳಿಂದ ತುಂಬಲ್ಪಟ್ಟ ಕಿವಿಗಳುಳ್ಳ , ದೇವತಾ ಸಮೂಹದಲ್ಲಿ ಶ್ರೇಷ್ಟನಾದ, ಸಕಲ 
ಕಲೆಗಳಿಗೆ ಮಂದಿರನಾದ ಶಿವಲಿಂಗನು ನಮಗೆ ಸೌಖ್ಯವನ್ನು ಕೊಡಲಿ . ೨ . ವಿಶಾಲ 
ವಾದ ಚಂದ್ರಕಾಂತ ಶಿಲೆಯ ಪ್ರಾಕಾರವುಳ್ಳ , ಅಪ್ರತಿಮವಾದ ಉಪ್ಪರಿಗೆ ಮನೆಗಳ 
ಸಾಲುಗಳಿಂದಲೂ , ಮಾಣಿಕ್ಯರತ್ನಗಳಿಂದ ಮಾಡಿದ ಎತ್ತರವಾದ ಧ್ವಜಗಳ ಸಾಲು , 
ಚಿನ್ನದ ಗೋಪುರಗಳಿಂದ ಪ್ರಕಾಶಿಸುವ ಶಿವಾಲಯಗಳಿಂದ ಅಲಂಕರಿಸಲ್ಪಟ್ಟ , ಶ್ರೇಷ್ಠ 
ರಾದ ಸೂಳೆಯರ ಮನೆಗಳಿಂದ ಮನೋಹರವೆನಿಸಿದ, ಸಕಲಜನ ಸಮುದಾಯದ 
ಐಶ್ವರದ ಶೋಭೆಗಳನ್ನುಂಟುಮಾಡುವ ' ಭಾರತೀಪೀಠ' ವೆಂಬ ಹೆಸರಿನ ಪಟ್ಟಣವು 
ಕಂಗೊಳಿಸುತ್ತಿತ್ತು . ೩ . ಆ ನಗರದಲ್ಲಿ ಭೂಜನರಿಂದ ಶ್ಲಾಘಿಸಲ್ಪಡುವ ಗುಣಶಾಲಿಯೂ , 
ಈಶ್ವರ ಪದಸೇವಕನೂ , ಕೊರತೆಯಾಗದ ಶೃಂಗಾರವೇ ಮೊದಲಾದ ರಸಭರಿತ ಶ್ರೇಷ್ಠ 
ಕಾವ್ಯ ನಿರ್ಮಿತಿಗೆ ಆದಿಕಾರಣನೆನಿಸಿದ ಮಲ್ಲಣ ಎಂದೆನಿಸುವ ಓರ್ವನು ಯಶಸ್ಸಿನಿಂದ 


೧೦೮ 


ಬಸವರಾಜ ವಿಜಯಂ 


ಸಕಲಕಲಾನಿಪುಣಂ ಬುಧ | 
ನಿಕರಸ್ತುತವಾಣಿಸಾರಸಂಪದನಿಳಯಂ 
ಸುಕವಿಶಿರೋಮಣಿ ವಿಳಸಿತ 
ಮಕರಧ್ವಜರೂಪನೀಶ್ವರಪ್ರಿಯಭಕ್ತರ 


ಗುಣನಿಧಿಯಾತಂಗೊರ್ವ 
ಆಣಿಕಾಂಗನೆ ಕೂರ್ತು ರಂಜಿಪಳ್ಳುವತಿಶಿರೋ 
ಮಣಿ ಸೊಬಗಿನ ಕಣಿ ಸಲೆ ಮ 
ಲಣಿಯೆಂಬನ್ಮರ್ತ್ಯರಂಭೆಯಿವಳೆಂಬಿನೆಗಂ 


ಸ್ವನಯುಗ್ಯಂ ಪದ್ಮಕೋಶಂ ನಗೆಮೊಗವಲರ್ದಂಭೋಜಮಂಭಶ್ಚರಂ ಲೋ 
ಜನಮುದದ್ವೀಚಿ ಚಂಚವಲಿ ಸುಳಿ ಲಸನ್ನಾಭಿ ಲಾವಣ್ಯಮೇ ವಾ 
ರಿ ನಿತಂಬರಿ ಸೈಕತಂ ಕುಂತಳಮಳಿಕುಳಮಿಂಬಾಗೆ ಕಣೋ ಪ್ಪಿದಳ್ಳಾ 
ವಿನಿ ಕಾಸಾರಂಬೋಲಾಡುತ್ತಿರೆ ಸುಕವಿವರಂ ಮಲ್ಲ ಣಂ ತನ್ನೊಳಾಗಳ್ 


ಮರಕತಕಂಕಣರುಚಿ ಭಾ 
ಸುಗತರನೇತ್ರತ್ರಿಭಾಗರುಚಿ ತನುರುಚಿಯಾ 
ವರಿಸಿರೆ ಕಾಂತೆಯ ಮುಂಗೈ 
ಯರಗಿಳಿಯದು ಪಂಚವರ್ಣಶುಕನೆನೆ ತೋರ್ಕು೦ 


ಕೂಡಿ ಶೋಭಿಸುತ್ತಿದ್ದನು. ೪. ( ಅವನು) ಸಮಸ್ತ ಕಲೆಗಳಲ್ಲೂ ನಿಪುಣರಾದ 
ವಿದ್ವಾಂಸರ ಗುಂಪಿನಿಂದ ಸ್ತೋತ್ರಮಾಡಲ್ಪಟ್ಟ ಮಾತುಳ್ಳವನೂ , ಶ್ರೇಷ್ಟವಾದ 
ಸಂಪತ್ತುಗಳಿಗೆ ಆಶ್ರಯನಾಗಿಯೂ , ಸತ್ಯವಿ ಶ್ರೇಷ್ಟನೂ , ಪ್ರಕಾಶಮಾನನಾದ ಮನ್ಮಥ 
ಸದೃಶ ಆಕಾರನೂ , ಆದ ಈಶ್ವರನ ಪ್ರಿಯ ಭಕ್ತನು. ೫ . ಸದ್ಗುಣಗಳಿಗೆ ನಿಕ್ಷೇಪನಾದ 
ಅತನಿಗೆ ಶ್ರೇಷ್ಠ ಯುವತಿಯಾದ, ಸೊಗಸಿನ ಗಣಿಯೆನಿಸಿದ ` ಮಲ್ಲಣಿ' ಎಂಬೋರ್ವ 
ಗಣಿಕೆಯು ಇರುವಳು. ( ಅವಳು) ಭೂಲೋಕದ ರಂಭೆಯೋ ಎಂಬುವಂತೆ 
( ಅವನೊಡನೆ ) ಮೋಹಗೊಂಡು ರಂಜಿಸುತ್ತಿದ್ದಳು. ೬ . ಎರಡೂ ಮೊಲೆಗಳೇ 
ಕಮಲದ ಮೊಗ್ಗು ; ನಗೆಮುಖವು ಅರಳಿದ ಕಮಲ ; ಕಣ್ಣು ಮಿಾನುಗಳು; ಹೊಳಯು 
ತಿರುವ ಹೊಟ್ಟೆಯ ಮೇಲಿನ ಮೂರು ಗೆರೆಗಳ ಶ್ರೇಷ್ಠ ತೆರೆಗಳು ; ಶೋಭಿಸುವ 
ಹೊಕ್ಕುಳು, ಸುಳಿ ; ದೇಹಲಾವಣ್ಯವೇ , ನೀರು ; ಕಟಿಪಶ್ವಾದ್ಯಾಗವೇ , ಮಳಲಗುಡ್ಡೆ ; 
ಕೇಶಗಳೇ ದುಂಬಿಗಳ ಸಮೂಹ; ಉತ್ತಮ ಹಂಸಪಕ್ಷಿ ( ಸು + ಕ + ವಿ + ವರ, ಒಳ್ಳೆಯ 
ನೀರಿನಲ್ಲಿರುವ ಪಕ್ಷಿಗಳಲ್ಲಿ ಶ್ರೇಷ್ಟವಾದ ಹಂಸಪಕ್ಷಿ) ಯೋ ಮಲ್ಬಣ. ( ಸತ್ಯವಿಶ್ರೇಷ್ಟನು) 
ತನ್ನಲ್ಲಿ ಕ್ರೀಡಿಸುತ್ತಿರಲು ಆ ಸುಂದರಿಯು ಆಗ ಕೊಳದ ಹಾಗೆ ಕಣ್ಣಿಗೆಶೋಭಿಸು 
ತಿದ್ದಳು. ೭. ಪಚ್ಚೆಯ ಕಡಗದ ಕಾಂತಿ, ಪ್ರಕಾಶಮಯ ಕಣ್ಣುಗಳ ಆದಿ, ಅಂತ್ಯದ 
ಕೆಂಪು, ಮಧ್ಯದ ಕಪ್ಪುಕಾಂತಿ, ದೇಹದ ಹೊಂಬಣ್ಣದ ಕಾಂತಿ- ಇವು ಆವರಿಸಿರಲು ಆ 


ಏಕೋನತ್ರಿಂಶಾಶ್ವಾಸಂ 


೧೦೯ 


ವ | ಅಂತಸೆವಗಣಲಾವಣ ತಾರುಣ್ಯ ನೈಪುಣ್ಯವತಿಯೆನಿಪ ಮಲ ಣಿಯುವಾ ವಿಟತಿಲಕ 
ನೆನಿಪ ಮಲ್ಲಣನುಂ ಸಮಾನುರಾಗದಿನಸಮಶರಸಂಭೋಗಸಮಸುಖಸಮಾಶ್ರಿತರಾಗಿರ್ಪನ್ನವಾ 
ಮಲ್ಲಣಿಯ ಜನನಿ 


ಅತಿಚಂಚಲೆಯುತಿನಿಷ್ಟುರೆ 
ಯತಿಕಪಟೋಪಾಯನಿಪುಣೆಯತಿಲೋಭಸವ 
ನೈತೆಯತಿಕುಟಿಲವಚೋರಂ 
ಜಿತೆಯತಿಶಯಧರ್ತೆಯೆನಿಸಿ ಕರಮೆಸೆದಿರ್ದಲ್ 


ಪೊಸನಾರಂ ಕಲೋಳೆಯಲರಲನಾಕಾಶದೊಳ್ ಗಾಳಿಯಂ ಖಂ | 
ಡಿಸಲಂಗಚ್ಛಾಯೆಯಂ ಲಂಘಿಸಲಹಿಪದವು ಲೆಕ್ಕಿಸಲ್ ವೊಮಮಂ ಬ 
ರ್ಚಿಸಲೀಂಟಲ್ ಜೊನ್ನಮಂನುಣಲಹರವೆಯೊಂಜುನೀರ್ದುಂಬಲಲ್ಲಾ 
ಡಿಸಲುದ್ಯನೋರುವಂ ವಾರ್ಶಿಲೆಗಳ ಸರಮಂ ಮಾಡಲಾ ಬರ್ದೆ ಬಲ್ಲಳು. 


مها 


ವಗಿ ಆ ವೃದ್ಧ ವೇಶ್ಯ ನಿಜತನೂಜೆ ಮಚ್ಚಿರ್ದ ಮಲ್ಲಣನೀವ ಧನದ ಪೆರ್ಚುಗೆ ಕೆಲವಾರು 
ದಿವಸದೊಳ್ಯವಿಲಾಗೆ ನೋಡಿ ಸೈರಿಸಲಾಗಿದರ್ಥಾತುರತೆಯಿಂದಳಲ್ಲು ಮಣನಿದಿರ್ಗೆವಂದು 
ನಿಂದು 


ವನಿತೆ ಮುಂಗೈಯ ಅರಗಿಣಿಯಂತೆ ಶೋಭಿಸುತ್ತಿದ್ದಳು. ವ|| ಹೀಗೆ ಶೋಭಿಸುವ 
ಅಗಣಿತ ಲಾವಣ್ಯ , ತಾರುಣ್ಯ , ನೈಪುಣ್ಯವತಿಯೆಂದೆನಿಸುವ ಮಲ್ಲಣಿಯ , ವಿಟತಿಲಕ 
ನೆನಿಸುವ ಮಣನೂ , ಸಮಾನ ಅನುರಾಗವುಳ್ಳವರಾಗಿ, ಮನ್ಮಥಭೋಗ 
ದಿಂದುಂಟಾಗುವ ಸಮಸುಖವುಳ್ಳವರಾಗಿ ಇರುತ್ತಿರುವಾಗ ಮಲ್ಲಣಿಯ ತಾಯಿಯು 
೮. ಅತಿಚಂಚಲೆ , ಅತಿ ಕಠಿಣ ಹೃದಯವುಳ್ಳವಳು , ಅತ್ಯಂತ ಕಪಟೋಪಾಯಗಳಲ್ಲಿ 
ನಿಪುಣೆ , ಅತಿ ಆಸೆಯಿಂದ ಕೂಡಿದವಳು , ಅತಿವಕ್ರವಾದ ಮಾತುಗಳಿಂದಕೂಡಿದವಳು, 
ಬಹು ನೀಚ ಸ್ವಭಾವದವಳು ಎಂದೆನಿಸಿ ( ಎಲ್ಲವೂ ಅತಿಯೆನಿಸಿ) ಶೋಭಿಸುತ್ತಿದ್ದಳು. 
೯ . ಆ ಮುದಕಿಯು ಕಲ್ಲಿನಿಂದ ಹೊಸನಾರನ್ನೆತ್ತುವಂಥವಳು ; ಆಕಾಶದಲ್ಲಿ ಹೂವನ್ನೆತ್ತಿ 
ತರುವವಳು ; ಗಾಳಿಯನ್ನೂ ಕತ್ತರಿಸ ತಕ್ಕವಳು ; ತನ್ನ ದೇಹದ ನೆಳಲನ್ನೂ ಹಾರು 
ವವಳು ; ಹಾವುಗಳ ಕಾಲುಗಳನ್ನ ಎಣಿಕೆ ಮಾಡುವಂಥವಳು ; ಆಕಾಶವನೂ , 
ತಬ್ಬುವವಳು ; ಬೆಳದಿಂಗಳನ್ನೇ ಕುಡಿಯುವವಳು ; ನುಣ್ಣನೆಯ ಮಳಲಿನ ಹರವಿಯಲ್ಲಿ 
ಮಂಜಿನ ನೀರನ್ನು ತುಂಬುವವಳು ; ಮೇರುಪರ್ವತವನ್ನೂ ಅಲ್ಲಾಡಿಸುವವಳು ; 
ಆಣೆಕಲ್ಲುಗಳ ಸರವನ್ನು ಪೋಣಿಸುವಳು - ಎನಿಸಿದ್ದಳು. ವ|| ಆ ವೃದ್ದ ವೇಶೈಯು 
ತನ್ನ ಮಗಳು ಮೆಟ್ಟಿದ ಮಣನು ಕೊಟ್ಟ ಹಣದ ಮೊತ್ತವುಕೆಲವಾರು ದಿನಗಳಲ್ಲಿ 
ಮುಗಿಯಲಾಗಿ, ನೋಡಿ, ಸಹಿಸಲಶಕ್ಯವಾದ ಧನಲೋಭದಿಂದ ಸಂಕಟಗೊಂಡು 


೧೧೦ 


ಬಸವರಾಜ ವಿಜಯಂ 


#ುರಿತಾಧರಂ ಪ್ರಕಂಪಿತ 
ಕರಯುಗಳಂ ಭಕುಟಿಕೋಪವಿಕೃತಿವಿಶೇಷಾಂ 
ಕುರವದನಂ ಗರ್ಘರರವ 
ವಿರದಮರ್ದಿರೆ ಬರ್ದೆ ಮುಳಿಸಿನಿಂದಿಂತೆಂದಳ 
ಭಲರೆ ವಿಟರಾಜ ಕವಿಕುಲ 
ತಿಲಕ ವದಾನ್ಯರ್ಕಳಾರೋ ನಿನ್ನ ಮೊಲೆ ಧರಾ 
ವಲಯದೋಳೆ ನಿನ್ನ ಮುಚ್ಚಿದ 
ಲಲನೆಗೆ ನೀನಮರಭೂರುಹಂ ಕುಡುವೆಡೆಯೊಳ್ 


ಎಣಿಕೆಗಳುಂಬಮಾದ ವಿಟರೀ ಪೊಳಲೋಳೆ ಲಸಿರ್ಕುಮಾವಗಂ 
ಪ್ರಣುತವದಾನ್ಯರಂತವರನೊಲ್ಲದೆ ಮತ್ತು ನುಜಾತೆ ನಿನ್ನನೇ 
ಗುಣಕಟಗೊಂಡು ಮುಚ್ಚಿದಳವಲ್ಲೆಲೆ ನೀಂ ಪಣವೀಯವೊ ಮ . 
೮ಣ ಬಳಿದಿಂತು ಚಾಳಿಪುದು ಸದ್ವಿಟರೀತಿಯೊ ಲುಬ್ದ ನೀತಿಯೋ 
ಬೆಲೆವೆಣ್ಣೆ ನಿಚ್ಚಮುಮ್ಮೆ 
ಯೋಲೆಯದೆ ಠಕ್ಕುದೋಟಿ ನೆರೆವ ಬೊಜಂಗಂ | 
ಸಲೆಯವಳ ಜೀವಪವನನ 
ನೆಲೆ ಪೀರ್ವ ಭುಜಂಗನ ಧರಣೀತಳದೊಳ್ 


ಸವಿನಗೆಯಿಂದ ಮೆಲ್ಲುಡಿಯ ಬಿನ್ನಣದಿಂ ತನಿಸೋಂಕಿನಿಂದ ಸ 
ತ್ಯವಿತೆಯ ಜಾಯಿಂ ಬಗೆಗೆ ಸೋಲಮನುರ್ವಿಸಿ ಗಾಡಿಯಿಂ ಮನೋ 


ಮಲ್ಲಣನ ಎದುರಿಗೆ ಬಂದುನಿಂತು - ೧೦ . ನಡುಗುತ್ತಿರುವ ತುಟಿ, ನಡುಗುವ ಕೈಗಳು 
ಗಂಟಿಕ್ಕಿದ ಹುಬ್ಬು , ಕೊಪದಿಂದ ವಿಕಾರಗೊಂಡು ವಿಚಿತ್ರಾಕಾರ ಮೊಳೆತಮುಖ 
ಗುರುಗುರು ಎಂಬ ಧ್ವನಿ ವಿಶೇಷಗಳಿಂದ ತುಂಬಿದವಳಾಗಿ ಆ ಮಲ್ಕಣಯ ತಾಯಿಯು 
ಹೀಗೆಂದಳು : ೧೧ . 'ಕವಿ ಕುಲ ತಿಲಕನಾದ ವಿಟರಾಜನೇ , ಭಲೇ ! ಈ ಲೋಕದಲ್ಲಿ 
ನಿನ್ನ ಹಾಗೆ ದಾನಶಾಲಿಗಳಾರಿದ್ದಾರೆ ? ನೀನು ಮೆಚ್ಚಿದ ಸುಂದರಿಗೆ ( ಅರ್ಥಾದಿ 
ಗಳನ್ನು ) ಕೊಡುವ ವಿಷಯದಲ್ಲಿ ಕಲ್ಪವೃಕ್ಷ ಸಮಾನನು.' ೧೨. ' ಈ ಪಟ್ಟಣದಲ್ಲಿ 
ಶ್ಲಾಘ್ರರಾದ ಹೆಚ್ಚು ಹಣವನ್ನು ಕೊಡುವ ವಿಟರುಗಳು ಲೆಕ್ಕವಿಲ್ಲದಷ್ಟು ಜನರಿದ್ದಾರೆ. 
ನನ್ನ ಮಗಳು ಅವರಾರನ್ನೂ ಆಪೇಕ್ಷಿಸದೆ ನಿನ್ನನ್ನೇ ಮೋಹಿಸಿ, ಮೆಚ್ಚಿದ್ದಾಳೆ. ಎಲೆ 
ಮಲ್ಲಣ, ಓಹೋ ! ಅವಳಿಗೆ ಹಣವನ್ನು ಕೊಡದೆ ಸುಮ್ಮನೆ ಈ ರೀತಿ ಸೊರಗಿಸು 
ತಿರುವುದು ಶ್ರೇಷ್ಠ ವಿಟರ ನೀತಿಯೋ ? ಜಿಪುಣ ಗುಣವೊ ?' ೧೩ , ' ಎಲೈ ಮಲ್ಲಣ 
ಲೋಕದಲ್ಲಿ ವೇಶ್ಯಾಗೆ, ನಿತ್ಯವೂ ಮೆಯ್ಯಬೆಲೆಯನ್ನು ಕೊಡದೆ ಠಕ್ಕು ತೋರಿಸಿ 
ಕೊಡುವ ವಿಟನು ಅವಳ ಪ್ರಾಣವಾಯುವನ್ನೇ ಚೆನ್ನಾಗಿ ಹೀರುವ ಸರ್ಪಸಮಾನ 
ನಲ್ಲವೇ ? ' ೧೪ , 'ನೀನು ಸವಿ ಸವಿಯಾದ ಮೃದುಮಾತಿನಿಂದ , ವೈಯಾರದಿಂದ, 
ದೇಹಸ್ಪರ್ಶದಿಂದ, ಒಳ್ಳೆಯ ಕವಿತೆಯ ಜಾಣತನದಿಂದ, ಅವಳ ಮನಸ್ಸನ್ನು ಸೋಲಿಸಿ, 


ಏಕೋನಪ್ರಿಂಶಾಶ್ವಾಸಂ 


ಭವಮದಮಂ ನಿಮಿರ್ಚಿ ಪೊಸಲಜ್ಜೆಯನಿಕ್ಕಿ ಪೊದಳು ಕೂಡಿ ನೀಂ 
ಕುವರಿಯನಿಂತು ಮಚ್ಚಿಸಿ ಮರುಳ್ಳಿ ಧನಂಗೊಡದಿರ್ಪುದೊಪ್ಪವೇ 


ಪಡೆದು ಪೆಣ್ಣನಕ್ಕೂಟ 
ಬಿಡದಿಂತು ಮರುಳ್ಳಿ ಮನೆಯ ಬೀಯಕೆ ಧನವಂ 
ಕುಡಲೊಲ್ಲದಿ೦ತು ಚಾಳಿಪ 
ಬೆಡಂಗನಿದದೆಲ್ಲಿ ಕಲೆ ಪೇಳ್ ವಿಟತಿಲಕಾ 


ನಿನ್ನ ವಿಭುತ್ವವೆನ್ನ ಮನೆಗಪ್ಪುದೆ ಪೆರ್ಚದ ಧಾನ್ಯರಾಶಿ ಪೇ 

ನ್ನ ಕವಿತ್ವವನ್ನ ಸುತೆಗಪ್ಪುದೆ ಕಾಂಚನರತ್ನಭೂಷಣಂ 
ನಿನ್ನ ನಯೋಕ್ತಿಯನ್ನ ನಿಳಯವ್ಯಯಕಪುದೆವಿಪುಂಜವಿ 
ನಿನ್ನ ಸುಭಕ್ತಿಯೆರಮಿದೇನೆನಗಪ್ಪುದೆ ಸತಿಪ್ರದಂ 
ಪಲವುಂ ಪರ್ವಂಗಳೆಯುತ್ತಿರೆ ತನುಭವೆ ತಾಂ ತೊಟ್ಟ ಮಾಣಿಕ್ಯಭೂಷಾ 
ವಲಿಯಂ ನುಣ್ಯತಿನೇಕಾವಳಿಯನಸಮಮಂಜೀರಮಂ ಪ್ರೊಲ್ಲಸ 
ಖಲೆಯಂ ಬೀಯಕ್ಕೆ ಪೊನ್ನಿಲ್ಲದಿರೆ ವಿಪಣಿಯೊಳಾ ಆಿತೇಂ ಮಾಡಲೇ ಕೋ 
ಮಲೆ ಸನ್ಮಾಹೇಶ್ವರಾರಾಧನವನಭವಸಂಪೂಜೆಯಂ ಪೇಳ್ವೆನೇನಂ | 


ಕೆಲವಲದ ಗಣಿಕೆಯರ್ಶಿವ 

ನಿಲಯಕೆ ಮಣಿದೊಡವನಿಟ್ಟು ತಳರ್ವೆಡೆಯೊಳಿವಳ 
ಉಬ್ಬಿಸಿ, ವಿಲಾಸದಿಂದ ಮದನ ಸಂಬಂಧದ ಮದವನ್ನು ಅಧಿಕಗೊಳಿಸಿ , ಹೊಸ. 
ನಾಚಿಕೆಯನ್ನುಂಟುಮಾಡಿ, ಮನವೊಲೆದು ಕೂಡಿ, ಈರೀತಿ ನನ್ನ ಮಗಳನ್ನು ಮರುಳು 
ಗೊಳಿಸಿ ಹಣವನ್ನೇ ಕೊಡದೆ ಇರುವುದು ಯೋಗ್ಯವೇ ? ' ೧೫ . “ಎಲೈ ವಿಟಶ್ರೇಷ್ಟನೇ 
(ವೃತ್ತಿಯಿಂದ) ಸಂಪಾದಿಸಿ, ಉಣ್ಣುವ ಹೆಣ್ಣನ್ನು ಬಿಡದೆ, ಈರೀತಿ ಮರುಳುಗೊಳಿಸಿ 
- ಅಯ್ಯೋ ! ಮನೆಯ ಖರ್ಚಿಗೂ ಹಣವನ್ನೂ ಕೊಡದೆ , ಈರೀತಿ ಪೀಡಿಸುವ ರೀತಿ 
ಯನ್ನು ಎಲ್ಲಿ ಅಭ್ಯಾಸ ಮಾಡಿದೆ ? ' ೧೬ . ' ನಿನ್ನ ಶ್ರೀಮಂತಿಕೆ ನನ್ನ ಮನೆಯ 
ಧಾನ್ಯದ ರಾಶಿಯಾದೀತೇ ? ಹೇಳು. ನಿನ್ನ ಕವಿತ್ವ ನನ್ನ ಮಗಳ ಬಂಗಾರದ 
ರತ್ನಾಭರಣವಾದೀತೇ ? ನಿನ್ನ ನಯವಾದ ಮಾತುಗಳು ನನ್ನ ಮನೆಯ ಖರ್ಚಿನ 
ಹಣದ ರಾಶಿಯಾದೀತೇ ? ನಿನ್ನ ಸದ್ಭಕ್ತಿಯ ಹೆಚ್ಚುಗಾರಿಕೆ ನನಗೆ ಸದ್ಧತಿಯನ್ನು 
ಕೊಟ್ಟಿತೇ ?' ೧೭. “ ಅನೇಕ ಹಬ್ಬಗಳು ಬರುತ್ತಿರಲು ಖರ್ಚಿಗೆ ಹಣವಿಲ್ಲದಿರಲು 
ನನ್ನ ಮಗಳು ನೀನು ಕೊಟ್ಟ ಮಾಣಿಕ್ಯರತ್ನಾಭರಣಗಳನ್ನೂ , ಒಳ್ಳೆಯ ಮುತ್ತಿನ 
ಏಕಾವಳೀ ಸರವನ್ನೂ , ಅನುಪಮವಾದ ಮಂಜೀರವನ್ನೂ , ಶೋಭಿಸುತ್ತಿದ್ದ ನಡುವಿನ 
ಪಟ್ಟಿಯನ್ನೂ ಅಂಗಡಿಗಳಲ್ಲಿ ಮಾರಾಟಮಾಡಿ,ಶ್ರೇಷ್ಟ ಮಾಹೇಶ್ವರರ ಪೂಜೆಯನ್ನೂ , 
ಪರಶಿವನ ಪೂಜೆಯನ್ನೂ ಮಾಡಲಿಲ್ಲವೇ ? ಇದಕ್ಕೇನು ಹೇಳುತ್ತೀಯೆ ?” ೧೮ . “ ಎಲೈ 
ವಿಟನೇ , ಅಕ್ಕಪಕ್ಕದ ಸೂಳೆಯರು, ಒಳ್ಳೆ ರತ್ನಾಭರಣಗಳನ್ನು ಧರಿಸಿಕೊಂಡು 


೧೨ 


ಬಸವರಾಜ ವಿಜಯಂ 


ನಲಿದೆಂತು ತಳರ್ವಳವರೊಡ 
ನೆಲೆ ತೋಡವಿದಡಕಟ ಬಟ್ಯ ವೈಭವದಿಂದಂ 


ಇತ್ತಿತ್ತು ತಣಿದ ನೀಂ ಬಹು 
ವಿತ್ರಮವಿದೆ ಸಾಲು ಮೆಮಗೆ ನಿನ್ನೊಡನಾಟಂ 
ಪದ ನಾಗರಕಾಟಂ 
ಸುತ್ತೆಂ ಮಿಳ್ಳುವಿನ ಮಾಟವಲ್ಲದೆ ಪೆಜತೇಂ 
ನಸುಮುನಿಸಾಂತು ಸೈರಣೆಯ ಗೆಲ್ಲಮನೋಂದಿನಿಸಿತ್ತು ಸೋಲಮಂ 
ಪೊಸಯಿಸಿಸೋಲು ಮೇಣ್ಮುಳಿಯ ತಿರ್ದಿ ಕರಾಬ್ಬದೆ ಪೊ ಪೊಂಗಿ ರಾ 
ಗಿಸಿ ನೆಲವೇಜ್ ಮೇಲ್ವರಿಯೆ ಮುಂಬರಿದಪ್ಪಿದೊಡ ಮೆಯ್ಯಂ 
ದಿಸಿ ನೆರೆವಿಚ್ಚೆಗಾರ್ತನದ ಜಾಣ್ಮಯನಿಂತು ನೆಗಳ್ಳಿ ಗಾಡಿಯಿಂ| 
ಕಲೆಯೋಲವಂ ಪರೀಕ್ಷಿಸಿ ನಿರೀಕ್ಷಿಸಿ ಚಂದುಟಿಯಂ ಕರ್ದುಂಕಿ ಚ 
ಊಲರ ಮನೋಜರಾಗರಸವಾರ್ಧಿಯೊಳಾರಿಸುತಿಂತು ಕೂಟದಿಂ 
ನಲಿದೊಲವಿತ್ತು ಮಚ್ಚಿಸಿ ಮರಳಿ ಮದೀಯತನೂಜೆಯಂ ಮಹಾ 
ಖಲ ಪಣಯದನ್ಯಮನವಾಗದವೋಲೈಗಳಿ ತಕ್ಕುದೇ 
ಮಗಳತಿ ಮುಗ್ಗೆ ಮಾನಿನಿಯಿವಣ್ಣವಂ ಪಡೆದು ಕಾಲದೊ 
ಲೈಗಳೆಲೆ ಮರ್ದುಮಾಯೆಯ ಮರುಬ್ಬಿದೆ ನಿನ್ನಯ ಮರ್ದುಮಾಯೆ ನಿ 


ಶಿವಾಲಯಕ್ಕೆ ನಲಿದಾಡಿ ಹೋಗುವ ಕಾಲದಲ್ಲಿ ಅವರೊಡನೆ ಆಭರಣವಿಲ್ಲದೆ ನನ್ನ 
ಮಗಳು ಬರಿಯ ವೈಭವದಿಂದ ಹೇಗೆ ಹೋದಾಳು ? ಅಯ್ಯೋ !' ೧೯ . “ನೀನು 
ಬಹಳಷ್ಟು ಹಣವನ್ನು ನಮಗೆ ಕೊಟ್ಟು ಕೊಟ್ಟು ದಣಿದು ಹೋದೆ! ನಮಗೆ ಇನ್ನು 
ಮುಂದೆ ನಿನ್ನ ಸಹವಾಸ ಸಾಕು . ` ಸುತ್ತಿದ ನಾಗರಹಾವಿನ ಕಾಟ ಮೃತ್ಯುವಿನಮಾಟ ' 
ವಲ್ಲದೆ ಬೇರೇನು' ೨೦ . ' ನಾನು ಸ್ವಲ್ಪ ಕೋಪಗೊಳ್ಳಲು ಅದನ್ನು ಸಹಿಸಿಕೊಂಡು 
ಗೆದ್ದು , ಆಗ ಸ್ವಲ್ಪ ಹಣವನ್ನು ಕೊಟ್ಟು ಸೋಲುವಂತೆ ಮಾಡುತ್ತೀಯೆ ; ನೀನು 
ಸೋಲುತ್ತೀಯೆ. ಪುನಃ ಅವಳು ಕೋಪಗೊಂಡರೆ ಅವಳನ್ನು ತಿದ್ದಿ ಬಿಡುತ್ತೀಯೆ. 
ಹಸ್ತಕಮಲದಿಂದ ಹೊಡೆದರೆ, ನೀನು ಹೆಚ್ಚಾಗಿ ಅವಳಲ್ಲಿ ಪ್ರೀತಿಯನ್ನು ತೋರಿಸಿ, 
ಮೇಲೆಬಿದ್ದು ಸಂತೋಷವನ್ನು ಹೊಂದುತ್ತೀಯೆ, ಮುಂದಕ್ಕೆ ಬಂದು ಅಪ್ಪಿದಾಗ 
ಅವಳೊಡನೆ ಮೈ ಸೇರಿಸಿ ಅಪ್ಪಿಕೊಂಡು ಕೂಡುವ ಮನ್ಮಥಕ್ರೀಡೆಯ ಪ್ರೌಢಿಮೆ 
ಯನ್ನು ಸಂಭ್ರಮದಿಂದ ಉಂಟುಮಾಡುತ್ತೀಯೆ. ೨೧ - ೨೨ . ' ಮಹಾನೀಚನೇ , 
ಹಣವನ್ನೇ ಕೊಡದೆ, ಅವಳ ಕಲೆಯ ಒಲವನ್ನು ಪರೀಕ್ಷೆಮಾಡಿನೋಡಿ, ಕೆಂಪಾದ 
ತುಟಿಗಳನ್ನು ಕಚ್ಚಿ , ಚೆಲುವಾಗುವಂತೆ ಮನ್ಮಥ ಸಂಬಂಧದ ಕ್ರೀಡೆಯ ಅನುರಾಗ ರಸ 
ಸಮುದ್ರದಲ್ಲಿ ಮುಳುಗಿಸಿ ಹೀಗೆಕೂಟಗೊಂಡು ನಲಿನಲಿದು ಪ್ರೀತಿಯನ್ನು ತೋರಿಸಿ 
ಮೆಚ್ಚಿಸಿ, ಮರುಳುಗೊಳಿಸಿ, ನನ್ನ ಮಗಳನ್ನು ಬೇರೆ ಮಾರ್ಗಕ್ಕೆ ಹೋಗಗೊಡದಂತೆ 


ಏಕೋನತ್ರಿಂಶಾಶ್ವಾಸಂ 


ನೊಗುಮಿಗೆವೆತ್ತ ಸತ್ಕಳೆಯಿವೆಂಬಿವನೆಲ್ಲಮನೆಯೇ ತೂಳು ನೀರಿ 
ನಗೆಗೆಡೆಯಾಗೆ ಕಟ್ಟಿಸಿದವೆಂ ಮಣಿಮಂಚದ ಕಾಲೋಳೀಕೆಯಾ 


ಆನಅಲಿಯದಕೌಟಿಲ್ಯಮೆ 
ಯಾನಜಿಯುದ ಮರ್ದು ಮಾಯೆ ಕಳೆಗಳೆ ಬಿಡು ಕೇ 
ಛನವೆಯಿಲ್ಲಮೋ ಪೇ 

ನಗರದೊಳೆನ್ನ ಸೂಳೆತನದ ಬೆಡಂಗಂ 


ಸುಳಿಸುತ್ತುಂಗಾನಂ ಜಕ್ಕುಲಿಸಿ ಕಳೆವ ಬೆಳ್ಳಾಳನೊಂದೆ ಬಂದಾ 
ಗಳೆ ಕಾಯಂತೋಲುತುಂ ಪಾಪ ಪುರುಡಿಗನಂ ಪೂಣ್ಣು ಬೇರ್ಕೆಯ್ಯ ಲೋಬೊ 
ಜ್ಜಳನಂಅಡಾಡಿ ಪೋಗಾಡುವ ವಿಗಡದ ಮಾಯಾವಿಯ ಮಾಯೆಯಿಂ ಸೊ 
ರ್ಕಳಿವನ್ನ೦ ಮೂಳ್ವ ಚಾತುರ್ಯದ ಪೊಸಬಗೆಯೆನ್ನೊಳ್ಳಿ ತಾಂತಂ ನಿಸರ್ಗ 


ಬಅರಿವಿನ್ನಣಮಂ ತೊಆದೆ | 
ಪೊಱಮಡು ಪೋಲಿವುಡು ಮದೀಯ ನಿಳಯುವನೀಗಳ 
ನೆರೆ ಬೊಜಗತನದಲಂಪಂ 
ಮಜಿರೆ ಮತ್ತೊರ್ವಳೊಳೆ ಬಿಡು ಬಿಡೆನ್ಸಾತ್ಮಜೆಯು 


೨೫ 


ವ್ಯವಹರಿಸುವ ರೀತಿಯು ತಕ್ಕಷ್ಟೇ ನಿನಗೆ ? ” ನನ್ನ ಮಗಳು ಮುಗ್ಗೆ , ಮಾನವಂತೆ, 
ಇವಳು ವಿಟರಿಂದ ಹಣವನ್ನು ಪಡೆದು ಸುಖಪಡುವ ಕಾಲದಲ್ಲಿ , ಎಲೈ ನೀನು ಅವಳಿಗೆ 
ಮದ್ದು ಮಾಟಮಾಡಿಸಿಬಿಟ್ಟಿದ್ದೀಯೆ ? ನಿನ್ನ ಈ ಮದ್ದು ಮಾಟ ಮಾಯೆಗೀಯೆಗಳು 
ಶ್ರೇಷ್ಟ ಕಲೆಗಿಲೆಯೆಂಬುವೆಲ್ಲವನ್ನೂ ಓಡಿಸಿ , ನೀನು ಅಪಹಾಸ್ಯಕ್ಕೀಡಾಗುವಂತೆ ನಿನ್ನನ್ನು 
ಅವಳ ರತ್ನಖಚಿತ ಮಂಚದ ಕಾಲಿಗೆ ಕಟ್ಟಿಸಿಬಿಡುತ್ತೇನೆ.' ೨೩ . ಇದೇನು ನಾನು 
ತಿಳಿಯದ ಕುಟಿಲವಿದ್ಯೆಯೇ ? ನಾನರಿಯದ ಮದ್ದು ಮಾಟಗಳ ವಿದ್ಯೆಯೇ ? ಬಿಡು. 
ನನ್ನ ಸೂಳೆತನದ ಬೆಡಗನ್ನು ಈ ನಗರದಲ್ಲಿ ನೀನುಕೇಳಿ ತಿಳಿದೇಯಿಲ್ಲವೇ ? ಹೇಳು, 
೨೪. 'ಸುಮ್ಮ ಸುಮ್ಮನೆ ಸುಳಿದಾಡುವವನನ್ನು ಚಕ್ಕಳಗುಳಿಯಾಡಿದಂತೆ ಮಾಡಿ 
ಓಡಿಸುವ, ಮಂಕುಬೂದಿಯನ್ನೆ ರಚಬಂದವನನ್ನು ಅವನು ಬಂದೊಡನೆಕೋಪವನ್ನು 
ತೋರಿಸಿ ಓಡಿಸುವ , ಸ್ಪರ್ಧೆಯಿಂದ ಬರುವವನನ್ನು ಶಪಥಮಾಡಿ ಬೇರೆಗೊಳಿಸಿ 
ಓಡಿಸುವ, ವಿಶೇಷ ಲೋಭಿಯಾದವನು ಬಂದಾಗ ಬೆನ್ನಟ್ಟಿ ಓಡಿಹೋಗುವಂತೆ 
ಮಾಡುವ, ಮಾಯಾವಿಯಾದವನನ್ನು ಮಾಯೆಯಿಂದಲೇ ಅವನ ಸೊಕ್ಕನ್ನು ಮುರಿದು 
ಅಟ್ಟುವ ಹೊಸ ರೀತಿಯ ನಡೆವಳಿಕೆ ನನ್ನಲ್ಲಿ ನಿಸರ್ಗದತ್ತವಾದದ್ದು . ೨೫ . ಬರಿಯ 
ಬೆಡಗಿನ ವ್ಯವಹಾರವನ್ನು ತೋರಿಸದೆ ನನ್ನ ಮನೆಯಿಂದ ಹೊರಹೊರಡು ಮತ್ತೊಬ್ಬ 
ಛಾವಲ್ಲಿಯೋ ಕೂಡಿಕೊಂಡು ನಿನ್ನ ವಿಟತನದ ಸೊಗಸನ್ನು ತೋರ್ಪಡಿಸಿಕೊ ನನ್ನ 


ಬಸವರಾಜ ವಿಜಯಂ 


ವ ! ಎಂದಿಂತು ಪಲ್ಲಿಂದು ಗಜ ಗರ್ಜಿಸಿ ಪುರುಡುದೊಆ ಬಾಯ್ದೆ ಬಂದಂತೆ 
ಗಳಪಿ ಮಾನನಿಧಿಯಾದ ಮಲ್ಲಣನಂ ಮಣಿಯ ಮಾತೆ ಮನೆಯಿಂ ಪೋಜಮಡಿಸಿ ಬಿರಯಿಸುವ 
ಮಗಳನಂತಿಂತು ಸಂತವಿರಿಸಿ ರಾಜಪುತ್ರನನೊರ್ವನಂ ಕರೆದು ಧನಮಂ ಕೊಂಡವನೊಳತಿ 
ಪ್ರಬಂಧದಿಂ ನೆರಪಿ ಮುದಂಬಡೆದಿರ್ಪಿನಮಿತ್ತಲ್ - - 


ಕಟೀಗಂದಿದಾನನಂ ರಸ 
ಮಜತಧರಂ ಡಿವಾಜದೆರ್ದೆ ಬಿಸುಪಿಂದಂ 
ಪೊಂಪಾಯ್ಕ ಸುಳಳುರ್ದಿರೆ 
ಕುಣವಜ್ಜೆಗಳಿಡುತೆ ಮಲ್ಲಣಂ ನಡೆತಂದು 

೩೬ 
ವ! ಅಂತು ಚಂದ್ರಿಕೆಯಗಲ್ಲ ಚಕೋರನಂತೆ, ಕಾದಂಬಿನಿ ಪಿಂಗಿದ ಮಯೂರನಂತೆ 
ಕಳೆಗುಂದಿ ಕಾಂತೆಯಗಲುರಿ ಮನದೊಳೊಗೆದು ತನುವನಾವರಿಸೆ ತಲ್ಲಣಂಬತ್ತು ಮಲ್ಲಣಂ ಬಂದು 
ಮದನಕಾರಾಗೃಹಮಂ ಪುಗುವಂತತುಳ ಸುರಭಿರಸಭರಕುಸುಮ ವಿಸರದಳಫಳ ಪರಿವಿಳಿತ ನಾನಾ 
ನವೀನ ಭೋಜರಾಜಿರಾಜಿತ ಲತಾವಿತಾನಸಂಕಲಿತ ಶುಕಪಿಕಪ್ರಕರರವಮಧುಕರನಿಕರಝಂಕಾರ 
ಮಗಳನ್ನು ಕೈಬಿಡು, ವಃ ಈ ರೀತಿ ಹಲ್ಲುಕಡಿಕಡಿದು ಗದರಿ ಗರ್ಜನೆಮಾಡಿ ಶಕ್ತಿಮಾರಿ 
ಬಾಯಿಗೆ ಬಂದಹಾಗೆ, ಬೈದು ಮಾನನಿಧಿಯಾದ ಆ ಮಲ್ಲಣನನ್ನು ಮಲ್ಲಣಿಯ 
ತಾಯಿಯು ಮನೆಯಿಂದ ಹೊರಹೊರಡಿಸಿ, ವಿರಹಗೊಂಡ ಮಗಳನ್ನು ಹಾಗೂ ಹೀಗೂ 
ಸಮಾಧಾನಗೊಳಿಸಿ, ರಾಜಪುತ್ರನೊಬ್ಬನನ್ನು ಕರೆದು ಅವನಿಂದ ಹಣವನ್ನು ಪಡೆದು 
ಅವನಲ್ಲಿ ಅತಿ ಬಲಾತ್ಕಾರದಿಂದ ( ಮಗಳನ್ನು ) ಕೂಡಿಸಿ ಸಂತೋಷಪಡುತ್ತಿರುವಾಗ 
೨೬ . ( ಇ ) ಕಪ್ಪಿಟ್ಟ ಮುಖ , ರಸವೊಣಗಿದ ತುಟಿ, ಧೈಯ್ಯಗೆಟ್ಟು ಬಡಿದುಕೊಳ್ಳುವ 
ಎದೆ, ಉಷ್ಣದಿಂದ ಹೊರ ಹೊಮ್ಮುವ ಬಿಸಿಯುಸಿರು ಇವೆಲ್ಲ ಅಧಿಕವಾಗಿರಲು ಚಿಕ್ಕ 
ಚಿಕ್ಕ ಹೆಜ್ಜೆ ಹಾಕುತ್ತ ಮಲ್ಲಣನು ಬಂದನು . ವ|| ಈ ರೀತಿ ಬೆಳದಿಂಗಳನ್ನಗಲಿದ 
ಚಕೋರ ಪಕ್ಷಿಯಂತೆ, ಮೇಘಪಜಯನುನ್ನಗಲಿದ ನವಿಲಿನಂತೆ ಕಾಂತಿಗುಂದಿ ಕಾಂತೆ 
ಯಾದ ಮಣಿಯನ್ನಗಲಿದ ಉರಿ ಮನಸ್ಸಿನಲ್ಲಿ ಉದ್ಭವಗೊಂಡು ದೇಹವನ್ನೆಲ್ಲ 
ಆವರಿಸಲಾಗಿ ; ತಲ್ಲಣಗೊಂಡ ಮಣನು ಮನ್ಮಥನಿಂದ ರಚಿತವಾದ ಕಾರಾಗೃಹವನ್ನು 
ಹೋಗುವ ಹಾಗೆ ಅನುಪಮವಾದ ಸುಗಂಧ ಪರಿಮಳದಿಂದ ಕೂಡಿದ ಹೂವುಗಳ 
ಸಮೂಹದಿಂದಲೂ , ದಳಗಳಿಂದಲೂ , ಹಣ್ಣುಗಳಿಂದಲೂ , ನಾನಾ ಬಗೆಯ ಗಿಡಗಳ 
( ಅಲಂಕಾರಾರ್ಥವಾದ ಗಿಡಗಳ) ಸಾಲಿನಿಂದ ಶೋಭಾವಹವಾದ, ಬಳ್ಳಿಗಳ ಗುಂಪಿನಿಂದ 
ಕೂಡಿದ ಗಿಳಿ,ಕೋಗಿಲೆಗಳ ಧ್ವನಿಯಿಂದಲೂ , ತುಂಬಿಗಳ ಸಮೂಹದ ಝೇಂಕಾರ 
ದಿಂದಲೂ ಸಂಬಂಧಗೊಂಡಿರುವ, ಶ್ವೇಚ್ಛಾಚಾರಿಣಿಯಾದ ವಸಂತವೆಂಬ ಲಕ್ಷ್ಮಿಯ 
ಲೀಲೆಯ ಗೃಹವೆನಿಸುವ , ಕ್ರಿಡಾರ್ಥವಾದ ಉಪವನವನ್ನು ಪ್ರವೇಶಿಸಿ ಒಂದು ಮಾವಿನ 
ಮರದ ಬುಡದಲ್ಲಿರುವ ತಂಪಾದ ನೆಳಲಿನಲ್ಲಿ ಹಾಸಿದ ತಳಿರಿನ ಹಾಸಿಗೆಯ ಮೇಲೆ ಮೆಲ್ಲಗೆ 


- 


1 ಳ್ಳಿ ( ಅ, ಮು ) 


ಏಕೋನತ್ರಿಂಶಾಶ್ವಾಸಂ 


೧೧೫ 


ಶೃಂಖಲಿತ ವಿಶೃಂಖಲ ವಸಂತಲಕ್ಷ್ಮಿ ವಿಳಾಸನಿವಾಸಮೆನಿಪ ಕೇಳೀವನಮಂ ಪೊಕ್ಕು ಮಾಮರದ 
ತಳದ ತಣ್ಣೆಳಲ ತಳಿರ್ವ 'ಸೆಯೊಳೊಯ್ಯನೆ ಮಮ್ಮಿಕ್ಕಿ ನಿಜಸಖಸಖೀಜನಕೃತಶಿಶಿರೋಪಚಾರಕ್ಕೆ 
ಪಕ್ಕಾಗಿರ್ದು ಮತ್ತೆ ಮತ್ತೆ ಪೆರ್ಚದ ಚಿತ್ರಜಾತಾನಳಸಂತಾಪಮಂ ಕಳೆಯಲಾಟದೆ , 

ಪಾಡುವ ತುಂಬಿಗೆ ಮೆಲ್ಪಿಂ 
ತೀಡುವ ತಂಗಾಳಿಗುಲಿವಕೋಗಿಲೆಗೆ ಪೊದ 
ಇಾಡುವ ನವಿಲೆ ನಿಶೆಯೊ 
ಭೂಡುವ ಶಶಿಗಳ್ಳಿ ಬಳ್ಳಿ ಸಿಡಿಮಿಡಿಗೊಂಡಂ 
ವ|| ಮಮಲ್ಲಿ 

ತಳಿರಂ ಮಲ್ಪಣಿಯಂಫ್ರಿಗೆತ್ತು ಮಣಿವಂ ಶೃಂಗಾಳಿಯಂ ಕಂಡು ತ 
ನಳ ನೀಲಾಳಕಮೆಂದು ನೇವರಿಸಿಲ್ಕಂ ವಲ್ಲಿಯಂ ಕಂಡು ಕೊ 
ಮಳೆಯಂಗಂ ನಿಜವೆಂದು ತಟ್ಟೆಗೆಸಪಂ ಪಂಕೇಜಮಂ ಕಂಡು ನ . 

ಲನ ವಕ್ಕಾಂಬುಜವೆಂದು ಚುಂಬನಕ್ಕೆ ಪಾಯ್ಯಂ ದರ್ಪಕಭ್ರಾಂತಿಯಿಂ | ೨೮ 
' ವ|| ಮಮಲ್ಲಿ ಶಶಿಶಿಲಾಸೋಪಾನರುಚಿನಿಚಯಚಂದ್ರಿಕಾವಿಕಸಿತೇಂದೀವರಮನಾವಿಶಾಲ 
ನೇತ್ರೆಯ ನೇತ್ರಂಗಳೆಂದು ನಿರೀಕ್ಷಿಸಿಯುಮೆಣೆಯಗಲದ ಪೊಣರ್ವಕ್ಕಿಗಳನಾ ತುಂಗಸ್ತನಿಯ ನಿಬಿಡೋ 
ತುಂಗಕುಚಕಲಶಗಗೆ ತ್ತು ಮನಂದನ್ನು ನೋಡಿಯುಂ ಕನಕ ಕಮಳವರಾಗಪುಂಜಪಿಂಜರಿತಪುಳಿನ 
ತಳಮನಾ ಘನನಿತಂಬೆಯ ಶಂಬರಾರಿಕುಂಭಿಕುಂಭ ಶುಂಭನ್ನಿ ತಂಬಬಿಂಬವೆಂದು ಪರಿಭಾವಿಸಿಯುರಿ 


ಕ 


ಮಲಗಿಕೊಂಡು ತನಗೆ ಆಪ್ತರಾದ ಸಖಿಯರಿಂದ ಮಾಡಲ್ಪಟ್ಟ ಸಖೀ ಜನರುಗಳಿಂದ 
ಶೈತ್ಯೋಪಚಾರವನ್ನು ಮಾಡಿಸಿಕೊಂಡು, ಪುನಃ ಪುನಃ ಹೆಚ್ಚುತ್ತಿರುವ ಮನ್ಮಥ 
ಸಂಬಂಧವಾದ ಅಗ್ನಿಯಿಂದ ಉಂಟಾಗುತ್ತಿರುವ ಪಾಪವನ್ನು ಕಳೆದುಕೊಳ್ಳಲಾರದೆ ೨೭ , 
ಝೇಂಕರಿಸುವ ತುಂಬಿಗಳಿಗೆ, ಮೆಲ್ಲಗೆ ಬೀಸುವ ಮಂದಮಾರುತಕ್ಕೆ , ಧ್ವನಿ ಮಾಡುವ 
ಕೋಗಿಲೆಗಳಿಗೆ,ಶೋಭಾಮಯವಾಗಿ ಆಡುವ ನವಿಲುಗಳಿಗೆ ರಾತ್ರಿಯ ಸಮಯದಲ್ಲಿ 
ಮೂಡುವ ಚಂದ್ರನಿಗೆ ಹೆದರಿ ಬಳುಕಿ ವ್ಯಾಕುಲಗೊಂಡನು . ವ|| ಮತ್ತು ಅಲ್ಲಿ ೨೮. 
ಮನ್ಮಥ ಸಂಬಂಧವಾದ ಭ್ರಾಂತಿಯಿಂದಕೂಡಿದ ಅವನು ಚಿಗುರನ್ನು ಮಲ್ಲಣಿಯ ಕಾಲು 
ಗಳೆಂದೇ ತಿಳಿದು ನಮಸ್ಕಾರ ಮಾಡುವನು ; ದುಂಬಿಗಳ ಸಾಲನ್ನು ಕಂಡು ತನ್ನವಳಾದ 
ಮಲ್ಲಣಿಯ ಕಪ್ಪಾದ ಮುಂಗುರುಳೆಂದು ನೇವರಿಸಲು ಪ್ರೀತಿಗೊಳ್ಳುವನು , ಬಳ್ಳಿಗಳನ್ನು 
ಕಂಡುಕೋಮಲೆಯಾದ ತನ್ನ ಕಾಂತೆಯ ನಿಜವಾದ ದೇಹವೆಂದೆ ಬಗೆದು ಆಲಿಂಗಿಸಲು 
ಪ್ರಯತ್ನಿಸುವನು. ಕಮಲವನ್ನು ಕಂಡು, ತನ್ನ ಪ್ರೀಯೆಯ ಮುಖ ಕಮಲವೆಂದು 
ಮೇಲೆ ಬೀಳುವನು . ವll ಮತ್ತು ಅಲ್ಲಿ ಚಂದ್ರಕಾಂತ ಶಿಲೆಯ ಸೋಪಾನಗಳ 
ಕಾಂತಿಯ ಸಮೂಹವೆಂಬ ಬೆಳದಿಂಗಳಿಂದ ಅರಳಿರುವ ಕನ್ನೆ ದಿಲೆಯ ಹೂವುಗಳನ್ನು 
ಆ ವಿಶಾಲ ನೇತ್ರೆಯಾದ ಮಣಿಯ ಕಣ್ಣುಗಳೆಂದೇ ನೋಡುವನು ; ಎಣೆಯಿಲ್ಲದ 


1 ರ್ವಾ ( ಮು ) 


೧೧೬ 


ಬಸವರಾಜ ವಿಜಯಂ 


ನಳನಳಿಸಿ ಕೆಲದೊಳಳೆದಿರ್ದ ಸುವರ್ಣ ರಂಭಾಸ್ಕಂಭಗಳನಾನುಡೆಯ ಬೆಡಂಗಿಯ ನಿಬಿಡೋ 
ರುಸ್ತಂಭಗಳೆಂದು ನಿಂದು ನಿಟ್ಟಿಸಿಯುಂ ಕಟ್ಟಿದಿರೊಳ್ಳಿರಿದು ಬೀಡೆವರಿದ ದಾಡಿಮದ ಬೀಜರಾಜಿಯನಾ 
ಕೆಂಬಲ ಬಿಂಬಾಧರೆಯ ಕೆಂಬ ಛಂದವಧರಿಸಿಯುಂ ತರುಣತಮಾಲಲತೆಯನಾ ಲತಾಂಗಿಯ 
ನುಡರ್ದ ಬಾಸೆಯೆಂದಾಸೆವಟ್ಟು ಪಂಬಲಿಸಿಯುಂ ಕುಸುಮಪರಿಮಳಮಂ ಪೊತ್ತೆತ್ತಿ ಕುಸಿದು ಬರ್ಪ 
ಮಂದಾನಿಲನನಾ ಕುಸುಮಗಂಧಿಯ ನಿಶ್ವಾಸವೆಂದಾಘ್ರಾಣಿಸಿಯು ಮೆಳೆಗಿಳಿಯು ಮೆಲ್ನುಡಿಯನಾ 
ಮಧುರವಾಣಿಯ ಸವಿನುಡಿಯೆಂದಾಲಿಸಿಯುಂ ಕಲಕಂಠ ಕಲರವವನಾ ಕಲರವೆಯ ತಾರಸ್ವರವೆಂದು 
ಕಿವಿಗೊಟ್ಟು ಸಂಭಾವಿಸಿಯುಂ ಲತಾಗ್ರದೊಳ್ಳುಳ್ಳಿರ್ದ ಮಯೂರಿಯನಾ ಘನಕಚಭರೆಯ ಕಬರೀ 
ಭರವೊಂದನುಭವಿಸಿಯು ಮಿಂತು ಕಂತುವಿಭ್ರಾಂತಿಯಿಂ ಮುಂದುಗೆಟ್ಟು ಮೋಹಿಸಿ ತೊಳಲ್ಕು 
ಬಳನ್ನು ಕೊಡಿ ಬಾಡಿ ಕಂಗೆಟ್ಟು ಮರವಟ್ಟು ನಂದನದೊಳಿರ್ಮಡಿಸಿದ ವಿರಹದುರಿಪಮಂ ಕಳೆಯ 
ಲಾವಿದೆ ಕಾಮಾಂಧತೆಯಿಂ ಕಂಗಾಣದೆ ಮುಗುಳು ಮೆಲ್ಲನೆರ್ಪಾಗಳ 


ಚಕ್ರವಾಕ ಪಕ್ಷಿಗಳನ್ನು ದಪ್ಪನಾದ ಮೊಲೆಯುಳ್ಳ ಆ ಮಲ್ಬಣಿಯ ದಟ್ಟವಾದ (ಕೂಡಿ 
ಕೊಂಡ) ದಪ್ಪನಾದ ಕಲಶದಂತಿರುವ ಮೊಲೆಗಳೆಂದೇ ತಿಳಿದು ಮನಸ್ಸು ಕೊಟ್ಟು 
ದಿಟ್ಟಿಸಿನೋಡುವನು ; ಬಂಗಾರದ ಕಮಲಗಳ ಪರಾಗ ಧೂಳಿಯ ಸಮೂಹದಿಂದ 
ಹೊಂಬಣ್ಣವಾದ ಮಳಲಿನ ದಿಣ್ಣೆಗಳನ್ನು ಆ ದಪ್ಪನಾದ ಕಟಿಪಶ್ಚಾದ್ ಭಾಗವುಳ್ಳ 
ಮಲ್ಲಣಿಯ ಮನ್ಮಥನ ಮದ್ದಾನೆಯ ಕುಂಭ ಸ್ಥಳದಂತೆಶೋಭಿಸುವ ಕಟಿಪಶ್ಚಾದ್ದಾಗ 
ವೆಂದೇ ಭಾವಿಸುವನು ; ಅಕ್ಕಪಕ್ಕದಲ್ಲಿ ನಳನಳಿಸಿ ಬೆಳೆದ ನುಣುಪಾದ ತೊಡೆಯ 
ಸೌಂದಯ್ಯದ ಬಾಳೆಯ ಕಂಬಗಳನ್ನು ಆ ಸುಂದರಿಯಾದ ಮಣಿಯ ಕೂಡಿದ ತೊಡೆ 
ಗಳೆಂದೇ ದಿಟ್ಟಿಸಿನೋಡುವನು ; ಎದುರಿನಲ್ಲಿಯೇ ಬಿರಿತು ಬೀಡು ಬಿಟ್ಟು ಕಾಣುವ 
ದಾಳಿಂಬೆಯ ಬೀಜಗಳ ಸಾಲನ್ನು ಆ ಕೆಂಪಾದ ಹಲ್ಲಿನ ತೊಂಡೆಹಣ್ಣಿನಂಥ ತುಟಿಯ 
ಮಣಿಯ ಹಲ್ಲುಗಳೆಂದೇ ನಿಶ್ಚಯಿಸುವನು ; ಚಿಗಿತ ಹೊಂಗೆಯ ಕೊಂಬೆಯನ್ನು ಆ 
ಬಳ್ಳಿಯಂತಹ ದೇಹವುಳ್ಳ ಮಣಿಯ ನುಣುಪಾದ ಬಾಸೆಯೆಂದೇ (ಹೊಕ್ಕಳ ಕೆಳಗಿನ 
ರೋಮರಾಜಿಯೆಂದೇ ) ಆಸೆ ಪಟ್ಟು ,- ಹಂಬಲಗೊಳ್ಳುವನು ; ಪುಷ್ಪ ಸುಗಂಧವನ್ನು 
ಹೊತ್ತು ಎತ್ತಿಕೊಂಡು ಕುಸಿದು ಬರುತ್ತಿರುವ ಮಂದ ಮಾರುತವನ್ನು ಆ ಕುಸುಮ 
ಗಂಧಿಯಾದ ಮಣಿಯ ಉಸಿರೆಂದೇ ಆಘ್ರಾಣಿಸುವನು ; ಗಿಳಿಯ ಮರಿಗಳ ಮಧುರ 
ವಾದ ಮಾತುಗಳನ್ನು ಅ ಮಧುರವಾಣಿಯಾದ ಮಲ್ಲಣಿಯ ಮಾತುಗಳೆಂದೇ ಕೇಳು 
ವನು ;ಕೋಗಿಲೆಯ ಅವ್ಯಕ್ತ ಮಧುರವಾದ ಧ್ವನಿಯನ್ನು ಆ ಅವ್ಯಕ್ತ ಮಧುರ ಧ್ವನಿ 
ಯುಳ್ಳ ಮಣಿಯ ತಾರಸ್ವರವೆಂದೇ ಕಿವಿಗೊಟ್ಟು ಕೇಳಿಯೋಚಿಸುವನು ; ಬಳ್ಳಿಗಳ 
ಮೇಲ್ಬಾಗದಲ್ಲಿ ಕುಳಿತುಕೊಂಡಿರುವ ನವಿಲನ್ನು ಆ ಹೆಚ್ಚಾದಕೂದಲಿನ ಸಮೂಹದಿಂದ 
ಕೂಡಿದ ಮಲ್ಲಣಿಯ ಜಡೆಮುಡಿಯೆಂದೇ ಊಹಿಸುವನು ; ಈ ರೀತಿ ಮನ್ಮಥ 
ಸಂಬಂಧದ ಭ್ರಮೆಯಿಂದ ಮುಂದುಗೆಟ್ಟು ಮಲ್ಲಣಿಯಲ್ಲಿ ಅನುರಾಗಗೊಂಡು ಸಂಕಟ 
ಪಟ್ಟು , ಆಯಾಸಗೊಂಡು, ಭಯಪಟ್ಟು , ಬಾಡಿ, ಕಾಂತಿಹೀನವಾಗಿ , ಬೆಂಡಾಗಿ ಆನಂದನ 
ದಲ್ಲಿ ಇಮ್ಮಡಿಗೊಂಡ ವಿರಹತಾಪವನ್ನು ಕಳೆದುಕೊಳ್ಳಲು ಸಮರ್ಥನಾಗದೆ ಕಾಮಾಂಧ 


೧೧೭ 


ಏಕೋನಪ್ರಿಂಶಾಶ್ವಾಸಂ 


- ರಮಣೀದಿವ್ಯಾಂಗಚಂಚಬಳಸುರಭಿಯಂ ಕಾಣ್ಯೆಂಬಂತೆ ಕೊಂಡಾ 
ದಮೆ ತನ್ನಿ ಶ್ವಾಸಸಂಪ್ರೇಷಿತಸಹಚರನೇಳರ್ಪವೋದುದುದ್ಯ 
ತೃಮದಾತುಂಗಸ್ರನಾಲಿಂಗಿತಗಮದಕಾಶ್ಮೀರಕರ್ಪೂರಗಂಧಾಂ 
ಧಿಮಮಾದ್ಯದಂಗಝೇಂಕಾರರವಮುಖರಿತಂ ವೇಗದೂರಂ ಸಮೀರ ೨೯ 

ವ ಅಂತು ಬಂದ ಮಂದಾನಿಲಂಗೆ ಮಯೊಟ್ಟು ಮದನದಹನತಾಪತಪ್ತನಾ ಗಂಧವಹಂ 
ಬಂದ ಬಟ್ಟೆವಿಡಿದೆಯಂದು ಮಧ್ಯರಾತ್ರಿಯೊಳಾಮಣಿಯ ಮಣಿಮಂದಿರದ ಮುಂದೆ ನಿಂದಿರ್ಪು 
ದುಮಾಗಳಾ ಮಲ್ಲ ಣಿ ಜನನಿಯ ನಿರ್ಬಂಧದಿನಾ ರಾಜಪುತ್ರನೋಳಿಷಮರತಿಯೊಳಿರ್ದು ಶಯಾಗೃಹ 
ಮನೊಯ್ಯನೆಪೊಮಟ್ಟು ಗಂಡೂಷವಾರಿಯನಾ ಮಲ ಣನ ಮೇಲುಗುಳಲೊಡನವಂ ಪೊಂಪುಳಿ 
ವೋಗಿ ಕಣೆ ಅರೆದು ಹಾ ಮಲ್ಲಣಿಯೆಂದು ಕಳವಳಿಸಿ ನುಡಿಯೆ ಕೇಳೆನ್ನ ಮನದನ್ನನ ದನಿಯಪ್ಪು 
ದೆಂದು ಬೆದರಿ ಬೆಬ್ಬಳೆವೋಗಿ ಮಲಗಿ ಸಾರ್ಕೆಗೆ 1 ನಿರೀಕ್ಷಿಪಾಗಳ್ಳಿ ಜನೇತ್ರರುಚಿಯೊಡನೆ ಮಿಂಚು 
ಸಂಚಳಿಕೆ ಕಂಡು ಮಣನೆಂದು ನಿರ್ಧರಿಸಿ ಕೈವಿಡಿದಪ್ಪಿ ವಿನಯೋಕ್ತಿಗಳಿನುಪಚರಿಸಿ ಮನ್ನಿಸಿ ಕೇಳಿ 


ನಾಗಿ ಮುಂದುಗೆಟ್ಟು ಪುನಃ ಅಲ್ಲಿಂದ ಮೆಲ್ಲ ಮೆಲ್ಲನೆ ಬರುತ್ತಿರುವಾಗ ೨೯ , ಉತ್ಕೃಷ್ಟ 
ರಾದ ಸುಂದರಿಯರ ದಪ್ಪನೆಯ ಮೊಲೆಗಳ ಮೇಲೆ ಲೇಪಿಸಲ್ಪಟ್ಟ ಕಸ್ತೂರಿ, ಕುಂಕುಮ 
ಕೇಸರಿ, ಪಚ್ಚಕರ್ಪೂರ, ಇವುಗಳ ಪರಿಮಳದಿಂದ ಮದಗೊಂಡು ಕಣ್ಣು ಕುರುಡಾದ 
ದುಂಬಿಗಳ ಝೇಂಕಾರ ಶಬ್ದದಿಂದ ತುಂಬಿ ಹೋದ, ಮೆಲ್ಲ ಮೆಲ್ಲನೆ ಬೀಸುವ ಮಂದ 
ಮಾರುತವು ನಿಜವಾಗಿ ಆ ಸ್ತ್ರೀಯರಿಂದ ಕಳುಹಿಸಲ್ಪಟ್ಟ ನೃತ್ಯನೇ ಬರುತ್ತಿರುವ 
ಎಂಬಂತೆ, ಸ್ತ್ರೀಯರ ಶ್ರೇಷ್ಠವಾದ ಶರೀರದ ಅಧಿಕವಾಗಿ ಶೋಭಿಸುವ ಪರಿಮಳವಾದ 
ಕಾಣಿಕೆಯಾಗಿಯೋ ಎಂಬಂತೆ ಹೊತ್ತುಕೊಂಡು ಬಂದಿತು . ವ!! ಹೀಗೆ ಬೀಸುತ್ತ 
ಬಂದ ಮಂದ ಮಾರುತಕ್ಕೆ ಮನ್ಮಥಾಗ್ನಿಯ ತಾಪದಿಂದ ಸಂತಾಪಗೊಂಡ ಮಣನು 
ಮೈಗೊಟ್ಟು , ಆ ಮಂದ ಮಾರುತವು ಹರಿದು ಬರುತ್ತಿರುವ ಮಾರ್ಗವನ್ನೇ ಅನುಸರಿ 
ಸುತ್ತ ಬಂದು ಮಧ್ಯರಾತ್ರಿಯಲ್ಲಿ ಆ ಮಲ್ಲಣಿಯ ರತ್ನಮಯವಾದ ಮನೆಯ 
ಮುಂಭಾಗದಲ್ಲಿ ನಿಂತಿದ್ದನು. ತಾಯಿಯ ನಿರ್ಬಂಧದಿಂದ ರಾಜಪುತ್ರನ ಸಂಗಡ 
ವಿಷಮ ರತಿ ಸುಖದಲ್ಲಿದ್ದ ಮಣಿಯು ಆ ಶಯ್ಯಾ ಗೃಹದಿಂದ ಮೆಲ್ಲ ಮೆಲ್ಲನೆ 
ಹೊರ ಹೊರಟು ಬಾಯಿಂದ ಮುಕ್ಕುಳಿಸಿದ ನೀರನ್ನು ಮಲ್ಲಣನ ಮೇಲೆ ಉಗುಳಲು 
ಅವನು ಆ ಕೂಡಲೇ ರೋಮಾಂಚನಗೊಂಡವನಾಗಿ, ಕಣ್ಣನ್ನು ತೆರೆದು ' ಹಾ ! 
ಮಲ್ಲಣಿ ' ಎಂದು ಕಳವಳಗೊಂಡು ನುಡಿಯಲು ಮಲ್ಲಣಿಯುಕೇಳಿ, ' ನನ್ನ ಮನದನ್ನ 
ನಾದ ಮಣನ ಮಾತಾಗಿದೆಯಲ್ಲಾ !' ಎಂದು ಬೆದರಿ , ಬೆರಗುಗೊಂಡು, ಮರುಗಿ 
ಸಮೀಪಕ್ಕೆ ಬಂದು,ನೋಡುತ್ತಿರುವಾಗ ತನ್ನ ನೇತ್ರ ಕಾಂತಿಯೊಳಗೆ ಮಿಂಚು ಸಂಚಾರ 
ವಾದ ಹಾಗೆ ಕಂಡು ಮಲ್ಲಣನೆಂದು ನಿರ್ಧರಿಸಿ, ಅವನ ಕೈಹಿಡಿದು ಅಪ್ಪಿಕೊಂಡು, 
ಮೃದು ವಚನಗಳಾದ ಸಮಾಧಾನಗೊಳಿಸಿ, ಮನ್ನಣೆಗೊಳಿಸಿ ರತಿಕ್ರೀಡಾ ಗೃಹದ 


1 ಯು ( ಮು) 


oces 


ಬಸವರಾಜ ವಿಜಯಂ 


ಗೃಹದ ಪಿಂದಣೇಕಾಂತಭವನಕ್ಕೆ ಕರೆದೊಯ್ದಲ್ಲಿ ಚಂಚತ್ಕಾಂಚನಮಂಚಾಗ್ರದ ಮೃದುಳ ಶಯಾತಳ 
ದೋಳವನೊಡನೆ ಕುಳ್ಳಿರ್ದು ಬಳ್ಳಿವರಿವ ನೇಹದಿಂ ಸುಸಿಲನೆಸಗಲುಜ್ಜುಗಿಸೆ ವಿವೇಕನಿಧಿಯಾದ 
ಮಲ್ಲಣಂನೋಡಿ 


ಬೆಲೆಗೆಟ್ಟ ರಮಣನಿರ್ದಪ 
ನೆಲೆ ನಿನಗಿಂದಬಲೆ ಮನೆಯೊಳದಅಂದವನಂ 
ಕೆಲಸಾರ್ಚಿ ನಿನ್ನೊಡನೆ ರತಿ 
ಯೋಲವಾ೦ಪುದು ಕೂಡದೆಂದನೇಂ ಶುಚಿತಮನೋ 


ಹರಿಸುರಪವಿಧವಿಧಾತ್ರರ 
ಮರುಳು ತನುಚಿತರತಕ್ಕೆ ಮಯಾನಿಸಿದ 
ತುರುಭುಜಬಳಮದನನ ಕರ | 
ಶರಪಾತಕ್ಕೆ ಸೆಡೆದನು ಮಣನಾಗಳು 


ವಿರಹಾನಳನಿಂ ತನ್ನ ಯ 
ಹರಣಂ ನಿಂದುರಿವ ಸಮಯದೊಳಗಾದೊಡಮಾ 
ತರುಣಿಯನುಚಿತ ರತಿಯನಾ 
ದರಿಸಿದನಲ್ಕವನತೀವಶುಚಿ ಶುಭಚರಿತಂ 


೩೨ 


ವ|| ಆಗಳಾ ಮಣಿತನಗೊದವಿದ ಕಾಮಾತಿರೇಕವನಾಮಣನ ನಯೋಕ್ತಿ ಪದ್ದತಿ 
ಯೊಳಳವಡಿಸಿ ವಿಷಾದದಿಂ ಸುಯು ನಿಜಮಾತೆಯ ಬಯು - 


ಹಿಂಭಾಗದಲ್ಲಿರುವ ಏಕಾಂತ ಗೃಹಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿರುವ ಹೊಳೆಯು 
ತಿರುವ ಬಂಗಾರದ ಮಂಚದ ಮೇಲಿರುವ ಮೃದುವಾದ ಹಾಸಿಗೆಯ ಮೇಲೆ ಅವ 
ನೊಡನೆ ಕುಳಿತುಕೊಂಡು, ಕುಡಿಗೊಳ್ಳುತ್ತಿರುವ ಪ್ರೀತಿಯಿಂದ ಸುರತ ಕ್ರೀಡೆಗೆ 
ಪ್ರಯತ್ನಿಸುತ್ತಿರಲು ವಿವೇಕ ನಿಧಿಯಾದಮಣನು ಕಂಡು ೩೦ . ' ಎಲೈ ಅಬಲೆಯೇ 
ಈಗ ನಿನಗೆ ಹಣವನ್ನು ಕೊಟ್ಟಿರುವ ರಮಣನು ಮನೆಯಲ್ಲಿ ಇದ್ದಾನೆ. ಆದ್ದರಿಂದ 
ಅವನನ್ನು ಒಂದು ಕಡೆಗೆ ತಳ್ಳಿ , ನಿನ್ನೊಡನೆ ರತಿಕ್ರೀಡೆಗೆ ಮನಸ್ಸು ಮಾಡುವುದು 
ಕೂಡದು,' ಎಂದನು ಆಹಾ ! ಆ ಮಲ್ಲಣನು ಏನು ಪರಿಶುದ್ದನೋ ! ೩೧ , ವಿಷ್ಣು , 
ಇಂದ್ರ , ಚಂದ್ರ , ಬ್ರಹ್ಮರುಗಳನ್ನು ಮರುಳುಗೊಳಿಸಿ, ಅಯೋಗ್ಯವಾದ ರತಿಕ್ರೀಡೆಗೆ 
ಮೆಲ್ನೋಡುವಂತೆ ಮಾಡುವ ಅತ್ಯಂತ ಬಾಹುಶಕ್ತಿಯುಳ್ಳ ಮನ್ಮಥನ ಹಸ್ತದಲ್ಲಿರುವ 
ಬಾಣದ ಹೊಡೆತಕ್ಕೆ ಮಣನು ಆಗಲೇ ಹೆದರಿದವನಲ್ಲ . ೩೨. ಅತ್ಯಂತ ಶುಭ 
ಚರಿತ್ರೆಯುಳ್ಳ ಅವನು ತನ್ನ ಪ್ರಾಣವು ವಿರಹಾಗ್ನಿಯಿಂದ ನಿಂತು ಉರಿಯುತ್ತಿರುವ 
ಸಮಯದಲ್ಲಿಯಾದರೂ , ಆ ಕರುಣಿಯ ಅನುಚಿತವಾದ ರತಿಕೇಳಿಯನೂ ಆದರಿಸಿ 
ದವನಲ್ಲ. ವ|| ಆಗ ಆ ಮಲ್ಲಣಿಯು ತನಗುಂಟಾದ ಕಾಮಾತಿರೇಕವನ್ನು ಆ ಮಲ್ಲಣನ 
ನೀತಿಯುತವಾದ ಮಾರ್ಗದಲ್ಲಿ ಸೇರಿಸಿ, ವಿಷಾದದಿಂದ ನಿಟ್ಟುಸಿರುಬಿಟ್ಟು ತನ್ನ ತಾಯಿ 


ಏಕೋನತ್ರಿಂಶಾಶ್ವಾಸಂ 


JD 


ನಳಿನಮರದಮಂ ಸವಿವ ತುಂಬಿಗೆ ಸೇವ್ಯಮೆ ಕರ್ದಮಾಂಬು ನಿ 
ರ್ಮಳಸುಧೆಗೊಂಬ ಹಂಸೆಗಿನಿದಪ್ಪುದೆಯಂಬಿಲದಂಬು ಚೂತಸ | 
ತಳಮನೊಲ್ಲು ಪೀರ್ವ ಗಿಳಿಗಿ೦ಪೆನಿಸಿರ್ಪುದೆಯಿಟ್ಟಿವಣ್ಮಹೋ 
ಜ್ವಳ ಗುಣಧಾಮ ನಿನ್ನ ನೆರೆದಳೆನಗನರತಂ ಮನೋಜ್ಞಮೇಲೆ 
ಮಾತೆಯ ಮಾತಿನ ಮಾಲೆಯ 
ಬೂತಾಟದ ಬಲೊ ಡಂಕನಳಿದಾಮಿರ್ವ 
ರ್ಪ್ರಿತಿ ವಿಗೆಕೂಡಿ ಬಾಳ್ಕೊಡ 
ಮೇತದಿಂ ಶಂಭುಕೃಪೆಯೇ ಕಾರಣವಿ 


ಇದನmದೀಶ್ವರನಂ ನೀಂ 
ಪದಪಿಂ ನುತಿಗೆಯು ಬೇಗಮರ್ಚಿಪುದೊಲವಿಂ 
ಮದನಾರಾತಿ ಮದಿಷ್ಟಮ 
ನೋದವಿಸಿ ಮದನಾಸ್ರಬಾಧೆಯಂ ಪರಿಹರಿಪಂ 
ಕನ್ನಡಿಯ ಮೇಲಣರ್ದು ಕ 
ರನ್ನೆಲಕುರುಳ್ಳನಿತು ಕಾಲವಾದೊಡಮೋಲವಿಂ 
ಸನ್ನುತ ಸಮಾಧಿವತ್ತು ಸ 
ಮುನ್ನ ತಮತಿ ನುತಿಸು ಶಂಕರಂ ನಿನಗೊಲ್ವಂ 


N) 


ಯನ್ನು ಬೈದು ೩೩ . ಅತ್ಯಂತ ಉಜ್ವಲವಾದ ಸದ್ಗುಣಗಳಿಗೆ ಆಶ್ರಯನಾದ 
ಮನ್ಮಥನೇ , ಕಮಲದ ಮಕರಂದವನ್ನುಣ್ಣುವ ದುಂಬಿಗೆ ಕೆಸರು ನೀರು ಸೇವಿಸುವುದು 
ಯೋಗ್ಯವೇ ? ನಿರ್ಮಲವಾದ ಹಾಲನ್ನು ಕುಡಿಯುವ ಹಂಸ ಪಕ್ಷಿಗೆ ಅಕ್ಕಿಯನ್ನು 
ತೊಳೆದ ನೀರು ರುಚಿಸಿತೆ ? ಒಳ್ಳೆಯ ಮಾವಿನ ಹಣ್ಣಿನ ರಸವನ್ನು ಪ್ರೀತಿಯಿಂದ 
ಹೀರುವ ಗಿಳಿಗೆ (ಕಹಿಯಾದ) ಇಟ್ಟಿಯ ಹಣ್ಣು ರುಚಿಯಾದೀತೇ ? ನಿನ್ನನ್ನು ನೆರೆದ 
ನನಗೆ ಇನ್ನೊಬ್ಬನೊಡನೆ ರತಿಕ್ರೀಡೆಯು ಸೊಗಸಾದೀತೇ ? ' ೩೪ . ' ನಾವೀರ್ವರೂ 
ನನ್ನ ತಾಯಿಯ ಮಾತುಗಳ ಸಮೂಹದ ಭಂಡತನದ ಬಲವಾದ ಪ್ರತಿಬಂಧಕವನ್ನು 
ಬದಿಗೊತ್ತಿ ಅತ್ಯಂತ ಪ್ರೀತಿಯಿಂದ ಕೂಡಿ, ಬದುಕಬೇಕಾದರೆ ಯಾವ ರೀತಿಯಿಂದ 
ಲಾದರೂ ಶಂಭು ಕೃಪೆಯೇ ಕಾರಣವಲ್ಲವೇ ?' ೩೫. 'ನೀನು ಇದನ್ನು ತಿಳಿದು, 
ಪ್ರೀತಿಯಿಂದ ಈಶ್ವರನನ್ನು ನೆನೆದು ಆತನನ್ನು ಬೇಗ ಪ್ರೀತಿಯಿಂದ ಮೆಚ್ಚಿಸಬೇಕು 
ಮನ್ಮಥ ವೈರಿಯಾದ ಶಿವನು ನನ್ನ ಅಭಿಲಾಷೆಯನ್ನು ನೆರವೇರಿಸಿ, ಮನ್ಮಥನ ಬಾಣದ 
ಪೀಡೆಯನ್ನು ಪರಿಹರಿಸುವನು . ೩೬ . ' ಅತಿ ಶ್ರೇಷ್ಠಮತಿಯುಳ್ಳವನೇ , ಕನ್ನಡಿಯ 
ಮೇಲಿನ ಉದ್ದಿನ ಕಾಳು ನೆಲಕ್ಕೆ ಉರುಳಿ ಬೀಳುವಷ್ಟು ಕಾಲವಾದರೂ , ಪ್ರೀತಿಯಿಂದ 
ಶ್ರಾವ್ಯವಾದ ಸಮಾಧಿ ಸ್ಥಿತಿಯನ್ನು ಹೊಂದಿ, ಸೈತ್ರ ಮಾಡು, ಶಂಕರನು ನಿನಗೆ 


1 ಮೋ ( ಮು ) 


೧೨೦ 


ಬಸವರಾಜ ವಿಜಯಂ 


ಅದಱಂದೆ ಭುಕ್ತಿ ಮುಕ್ಕಿಗ. 
ಟೊದವುಗುವೆಮಗೆಂದ ರಮಣಿಯೊರೆಗೇಳು ಮನಂ 
ಮುದವಾರೆ ತಾಂ ಮಅದಿನ 
ದುದಯದೊಳವಳೊಡನೆ ಲಿಂಗಗೃಹಕೇಳಂದು 


೩೭ 


ವಂ ಅಂತೇಳಂದಾ ಪೊಳಲ ವಿಜಯೇಶ್ವರನೆಂಬ ಲೀಗದ ಸಮಕ್ಷದೊಳಾ ಮಲ್ಲಣಂ 
ನಿಂದು ಮಲ್ಲಣಿಯನಾ ಲಿಂಗದ ಪಿಂಗಡೆ ನಿಲವೇಳ್ಳುದುವಾ ವಿಜಯೇಶ್ವರನ ಪಿಂದೆ ಸೌಂದರ್ಯವತಿ 
ನಿಂದಿರಿಡನಾ ಮನೋರಮೆಯನಮಂದ ರಾಗರಸಭರಿತಕಟಾಕ್ಷದಿ ನವಲೋಕಿಸುತ್ತುಮನಿತಳಾ 
ರಮಣಿಯಾಲಿಂಗದ ಮಜಿರೆಯೊಳೊಯ್ಯನೊಯ್ಯನೆ ಮೆರೆವಾಗಳ್ಳರಿವಿಡಿಯಿನವಳ ಮಂಜುಳಾ 
ಕೃತಿಯನನಂತರಂ ಕಚನಿಚಯಮನಲ್ಲಿಂ ಬಳಿಯಿಂ ತುಂಬಿದಲರಪರಿಮಳಕ್ಕೆಳಸಿ ತಿರುಗುವಳಿಯನು 
ಪಲಕ್ಷಿಸಿ ಕಾಂತಾಕಚಪಚಯ ಪುಷ್ಪಸುಗಂಧಿಗಂಧಲಬ್ದ ಭ್ರಮದ್ಭವರೋಕ್ತಿಮುಖರಮುಖನಪ್ಪ 
ನಿತಳಾಕೆ ಮೆರೆಯೆ ತತ್ಕಾಂತೆಯೊಳಿಟ್ಟ ಕಟ್ಟಳ್ಳಂ ಭೋಂಕನಾರಾಧ್ಯತಾನುಸಂಧಾನಂ 


ಒಲಿಯುವನು . ೩೭. “ ಅದರಿಂದ ಭೋಗವೂ , ಮುಕ್ತಿಯೂ ನಮಗೆ ದೊರೆಯುತ್ತವೆ. 
ಎಂದು ಹೇಳಿದ ಆ ರಮಣಿಯ ಮಲ್ಲಣಿ ಮಾತುಗಳನ್ನು ಕೇಳಿ, ಮನಸ್ಸು ಸಂತೋಷ 
ಗೊಂಡಿರಲು, ಅವನು ಮರುದಿನವ ಉದಯ ಕಾಲದಲ್ಲಿ ಅವಳೊಡನೆ ಶಿವಾಲಯಕ್ಕೆ 
ಬಂದು ವ|| ಈ ರೀತಿ ಆ ಪಟ್ಟಣದಲ್ಲಿರುವ ' ವಿಜಯೇಶ್ವರ' ನೆಂಬ ಹೆಸರಿನ ಶಿವಾ 
ಲಯಕ್ಕೆ ಬಂದು, ಲಿಂಗದ ಮುಂಭಾಗದಲ್ಲಿಮಣನು ನಿಂತುಕೊಂಡು, ಮಲ್ಲಣಿಯನ್ನು 
ಲಿಂಗದ ಹಿಂದುಗಡೆಯಲ್ಲಿ ನಿಲ್ಲಲು ತಿಳಿಸಲಾಗಿ, ಆ ಸುಂದರಿಯು ಆ ವಿಜಯೇಶ್ವರ 
ಲಿಂಗದ ಹಿಂಭಾಗದಲ್ಲಿ ನಿಂತಳು. ಕೂಡಲೇ ಆ ಮನೋರಮೆಯನ್ನು ಅತ್ಯಧಿಕವಾದ 
ಅನುರಾಗದಿಂದ ತುಂಬಿದ ಕಣ್ಣುಗಳ ಕೊನೆಯಿಂದ ನೋಡತೊಡಗಿದನು , ಅಷ್ಟರಲ್ಲಿ 
ಆ ರಮಣಿಯು ಲಿಂಗದ ಮರೆಯಲ್ಲಿ ಮೆಲ್ಲ ಮೆಲ್ಲನೆ ಮರೆಗೊಳ್ಳುತ್ತಿರುವ ಕಾಲದಲ್ಲಿ, 
ಕ್ರಮ ಕ್ರಮವಾಗಿ ಅವಳ ಮನೋಹರಾಕಾರವನ್ನು ಅನಂತರ ತಲೆಗೂದಲು ಸಮೂಹ 
ವನ್ನು ಅಲ್ಲಿಂದ ಮುಂದೆ ತುಂಬಿಕೊಂಡಿದ್ದ ಹೂಗಳ ಸುಗಂಧಕ್ಕೆ , ಬಯಸಿ ಸುತ್ತುತ್ತಿರುವ 
ದುಂಬಿಗಳನ್ನೂ , ಗುರಿಮಾಡಿಕೊಂಡು , ಕಾಂತಾಕಚ ಪಚಯ ಪುಷ್ಪ ಸುಗಂಧಿಲುಬ್ಬ 
ಭ್ರಮದ್ಭವರೋ ಮುಖದ ಮುಖನಪ್ಪ ” ( ಪ್ರಿಯೆಯೆನಿಸಿದವಳ ಕೇಶ ಸಮೂಹ 
ದಲ್ಲಿರುವ ಹೂವಿನ ಪರಿಮಳಯುಕ್ತವಾದ ಗಂಧಕ್ಕೆ ಆಸೆಗೊಂಡ ಕಾರಣದಿಂದ ಸುತ್ತು 
ರುವ ಭ್ರಮರಗಳ ಧ್ವನಿಯಿಂದ ಶಬ್ದಾಯ ಮಾನವಾದ ಬಾಯುಳ್ಳವನು) ಎನ್ನುವಷ್ಟ 
ರಲ್ಲಿ ಅವಳು ಪೂರ್ಣವಾಗಿ ಅಡಗಿಕೊಳ್ಳಲು ಆ ಕಾಂತೆಯಲ್ಲಿಟ್ಟ ಅತ್ಯಂತಾನುರಾಗವನ್ನು 
ಭೋಂಕನೆ ಪೂಜಾನು ಸಂಧಾನವನ್ನು ಶಿವನಲ್ಲಿ ಮೇಳಗೊಳಿಸಿ, ಚಿತ್ತೈಕಾಗ್ರತೆ 
ಯಿಂದ ಮೊದಲು ಹೇಳಿದ ''ಕಾಂತಾಕಚಪಚಯ ...'' ವೆಂಬ ಮಾತಿನ ಅರ್ಥವನ್ನೇ 
ಅನುಸರಿಸಿ - “ ಗಂಧರ್ವ ಯಕ್ಷಸುರಸಿದ್ದ ಕಿರೀಟಕೋಟಿಸಂಘಟ್ಟ ಪೃಷ್ಟ ಚರಣಾಯ 
ನಮಃ ಶಿವಾಯ ” ( ಗಂಧರ್ವ, ಯಕ್ಷ, ಸುರ , ಸಿದ್ದ ಇವರುಗಳ ಅನೇಕ ಕಿರೀಟಗಳ 


೧೨೧ 


ಏಕೋನಪ್ರಿಂಶಾಶ್ವಾಸಂ 


ವಿಗೆ ಶಿವನೊಳಿಸಿ ಚಿತೆ, ಕಾಗ್ರತೆಯಿಂ ಪೂರ್ವೋಕ ವಾಕ್ಯಾರ್ಥಂಬಿಡಿದು ಗಂಧರ್ವಯಕ್ಷ 
ಸುರಸಿದ್ದ ಕಿರೀಟಕೋಟಿಸಂಘಟ್ಟಘ್ರಷ್ಟಚರಣಾಯ ನಮಃ ಶಿವಾಯೇತ್ಯಾದಿ ಸರಸತರ ಸದರ್ಥ 
ಪಟ ತ್ರಿಂಶತ್ಸದ್ಯಗಳಿಂ ಕವಿರಾಜಮೌಲಿಮಣಿ ರಾಜಮೌಲಿಮಣಿಯಂ ಪೊಗಳ್ಳಿನಮಲ್ಲಿ 


ಎಳೆವೆಯ ದೇವಗಂಗೆ ಸುಪಗ್ಗದ ಕೆಂಜೆಡೆ ನಾಗಕುಂಡಲಂ 
ತೊಳಪ ದಿನೇಶಚಂದ್ರಶಿಖಿನೇತ್ರವಿರಾಜಿತವಕ್ಕಮಂಡಲ | 
ಗಳದ ವಿಷಂ ಗಜಾಜಿನಪಟಂ ಮೃಗಶೋಲವರಾಭಯಂಗಳಂ 
ತಳೆದ ಕರಂ ವಿರಾಜಿಸೆ ಶಿವಂ ನಿಜರೂಪನವಂಗೆ ತೋಚಿದ 


ವ|| ಅಂತುತೋಟ ವಿಜಯೇಶ್ವರಂ ನಿಜಪ್ರಸಾದಮಂ ಕರುಣಿಸಿ ಸುರಿವ ಸುರಕುಜ 
ಸುಮನೋವೃಷ್ಟಿಯೊಳ್ಕೊರೆವ ದಿವ್ಯಾನಕಧ್ವನಿಯೊಲ್ಮಣಿಪುಷ್ಪ ಕಮಂ ಬರಿಸಿ ಮಣನಂ 
ಮಲ್ಪಣಿಯನಾಕೆಯ ಕೈಗಿಳಿಯನವಳ ಜನನಿಯುಮನದಜಳ್ಳುಳ್ಳಿರಿಸಿ ಪಿರಿಯ ಸಂಭ್ರಮದಿಂ 
ನಿಜಲೋಕಕ್ಕೆ ಕಳುಪಿ ಪರಮ ಸುಖದೊಳಿಸಿರಿವನದು ಕಾರಣದಿಂ 


ಸುವಿವೇಕಮಾಳ ರಮಣಿಯ 
ಸವಿನುಡಿಯಂ ಕೇಳು ಮಲ್ಲಣಂ ಪಡೆಯನೆ ಪೇ 


ಸಮೂಹಗಳಿಂದಕೂಡಿ ಪ್ರಕಾಶಮಾನವಾದ ಪಾದಗಳುಳ್ಳ ಶಿವನಿಗೆ ನಮಸ್ಕಾರಗಳು) 
ಇದೇ ಮೊದಲಾಗುವ ಅತ್ಯಂತ ರಸವಿಶಿಷ್ಟಗಳಾದ ಒಳ್ಳೆಯ ಅರ್ಥವ್ಯಾಪ್ತಿಯುಳ್ಳ 
ಮೂವತ್ತಾರು ಪದ್ಯಗಳಿಂದ ಕವಿ ಶ್ರೇಷ್ಠರಲ್ಲಿ ಕಿರೀಟ ರತ್ನ ಪ್ರಾಯನಾದ ಮಣನು 
ಚಂದ್ರನೇ ತಲೆಯ ರತ್ನವಾಗಿ ಉಳ್ಳ ಪರಮೇಶ್ವರನನ್ನು ಹೊಗಳಿದನು. ಆಗ ಅಲ್ಲಿ 
೩೮. ಬಾಲಚಂದ್ರ , ದೇವಾಗಂಗಾನದಿ ಇವುಗಳಿಂದ ಶೋಭಿಸುವ, ಶ್ರೇಷ್ಠವಾದ 
ಕೆಂಜೆಡೆ, ಸರ್ಪಕುಂಡಲ , ಪ್ರಕಾಶಿಸುವ ಸೂರ , ಚಂದ್ರ , ಅಗ್ರಿನೇತ್ರ ಇವುಗಳಿಂದ 
ಶೋಭಿಸುವ ಮುಖ ಮಂಡಲ, ನೀಲಕಂಠ, ಉಟ್ಟಗಜಚರ್ಮ, ಹಿಡಿದಜಿಂಕೆ , ತ್ರಿಶೂಲ, 
ಶ್ರೇಷ್ಠ ಅಭಯಹಸ್ತಗಳನ್ನು ಹೊಂದಿದ ಶಿವನು ಅತ್ಯಂತ ವಿರಾಜಮಾನನಾಗಿ ಆ 
ಮಲ್ಲಣನಿಗೆ ನಿಜರೂಪದೊರಿದನು. ವ| - ಆ ರೀತಿ ನಿಜರೂಪವನ್ನು ತೋರಿಸಿ, 
ವಿಜಯೇಶ್ವರನು ತನ್ನ ಅನುಗ್ರಹವನ್ನು ಅವನಿಗೆ ಕರುಣಿಸಿ, ಕಲ್ಪವೃಕ್ಷದ ಹೂಮಳೆ 
ಯೊಡನೆ , ಶಬ್ದ ಮಾಡುತ್ತಿರುವ ದೇವ ದುಂದುಭಿಯ ಶಬ್ದದೊಡನೆ ರತ್ನ ಖಚಿತವಾದ 
ಪುಷ್ಪಕ ವಿಮಾನವನ್ನು ಬರಮಾಡಿಕೊಂಡು, ಮಲ್ಬಣ, ಮಲ್ಪಣಿ ಮತ್ತು ಅವಳ ಕೈಯ 
ಅರಗಿಳಿಯನ್ನು ಅವಳ ತಾಯಿಯನ್ನು ಅದರಲ್ಲಿ ಕುಳ್ಳಿರಿಸಿಕೊಂಡು, ಅತೀವ ಸಂಭ್ರಮ 
ದಿಂದ ಕೈಲಾಸಕ್ಕೆ ಕಳುಹಿಸಿ, ಪರಮಸುಖದಲ್ಲಿ ಇರಿಸಿದನು. ಆದ ಕಾರಣದಿಂದ 
೩೯ , ಸುವಿವೇಕದಿಂದ ಕೂಡಿದ ಸುಂದರಿಯರ ಸವಿನುಡಿಯನ್ನು ಕೇಳಿ, ಮಲ್ಲಣನು 


1 ಣಂ ( ಅ) 


ಬಸವರಾಜ ವಿಜಯಂ 


ಲೈವಪದವನಾಪ್ರರಮಣೀ 
“ ನಿವಹದ ನುಡಿಗೇಳವರ್ಗೆ ಕೊಜತೆಗಳೊಳವೇ 

೩೯ 
ವಗಿ ಅದಲ್ಲದೆಯುಮಿನು ನಿಜಸತಿಯ ಕಟಕಿವಾತಂ ಹಿತೋಕ್ತಿಗೆತ್ತು ನೆಗಳ ಶರಣನ 
ಚರಿತ್ರಮಂ ಕೇಳ್ಳುದೆಂತೆನೆ 


ಉರಗೇಂದ್ರಪ್ರಮದಾವಿಹಾರಸರಮೆಂಬಂತಿರ್ದಗಾಧಾಂಬು ಸ 
ತೃರಿಖಾಚಕ್ರದಿನಭ್ರಚುಂಬಿ ಕನಕಪ್ರಾಕಾರದಿಂ ರತ್ನಗೊ 
ಪುರಲಿಂಗಾಲಯಹರ್ಮ್ಮಚಾರುತರಕೇಳೀಗೇಹಸಂದೋಹದಿಂ 
ಕರಿಪ್ಪಿರ್ದುದು ಪಾಲಗೂರ್ಜರಪುರಂ ಭೂಲೋಕಶೋಭಾಕರಂ 
ಕವಿಗಳ ಕಾವ್ಯಶಿಕ್ಷಕರ ವೀರರ ಧೀರರ ಸತ್ತುರಾಣಸು 
ಶ್ರವಣಧುರೀಣರಾಗಮವಿದರ್ಕಳ ಶಂಭುಪದಾಂಬುಜಾರ್ಚನೆ 
ತೃವರ ಕಳಾವಿಚಕ್ಷಣರ ಮಂತ್ರಿಗಳಾಪರ ರಾಜಪುತ್ರರೊ 
ಪುವ ಗಜವಾಜಿವಾಹಕರ ಮಂತಣವೊಪ್ಪುಗುಮಲ್ಲಿ ಸಂತತಂ 


ಘಸೃಣಂ ಕತ್ತುರಿ ಕರ್ಪುರಂ ಮಲಯಜಂ ಪೂಮಾಲೆ ತಾಂಬೂಲಿಕಾ 
ವಿಸರು ರತ್ನಚಯಂ ನವೀನಮ್ಮದುವಾಸಶ್ರೇಣಿ ದಿವೌಷಧಿ 


ಶಿವಪರವನ್ನು ಪಡೆಯಲ್ಲಿಲ್ಲವೇ ? ಹೇಳು, ಹಿತರಾದ ಸ್ತ್ರೀಯರ ಗುಂಪಿನ ನುಡಿಯನ್ನು 
ಕೇಳಿದವರಿಗೆ ಕೊರತೆಯಾಗುವುದುಂಟೆ ?, ಪಾಲ ಗುರ್ಜರನ ಕಥೆ ವ|| ಇದಲ್ಲದೆ 
ಇನ್ನು ತನ್ನ ಸತಿಯ ಮೂದಲಿಕೆಯ ಮಾತುಗಳನ್ನೇ ಹಿತೋಕ್ತಿಗಳೆಂದು 
ಭಾವಿಸಿದ ಪ್ರಸಿದ್ಧನಾದ ಶರಣನ ಚರಿತ್ರೆಯನ್ನು ಕೇಳು ; ಎಂತೆಂದರೆ : 
೪೦. ನಾಗಕನ್ನಿಕೆಯರು ಕ್ರೀಡಿಸುವ ಸರೋವರವೋ ಎಂಬಂತಿರುವ ಆಳವಾದ ನೀರಿ 
ನಿಂದ ತುಂಬಿದ ಅಗಳುಳ್ಳದ್ದೂ , ಆಕಾಶವನ್ನು ಸೋ೦ಕುತ್ತಿರುವ ಚಿನ್ನದಕೋಟೆಯ 
ಗೋಡೆಗಳುಳ್ಳದ್ರ , ರತ್ನಖಚಿತವಾದ ಗೋಪುರಗಳುಳ್ಳ ಶಿವಾಲಯ ಮತ್ತು 
ಉಪ್ಪರಿಗೆಗಳುಳ್ಳ ಮನೋಹರವಾದ ಕ್ರೀಡಾಗೃಹಗಳ ಸಮೂಹಗಳುಳ್ಳ , ಭೂಲೋಕ 
ದಲ್ಲಿ ಶೋಭಾವಹವಾದ ' ಪಾಲಗುರ್ಜರಪುರ ' ಎಂಬುದು ವಿಶೇಷವಾಗಿ ಪ್ರಕಾಶಿಸು 
ತಿತ್ತು , ೪೧ , ಅದು ಕವಿಗಳಿಂದಲೂ , ಕಾವ್ಯಪಾಠವನ್ನು ಹೇಳುವವರಿಂದಲೂ , 
ವೀರಧೀರರಿಂದಲೂ , ಪುರಾಣಶ್ರವಣಮಾಡುವುದರಲ್ಲಿ ಸಮರ್ಥರಾದವರಿಂದಲೂ , 
ಆಗಮಜ್ಞಾನವನ್ನು ಬಲ್ಲವರಿಂದಲೂ , ಶಿವನ ಪಾದಕಮಲವನ್ನು ಪೂಜೆಮಾಡುವುದರಲ್ಲಿ 
ಆಸಕ್ತರಾದವರಿಂದಲೂ , ಸಕಲವಿದ್ಯೆಗಳಲ್ಲಿ ಪ್ರೌಢರಾದ ಮಂತ್ರಿ , ಆಪ್ತರು, ರಾಜ 
ಪುತ್ರರುಗಳಿಂದಲೂ , ಆನೆ ಕುದರೆಗಳನ್ನೇರುವವರ ಸಮೂಹದಿಂದಲೂ ಸದಾ ಒಪ್ಪಿತ್ತು , 
೪೨. ಪೂರ್ವಪಶ್ಚಿಮ , ದಕ್ಷಿಣೋತ್ತರ ಬೀದಿಗಳಿಂದ ಪ್ರಕಾಶಿಸುವ, ಶುಭಕರವಾದ 
ಧ್ವನಿಯಿಂದ ಮನೋಹರವಾದ ಆ ಪಟ್ಟಣವು- ಕುಂಕುಮ ಕೇಸರಿ , ಕಸ್ತೂರಿ, ಕರ್ಪೂರ , 
ಶ್ರೀಗಂಧ , ಪೂಮಾಲೆ, ತಾಂಬೂಲಿಕಾ ಸಮೂಹ, ರತ್ನ ಸಮೂಹ, ನೂತನ ವಸ್ತ್ರಗಳ 


ಏಕೊನಂಶಾಶ್ವಾಸಂ 


ಪ್ರಸರಂ ತಳ್ಳಿಡಿದಿರ್ಪ ಸದ್ವಿಪಣಿಯಿಂ ಸೂರ್ಯೇಂದು ವೀಥೀಸವ : 
ಲ್ಲಸಿತಂ ಮಂಗಳಸೂರ್ಯರಾಗರುಚಿರಂ ಕಣೆಪ್ಪುಗುಂ ತತ್ಪುರಂ 
ಆ ಪುರದಧಿಪತಿ ವಿಪುಳಧ 
ರಾಪತಿಮಣಿಮೌಲಿಕಿರಣಪರಿವೃತಚರಣಂ 
ಗೋಪಧ್ವಜಪದಭಜಕನಿ 
೪ಾಪಾಲಂ ಪಾಲಗೂರ್ಜರ ಕ್ಷಿತಿನಾಥಂ | 
ಅಗಣಿತ ಜಂಗಮ ಪ್ರಕರಪಾವನಪಾದಸರೋಜಷಟ್ನದು. 
ಸುಗುಣಕಲಾಪನಾ ಸಕಳೇಷ್ಟಸುಖಾರ್ಪಣತೋಷಿತೇಶ್ವರಂ 
ಜಗದಧಿರಕ್ಷಣಪ್ರಥಿತನಂಚಿತವೃತ್ತನರಾತಿದರ್ಪಪ , 
ನಗಖಗರಾಜನಾಜಿವಿಜಯಂ ಶಿವತತ್ವಕಳಾವಿಚಕ್ಷಣಂ 
ಆ ನೃಪನ ಸುಪ್ರತಾಪನ 
ವೀನಾರ್ಕಪ್ರಭೆಯ ಮುಂದೆ ವಿಂಬುಳುವಿನವೊ 
ಲ್ಯಾನುವೆಸೆದಿರ್ಕುವಲ್ಲದೆ 
ಡೇನದು ಖದ್ಯೋತವೆಂಬ ಹೆಸರಾಂತಪುದೇ 
ಘನಶೃಂಗಾರವಿಳಾಸಧಾರಿಣೀ ಕಳಾಕಿಲಮಾಲಾತರಂ 
ಗಿಣಿ ಸಾಹಿತ್ಯರಸಪ್ರಕಾಶಿನಿ ಲಸತ್ಕಾರುಣ್ಯಸೌಭಾಗ್ಯವಾ 


ಶ್ರೇಣಿ, ಶ್ರೇಷ್ಠವಾದ ಔಷಧಿಗಳ ಸಮೂಹ- ಇವೆಲ್ಲವುಗಳಿಂದ ಸೇರಿಸುವಶ್ರೇಷ್ಠ ಅಂಗಡಿ 
ಗಳ ಬೀದಿಯಿಂದ ಕಣ್ಣಿಗೆ ಒಪ್ಪುವಂತಿತ್ತು . ೪೩ - ೪೪, ಅನೇಕ ರಾಜರ ರತ್ನಖಚಿತ 
ವಾದ ಕಿರೀಟಗಳ ಕಾಂತಿಯಿಂದ ಪ್ರಕಾಶಿಸುವ ಚರಣವುಳ್ಳವನೂ , ವೃಷಭಧ್ವಜನಾದ 
ಶಿವನ ಪಾದಪೂಜಾಸಕ್ತನಾದ ಆ ಭೂಮಿಯನ್ನು ಸಂರಕ್ಷಿಸುತ್ತ ' ಪಾಲಗುರ್ಜರ' ನೆಂಬ 
ಹೆಸರಿನ ದೊರೆಯು, ಅಸಂಖ್ಯಾತ ಜಂಗಮಮೂರ್ತಿಗಳ ಸಮೂಹದ ಪರಿಶುದ್ಧವಾದ 
ಚರಣಕಮಲಗಳಲ್ಲಿ ಶೃಂಗ ಸ್ವರೂಪನಾಗಿ ಶೋಭಿಸುವವನು : ಸದ್ಗುಣ ಸಮೂಹ 
ವಿಶಿಷ್ಟನು ; ತನಗೆ ಇಷ್ಟವಾದ ಸಕಲ ಸೌಭಾಗ್ಯವನ್ನು ಈಶ್ವರನಿಗರ್ಪಿಸಿ ಅವನನ್ನು 
ಸಂತೋಷಗೊಳಿಸಿದ್ದನು. ಜಗತ್ತನ್ನು ( ರಾಜ್ಯವನ್ನು ) ಸಂರಕ್ಷಿಸುವುದರಲ್ಲಿ ಪ್ರಸಿದ್ದನು; 
ಪೂಜ್ಯವಾದ ಚರಿತ್ರೆಯುಳ್ಳವನು ; ಶತ್ರುಗಳ ಅಹಂಕಾರವೆಂಬ ಸರ್ಪಕ್ಕೆ ಗರುಡನು ; 
ಯುದ್ಧದಲ್ಲಿ ಜಯಶೀಲನು ; ಪರತತ್ತ್ವವಿಚಾರ ವಿದ್ಯೆಯಲ್ಲಿ ಕುಶಲನು - ಎನಿಸಿದ್ದನು. 
೪೫ . ಆ ಮಹಾರಾಜನ ಶ್ರೇಷ್ಠ ಪರಾಕ್ರಮವೆಂಬ ನೂತನ ಸರಕಾಂತಿಯ ಮುಂದೆ 
ಸತ್ಯನು ಮಿಂಚುಹುಳುವಿದ್ದ ಹಾಗೆ ಶೋಭಿಸುತ್ತಿತ್ತು ; ಹಾಗಲ್ಲದಿದ್ದರೆ, ಆ ಸೂರ 
ಮಂಡಲವು ಖದ್ಯೋತ' ಎಂದರೆ ಮಿಂಚಿನಹುಳು ಎಂಬ ಹೆಸರನ್ನು ಹೊಂದುತ್ತಿತ್ತೇ ? 
(ಖದ್ಯೋತ- ಮಿಂಚುಹುಳು ; ಅಂತರಿಕ್ಷದ ಪ್ರಕಾಶ ; ಸೂರ) ೪೬ . ಶ್ರೇಷ್ಟವಾದ 
ಶೃಂಗಾರ ವಿಲಾಸವನ್ನು ಧರಿಸಿದವಳೂ , ವಿದ್ಯೆಯೆಂಬ ತೆರೆಗಳ ಮಾಲೆಯಿಂದ ಕೂಡಿದ 
ನದಿಯಾದವಳೂ , ಸಾಹಿತ್ಯರಸಗಳನ್ನು ಪ್ರಕಾಶಪಡಿಸುವವಳೂ (ಕಾವ್ಯರಸಾಸ್ವಾದನ 


೧೨೪ 


ಬಸವರಾಜ ವಿಜಯಂ 


ಹಿನಿ ಸೌಶೀಲ್ಯಪಥಪ್ರಚಾರಿಣಿ ಮಹಾಸೌಂದರ್ಯಮಾಧುರ್ಯವೋ 
ಹಿನಿ ತದ್ರೂಭುಜಧರ್ಮಗೇಹಿನಿ ಸದಾಕಲ್ಯಾಣಿ ಕಣೋಪ್ಪಿದಳ 
ಆ ಕಾಂತೆಯೊಡನೆ ಕಂತುಕ 
ಲಾಕೌಶಲಸುಖಮನೊಂದುತುಂ ಮೆಆದಿರ್ದಂ 
ಭೂಕಾಂತಂ ತನಗೊದವಿದ 
ನೇಕ ಸುಖಾನೀಕಮಂ ಶಿವಂಗರ್ಪಿಸುತುಂ 


ಆವಾವ ಕೇಳಿಯೋಳೆ ನಿಜ 
ಭಾವಂ ಭವಹರನನ ಬಿಡದಿರ್ಪುದಂ 
ಭೂವರನ ಬಿನದವೆಲ್ಲವು 
ಮಾವರನಡಿದಳಿರ ಪೂಜೆಯೆನೆ ಸಂದಿರ್ಕುಂ 
ಎರವಿಲ್ಲದ ಪೊರೆಯಿಲ್ಲದ 
ನಿರುಪಮ ನಿಜಭಕ್ತಿಯೊಲವನೀಕ್ಷಿಸುತಭವಂ 
ನರನಾಥನ ತನುಜೀವನ 
ಕರಣಂಗಳೊಳೊಲ್ಲು ಬೆರಸಿ ಬೆಚ್ಚಂತಿರ್ಪಂ 

- ರ್೪ 
ವ ! ಆ ರಾಜೇಂದ್ರನೊರ್ಮೆ ನಿಜಮನೋರಮೆಯೊಡನೆ ಮಣಿಮಯ ಪ್ರಾಸಾದದ 
ಮೇಲೆಲೆಯ ಕನಕಪರ್ಯಂಕ ಕಮಳಧವಳಿಶಯಾತಳದೊಳ್ಳಾಡಿಯಿಂ ಕುಳ್ಳಿರ್ದು ಬಿತ್ತರಂ ವಿಗೆ 
ನೆತ್ತಮನಾಡುತ್ತುಮಿರ್ದು 


ಪರಿಣತಮತಿಯಾಗಿಯೂ ), ಶೋಭಿಸುವ ಕಾರುಣ್ಯವೆಂಬ ಸೌಭಾಗ್ಯದ ಪ್ರವಾಹ 
ರೂಪಳೂ , ಸುಶೀಲದ ಮಾರ್ಗದಲ್ಲಿ ನಡೆಯುವವಳೂ , ವಿಶೇಷ ಸೌಂದಯ್ಯ ಮನೋ 
ಹರತೆಗಳಿಂದ ಪ್ರೀತಿಯನ್ನುಂಟುಮಾಡುವವಳೂ , ಸದಾ ಕಲ್ಯಾಣ ಸ್ವರೂಪಿಣಿಯ 
ಆದ ಆ ರಾಜನ ಧರ್ಮಪತ್ನಿಯು ಕಂಗೊಳಿಸುತ್ತಿದ್ದಳು. ೪೭. ಇಂಥ ಹೆಂಡತಿ 
ಯೊಡನೆ ರಾಜನು ಮದನವಿದ್ಯಾ ಪ್ರೌಢಿಮೆಯಿಂದುಂಟಾದ ಸೌಖ್ಯವನ್ನು ಪಡೆಯುತ್ತ , 
ತನಗೊದಗಿದ ಸಕಲಸೌಖ್ಯ ಸಮೂಹವನ್ನು ಶಿವನಿಗೆ ಅರ್ಪಿಸುತ್ತ ಮೆರೆಯುತ್ತಿದ್ದನು. 
೪೮. ಯಾವು ಯಾವುದು ಅವನ ಕೇಳಿಯೋ ಅದರಲ್ಲಿ ಅವನ ಮನಸ್ಸು ತಪ್ಪದೆ 
ಶಿವನನ್ನು ಆಶ್ರಯಿಸಿ ಇದ್ದುದರಿಂದ ಆ ರಾಜನ ಸಮಸ್ತ ವಿನೋದವೂ , ಪಾರ್ವತೀ 
ಪತಿಯ ಚಿಗುರಿನಂತಿರುವ ಪಾದಪೂಜೆಯೆನ್ನುವಂತೆ ಸಂದಾಯವಾಗುತ್ತಿತ್ತು . ೪೯ . 
ಶಿವನು ಭೇದವಿಲ್ಲದ, ನಿರಾಧಾರವಾದ , ಉಪಮಾತೀತವಾದ, ತನ್ನ ವಿಷಯಕವಾದ 
ಈ ಪಾಲಗುರ್ಜರ ರಾಜನ ಭಕ್ತಿಯನ್ನು ನೋಡಿ, ಅವನ ದೇಹ, ಜೀವ, ಇಂದ್ರಿಯ 
ಗಳಲ್ಲೆಲ್ಲ ಬೆರಸಿ ಬೆಸುಗೆಗೊಂಡಂತೆ ಇದ್ದನು. ವ|| ( ಇಂತಿರುವ) ಆ ರಾಜಶ್ರೇಷ್ಠನು 
ಒಮ್ಮೆ ತನ್ನ ಹೆಂಡತಿಯೊಡನೆ, ತಮ್ಮ ರತ್ನಖಚಿತವಾದ ಮೇಲುಪ್ಪರಿಗೆ ಮನೆಯ 
ಮಹಡಿಮೇಲಿರುವ ಸುವರ್ಣನಿರ್ಮಿತ ಮಂಚದ ತಾವರೆಯಂತೆ ಶುಭ್ರವಾದ ಹಾಸಿಗೆಯ 
ಮೇಲೆ ವಿಲಾಸದಿಂದ ಕುಳಿತುಕೊಂಡು ಲೀಲಾಜಾಲವಾಗಿ ಪಗಡೆಯಾಟವನ್ನು ಆಡು 


05 


ಏಕೋನತ್ರಿಂಶಾಶ್ವಾಸಂ 


ಹೃದಯಸರೋಜದೊಳೊಪ್ಪುವ 
ಮದನಾರಿಯ ಮಕುಟದಗ್ನದೆಳೆವೆಆಗದಿರು 

ದುದೆಂಬ ಬಗೆಯನೊದವಿಗೆ 
ರದನದ್ಯುತಿ ಪಾಲಗೂರ್ಜರು ನಸುನಕ್ಕಂ 


20 


ಅರಸನ ದರಹಸನಾನನ 
ಸರಸಿಜಮಂ ಕಂಡು ನಾಲ್ಕು ದೆಸೆಯಂ ನೋಡು 
ತರಸಿ ಪರರಾರುಮಿಲ್ಲಿ 
ರ್ವರೆಯಾವಿರ್ದಲ್ಲಿ ನಗೆಗೆ ಕಾರಣವೇನೋ 


ಇದಕೆ ನೆವವೊಂದುವಿಲ್ಲಿ 
ಪದದೊಳಿವಂಗೇಕೆ ಬಂದುದೀ ನಗೆಯೇನುತುಂ 
ಸುದತಿ ನಸುಲಜ್ಜೆ ಮನದೊಳ 
ಗೊದವಿರೆ ಸಂಶಯರಸಕ್ಕೆ ಭಾಜನವಾದಳ 


೬ 


ವಂ ಅಂತು ಲಜ್ಞಾನತಾನನೆ ನೆದಾಟವನುಳಿದು ನೆತ್ತವಲಗೆಯ ಮೇಲೆ ಪಾಸಂಗಿಗಳ 
ನೋಯ್ಯನಿರಿಸಿ 


ನೆದಾಟವನಾಡುತಿರ್ದನಿಮಿತ್ತ ಹಾಸ್ಯಮಿದೇಕೆ ಮ 
ಚೈತ್ರವಲ್ಲಭ ನಿನ್ನ ವಕ್ರದೊಳುದದಕಂದಮಂ 
ಬಿತ್ತರಂ ಮಿಗೆ ಪೇಳು ಮನ್ಮನಕಾದ ಸಂದೆಗಮಂ ಮಹೀ 
ಮತ್ಯಕಾಶಿನಿಯಾನ್ಮ ನೀಂ ಪಜದಿಕ್ಕವೇಳುದು ಚೆಚ್ಚರಂ 


ತಿದ್ದನು. ೫೦ . ಆಗ ( ತನ್ನ ) ಹಲ್ಲಿನ ಕಾಂತಿಯು ತನ್ನ ಹೃದಯವೆಂಬ ಸರೋವರ 
ದಲ್ಲಿ ಒಪ್ಪುವ ಪರಮೇಶ್ವರನ ಮಕುಟದ ತುದಿಯಲ್ಲಿರುವ ಬಾಲಚಂದ್ರನ ಕಾಂತಿಯು 
ಹೊರಹೊಮ್ಮಿತೋ ಎಂಬ ರೀತಿಯನ್ನುಂಟುಮಾಡುತ್ತ ಆ ಪಾಲಗುರ್ಜರ ರಾಜನು 
ನಕ್ಕನು. ೫೧. ಆಗ ರಾಣಿಯು ಮಹಾರಾಜನ ಮುಗುಳು ನಗೆಯಿಂದ ಕೂಡಿದ 
ಮುಖಕಮಲವನ್ನು ಕಂಡು, ನಾಲ್ಕು ದಿಕ್ಕುಗಳನ್ನೂ ನೋಡುತ್ತ , “ ಮತ್ಯಾರೂ ಇಲ್ಲದೆ 
ನಾವಿಬ್ಬರೇ ಇರುವ ಸ್ಥಳದಲ್ಲಿ ನಗೆಗೆ ಕಾರಣವೇನು ?' ೫೨. ಯಾವ ಒಂದು ನೆಪವೂ 
ಇಲ್ಲದೆ ಇರುವ ಈ ಸ್ಥಳದಲ್ಲಿ ಇವನಿಗೆ ನಗೆ ಏಕೆ ಬಂತು ? ಎನ್ನುತ್ತ ಆ ಸುಂದರಿಯು 
ಮನಸ್ಸಿನಲ್ಲಿ ಸ್ವಲ್ಪ ನಾಚಿದವಳಾಗಿ, ಸಂದೇಹವೆಂಬ ನೀರಿಗೆ ಆಶ್ರಯವಾದ ಪಾತ್ರೆಯಂತಾ 
ದಳು . ವ|| ಹಾಗೆ ಲಜ್ಜೆಯಿಂದ ಬಾಗಿದ ತಲೆಯುಳ್ಳವಳಾಗಿ, ಪಗಡೆಯಾಟವನ್ನು 
ಬಿಟ್ಟು ಪಗಡೆಯಾಡುವ ಹಲಗೆಯ ಮೇಲೆ ಹಾಸಿನ ಚೀಲಗಳನ್ನು ನಿಧಾನವಾಗಿ 
ಇಟ್ಟು - ೫೩ . 'ಭೂಕಾಂತೆಯ ಪತಿಯಾದ ನನ್ನ ಮನೋವಲ್ಲಭನೇ , ಪಗಡೆಯಾಟ 
ವನ್ನು ಆಡುವ ನಿನ್ನ ಮುಖದಲ್ಲಿ ನಿಮಿತ್ತವಿಲ್ಲದೆ ನಗೆಯೇಕೆ ಉಂಟಾಯಿತು ? ಇದರ 
ಕಾರಣವನ್ನು ತಿಳಿಸಿ ನನ್ನ ಮನಸ್ಸಿನಲ್ಲುಂಟಾದ ಸಂಶಯವನ್ನು ಶೀಘ್ರವಾಗಿ ಪರಿಹಾರ 


೧೨೬ ) 


ಬಸವರಾಜ ವಿಜಯಂ 


ಅಣುಮಾತ್ರಂ ಬಹಿರಂತರರ್ಪಣವಿಧಾನಂ ಜಾಯಿತೆಂದೆಂಬ ಬಿ 
ನೃಣದಿಂದಾದುದೊ ನೆದಾಟವಿದಯುಕ್ತಂ ಶಂಭುಭಕ್ತರ್ಗೆ ಲ 
ಕ್ಷಣಮಲೈಂಬುದುಂದೆ ಪೊಣಿದು ಮೇಣೆನ್ನೊಳಮಂತರ್ಗನೋ 
ರಣದಿಂ ಕಂಡದುಂದೆ ಸಂಜನಿಸಿತೋ ಹಾಸ್ಯಂ ತ್ವದೀಯಾಸ್ಯದೊಳ್ 
ಮೊಲೆಗಳ ಮೇಲುಸರಿಸಿತೆಂಬುದಂದೊಗೆದ ಸಾರ ಮಂ 
ಜುಲಸರಸೋಕ್ತಿಯೊಂದಿನಿತು ತಪ್ಪಿದೊಡುದ್ಭವಿಸಿ ಸಾರಿಯಂ 
ನಲಿದಿಡುವಂದು ಪಲ್ಲಟಿಸೆ ಪುಟ್ಟಿದುದೋ ಪೊಸಗೆಲ್ಲಮಾಂಪೆನೀ 
ಲಲನೆಯೊಳೆಂಬ ಸಂಭ್ರಮದಿನದುದೊ ನಗೆ ನಿನ್ನ ವಕ್ರದೊಳ್ 


೫೫ 


ಒಂದುಂಪಲಗೆಯನಾದೊಡ 
ಮಿಂದೀ ವಧು ಗೆಲ್ಲುದಿಲ್ಲವೆಂಬುದಱಂದೇ 
ಇಂದು ರಾತ್ರಿರತಿಯೊಳಾ 
ನೆಂದುದು ನೆನಪಾಗೆ ನಿನಗೆ ನಗೆಯೊದವಿದುದೋ 


ಸ್ಮರಮೊಹಮೀಗಳೊಗೆದೊಂ 
ದಿರೆ ದರಹಾಸಂ ಪೊದಳು ದೊ ಮಜಬೇಡೋ 
ಸರಿಸದೆ ಪೇಳೆನ್ನೊ 
ಧ್ವರ ನಿನಗೆನ್ನಾಣೆ ನಿಜಮನೆನೆ ಕೇಳ ರಸಂ 


೫೭ 


ಗೊಳಿಸು.' ೫೪. ' ನಿನ್ನ ಮುಖದಲ್ಲುಂಟಾದ ನಗುವು ಬಾಹ್ಯಾಭ್ಯಂತರದ ಪೂಜಾ 
ರೀತಿಯು ಸ್ವಲ್ಪ ತಪ್ಪಿತೆಂಬ ಬಿನ್ನಾಣದಿಂದ ಆಯಿತೋ ? ಅಥವಾ ಈ ನೆತ್ತ ದಾಟವು 
ಶಿವಭಕ್ತರಾದವರಿಗೆ ಸಲ್ಲದ ಲಕ್ಷಣವೆಂಬ ಕಾರಣದಿಂದ ಉಂಟಾಯಿತೋ ? ನನ್ನಲ್ಲಿ 
ಏನಾದರೂ ಎಗ್ಗ ತನವನ್ನು ಕಂಡ ಕಾರಣದಿಂದ ಉಂಟಾಯಿತೋ ?' ೫೫, 
“( ಹೇಕಾಂತನೇ ), ನಿನ್ನ ಮುಖದಲ್ಲಿ ನಗೆಯು - ( ನನ್ನ ) ಮೊಲೆಗಳ ಮೇಲಿನ ಸೆರಗು 
ಜಾರಿದ ಕಾರಣದಿಂದ ಉಂಟಾಯಿತೋ ? ಸಾರತರ ಮನೋಹರ ಮಾತುಗಳಲ್ಲಿ ಸ್ವಲ್ಪ 
ತಪ್ಪಾದ ಕಾರಣದಿಂದ ಉದ್ಭವಿಸಿತೋ ? ಸಾರಿಯಮೇಲೆ ಪಗಡೆಯ ಕಾಯನ್ನು 
ನಲಿದು ಇಡುವಾಗ ಸ್ವಲ್ಪ ಪಲ್ಲಟಗೊಂಡ ಕಾರಣದಿಂದ ಉತ್ಪನ್ನವಾಯಿತೋ ? ಈ 
ಲಲನೆಯೊಡನೆ ಹೊಸದಾದ ಗೆಲುವನ್ನು ಹೊಂದುತ್ತೇನೆಂಬ ಸಂಭ್ರಮದಿಂದ ) 
ಉಂಟಾಯಿತೋ ? ' ೫೬ . ' ಈ ದಿನದ ( ಪಗಡೆಯಾಟದಲ್ಲಿ) ಈ ಸ್ತ್ರೀಯು ಒಂದು 
ಹಲಗೆಯನ್ನಾದರೂ ಗೆಲ್ಲಲಿಲ್ಲವೆಂಬುದರಿಂದ ಹುಟ್ಟಿತೋ ? ನಿನ್ನೆ ರಾತ್ರಿಯ ಸುರತ | 
ಸಮಯದಲ್ಲಿ ನಾನಾಡಿದ ಮಾತನ್ನು ನೆನಸಿಕೊಂಡ ಕಾರಣದಿಂದ ನಿನಗೆ ನಗೆಯೇನಾದರೂ 
ಬಂದಿತೋ ? ' ೫೭ . ' ಈಗ ಮನ್ಮಥನಿಂದುಂಟಾದ ಅನುರಾಗವನ್ನೇನಾದರೂ 
ಹೊಂದಿಸಲು ಮಂದಹಾಸವು ಹೊರಹೊಮ್ಮಿತೋ ? ವಂಚಿಸಬೇಡ ; ಸಂಕೋಚ| 
ವಿಲ್ಲದೆ - ನನ್ನ ಶ್ರೇಷ್ಠ ಪತಿಯೇ , ನನ್ನಲ್ಲಿ ನಿಜವನ್ನು ಹೇಳು ; ನಿನಗೆ ನನ್ನ ಆಣೆ” ; 


೧೨೬ 


ಏಕೋನತ್ರಿಂಶಾಶ್ವಾಸಂ 


ಮಗುಳೆ ನಸುನಗುತೆ ಕೇಳೆಲೆ 
ಮೃಗನೇತ್ರೆಯೆನುತ್ತೆ ನೆಮ್ಮದಾಟವನುಳಿದಾ 
ನಗೆ ನೆಗಳ ಕಾರಣಮನಾ 
ಜಗತೀಪತಿಯೊಲ್ಲು ಪೇಳಲುತನಾದಂ 


-- 


- 


. 


.. 


೫೮ 


ವಂ ಅಂತು ಪೇಳಲುಪಕ್ರಮಿಸಿ 


ಭಾಮಿನಿ ಕೇಳ್ಯಾರಾಷ್ಟ್ರದ 
ಸೋಮೇಶನ ಭಕ್ತನಿರ್ಪನೊಹಿಲನವನು 
ದಾಮಚರಿತ್ರಮನೊರೆವೊಡೆ 
ಕಾಮಾಂತಕನಾದೊಡಂ ಪೆಚಿಂ ನೆರೆದವನೇ 


೫೯ 


ಹರನ ನಿರೂಪದಿನಿಳೆಗವ 
ತರಿಸಿದ ಮಹಿಮಾಂಕನವಳಗುಣಮಣಿಭರಣಂ 
ಕರುಣಾನಿಧಿ ಸೌರಾಷ್ಟ್ರದ 
ಪುರಪತಿಯಂಸೋಮನಾಥನಂ ಕಂಡನವಂತಿಲ್ಲ. 


೬೦ 


ತೊರೆದಾನಂದಾಶ್ರುಜಲಂ 
ಸುರಿವುತ್ತಿರೆ ನಿಮಿರೆ ಗದ್ದದ ಪುಳಕಮದು. 
ಬೃರಿಸೆ ತನು ಬೆಮರೆ ಸಾತ್ವಿಕ 
ವರಭಕ್ತಿಯೊಳೀಶನಡಿಯನವನರ್ಚಿಸಿದಂ 


ಎನ್ನಲು ಅರಸನು ಕೇಳಿ - ೫೮. ಆ ರಾಜನು ಪ್ರೀತಿಯಿಂದ ಪುನಃ ನಸುನಗುತ್ತ “ ಎಲೈ 
ಮೃಗನೇತ್ರೆಯೇ ಕೇಳು' : ಎನ್ನುತ್ತ ಪಗಡೆಯಾಟವನ್ನು ಬಿಟ್ಟು ತನಗೆ ನಗೆಯುಂಟಾದ | 
ಕಾರಣವನ್ನು ಹೇಳಲುದ್ಯುಕ್ತನಾದನು . ವ|| ಆ ರೀತಿ ಹೇಳಲು ಪ್ರಾರಂಭಿಸಿ | 
ಓಹಿಲಯ್ಯನ ಕಥೆ ೫೯ . ' ಸುಂದರೀ , ಕೇಳು, ಸೌರಾಷ್ಟ್ರದೇಶದಲ್ಲಿ ಸೋಮೇಶ್ವರನ 
ಭಕ್ತನಾದ ಓಹಿಲಯ್ಯನೆಂಬಾತನಿದ್ದಾನೆ. ಅವನ ಉದ್ದಾಮವಾದ ಚರಿತ್ರೆಯನ್ನು 
ಹೇಳುವುದಕ್ಕೆ ಶಿವನಾದರೂ ಕೂಡ ಇನ್ನೊಬ್ಬನು ಹೇಳಲು ಸಮರ್ಥನಾದಾನೇ ? 
೬೦ -೬೧. ಪರಮೇಶ್ವರನ ಅಪ್ಪಣೆಯಿಂದ ಭೂಮಿಯಲ್ಲಿ ಅವತಾರ ಮಾಡಿದ, ಆ 
ಮಹಿಮೆಯೇ ಗುರುತಾಗಿ ಉಳ್ಳವನೂ ,ಶ್ರೇಷ್ಠವಾದ ಗುಣಗಳೆಂಬ ರತ್ನಗಳ ಆಭರಣ 
ವುಳ್ಳವನೂ , ಕರುಣ ನಿಧಿಯೂ ಆದ ಅವನು ಆ ಸೌರಾಷ್ಟ್ರ ಪುರಾಧಿಪತಿಯಾದ 
ಸೋಮನಾಥನನ್ನು ಕಂಡು, ಆನಂದ ಬಾಷ್ಪಗಳನ್ನು ಸುರಿಸುತ್ತಿರಲು , ಗದ್ಯದಧ್ವನಿ , 
ರೋಮಾಂಚನಗಳು ಉಂಟಾಗುತ್ತಿರಲು , ತನುವು ಬೆವರಲು - ಹೀಗೆ ಸಾತ್ವಿಕ ಭಕ್ತಿಯಿಂದ 


ಬಸವರಾಜ ವಿಜಯಂ 


ವಿಳಸದ್ಗತಿವಿಭೂಷಿತಂ ವಿಪುಳರುದ್ರಾಕ್ಷಾನ್ವಿತಂ ಗಾಂಗಮಂ 
ಗಳಶೀತಾಂಬು ಸಹಸ್ರಕುಂಭದಭಿಷೇಕಂಗೆಟ್ಟ ವಿಚ್ಚಿನ್ನಕೊ 
ಮಳ ಬಿಲ್ವಿದಳಮು ಸಮರ್ಪಿಸಿ ಯಥೇಷ್ಟಂ ತನ್ನ ತೂಕಕ್ಕಮ 
ರ್ಗಳಮಂ ಗುರ್ಗುಳಮಂ ಪೊದಳನಲಗೊಳ್ತಾನಿಟ್ಟು ತದ್ರೂಪಮಂ 


ಬೀಸುತ್ತುಂ ಮಂಗಳಪನ್ನುರಿತವಿಮಳದೀಪಾರ್ಪಣಂಗೆಯು ವಿಶ್ವಾ 
ವಾಸಂಗಾನಂದದಿಂ ಷಡ್ರಸಯುತಶುಚಿಭಕ್ಷಾದಿ ನೈವೇದ್ಯಮಂ ವಿ 
ಶ್ಯಾಸಂ ಕೆಯ್ದ ಮಾಡುತ್ತೆಳಸಿ ಬಳಸಿ ಪುಷ್ಪಾಳಿಯಂ ಸೂಸಿ ಪೂರ್ಣ 
ಲಾಸಂ ಕೊಂಡಾಡಿ ಪಾಡುತ್ತೆಅಗಿ ಮಗುಳೆ ಕುಂಬಿಕ್ಕುತುಂ ಭಕ್ತಿಯಿಂದ 


ಶ್ರೀಮದಮರಾಮರೇಂದ್ರಪಿ 
ತಾಮಹತಾಮರಸನಯನಪೂಜಿತಪದ ಮಾ 
ಯಾಮಯಹರ ಖಲಕದಳೀ 
ಸಾಮಜ ಸೊಮೇಶಲಿಂಗ ಜಯ ಭವಭಂಗಾ 


೬೪ 


ವರವರದ ಶರದಮಳಹಿಮ 
ಕರಕರಧವಳಾಂಗ ಪುಂಗವಧ್ವಜ ಭುಜಗಾ 


ಈಶ್ವರನ ಪಾದಗಳ ಅರ್ಚನೆ ಮಾಡಿದನು . ೬೨ - ೬೩ - ೬೪ , ಪ್ರಕಾಶಮಾನವಾದ 
ವಿಭೂತಿಯಿಂದ ಅಲಂಕಾರಗೊಂಡು, ವಿಪುಲರುದ್ರಾಕ್ಷಗಳನ್ನು ಧರಿಸಿ ಅವನು ಸಹಸ್ರ 
ಸಂಖ್ಯೆಯ ಗಂಗಾನದೀ ಶೀತಲ ಜಲದಿಂದ (ಶಿವನಿಗೆ ಅಭಿಷೇಕಮಾಡಿ, ಪೂರ್ಣದಳ 
ಗಳುಳ್ಳ ಬಿಲ್ವಪತ್ರೆಯನ್ನು ಸಮರ್ಪಿಸಿ, ತನ್ನ ತೂಕಕ್ಕೆ ಸಮಾನ ಶ್ರೇಷ್ಟವಾದ ಗುಗ್ಗುಳ 
ವನ್ನು ಶೋಭಿಸುವ ಬೆಂಕಿಗೆ ಹಾಕಿ ಆ ಧೂಪವನ್ನು ( ಶಿವನಿಗೆ) ಬೀಸುತ್ತ ಶುಭಕರವಾಗಿ 
ಪ್ರಕಾಶಿಸುವ ನಿರ್ಮಲದೀಪವನ್ನು ಸಮರ್ಪಿಸಿ, ವಿಶ್ವಾವಾಸನಾದ ಪರಮೇಶ್ವರನಿಗೆ 
ಮಿತಿಮೀರಿದ ವಿಶ್ವಾಸದಿಂದ ಷಡ್ರಸೋಪೇತವಾದ ಪರಿಶುದ್ಧ ಭಕ್ಷ ಭೋಜ್ಯಾದಿ 
ಗಳನ್ನು ನೈವೇದ್ಯ ಮಾಡಿ, ಸಂತೋಷದಿಂದ ಕೂಡಿ ಪ್ರದಕ್ಷಿಣೆಮಾಡಿ , ಪುಷ್ಪಸಮೂಹ 
ವನ್ನೆರಚಿ, ಪೂರ್ಣೋತ್ಸಾಹದಿಂದ ಕೊಂಡಾಡಿ, ಹಾಡಿ , ನಮಸ್ಕರಿಸಿ ಪುನಃ ಭಕ್ತಿಯಿಂದ 
ನಮಸ್ಕರಿಸುತ್ತ , ಮಂಗಳಕರರಾದ ದೇವತೆಗಳು , ದೇವೇಂದ್ರ , ಬ್ರಹ್ಮ , ವಿಷ್ಣು ಇವರು 
ಗಳಿಂದ ಅರ್ಚಿಸಲ್ಪಟ್ಟ ಚರಣವುಳ್ಳ , ಮಾಯೆಯೆಂಬ ರೋಗವನ್ನು ನಾಶಮಾಡುವ , 
ನೀಚರೆಂಬ ಬಾಳೆಯ ಮರಕ್ಕೆ ಆನೆಯಂತಿರುವ, ಜನನಮರಣಾತ್ಮಕವಾದ ಸಂಸಾರವನ್ನು 
ನಾಶಮಾಡುವ ಸೋಮೇಶ್ವರಲಿಂಗನಿಗೆ ಜಯ . ೬೫. ಶ್ರೇಷ್ಟವಾದ ವರವನ್ನು 
ಕೊಡುವ, ಶರತ್ಕಾಲದ ನಿರ್ಮಲವಾದ ಚಂದ್ರನ ಕಿರಣಗಳೋಪಾದಿಯಲ್ಲಿ ಶುಭ್ರವಾದ 


1 ಮ ( ಮು ) 


ಏಕೋನಪ್ರಿಂಶಾಶ್ವಾಸಂ 


ಭರಣ ರಣಧೀರ ಧೀರೋ 
ತರನುತಸೋಮೇಶಲಿಂಗ ಜಯ ಭವಭಂಗಾ 


ಕುಖಲಾರ್ದನ ಮಖಮರ್ದನ 
ಸುಖವರ್ಧನ ಭವ್ಯಭಕ್ತಭಾವಿತಬರ್ಹಿ 
ರ್ಮುಖ ಭಾಸ್ವರ ನಿಖಿಲೇಶ್ವರ 
ಶಿಖಿಧರ ಸೋಮೇಶಲಿಂಗ ಜಯ ಭವಭಂಗಾ 


ದಂಡಧರದರ್ಪಖಂಡನ 
ಪಂಡಿತಹೃತ್ಪುಂಡರೀಕಮಾರ್ತಾಂಡ ಮಹ 
ದಂಡಫಣಿರಾಜಕುಂಡಲ 
ಮಂಡಿತ ಸೋಮೇಶಲಿಂಗ ಜಯ ಭವಭಂಗಾ 


ಕರಿರಾಣ್ಮುಖವರಷಣ್ಮುಖ 
ದರಹಸನಮುಖಾವಲೋಕನೋತ್ಸುಕ ವಿಸರ 
ದರಳಾಶನ ಪುರಶಾಸನ 
ಪರತರಸೋಮೇಶಲಿಂಗ ಜಯ ಭವಭಂಗಾ 


ವರಮಂದರಗಿರಿಕಂದರ 
ಚರ ಚಾರಣವಿನುತಚರಣ ರಣಧೀರ ಮಹಾ 


ಶರೀರವುಳ್ಳ , ವೃಷಭನನ್ನು ಧ್ವಜದಲ್ಲಿ ಉಳ್ಳ , ಹಾವುಗಳ ತೊಡಿಗೆಯುಳ್ಳ , ರಣದಲ್ಲಿ 
ಧೀರನಾದ, ಧೀರರಾದವರ ಸಮೂಹದಿಂದ ಹೊಗಳಿಸಿಕೊಳ್ಳಲ್ಪಡುವ ಭವಭಂಗನಾದ 
ಸೋಮೇಶ್ವರಲಿಂಗನೇ , ಜಯ . ೬೬ . ಅತ್ಯಂತ ದುಷ್ಟರನ್ನು ಮರ್ದನಗೊಳಿಸಿದ, 
ದಕ್ಷಯಜ್ಞವನ್ನು ನಾಶಗೊಳಿಸಿದ, ಸೌಖ್ಯವನ್ನು ವರ್ಧನೆಗೊಳಿಸುವ , ಸದ್ಭಕ್ತರಿಂದ 
ಧ್ಯಾನಿಸಲ್ಪಡುವ, ದೇವತೆಗಳಲ್ಲೆಲ್ಲಾ ಪ್ರಕಾಶಮಾನವಾದ, ಸಮಸ್ತಕ್ಕೂ ಒಡೆಯನಾದ 
ಅಗ್ನಿಯನ್ನು ಧರಿಸಿರುವ ಸೋಮೇಶ್ವರಲಿಂಗನೇ ಜಯ . ೬೭ . ಯಮಧರ್ಮನ 
ಗರ್ವವನ್ನು ನಾಶಮಾಡುವುದರಲ್ಲಿ ನಿಪುಣರಾದ (ಸದ್ಭಕ್ತರ) ಹೃದಯವೆಂಬ ಬೆಳ್ಳಾವರೆಗೆ 
ಸೂಯ್ಯನಂತಿರುವ, ಅತ್ಯಂತ ದೊಡ್ಡವನೆನಿಸಿದ ಆದಿಶೇಷನನ್ನು ಕರ್ಣಕುಂಡಲವನ್ನಾಗಿ 
ಮಾಡಿ ಧರಿಸಿಕೊಂಡಿರುವ, ಭವಭಂಗನಾದ ಸೋಮೇಶ್ವರಲಿಂಗನೇ ಜಯ . ೬೮. 
ವಿಘ್ನಶ್ವರ , ಶ್ರೇಷ್ಠ ಷಣ್ಮುಖ ಇವರುಗಳ ಮುಗುಳು ನಗೆಯಿಂದಕೂಡಿದ ಮುಖ 
ವನ್ನು ನೋಡುವುದರಲ್ಲಿ ಕುತೂಹಲವುಳ್ಳ , ವಿಸ್ತಾರವಾದ ಕಾಲಕೂಟವೆಂಬ ವಿಷವನ್ನು 
ಆಹಾರವಾಗಿ ಉಳ್ಳ , ತ್ರಿಪುರ ಸಂಹಾರ ಮಾಡಿದ ಭವಭಂಗನಾದಸೋಮೇಶ್ವರಲಿಂಗನೇ 
ಜಯ , ೬೯ . ಶ್ರೇಷ್ಟವಾದ ಮಂದರಪರ್ವತದ ಕಂದರಗಳಲ್ಲಿ ಚರಿಸುವವನೂ , ಚಾರಣ 
ರೆಂಬ ದೇವಯೋಗಿ ವಿಶೇಷದಿಂದ ಸ್ತೋತ್ರಮಾಡಿಸಿಕೊಳ್ಳವ ಪಾದವುಳ್ಳವನೂ , 

9 # 


೧೩೦ 


ಬಸವರಾಜ ವಿಜಯಂ 


ಸುರಭಂಜನ ಸುರರಂಜನ ! 
ಕರ ವರ ಸೋಮೇಶಲಿಂಗ ಜಯ ಭವಭಂಗಾ 


ಸಿತಕರ ಶತಕರ ಹುತವಹ 
ನುತ ನಯನತ್ರಯವಿರಾಜಿತಾನನ ಸುವನ 
ಸ್ವತಿನತಸದವಳಪದತಳ 
ಶತದಳ ಸೋಮೇಶಲಿಂಗ ಜಯ ಭವಭಂಗಾ 
ಕಂದರಶಿತಿಕಂಧರ ವಿಧಿ 
ಕಂಧರಕರ ಬಂಧರಹಿತ ಬಂಧುರಗುಣ ಸಂ 
ಬಂಧ ನೃತಸಿಂಧು ಸಂಸ್ಕೃತ 
ಸಿಂಧುರ ಸೋಮೇಶಲಿಂಗ ಜಯ ಭವಭಂಗಾ 

ವ|| ಎಂದಮಂದಾನಂದದಿಂ ಕೀರ್ತಿಸಿ ಪೊಡಮಟ್ಟು ಕಡುನೇಹದಿನೊಹಿಲನಗಲಲಾಟಿದೆ 
ನಿಚ್ಚಮುಂ ತನ್ನ ತೂಕದ ಮಹಿಷಾಕ್ಷಿ ಗುರ್ಗುಳಮಂ ಸಮರ್ಪಿಪ ನೇಮಮುಂ ಕೆಲ್ಗೊಂಡು ಮಹಾ 
ಭಕ್ತಿಯಿಂ ಪೂಜಿಸುತ್ತೀರ್ಪಿನಮಾ ಗುರ್ಗುಳಕ್ಕೆ ನಿಜದ್ರವ್ಯಮೆಲ್ಲರ ಸವೆಯಲೊಡಂ ಧೃತಿಗುಂದದೆ 
ದಕ್ಷಿಣಸಮುದ್ರಪರ್ಯ೦ತಮನಂತದುಪ್ಪಮೃಗವಿಸರ ವಿಹರಣಸ್ಥಾನಂಗಳೆನಿಪ ಘರಾಟವಿಗಳೊಳ 
ಗಲಿರುಳೆನ್ನದೆ ಕಾಯಕ್ಷೇಶಮಂ ಬಗೆಯದೆ ತೊಳಲ್ಲು ಗುರ್ಗುಳಿಗೆವ ತಾಣವನಲ್ಲಲ್ಲಿ ಪರೀಕ್ಷಿಸಿ 


ಯುದ್ಧವೀರರಾದ ರಾಕ್ಷಸರನ್ನು ನಾಶಗೊಳಿಸಿದವನೂ , ದೇವತೆಗಳಿಗೆ ಸಂತೋಷ 
ವನ್ನುಂಟುಮಾಡುವವನೂ ಆದ ಭವಭಂಗನೇ , ಸೋಮೇಶ್ವರಲಿಂಗನೇ ಜಯ . 
೭೦ . ಸೂರ, ಅಗ್ನಿ , ಚಂದ್ರರುಗಳೆಂಬ ಶ್ಲಾಘ್ನವಾದ ಕಣ್ಣುಗಳಿಂದ ಪ್ರಕಾಶಮಾನವಾದ 
ಮುಖವುಳ್ಳ , ದೇವತಾಸಮೂಹದಿಂದ ನಮಸ್ಕರಿಸಲ್ಪಟ್ಟ ಪಾದಕಮಲವುಳ್ಳ , ಭವಭಂಗ 
ನಾದಸೋಮೇಶ್ವರಲಿಂಗನೇ ಜಯ . ೭೧ . ಜಲಸಮೇತವಾದ ಮೇಘದಂತೆ ( ಕಂ + 
ಧರ) ಕಪ್ಪಾದ ಕಂಠವುಳ್ಳ , ಬ್ರಹ್ಮನ ಶಿರಸ್ಸನ್ನು (ಕಪಾಲವಾಗಿ) ಹಿಡಿದಿರುವ, ಮಾಯಾ 
ಪಾಶದಿಂದ ದೂರನಾದ, ಬಂಧುರವಾದ ಸರ್ವಜ್ಞತ್ವ , ಸರ್ವವ್ಯಾಪಕತ್ವ , ಸರ್ವ 
ಕರ್ತೃತ್ವಾದಿ ಗುಣಸಂಬಂದವುಳ್ಳ , ಗಂಗೆಯನ್ನು ಧರಿಸಿರುವ , ಗಜಾಸುರ ನಾಶಕನಾದ, 
ಭವಭಂಗನಾದ ಸೋಮೇಶ್ವರಲಿಂಗನೇ ಜಯ . ವ!! ಹೀಗೆಂದು ಹೆಚ್ಚಾದ ಸಂತೋಷ 
ದಿಂದ ಕೀರ್ತಿಸುತ್ತ ನಮಸ್ಕರಿಸಿ , ಹೊರಹೊರಟು , ಆ ಓಹಿಲನು ಅತ್ಯಂತ ಸ್ನೇಹದಿಂದ 
ಅಗಲಲಾರದೆ ನಿತ್ಯವೂ ತನ್ನ ತೂಕದ 'ಮಹಿಷಾಕ್ಷಿ' ಎಂಬ ಹೆಸರಿನ ಗುಗ್ಗುಳವನ್ನು 
( ಅಥವಾ ಮಹಿಷದ ಕಣ್ಣಿನ ಬಣ್ಣದಂತಿರುವ ಗುಗ್ಗುಳವನ್ನು ) ಸಮರ್ಪಿಸುವನೇಮ 
ವನ್ನು ಹಿಡಿದು, ಮಹಾಭಕ್ತಿಯಿಂದ ಪೂಜಿಸುತ್ತಿರುವಾಗ ಆ ಗುಗ್ಗುಳಕ್ಕಾಗಿ ತಾನು 
ಹೊಂದಿದ್ದ ಐತ್ವರವೆಲ್ಲ ವ್ಯಯವಾಗಿ ಹೋಯಿತು. ಆಗ ಧೈಯ್ಯಗೆಡದೆ, ದಕ್ಷಿಣ 
ಸಮುದ್ರಪರಂತವಾಗಿ ಹರಡಿರುವ ಅನಂತ ಕ್ರೂರಮೃಗ ಸಮೂಹದ ಸಂಚಾರ ಸ್ಥಾನ 
ಗಳಾದ ಘೋರಾರಣ್ಯಗಳಲ್ಲಿ ಹಗಲಿರುಳೆನ್ನದೆ ದೇಹಶ್ರಮವನ್ನು ಲೆಕ್ಕಿಸದೆ ಸಂಕಟ 
ಗೊಂಡು, ಸಂಚಾರಮಾಡುತ್ತ ಗುಗ್ಗುಳ ಸಿಕ್ಕುವ ಸ್ಥಳಗಳನ್ನು ಅಲ್ಲಲ್ಲಿ ಪರೀಕ್ಷಿಸುತ್ತ 


ಏಕೋನಪ್ರಿಂಶಾಶ್ವಾಸಂ 


೧೩೧ 


ತೆಗೆದು ಶೋಧನಂ ಗೆಯೊದವಿಸಿ ತನ್ನ ತೂಕದ ಪರಿಮಿತದ ಪರಿಮಳಿಷ ಗುರ್ಗುಳಮಂ ಕಂಬಿಯೊಳೆ 
ರಡುಂ ಕಡೆಯೊಳರ್ಚಿ ಪೆಗಲೊಳೊತ್ತು ಮಲಯಗಿರಿಗೆ ನಲುಗಂಪನುಗು ಚಂದನದ 
ಸೆಕ್ಕೆಗಳನಾ ಕಂಬಿಯ ಕೆಲಗೆಲದೊಳಳವಡಿಸಿ ಬಿಳಿಯ ವಸ್ತ್ರಮನಿಳಿವಿಟ್ಟು ಮುಸುಂಕಿ ಸುರಭಿಮಯ 
ಮಪ್ಪಖಂಡಿತ ಮೃದುಳ ಬಿಲ್ವಪಲ್ಲವಪ್ರಸರಮುಂ ತಿಳಿದು ಕರಂಡಕಮಂ ತೀವಿ ಕೌುಕುಳೊಳೊಡರ್ಚಿ 
ಮುನ್ನ ಮರ್ಚಿದಾ ಕಂಬಿಯಂ ತಳೆದು ಸರ್ವಜನಂ ಪೊಗಳೆ ಸಡಗರದಿನೇಳ್ಳಂದು ಸೌರಾಷ್ಟ್ರಪತಿಯ 
ಗುಡಿಯಂ ಪೊಕ್ಕು ನೋಡುತ್ತುಮಲ್ಲಿಂ ಮುನ್ನ ಮೆ ಗೌಳತಪಸ್ವಿಗಳೂಂದು ಸುಗಂಧಿತ ಚಂದನದಿನು 
ದ್ವರ್ತನಂಗೆಯು ಬಕ ವಕುಳ ತಿಲಕಚಂಪಕ ಕರವೀರ ಕಲ್ಲಾರ ಕರ್ಣಿಕಾರಾದಿ ಕುಸುಮವಿಸರದಿಂಡೆ 
ದಂಡೆಗಳ ನಳುಂಬಮಲಂಕರಿಸಿ ರಾಜಿಸುತ್ತುಮಿರ್ದಾ 


ಪರಮಶಿವಲಿಂಗಮಂ ಕಂ 
ಡಿರಲಗಿಸಿರ್ದ ಸಕಳ ವಿನಿಯೋಗದರಂ 
ಪರಿಕಿಸದೆ ತನ್ನ ಪೂಜೆಯ 
ವಿರಚಿಪ ಸಡಗರದ ತವಕಮಂ ತಳೆದಾಗಳ್ 


ಕಂಬಿಯನಂಬಿಕಾಧವನ ಮುಂದಿಳುಪು ಸುಗಂಧಿವಾದಿಯಿಂ 
ತುಂಬಿದ ಕುಂಭದಿಂದಭಿಷವಂಗುಡುತುಂ ನವದಿವ್ಯವಸ್ತಮಂ 


ಗುಗ್ಗುಳವನ್ನು ಹುಡುಕಿ ತೆಗೆದು ಶೋಧನಮಾಡಿ ಒದಗಿಸುತ್ತ , ತನ್ನ ತೂಕದಳತೆಯ 
ಪರಿಮಳಭರಿತವಾದ ಗುಗ್ಗುಳವನ್ನು ಅಡ್ಡೆಯಲ್ಲಿ ಎರಡೂ ಕಡೆಗಳಲ್ಲಿ ಹಂಚಿಹಾಕಿ 
ಕೊಂಡು ಹೊತ್ತು , ಮಲಯಪರ್ವತಕ್ಕೆ ಬಂದು ನರುಗುಂಪಿನ ಚಂದನದ ಚೆಕ್ಕೆಗಳನ್ನು 
ಆ ಕಂಬಿಯ ದಂಡೆದಂಡೆಗಳಲ್ಲಿ ಇಟ್ಟುಕೊಂಡು ಬಿಳಿಯ ಬಟ್ಟೆಯನ್ನು ಇಳಿಬಿಟ್ಟು 
ಮುಚ್ಚಿ , ಸುಗಂಧಮಯವಾದ ಅಖಂಡವೂ ಮೃದುವಾದವೂ ಆದ ಬಿಲ್ವ ದಳಗಳನ್ನು 
ಎತ್ತಿಕೊಂಡು, ಹೂಬುಟ್ಟಿಗಳಲ್ಲಿ ತುಂಬಿಕೊಂಡು ಬಗಲಲ್ಲಿ ಸೇರಿಸಿಕೊಂಡು, ಮೊದಲೇ 
ತುಂಬಿದ್ದ ಕಂಬಿಯನ್ನು ಹೊತ್ತುಕೊಂಡು ಕಂಡ ಸಮಸ್ತ ಜನವೂ ಹೊಗಳುತ್ತಿರಲು 
ಸಡಗರದಿಂದ ಬಂದು ಸೌರಾಷ್ಟ್ರ ಸೋಮನಾಥನ ಗುಡಿಯನ್ನು ಪ್ರವೇಶಮಾಡಿ, 
ನೋಡುತ್ತ - ಅಲ್ಲಿ ತನಗಿಂತ ಪೂರ್ವದಲ್ಲಿ ಗೌಡದೇಶದ ಸಂನ್ಯಾಸಿಗಳು ಬಂದು, ಸುಗಂಧ 
ವಿಶಿಷ್ಟವಾದ ಚಂದನಾನು ಲೇಪನಮಾಡಿ , ಬಕ , ಬಕುಳ , ತಿಲಕ , ಸಂಪಿಗೆ, ಕರವೀರ, 
ಕಲ್ಲಾರ, ಕರ್ಣಿಕಾರಗಳೇ ಮೊದಲಾದ ಹೂವುಗಳ ಸಮೂಹದ ಕುಚ್ಚುಗಳಿಂದಲೂ , 
ಮಾಲೆಗಳಿಂದಲೂ ಅಲಂಕಾರಗೊಂಡು ವಿಶೇಷವಾಗಿ ರಾರಾಜಿಸುತ್ತಿರ್ದ ಆ 
೭೨ - ೭೩ . ಪರಮಶಿವಲಿಂಗವನ್ನು ನೋಡಿ, ತಪ್ಪದೆ ಸೇವೆಮಾಡಿಕೊಂಡಿದ್ದ ಸಮಸ್ಯ 
ಸೇವಕ ವರ್ಗದವರನ್ನೂ ಅವರ ಪೂಜೆಯನ್ನೂ ಲಕ್ಷಿಸದೆ ತನ್ನ ಪೂಜೆಯನ್ನು ಮಾಡುವ 
ಕುತೂಹಲವನ್ನು ಹೊಂದಿ ಹೊತ್ತುತಂದ ಕಂಬಿಯನ್ನು ಶಿವಲಿಂಗದ ಮುಂದೆ ಇಳುಹಿ , 
ಪರಿಮಳಯುಕ್ತವಾದ ನೀರಿನಿಂದ ಅಭಿಷೇಕವನ್ನು ಮಾಡಿಸಿ , ತಪ್ಪದೆ ನೂತನವಾದ 


1 ಧ ( ಅ, ಚ ). 


೧೩೨ 


ಬಸವರಾಜ ವಿಜಯಂ 


ತಾಂ ಬಿಡದರ್ಪಿಸುತ್ತೆ ಮಲಯೋದ್ಭವದಣ್ಣನಮರ್ಚಿ ಬಿಲ್ವದಂ 
ದಂಬಡೆದಿರ್ದ ಪಲ್ಲವಮನೇಲಿಸಿ ಸೋಮಧರಂಗೆ ಭಕ್ತಿಯಿಂ 
ಪರಿಮಳಮೆಣ್ಣೆ ಸೆಗಡರ್ದಾ 
ವರಿಸುತ್ತಿರೆ ಧೂಪವಿತ್ತು, ಗುರ್ಗುಳದಿಂ ಪೇ 
ರುರಿಯಾರತಿಯಂ ಬೆಳಗುತೆ 
ಹರಹರ ರವದೊಳಗೆ ಘಂಟೆಯಂ ಬಾಜಿಸುತುಂ 
ವಿಳಸನ್ನೆ ವೇದಮಂ ವೀಟಿಕೆಯನೊಸಗೆಯಿಂದರ್ಪಿಸುತ್ತೊಲ್ಲು ಪುಷ್ಕಾಂ 
ಜಳಿಗೆಯೊರತುಘ ಶಂಕರ ಶಿವ ಶಿವರಾಂ ಕರಂ ಪೊಣೆ ವಕ್ರೋ 
ಜ್ವಲಿತಂ ಸದ್ಭಕ್ತಿಯಿಂದಂ ಮಣಿದು ಕುಣಿದು ಮುಂಡಾಡಿ ಕೊಂಡಾಡಿ ಕೂರ್ಪ 
ಗೃಳಿಷನ್ನಂ ಕೆಯ್ದಳಂ ತಾಂ ಮುಗಿದು ನಲವತ್ತಿರ್ದನಾ ಭಕ್ತವರ್ಯ೦ ೭೫ 

ವ ! ಇಂತು ಭಕ್ತಿಪರವಶ್ಯದಿಂ ನಿಂದರುಮಂ ನೆರೆದರುವನಟಿಯದೆ ನಿಚ್ಚ ನಿಚ್ಚಮುಖಿ 
ಬಿಡದೆ ಪೂಜಿಪೋಹಿಲಯ್ಯನಂ ಕಂಡು ಗೌಳತಪಸ್ವಿಗಳಸೂಯೆಗೊಂಡೆಲ್ಲರ್ನೆರೆದು ಗುಜು ಗುಜರಿ 
ಗೋಳುತ್ತೆ ತಮ್ಮೊಳುದಿಂತೆಂದರೆ 

ಎಲ್ಲಿಂದ ಬಂದನಿವಂ 
ಖುಲ್ಲಂ ಮನ್ನ ಗರಿಗಿವನ ಪರಿ ವಿಪರೀತ 
ಬಲ್ಲಿದರಿರೆಯುಂ ಲೆಕ್ಕಿಸ 
ಲೋಲ್ಲಂ ಮುಂಗಾಣನಧಿಕತರಮದಭರಿತಂ 

೭೬ 
ದಿವ್ಯಾಂಬರವನ್ನು ಅರ್ಪಿಸುತ್ತ ಶ್ರೀಗಂಧದ ಲೇಪನಮಾಡಿ, ಬಿಲ್ವಪತ್ರೆಯ ಅಂದ 
ವನ್ನುಂಟುಮಾಡಿ, ಉಳಿದ ಚಿಗುರನ್ನು ಆ ಸೋಮಧರನಿಗೆ ಭಕ್ತಿಯಿಂದ ಏರಿಸಿ , 
ಎಂಟೂ ದಿಕ್ಕಿಗೆ ಪರಿಮಳವು ಹತ್ತಿ ವ್ಯಾಪಿಸುವಂತೆ ಗುಗ್ಗಳದ ಧೂಪವನ್ನು ಇತ್ತು , 
ಪ್ರಜ್ವಲಿಸುವ ಜ್ವಾಲೆಯುಳ್ಳ ಆರತಿಯನ್ನು ಬೆಳಗಿ, ಹರಹರ ಎಂಬ ಶಬ್ದ ಮಾಡುತ್ತ, 
ಗಂಟೆಯನ್ನು ಬಾರಿಸುತ್ತಿದ್ದನು. ೭೪. (ಹೀಗೆ) ಆ ಭಕ್ತಶ್ರೇಷ್ಠನು ಮನೋಹರವಾದ 
ತಾಂಬೂಲ ವೀಟಿಕೆಗಳನ್ನು ಉತ್ಸಾಹದಿಂದ ಅರ್ಪಣೆಮಾಡುತ್ತ ಪ್ರೀತಿಯಿಂದ 
ಪುಷ್ಪಾಂಜಲಿಯನ್ನು ಸಮರ್ಪಿಸುತ್ತಿದ್ದನು ; ಮನೋಹರವಾಗಿ ಬಾಯಿಂದ ಹೊರಡ 
ತಕ್ಕ ಉಘಶಂಕರ ಶಿವ ಶಿವ' ಎಂಬ ಧ್ವನಿಯು ಅತಿಯಾಗಿ ಹೆಚ್ಚುತ್ತಿತ್ತು ; ಸದ್ಭಕ್ತಿ 
ಯಿಂದ ನಮಸ್ಕರಿಸಿ, ಮುದ್ದಾಡಿ, ಕೊಂಡಾಡಿ, ಅಧಿಕವಾದ ಪ್ರೀತಿಯಿಂದ ಕೂಡಿ 
ಕೈಗಳನ್ನು ಮುಗಿದು, ವಿಶೇಷವಾದ ಆನಂದದಿಂದ ಕೂಡಿದ್ದನು. ವ|| ಈ ರೀತಿ 
ಭಕ್ತಿಯ ಪರವಶತೆಯಿಂದ ಕೂಡಿದ ಅವನು ನಿಂತಿರುವವರನ್ನೂ , ನೆರೆದಿರುವವರನ್ನೂ 
ಲೆಕ್ಕಿಸದೆ ನಿತ್ಯವೂ ತಪ್ಪದೆ ಪೂಜಿಸುತ್ತಿರುವ ಓಹಿಲಯ್ಯನನ್ನು ಕಂಡು ಆ ಗೌಡದೇಶದ 
ತಪಸ್ವಿಗಳೆಲ್ಲ ಮಾತೃತ್ಯಪಟ್ಟು ಅವರೆಲ್ಲ ಸೇರಿ ತಮ್ಮ ತಮ್ಮಲ್ಲಿ ಗುಜುಗುಜು ಮಾತಾ 
ನಾಡುತ್ತ ಇಂತೆಂದರು : ೭೬ , ಈ ನೀಚನು ನಮ್ಮ ಪಟ್ಟಣಕ್ಕೆ ಎಲ್ಲಿಂದ ಬಂದನು ? 
ಇವನ ರೀತಿಯೋ ವಿಪರೀತವಾಗಿದೆ ; ವಿಶೇಷಾಹಂಕಾರ ಭರಿತನಾದ ಇವನು ಬಲಶಾಲಿ 
ಗಳನ್ನೂ ಲಕ್ಷಿಸುತ್ತಿಲ್ಲ ; ಇವನು ಮುಂದಾಗುವ ಪರಿಣಾಮವನ್ನು ಅರಿಯನು 


ಏಕೋನಪ್ರಿಂಶಾಶ್ವಾಸಂ 


- ಅಡವಿಯ ಗಿಡುಗಳ ಸೊಪ್ಪಂ 
ಕಡಿವಡೆದುಡಿದಿರ್ದ ಪಲವು ಸೆಕ್ಕೆಗಳಂ ಪೆಂ 
ಪಿಡಿದೆಸೆವ ಪಗಿನಮಂ ಪೊ 
ತೊಡನೇಂದರರೆ ಪುಗುವ ದೇಗುಲಮಂ 


ತನಗೆನಿತು ಸೊರ್ಕೊ ನೆರೆದಿ 
ರ್ದಿನಿಬರುಮಂ ನೋಡದwದೊತ್ತರಿಸುತೆ ಭೋಂ 
ಕನೆ ಪುಗುತೋಹಿಲನಾ ಚೆ 
ಲಿನ ಪೂಜೆಯನಳಿದು ತನ್ನ ಪೂಜೆಯನೆಸಪಂ 


ಹರಿಮುಖಸುರಕೃತಪೂಜೆಯ 
ನರವರಿಸದೆ ಕಳೆದು ಪೂಜಿಸಿದ ಭಂಗಿಯ ಸೋ 
ದರನೊ ಸೆಲಂದಿಯ ಪೂಜೆಯ 
ನಿರದಳಿದರ್ಚಿಸಿದ ಕರಿಯ ನಿಜಸಹಚರನೋ 


ಅಲರ್ದು ತಮ್ಮಡಿ ಮುನ್ನ ಮಾಡಿದ ಪೂಜೆಯಂ ಕಡೆನೂಂಕಿ ಕ 

ಲರ ಪೂಜೆಯನಂದು ಮಾಡಿದ ಕಣ್ಣಪಯ್ಯನ ಮಿತ್ರನೋ 
ನಲಿದು ಭೂಸುರರೊಲ್ಲು ಪೂಜಿಸಿದಚ್ಚಪೂಜೆಯ ಮಂ 
ಜುಲಸಮರ್ಚನೆಯಂ ನಿಮಿರ್ಚಿದ ದಾಸಿದೇವನ ನಂಟನೋ 


೭೭ . ಅರರೇ ! ಇವನು ಅಡವಿಯ ಗಿಡಗಳ ಸೊಪ್ಪನ್ನು ಕತ್ತರಿಸಿಕೊಂಡು ಹಲಪ್ರಕಾರದ 
ಚೆಕ್ಕೆಗಳನ್ನು ಕತ್ತರಿಸಿಕೊಂಡು ಬಂದು, ಸುಗಂಧಗೊಂಡುಶೋಭಿಸುವ ಗುಗ್ಗುಳವನ್ನು 
ಹೊತ್ತು ತಂದು ಈ ದೇವಾಲಯವನ್ನು ಹೊಗುತ್ತಿದ್ದಾನೆ. ೭೮ , ಈ ಓಹಿಲನಿಗೆ 
ಎಷ್ಟೊಂದು ಸೊಕ್ಕುಂಟಾಗಿದೆ ? ಇಲ್ಲಿ ನೆರೆದಿರುವ ಅಷ್ಟೂ ಜನಗಳನ್ನು ನೋಡದೆ, 
ಹೆದರದೆ, ಬೆದರದೆ, ಅವರೆಲ್ಲರನ್ನೂ ಹಿಂದಕ್ಕೆ ತಳ್ಳಿ , ಶೀಘ್ರವಾಗಿ ದೇವಾಲಯವನ್ನು 
ಹೊಕ್ಕು ಮೊದಲಿನ ಚೆಲುವಾದ ಪೂಜೆಯನ್ನು ನಾಶಪಡಿಸಿ , ತನ್ನ ಪೂಜೆಯನ್ನು 
ಮಾಡುತ್ತಿದ್ದಾನೆ. ೭೯ . ವಿಷ್ಣುವೇ ಮೊದಲಾದ ದೇವತಾ ಸಮೂಹದವರು ಮಾಡಿದ 
ಪೂಜೆಯನ್ನೂ ಲೆಕ್ಕಿಸದೆ ಅದನ್ನು ಕಳೆದುಹಾಕುತ್ತಿರುವ ಇವನೇನು ಶೃಂಗೀಶ್ವರನ 
ಸಹೋದರನೋ ? ಅಥವಾ ಜೇಡರ ಹುಳುವಿನ ಪೂಜೆಯನ್ನು ಬಿಡದೆ ಅಳಿದು ಪೂಜೆ 
ಮಾಡಿದ ಆನೆಯ ಒಡನಾಡಿಯೋ ? ೮೦ . ಪೂರ್ವದಲ್ಲಿ ಸಂತೋಷದಿಂದ ಪೂಜಾರಿಯು 
ಮಾಡಿದ ಪೂಜೆಯನ್ನು ಒರೆಸಿಹಾಕಿ ಕಣ್ಣೆಂಬ ಹೂವಿನಿಂದ ಪೂಜೆಮಾಡಿದ ಕಣ್ಣಪ್ಪನ 
ಮಿತ್ರನೋ ? ಪಾರ್ವರು ಸಂತೋಷದಿಂದ ಮಾಡಿದ ನಿರ್ಮಲವಾದ ಪೂಜೆಯನ್ನು 
ತಳ್ಳಿಹಾಕಿ ಮನೋಹರ ಪೂಜೆಯನ್ನು ಮಾಡಿದ ದೇವರದಾಸಿಮಯ್ಯನ ನಂಟನೋ ? 


೧೩೪ 


ಬಸವರಾಜ ವಿಜಯಂ 


ಇವನೇಂ ವಿಚಕಿಲಪೂಜೆಯ 
ನವಧರಿಸದೆ ನೂಂಕಿ ಕಲ್ಲಪೂಜೆಯನಗಜಾ 
ಧವನೆಳಸೆ ನೆಗಳ ಸಾಂಖ್ಯನ 
ಕುವರನೊ ಮುನ್ನೆಗಳ ಪೂಜೆಯಳಿದೆಸಪಾಗಳ 
ವ|| ಅಂತುವಲ್ಲದೆಯುರಿ 
ದೊರೆವೆ ಸಲ್ಲೆ ಯಿಂ ಶಂ 
ಕರ ಗೃಹದೊಳಗಣೆ ಪುಗುವೊಡೀತಂ ನಂದೀ 
ಶ್ವರನೋ ದಧೀಚಿಯೋ ಭ್ರಗುವೋ 
ವರೋಪಮನ್ಯುವೊ ಶಿವಾಂಶಸಂಭವಮುನಿಯೋ 
ಶಿವಗೃಹದಂತರಾಳವನಣಂ ಪುಗಲಂಜಿ ಮುರಾರಿ ನಿಲ್ವನೋ 
ಪುವ ಸುಕನಾಸಿಯೋಲಜಜಂ ಸಮಯಂಬಡೆವನ್ನ ಮಿರ್ಪನೀ 
ಭವನದ ಬಾಹ್ಯದೇಶದೊಳೆಕೆಯುಗಿದೋದುತೆ ರುದ್ರಸೂಕ್ತಮಂ 
ತನೆ ಕಡೆವಾಗಿಲ ಸುರಪಂ ನಿಲುತೀಕ್ಷಿಪನೀಶವೇಳೆಯಂ 
ಶಿವಭಜನೆಗವಸರಮನಾ 
ರವಿ ಕಾಣದೆ ಪಿಡಿದು ಕವಳಮಂ ತಿರುಗುವನೋ 

ವಿರತವಿರ್ಪ ಶಿರದೊಳ್ 

ನವೆಂದು ಸಲೆ ಕಾದು ಸಮಯಮಂ ಶಂಕರನಾ 
೮೧ . ಮೊದಲು ಮಾಡಿದ್ದ ಪೂಜೆಯನ್ನು ತೆಗೆದುಹಾಕಿ, ಇವನು ಪೂಜೆ ಮಾಡುವಲ್ಲಿ 
ಮಲ್ಲಿಗೆಯ ಹೂವಿನ ಪೂಜೆಯನ್ನೂ ಮನಸ್ಸಿಗೆ ತಾರದೆ ನೂಕಿ, ಈಶ್ವರನು ಅಪೇಕ್ಷಿಸಿದ 
ಕಲ್ಲಿನ ಹೊಡೆತವೆಂಬ ಪೂಜೆಯನ್ನು ಮಾಡಿದ, ಸೌಂಖ್ಯತೊಂಡನ ಕುಮಾರನೋ ? 
ವ!! ಅದೂ ಅಲ್ಲದೆ - ೮೨ . ಈತನು ವಿಶೇಷವಾದ ಸಲಿಗೆಯಿಂದ ಈ ಶಿವಾಲಯವನ್ನು 
ಪ್ರವೇಶ ಮಾಡುವುದಕ್ಕೆ ನಂದೀಶ್ವರನೋ ? ದಧೀಚಿಖುಷಿಯೋ ? ಭ್ರಗು; 
ಮಹರ್ಷಿಯೋ ? ಶ್ರೇಷ್ಟನಾದ ಉಪಮನ್ಯುಖುಷಿಯೋ ? ಶಿವಾಂಶ ಸಂಭೂತನಾದ 
ದೂರ್ವಾಸಮುನಿಯೋ ? ೮೩ . ವಿಷ್ಣುವೂ ಕೂಡ ಶಿವಗೃಹದ ಒಳಭಾಗವನ್ನು 
ಪ್ರವೇಶಿಸುವುದಕ್ಕೆ ಹೆದರಿ ದ್ವಾರದ ಮುಂದಿರುವ ಹೊರಾಂಗಣದಲ್ಲಿ ನಿಲ್ಲುತ್ತಾನೆ. 
ಬ್ರಹ್ಮನು ಅವಕಾಶವನ್ನು ಕೊಡುವವರೆಗೂ ದೇವಾಲಯದ ಹೊರಭಾಗದಲ್ಲೇ ಕೈ 
ಮುಗಿದು ರುದ್ರಸೂಕ್ತವನ್ನು ಪಠಣಮಾಡುತ್ತ ಇರುತ್ತಾನೆ. ದೇವೇಂದ್ರನು ಕಡೆಯ 
ಬಾಗಿಲಲ್ಲಿಯೇ ನಿಂತುಕೊಂಡು ಪರಮೇಶ್ವರನ ಸಮಯವನ್ನು ಎದುರು ನೋಡುತ್ತಿರು; 
ತಾನೆ. ೮೪ , ಆ ಸೂಯ್ಯನು ಪರಮೇಶ್ವರ ಸೇವೆಗೆ ಸಮಯವನ್ನೇ ಕಾಣದೆ, ಕಮಲ 
ಪುಷ್ಪಗಳನ್ನು ಹಿಡಿದುನಿಂತುಕೊಂಡು ಯಾವಾಗಲೂ ತಿರುಗುತ್ತಿರುತ್ತಾನೆ. ನೂತನ. 
ಚಂದ್ರನು ಶಂಕರನ ಸಮಯವನ್ನು ನಿರೀಕ್ಷಿಸುತ್ತ ಜಡೆಯಲ್ಲೇ ಕುಳಿತುಬಿಟ್ಟಿದ್ದಾನೆ. : 


1 ಕ್ಕಿಯಂ( ಜ) 


೧೩೫ 


ಏಕೋನಪ್ರಿಂಶಾಶ್ವಾಸಂ 


ಇಂತಪ್ಪರ್ಗಿಂತುಟೆಂಬಂದಿವನೆನಿಸಜಿವಂ ಪೋಗು ನೀನೆಂದೊಡಂ ದು 
ರ್ದಾಂತಂ ತಾಂ ಪೋಗನೀ ದೇಗುಲವನೊಳಪುಗಿಡ ನೀನೆಂದೊಡಂ ಗ . 
ರ್ವಂ ತಳ್ಳಾಮೆಂದುದಂ ಲೆಕ್ಕಿಸದೊಳಪುಗುವ ಭಿಕ್ಷುಕಂಗೇಕಿವಂಗೀ 
ಪಂತಂ ಮುನ್ನಿರ್ದರೀತಂ ಬರೆ ಪೆಜತೆಗೆವರ್ಪೂಜೆಯಂ ಮಾಣು ನಿಚ್ಚಂ ೮೫ 

ವ|| ಎಂದು ಕಾಳೆಡೆದೀ ಧೂರ್ತನನೀ ಲಿಂಗಾಲಯವನೊಳಪುಗದಂತೆ ಮಾಳ್ಳುಧೆ 
ಕಜ್ಜ ದುಜ್ಜವಣೆಯೆಂದು ಜಗತಪಸ್ವಿಗಳ್ಳಿರ್ಧರಿಸಿ ಕವಾಟಬಂಧಂಗೆಯು ಬಿಯ್ಯಗಮನಿಕ್ಕಿ ಕಾಪಿನಾಳಂ 
ನಿಯಾಮಿಸಿ ನಿಚ್ಚಂ ಗುಡಿವುಗುವ ಭಕ್ತನ ಪರಿಯನ್ನ ಜಯಲಕ್ಕುಮೆಂದು ಕೆಯ್ಯೋಯು ನಕ್ಕಾಡುತುಂ 
ಪೊಳಲೆ ತಳರ್ದರನ್ನೆ ವರಮಿತ್ತಲ್ ಮಧ್ಯರಾತ್ರಿಯಲ್ಲಿ 

ಎಂದಿನಂತೆವೊಲಲ್ಲಿಗೆ ದನೊಹಿಲಂ ಸಕುತೂಹಲ 
ನಂದಿವಾಹನವಂಗೆ ಕಳ್ಳನೆ ಬಿರ್ಚಿದಂ ಕದಮಂ ಮಹಾ 
ನಂದದಿಂದೋಳಪೊಕ್ಕು ಪೂಜಿಸಿ ಮುನ್ನಿನಂತತಿ ಭಕ್ತಿಯಿಂ 
ದಿಂದುಮೌಲಿಯನಂತವಂ ಬೆಳಗಪ್ಪುದುಂ ಬನಕೆಯಿ ದಂ 

- ೮೬ 
ವ|| ಆಗಳಾ ಕಾಪಿನ ಚರರ್ಶಿವದವಂಗೆ ಹಡಿದೆರೆದುದುಮನವನ ವೃತಾಂತಮುನಾ 
ಪೊಳಲೊಳಿರ್ದ ಗೌಳತಪಸ್ವಿಗಳೆ ತಳ್ಳದವರಆಪಲೊಡನೆ ಕೇಳು ಮುನ್ನ ಮುನ್ನತ ಭಕ್ತನೆನಿಪ 


೮೫. ಇಂಥಿಂಥವರಿಗೇ ಹೀಗೆಂದಿರುವಾಗ ಇವನೆಷ್ಟರವನು ? ನೀನು ನಡೆ ಎಂದರೆ 
ದುಷ್ಟನಾದ ಇವನು ಹೋಗುತ್ತಿಲ್ಲ ; ನೀನು ದೇಗುಲವನ್ನು ಪ್ರವೇಶಿಸಬೇಡವೆಂದರೆ , 
ಗರ್ವದಿಂದ ನಮ್ಮ ಮಾತನ್ನೇ ಲಕ್ಷಕ್ಕೆ ತಾರದೆ ಒಳಗೆ ಹೋಗುತ್ತಿದ್ದಾನೆ. ಭಿಕ್ಷುಕನಾದ 
ಇವನಿಗೇಕೆ ಈ ಬಿಂಕ ? ಸತತವೂ ಮೊದಲು ಪೂಜೆಗಾಗಿ ಇಲ್ಲಿದ್ದವರು ಈತನು 
ಬಂದೊಡನೆ ಪೂಜೆಯನ್ನೇ ಬಿಟ್ಟು ಹಿಂದೆಗೆಯುವರು ವ!! ಹೀಗೆಂದು ದೂಷಣೆ 
ಮಾಡಿ, ಈ ಧೂರ್ತನನ್ನು ಶಿವಾಲಯವನ್ನು ಹೋಗದಂತೆ ಮಾಡುವುದೇ ಕಾರ 
ಗೌರವವೆಂದು ಆ ಮೂಢ ತಪಸ್ವಿಗಳು ನಿರ್ಧರಿಸಿ, ಬಾಗಿಲ ಕದಗಳನ್ನು ಮುಚ್ಚಿ , 
ಬೀಗವನ್ನು ಹಾಕಿ , ಕಾಯುವ ಆಳುಗಳನ್ನು ಗೊತ್ತುಮಾಡಿ, ನಿತ್ಯವೂ ಗುಡಿಯನ್ನು 
ಹೋಗುವ ಭಕ್ತನ ರೀತಿಯನ್ನು ಇನ್ನು ತಿಳಿಯಬೇಕೆಂದು ಕೈ ಕೈಕುಟ್ಟಿ ನಕ್ಕಾಡುತ್ತ 
ಪಟ್ಟಣಕ್ಕೆ ಹೊರಟು ಹೋದರು . ಅಷ್ಟರಲ್ಲಿ ಇತ್ತ ಮಧ್ಯರಾತ್ರಿಯಲ್ಲಿ ೮೬ . ಅತ್ಯಂತ 
ಕುತೂಹಲದಿಂದ ಕೂಡಿ, ಎಂದಿನಂದದಿಂದ ಓಹಿಲದೇವನು ಶಿವಾಲಯಕ್ಕೆ ಬಂದನು . 
ಆಗ ನಂದಿವಾಹನನಾದ ಶಿವನು ಮೆಲ್ಲನೆ ಕದದ ಬೀಗವನ್ನು ಉಜ್ಜಿ ಕದವನ್ನು ತೆಗೆದನು . 
ಆಗ ಆಓಹಿಲಯ್ಯನು ಒಳಹೊಕ್ಕು , ಮೊದಲಿನಂತೆ ಅತ್ಯಂತ ಭಕ್ತಿಯಿಂದ ಇಂದು ಮೌಳಿ 
ಯನ್ನು ಪೂಜೆಮಾಡಿ, ಬೆಳಗಾಗುವುದರೊಳಗೆ ಕಾಡಿಗೆ ತೆರಳಿದನು . ವ|| ಆಗ ಆ 
ದೇವಾಲಯದ ಕಾಪಿನ ಆಳುಗಳು ಶಿವನು ಅವನಿಗೆ (ಓಹಿಲಯ್ಯನಿಗೆ) ಕದವನ್ನೂ ತೆರೆ 
ದಿದ್ದನ್ನೂ , ಅವನ ವೃತ್ತಾಂತವನ್ನೂ ಆಪಟ್ಟಣದಲ್ಲಿದ್ದ ಗೌಳ ತಪಸ್ವಿಗಳಿಗೆ ತಡಮಾಡದೆ 


1 ಕ್ಷಿ( ಜ , ಮು ) 2 x ( ಚ , ಜ, ಮು ) 


೧೩೬ 


ಬಸವರಾಜ ವಿಜಯಂ 


ಕಿನ್ನರಯ್ಯಂಗೆ ವರದಿಪುಕಾಂತಕೇಶ್ವರಂ ಸದವಳಗುಣಿ ಮುದನೂರ ದಾಸಯ್ಯಂಗಮಾ ರಾಮೇ 
ಶ್ವರಂ ತಿರುಮಡಕಡೆಯೊಡದೃಢಭಕ್ತನೆನಿಪೊಡೆಯ ಪಿಳ್ಳರ್ಗಮಾ ಬ್ರಹ್ಮಶ್ವರಂ ತ್ರಂಬಕನಂ 
ನಂಬಿ ಭಜಿಪ ನಿಂಬಿಗೆ ಸಪ್ತದಿವಸಂಬರಮಾ ಪುರದಂಬಿಕೇಶ್ವರಂ ಕದಂದೆಗೆದೊಳಪುಗಿಸಿದ ವಾರ್ತೆಯಂ 
ಕೇಳು ಬಲ್ಲೆವವಂದಿರೆಳೀತನಾರಂ ಪೋಲ್ಯನಿವಂಗೆ ಶಿವಂ ಪಡಿದೆದನೆಂಬುದು ನನ್ನಿಯನ್ನು 
ಕಾನನಚರಂ ಕಪಟೋಷಾಯದಿಂ ದೇಗುಲದ ಬಾಗಿಲಂ ಬೀರ್ಚುತೋಳಗಂ ಪೊಕ್ಕು ತನ್ನ ಟವಟಿದ 
ಪೂಜೆಯಂ ಬಿತ್ತರಿಸಿ ತಳರ್ದನಕ್ಕುಮಿ ಧೂರ್ತನನೀ ತಾಣದಿಂ ಪೋಳವಡಿಸಿ ಕಳೆವುದೆ ನಿಶ್ಚಿತ 
ಕಾರ್ಯ ಮುಕ್ಕುಮೆಂದು ನಿರ್ಧರಿಸುತಿವಂಗೆ ಭಿಕ್ಷೆಯನಿಕ್ಕದೊಡೆ ತಾನೆ ಪೋಣಮಟ್ಟು ಪೋಪನೆಂದು 
ಭಿಕ್ಷಾನ್ನಂತೆ ಪಟ್ಟದಂತೆಸಗಲೋಡನೋಹಿಲಯ್ಯಂ ಧೈರ್ಯಂಗುಂದದೆ 


ದಳಗತಜಲಕಣಕಂದಾ 
ನಿಳಫಳಮೂಲಾದನಂಗಳಿಂ ಭಕ್ತಿರಸೋ 
ಸ್ಮಿಳಿತ ತಪಮಾಂತು ಕರುಣಾ 
ನಿಳಯನನರ್ಚಿಸರೆ ಶಿವನನೆಮ್ಮಯ ಭಕ್ತರ್ 


ಹೋಗಿ ಹೇಳಲು ಅವರು ಕೇಳಿ, ಈ ಪೂರ್ವದಲ್ಲಿ ಶ್ರೇಷ್ಠನಾದ ಕಿನ್ನರಿಯ ಬೊಮ್ಮಯ್ಯ 
ನಿಗೆ ವರಪ್ರದಾಯಿಕನಾದ ತ್ರಿಪುರಾಂತಕೇಶ್ವರನೂ , ಪವಿತ್ರ ಗುಣಿಯಾದ ಮುದ 
ನೂರಿನ ದೇವರ ದಾಸಮಾರನಿಗೆ ಆ ರಾಮೇಶ್ವರನೂ , ತಿರುಮಡ ಕಡೆಯೊಳಗೆ ಮೃಡ 
ಭಕ್ತನೆಂದೆನಿಸಿದ ಒಡೆಯ ಪಿಳ್ಳರಿಗೆ ಆ ಬ್ರಹ್ಮಶ್ವರನೂ , ತ್ರಂಬಕೇಶ್ವರನನ್ನು ನಂಬಿ 
ಸೈತ್ರ ಮಾಡುತ್ತಿದ್ದ ನಿಂಬಿಗೆ ಏಳುದಿನಗಳವರೆಗೆ ಆ ಪುರದ ಅಂಬಿಕೇಶ್ವರನೂ , 
ಕದವನ್ನು ತೆಗೆದು ಒಳಗೆ ಹುಗಿಸಿದ ವಾರ್ತೆಯನ್ನು ಕೇಳಿ ತಿಳಿದಿದ್ದೇವೆ. ಅವರುಗಳ 
ಹಾಗೆ ಈ ಓಹಿಲಯ್ಯನು ಯಾರನ್ನು ಯಾರನ್ನು ಹೋಲುವನು ? ಇವನಿಗೆ ಶಿವನು 
ಬಾಗಿಲು ತೆರೆದನೆಂಬುದು ಸತ್ಯವಲ್ಲ. ಆ ಅರಣ್ಯ ಸಂಚಾರಿ ಓಹಿಲಯ್ಯನು ಕಪಟೋ 
ಪಾಯದಿಂದ ದೇಗುಲದ ಬಾಗಿಲ ಬೀಗವನ್ನು ಬಿಚ್ಚಿ ಒಳಗೆ ಹೊಕ್ಕು ತನ್ನ ಕಾಟಾ 
ಚಾರದ ಪೂಜೆಯನ್ನು ಮುಗಿಸಿ ಹೊರಟು ಹೋಗಿರಬೇಕು. ಈ ಧೂರ್ತನನ್ನು ಈ 
ಸ್ಥಾನದಿಂದ ಹೊರ ಹೊರಡಿಸಿ ಕಳೆಯುವುದೇ ನಿಶ್ಚಯವಾಗಿ ಮಾಡಬೇಕಾದ ಕಾವ್ಯ 
ವೆಂದು ನಿರ್ಧಾರ ಮಾಡುತ್ತ , ಅವನಿಗೆ ಭಿಕ್ಷೆಯನ್ನು ಹಾಕದಿದ್ದರೆ ತಾನೇ ಈ ಊರನ್ನು 
ಬಿಟ್ಟು ಹೋಗುತ್ತಾನೆ. ಎಂದು ( ಆ ಊರಿನಲ್ಲಿ ಅವನಿಗೆ) ಭಿಕ್ಷಾನ್ನವೇ ಹುಟ್ಟಿದ ಹಾಗೆ 
ಮಾಡಲು ಓಹಿಲಯ್ಯನು ದೈತ್ಯಗುಂದದೆ ೮೭. ಎಲೆಗಳ ಮೇಲೆ ಕುಳಿತ ನೀರಿನ 
ಕಣಗಳು, ಗೆಡ್ಡೆ , ಗೆಣಸು, ಹಣ್ಣು , ಗಾಳಿ ಇವುಗಳನ್ನು ತಿನ್ನುವುದರಿಂದ ಭಕ್ತಿರಸದಿಂದ 
ಅರಳಿ ಹೋಗಿ ತಪಶ್ಯರೆಯನ್ನು ಮಾಡಿ ಕರುಣಾ ನಿಲಯನಾದ ಶಿವನನ್ನು ಅರ್ಚಿಸ 


1 ನಂ ( ಅ) 2 ( ಮಂ ( ಚ ) 


ಏಕೋನಪ್ರಿಂಶಾಶ್ವಾಸಂ 


ಪರಮುಕ್ತಿಕಾಂಕ್ಷಿಗಳು 

ರಸಂ ದೊರೆಯದೆಡದಂತೂ ಕಳವಳಿಸರ್ದು 
ಸ್ವರಸಂಕಟಮೆಯೇ ಯುವಿ 
ಶ್ವರಭಕ್ತರದೆಂತು ಸೆಡೆದು ವಿಹ್ವಳರಪ್ಪರ್ 


ಭುಕ್ತಿಗೆಳಸುತ್ತೆ ತಿರುಗುವ 
ಭಕ್ತನನಿವನುದರಪೋಷಕಂ ನಿಜವೆನುತುಂ 
ಮುಕ್ತಿಪ್ರದಾನಸತತೋ 
ದ್ಯುಕ್ತಂ ಮೃಡನೆಂತು ನಗದೆ ಮಾನೊ ಜಗದೊಳ್ 


ತನುಪೆರ್ಚುಗುಮuದಿನಾ 
ತನುವಿಂದಂ ಕಾಮವುರ್ಬುಗು ಕಾಮದಿನಾ 
ಮನಮದು ವಿಕರಿಪುದಾ ದು 
ರ್ಮನದಿಂ ನಿಜಭಕ್ತಿಯಳಿಗುಮವನೀತಳದೊಳ್ 


ಆ ಪರಮಭಕ್ತಿಯಳಿದೊಡೆ 
ಲೋಷಂತಗುಳುಂ ಸಮಸ್ತ ಸಸಿಗದಂ 
ದಾಪರ ಸಂಸಾರಾ 
ಕೂಪಾರಾಪಾರವಾರಿಯೊರನಾಳುಂ 


ಲಿಲ್ಲವೇ ? ೮೮, ಉತ್ಕಟವಾದ ಮೋಕ್ಷಾಪೇಕ್ಷಿಗಳು ಅನ್ನ ನೀರುಗಳು ಸಿಗದಿದ್ದರೆ, 
ಅದು ಹೇಗೆ ವ್ಯಾಕುಲಕ್ಕೊಳಗಾದಾರು ? ದುಸ್ತರವಾದ ಸಂಕಟ ಪ್ರಾಪ್ತವಾದರೂ 
ಈಶ್ವರನ ಭಕ್ತರು ಭಯದಿಂದ ವಿಹ್ವಲಗೊಳ್ಳುವರೇನು ? ೮೯ . ಜಗತ್ತಿನಲ್ಲಿ ಅನ್ನ 
ವನ್ನಪೇಕ್ಷಿಸಿ ತಿರುಗುವ ಭಕ್ತನನ್ನು ಮೋಕ್ಷವನ್ನು ಕೊಡುವುದರಲ್ಲಿ ಸತತ ಉದ್ಯುಕ್ತನಾದ 
ಶಿವನನು ಇವನು ಕೇವಲ ಉದರಪೋಷಕನೆಂದು ನಗದೆ ಹೇಗೆ ಬಿಟ್ಟಾನು? 
೯೦ . ಲೋಕದಲ್ಲಿ ಅನ್ನದಿಂದ , ದೇಹವು ಬೆಳೆಯುವುದು ; ಅಂಥ ದೇಹದಿಂದ ಕಾಮವು 
ಉಬ್ಬುವುದು ; ಕಾಮದಿಂದ ಆ ಮನಸ್ಸು ವಿಕಾರಗೊಳ್ಳುವುದು ; ಅಂಥ ದುಷ್ಟ ಮನಸ್ಸಿ 
ನಿಂದ ನಿಜವಾದ ಭಕ್ತಿಯು ನಾಶಹೊಂದುವುದು . ೯೧ . ಅಂತಹ ಶ್ರೇಷ್ಠ ಭಕ್ತಿಯು 
ನಾಶವಾದರೆ, ಸಕಲ ಸದಾಚಾರಗಳಿಗೂ ಭಂಗವುಂಟಾಗುವುದು ; ಅದರಿಂದ ಮನುಷ್ಯನು 
ವಿಪತ್ತನ್ನುಂಟುಮಾಡುವ ಜನನ ಮರಣಾತ್ಮಕವಾದ ಸಂಸಾರವೆಂಬ ಪಾದರಹಿತವಾದ 


1 


ಯ ( ಜ) 


೧೩೮ 


ಬಸವರಾಜ ವಿಜಯಂ 


ತಾನುಳಿಯನ್ನು ವಿಷ | 
ಯಾನೀಕವನವಳ ಭಕ್ತಿಪರನದು ತನಗೆ .. 
ತಾನುಂ ದೊರೆಯದೋಡಿದು ಗಿರಿ 
ಶಾನುಗ್ರಹವೆಂಬ ಬಗೆಯನಾನಲ್ವೇಡಾ 
ವ॥ ಎಂದಂಗದಿಚ್ಛೆಯನಂಗೀಕರಿಸದಭಂಗಧೈರ್ಯವಾಗಿ ಮತ್ತಮಿರದೆ 
ಕಪಟಮನಸ್ಕರಿಂತೆಸಪ ಕೈತವವೇನನೊಡರ್ಚಲಾರ್ಪದೀ 
ಕುಷರಿಗೆ ಬಳ್ಳೆನಿನಣಂದು ಕಪರ್ದಿಯ ಸತ್ಯಪಾಮರಾಂ | 
ಫ್ರಿಪಮಿದು ಸತ್ಪಳಂ ಬಡೆದುದೆನ್ನ ಮನೋರಥಮಿಂದು ಪೂರ್ಣಿಮಾ 

ಪರಿವಿತಂ ಸುಖಂನೆದುದಾದೆನುಮಾಧವಭಕ್ತಿಭಾಜನಂ 
ಪೊಡವಿಯೊಳೆಕೂರದಸೀ೯೦ 
ತೊಡೆ ಮದುವೆಯ ಕಾರ್ಯವುಳಿದಪುದೆಯೆಂಬವೊಲೀ 
ಜಡಮತಿಗಳುನಿದೊಡೆ ಮ 

ಡಭಕ್ತಿಯ ಕಜ್ಜಮೆಂತುವೇನುಳಿದಪುದೇ - - 
ಮುನಿದೇಗೆಝರೊ ತಮ್ಮಯ 
ಮನೆಗೆಯುವ ಬಾಧೆ ಪಿಂಗಿದುದು ತಿರಿದುಣೆ 
ದನವಾತ್ರಂ ಪೋದುದು ಬಳಿ 

ಕೆನಗೆನ್ನಯ ಭಕ್ತಿಭಾಗ್ಯಮಂ ಸೆಳೆದವರೇ 
( ಆನಂತವಾದ) ನೀರಿನಲ್ಲಿ ಮುಳುಗುವನು . ೯೨. ಅವಳ ಭಕ್ತಿಮಾರ್ಗದಲ್ಲಿ ಹೋಗು 
ವವನು ವಿಷಯ ಸುಖಗಳ ಸಮೂಹವನ್ನು ಬಿಡಬೇಕು. ಅದು ( ಆ ಅನ್ನವು) ತನಗೆ 
ಯಾವ ರೀತಿಯಿಂದಲೂ ಸಿಗದಿದ್ದರೆ, ಇದೂ ಈಶ್ವರನ ಅನುಗ್ರಹವೇ ಎಂದು ತಿಳಿಯ 
ಬೇಡವೇ ? ವ|| ಹೀಗೆಂದು ದೇಹದ ಮೇಲಿನ ಇಚ್ಛೆಯನ್ನು ಮನಸ್ಸಿಗೆ ತಂದು 
ಕೊಳ್ಳದೆ, ಅಖಂಡ ಧೈಯ್ಯವುಳ್ಳವನಾಗಿ ಮತ್ತು ತಪ್ಪದೆ ೯೩ . ಕಪಟ ಮನಸ್ಸಿನವ 
ರಾದ ಆ ಗೌಡ ತಪಸ್ವಿಗಳು ಮಾಡುವ ಈ ಕಪಟೋಗವು ಏನನ್ನುತ್ತಾನೆ. 
ಮಾಡಲು ಸಮರ್ಥವಾದೀತು? ಈ ಅಹಿತರಾದವರಿಗೆ ನಾನು ಸ್ವಲ್ಪವೂ ಬಳುಕುವುದಿಲ್ಲ. 
ಅಳುಕುವುದಿಲ್ಲ . ಈ ದಿವಸ ಪರಮೇಶ್ವರ ಸತೃಪೆಯೆಂಬ ಕಲ್ಪವೃಕ್ಷವು ಸತ್ಪಲವನ್ನು 
ಬಿಟ್ಟಂತಾಯಿತು ; ಇಂದು ನನ್ನ ಮನೋರಥವು ಪೂರ್ಣವಾಯಿತು. ಅಪರಿ 
ಮಿತವಾದ ಸುಖವು ಪ್ರಾಪ್ತವಾದಂತಾಯಿತು. ಶಿವನ ಭಕ್ತಿಗೆ ಪಾತ್ರನಾದೆನು. 
೯೪. ಲೋಕದಲ್ಲಿ ಪ್ರೀತಿಸಿದವರು ಸೀತರೆ ಮದುವೆಯ ಕಾರವೇ ನಾಶವಾಗುವುದೇ ? 
ಎಂಬ ಲೋಕೋಕ್ತಿಯಂತೆ ಈ ಮೂಢಬುದ್ದಿಯವರು ಕೋಪಿಸಿಕೊಂಡರೆ ನನ್ನ ಶಿವ 
ಭಕ್ತಿಯ ಕಾರವು ನಿಂತು ಹೋದೀತೇನು ? ೯೫, ಅವರುಕೋಪಗೊಂಡು ನನ್ನನ್ನು 
ಮಾಡುವುದೇನು ? ನಾನು ಅವರುಗಳ ಮನೆಗೆ ಹೋಗುವ ಬಾಧೆ ತಪ್ಪಿದಂತಾಯಿತು ; 
ತಿಂದುಣ್ಣುವ ಅನ್ನ ಮಾತ್ರ ಹೋಯಿತು, ನನ್ನ ಭಕ್ತಿಯೆಂಬ ಐಶ್ವಶ್ಯವನ್ನೇನಾದರೂ 


ಏಕೋನಪ್ರಿಂಶಾಶ್ವಾಸಂ 


೯ 


ಉದರಾರ್ಥಂ ಭಿಕ್ಷೆಯುಂ ಕಾಂಕ್ಷಿಪುದು ಶಿವಪದಧ್ಯಾನಮೇನಪ್ಪುದೇ ತ . 
ಪ್ಲದೆ ತತ್ತದೇಹಗೇಹಪ್ರಗವನವಭವಾವಾಸವಂ ಸುತ್ತಿದಂತ 
ಪ್ಪುದೆ ನಿಚ್ಚಂ ಭಿಕ್ಷೆಯಂ ಬೇಡುವುದು ಮೃಡನ ಸದ್ಭಕ್ತಿಯಂ ಬೇಡಿದಂತ 
ಪ್ಪುದೆ ನಾನಾನ್ನಂಗಳಂ ಸಂಗ್ರಹಿಪುದಮಳ ಪುಷ್ಘಪತ್ರಾಳಿಯಂ ದಲ್ 
ತವೆ ತಿಳಿದು ಸಂಗ್ರಹಂಗೆ 
ಈ ವೊಲಪ್ಪುದೆ ಭೋಜನಾಭಿರತಿ ಶಿವಪೂಜೆ 
ತೃವರತಿಯಪ್ಪುದೆ ರಸಮಂ 
ಸವಿವುದು ಶಿವಭಾವನಾಮೃತಾಸ್ವಾದನವೇ 


2 


ಬಯಸಲ್ಪಡದಾವುದು ಶಿವ 
ನಿಯಮಿತವಳರ್ಪುದದನೆ ಸಲೆ ಬಹಿರಂತ 
ರ್ನಿಯತಾರ್ಪಣಾವಧಾನದೆ 
ನಯದಿಂ ನಿಜಲಿಂಗದೊಡನೆ ಭೋಗಿಪುದುಚಿತಂ 


COS 


ತಲೆಯುರುಳೊಡಮಸುವಳಿದೊಡ 
ಮಲಘುತರ ಪ್ರಾಣಲಿಂಗನಿಷ್ಠಾನಿಧಿ ಸಂ 
ಚಲಮತಿಗಳಂತೆ ವಿಷಯಾ 
ವಿಲಸುಖಮಂ ಬಗೆದು ಬಯಸಿ ಬೇಳಾದಪನೇ 


A 


ವಗಿ ಎಂದು ವೈರಾಗ್ಯಭಾವಮನವಲಂಬಿಸಿ ಮಂದಸ್ಮಿತಾಸ್ಯಂ ದೃತಿಗುಂದದೆ 


ಸೆಳೆದುಕೊಂಡರೇನು ? ೯೬ - ೯೮, ಉದರಪೋಷಣಾರ್ಥವಾಗಿ ಭಿಕ್ಷೆಯನ್ನು ಬೇಡು 
ವುದು ಶಿವ ಪದಧ್ಯಾನವಾದೀತೇನು? ತಪ್ಪದೆ ಅವರವರ ಮನೆ ಮನೆಗಳನ್ನು ತಿರುಗು 
ವುದು ಶಿವ ದೇವಾಲಯವನ್ನು ಸುತ್ತಿದಂತಾದೀತೇ ? ನಿತ್ಯವೂ ಭಿಕ್ಷೆಯನ್ನು ಬೇಡುವುದು 
ಈಶ್ವರನ ಸದ್ಭಕ್ತಿಯನ್ನು ಬೇಡಿದಂತಾದೀತೇ ? ಬೇರೆ ಬೇರೆ ಅನ್ನಗಳನ್ನು ಸಂಗ್ರಹಿಸು 
ವುದು ನಿಜವಾಗಿ ಶ್ರೇಷ್ಠ ಪುಷ್ಪಪತ್ರಿಗಳನ್ನು ಹೆಚ್ಚಾಗಿ ಎತ್ತಿ ತಂದು ಸಂಗ್ರಹ ಮಾಡಿ 
ದಂತಾದೀತೇ ? ಊಟದಲ್ಲಿನ ಆಸಕ್ತಿಯ ಶಿವ ಪೂಜೆಯ ಉತ್ಸವದಲ್ಲಿನ ಪ್ರೀತಿಯೆನ್ನಿ 
ಸೀತೇ ? ರುಚಿಯನ್ನಾಸ್ವಾದಿಸುವುದು ಶಿವ ಧ್ಯಾನವೆಂಬ ಅಮೃತವನ್ನು ಕುಡಿದಂತಾ 
ದೀತೇ ? ಬಯಸದೆಯೇ ಆವುದು ಈಶ್ವರನಿಂದ ಪ್ರೇರಿತವಾಗಿ ಬರುವುದೋ ಅದನ್ನೇ 
ಚೆನ್ನಾಗಿ ಒಳ ಹೊರಗೆ ನಿಯಮದಿಂದ ಸಮರ್ಪಣೆ ಮಾಡುವ ಎಚ್ಚರಿಕೆಯಿಂದ ಕೂಡಿ 
ನೀತಿಯಿಂದ ಇಷ್ಟಲಿಂಗದೊಡನೆ ಉಪಭೋಗ ಮಾಡುವುದು ಉಚಿತವಾದದ್ದು . ೯೯ . 
ತಲೆಯುರುಳಿದರೂ , ಪ್ರಾಣವು ಹೋದರೂ ಅತ್ಯಂತ ಮಹತ್ತರವಾದ ಪ್ರಾಣಲಿಂಗದಲ್ಲಿ 
ಡಲ್ಪಟ್ಟ ಶ್ರದ್ದೆಗೆ ನಿಧಿಯೆನಿಸಿದವನು ಚಪಲ ಬುದ್ದಿಯವರಂತೆ ವಿಷಯ ಸುಖಗಳಿಂದ 
ಮಲಿನಗೊಂಡ ಸೌಖ್ಯವನ್ನು ಯೋಚಿಸಿ, ಇಚ್ಚಿಸಿ, ಮೂರ್ಖನೆನಿಸನು . ವ|| ಹೀಗೆಂದು 
ವೈರಾಗ್ಯ ಭಾವವನ್ನು ಹೊಂದಿದವನಾಗಿ ಮುಗುಳುನಗೆಯಿಂದ ಕೂಡಿದ ಓಹಿಲಯ್ಯನು 


೧೪೦ 


` ಬಸವರಾಜ ವಿಜಯಂ 


ಸೇವಿಸಿದಂಗೆ ಸನ್ಮತಿಯನೀಶ್ವರಭಕ್ತಿಯನಂಗಜೀವ ಚೇ 
ತೋವಿವಳತ್ವಮಂ ಕವಿತೆಯೊಳನುಮಾಧಿಪಸುಪ್ರಸಾದ ಸೌ 
ಖ್ಯಾವರಣತ್ವಮಂ ಸಕಳಸಿದ್ದಿಯನೊಲ್ಲ ಜರಾಮರತ್ವಮಂ 
ಪಾವನಮುಕ್ತಿಯಂ ಪಡೆದು ಸಾರ್ಚುಗುಮೀ ಜಗದೊಳ್ಳಿರಂತರಂ 


ಇದು ಶಿವನಿರ್ಮಾಲ್ಯಂ ದಿಟ 
ವಿದನೊಲ್ದಾಂಸೇವಿಸುತ್ತೆ ಪೂಜಿಪನನಿಶಂ 
ಮದನಾರಾತಿಯ ಸದವಳ 
ಪದಕಮಳವನೆಂದು ಭಕ್ತನುತೃವಿಸುತ್ತು 


ಇರುಳೊಳ್ಳಿವಂಗೆ ಪೂಜೆಯ 
ವಿರಚಿಸಿ ಕಡೆದೆಗೆದ ಕುಸುಮಪಾಳಿಯನಾ 
ದರದಿಂ ಬೆಳಗಪ್ಪುದುಮಾ 
ಶರಣಂ ಸವಿಸವಿದು ಮುದವನಾಳ್ಕೊಪ್ಪಿರ್ದಂ 


೧೦೨ 


ವ|| ಆ ಗೌಳತಪಸ್ವಿಗಳಾತನ ಬಗೆಗಂಡು ವಿಸ್ಮಯಮುತ್ತು, ಮತ್ತವಿಂದೀ ದುರುಳನೀ 
ವುಪಾಯದಿಂ ಬರ್ದುಂಕಿದಪನೀ ನಿರ್ಮಾಲ್ಯಮನೆಲ್ಲಮಂ ದಹಿಸಿ ಮೆಲ್ನೋಡಿಲ್ಲದೊಡೆತಾನೆ ಮೃತವಾದ 
ಫನೆಂದು ದುರ್ಜನರ್ನೆನ' ದಾ ಪತ್ರಪುಷ್ಪಂಗಳಂ ತಮ್ಮ ವಿವೇಕವಂ ಸುಡುವಂತೆ ಸುಟ್ಟು ಬೂದಿಯಂ 


ಧೈಯ್ಯಗೆಡದೆ - ೧೦೦ . ಈ ಲೋಕದಲ್ಲಿ ಸದಾ ಈಶ್ವರ ಪ್ರಸಾದಸೇವನೆ ಮಾಡಿದವನಿಗೆ 
ಆ ಪ್ರಸಾದವೇ ಸದ್ಭುದ್ಧಿಯನ್ನೂ , ಈಶ್ವರ ಭಕ್ತಿಯನ್ನೂ , ದೇಹ, ಮನ, ಪ್ರಾಣಗಳಲ್ಲಿ 
ನೈರ್ಮಲ್ಯವನ , ಕವಿತಾಶಕ್ತಿಯನ್ನೂ , ಒಳಿತನ್ನೂ , ಪರಮೇಶ್ವರನ ಅನುಗ್ರಹ 
ದಿಂದಾದ ಸೌಖ್ಯ , ಸೌಖ್ಯದ ಆವರಣವನ್ನೂ , ಸಕಲಸಿದ್ದಿಗಳನ್ನೂ , ಮುಪ್ಪು , ಸಾವುಗಳಿಲ್ಲ 
ದಿರುವಿಕೆಯನ್ನೂ ಪವಿತ್ರವಾದ ಮುಕ್ತಿಯನ್ನೂ ಪ್ರೀತಿಯಿಂದ ಉಂಟುಮಾಡುವುವು. 
೧೦೧ - ೧೦೨ . ಈ ಹೂವುಗಳು ಶಿವನಮೇಲೆರಿಸಿದವು ನಿಜ. ಇವನ್ನೇ ಬಲಿದು ನಾನು 
ಸೇವನೆ ಮಾಡುತ್ತ , ಸತತವೂ ಆ ಪರಶಿವನ ಪವಿತ್ರವಾದ ಪಾದ ಕಮಲವನ್ನು ಪೂಜಿಸು 
ತೇನೆಂದು ಭಕ್ತನಾದ ಓಹಿಲಯ್ಯನು ಸಂತೋಷಪಡುತ್ತ , ರಾತ್ರಿಯ ಕಾಲದಲ್ಲಿ ಶಿವ 
ನನ್ನೂ ಪೂಜೆ ಮಾಡುತ್ತ ಬೆಳಗಾಗಲು ಒಂದು ಪಾರ್ಶ್ವಕ್ಕೆ ತೆಗೆದಿಟ್ಟ ಶಿವನ ಮೇಲೇರಿಸಿದ್ದ 
ಹೂವು ಪತ್ರಗಳನ್ನೇ ಆಹಾರವಾಗಿ ಸ್ವೀಕರಿಸಿ ಸಂತೋಷಗೊಂಡವನಾಗಿ ಶೋಭಿಸುತ್ತಿ 
ದ್ದನು. ವ! ಆಗ ಆ ಗೌಳತಪಸ್ವಿಗಳು ಈ ಓಹಿಲಯ್ಯನರೀತಿಯನ್ನು ಕಂಡು, ಆಶ್ಚರ್ಯ 
ಗೊಂಡು ಪುನಃ ಬಿಡದೆ ಈ ಹುಚ್ಚನು ಹೂ ಪತ್ರಗಳನ್ನು ತಿನ್ನುವ ಈ ಉಪಾಯದಿಂದ 
ಬದುಕುತ್ತಿದ್ದಾನೆ. ಈ ಶಿವನ ಮೇಲೇರಿಸಿರುವ ನಿರ್ಮಾಲ್ಯಗಳನ್ನೆಲ್ಲ ಸುಟ್ಟು ಬಿಟ್ಟರೆ 
ತಿನ್ನಲೇನೂ ಸಿಗದೆ ತಾನಾಗಿಯೇ ಸಾಯುತ್ತಾನೆ. ಎಂದು ಆ ದುರ್ಜನರು ಸೇರಿ ತಮ್ಮ 


- 


1 ರೆ ( ಚ, ಮು ) 


೧೪೧ 


ಏಕೋನಪ್ರಿಂಶಾಶ್ವಾಸಂ 
ನೆಗಳ್ಳಲೊಡನಾ ಮುದಿನದುದಯದೊಳಾ ಬೂದಿಯಂ ವೈರಾಗ್ಯಭಾಗ್ಯಧುರಂಧರನೋಹಿಲಯ್ಯ 
ನೊಯ್ಯನಭೀಕ್ಷಿಸಿ ಪರಮಾನಂದಮಂ ತಾಳು 

ಮೊದಲಿದು ಶಿವನಿರ್ವಾಲ್ಯಂ 
ಪದೆದಿಗಳಸಿತವಾದುದೆನ್ನಯ ಸುಕೃತಾ 
ಭ್ಯುದಯಕೆಣೆಯೋಳವೆ ಶಿವಕೃಪೆ 
ಯೋದವಿದುದೆನಗಮನ ಧನ್ಯನಾದೆಂ ಜಗದೊಳ್ 
ನವನೀತಂ ನವಚ್ಛತಮಾ 
ದವೊಲಿನಿವಾಲ್ಪಾಯಸಾನ್ನವಾದಂತೆವೊಲೈ 
ಕ್ಷವರಸಮದು ಶರ್ಕರೆಯಾ 
ದವೊಲೆಳೆವುತ್ತಾದ ತಂದೆ ವಿಮಳಾಂಬುಕಣಂ 
ಕನಕಮಪರಂಜಿಯಾದವೊ 
ಲಿನಿಗಾಯ್ತನಿವಣ್ಣಲಾದ ತೇಜದಿಂದೀಗ 
ಛನ ಶಿವನಿರ್ಮಾಲ್ಯಂ ಪಾ 
ವನಭಸಿತಮಿದಾದುದರರೆ ಪುರಹರಕೃಪೆಯಿಂ 
ಅನಿಮಿತ್ತಬಂಧು ಕರುಣಾ 
ವನನಿಧಿಸೋಮೇಶನನಗೆ ದಯೆಗೆಯ್ದಂ ಪಾ 
ವನಭಸಿತಭಕ್ಷಣವನಿದ * 
ನನವರತಂ ಸವಿದು ತನ್ನನೊಲಿದರ್ಚಿಸುವೆಂ 
ಸತ್ಯಮಯವಾದ ವೇದಂ 
“ಭೂತ್ಯೆ ನ ಪ್ರಮದಿತವ್ಯಮೆಂದುಂ ಭುವನ 
ಸ್ತುತ್ಯಂ 'ತ್ರಿಯಾಯುಪಂ ದಿವಿ ' 
ನುತ್ಯಸ್ಸುಟಮಂತ್ರದಿಂದ ಬೋಧಿಪುದಲ್ಲೇ 

೧೦೭ 
ವಿವೇಕವನ್ನೇ ಸುಟ್ಟುಕೊಳ್ಳುವ ಹಾಗೆ ಆ ಪತ್ರಿ, ಪುಷ್ಪಗಳನ್ನೆಲ್ಲ ಸುಟ್ಟು ಬೂದಿಯನ್ನು 
ಮಾಡಲಾಗಿ ಒಡನೆಯೇ ಮರುದಿನ ಉದಯದ ಹೊತ್ತಿಗೆ ಆ ವೈರಾಗ್ಯದುರಂಧರನಾದ 
ಓಹಿಲಯ್ಯನು ಆ ಬೂದಿಯನ್ನು ಕಂಡು , ಪರಮಾನಂದವನ್ನು ಹೊಂದಿ - ೧೦೩ . ' ಈ 
ಬೂದಿಯುಮೊದಲು ಶಿವನ ಮೇಲೇರಿಸಿದ್ದ ಪತ್ರಿ ಪುಷ್ಟವಾಗಿತ್ತು . ಈಗಲಾದರೋ ನನ್ನ 
ಮೇಲಿನ ಪ್ರೀತಿಯಿಂದಲೇ ಭಸ್ಮವಾಗಿದೆ. ನನ್ನ ಪುಣ್ಯದ ಉದಯಕ್ಕೆ ಸಾಟಿಯುಂಟೇ ? 
ನನಗೆ ಶಿವನ ಕೃಪೆಯುಂಟಾಯಿತು. ಅಮ್ಮ ! ಜಗತ್ತಿನಲ್ಲಿ ನಾನೇ ಕೃತಾರ್ಥನಾದೆನು.' 
೧೦೪- ೧೦೫ . ' ಬೆಣ್ಣೆಯು ಹೊಸ ತುಪ್ಪವಾದಹಾಗೆ, ಮಧುರವಾದಹಾಲು ಪಾಯ 
ಸಾನ್ನವಾದಹಾಗೆ ಕಬ್ಬಿನ ರಸವು ಸಕ್ಕರೆಯಾದ ಹಾಗೆ, ನಿರ್ಮಲ ಜಲಕರ್ಣವು ಎಳೆ 
ಮುತ್ತಾದ ರೀತಿಯಂತೆ , ಬಂಗಾರವು ಅಪರಂಜಿಯಾದ ಹಾಗೆ , ದೋರೆಗಾಯಿಯು ಪಕ್ವ 
ಫಲವಾದ ಹಾಗೆ ಈಗ ಶ್ರೇಷ್ಟವಾದ ಈ ಶಿವ ನಿರ್ಮಾಲ್ಯವೇ ಪರಮೇಶ್ವರನ ಕೃಪೆ 
ಯಿಂದ ಪವಿತ್ರ ಭಸ್ಮವಾಯಿತು. ಅರರೇ !' ೧೦೬ - ೧೦೮, ಅನಿಮಿತ್ತ ಬಂಧುವೂ 


ಬಸವರಾಜ ವಿಜಯಂ 


ಮಾತೇಂ ' ಸ ಏಷ ಭಸ್ಮ 
ಜ್ಯೋತಿ' ಯೆನುತ್ತುಂ ದೈವಾರಶಾತ್ಮತೆಯಂ 
ಪ್ರೀತಿ ವಿಗೆ ಪೇಳು ಮನಿಶಂ 
ಭೂತಾದಿ ಸಮಸ್ತವನ್ನು ಪೂರ್ಣತೆಯೊಂ 

ಅಲಿ 
ತವೆ ಬೋಧಿಸುಗುಂ ' ಸರ್ವ೦ 
ಹವಾಯಿದಂ ಭಸ್ಮ ” ವಚನವಿಂತಖಿಳ ಬುಧ 
ಸ್ತವನೀಯ ನಿಗಮಶಿರದಿಂ 
ಪ್ರವಿದಿತವಾಗಿರ್ಪ ವಿವಳ ಭಸಿತಮಿದಲೇ 
ಪದಿನೆಂಟು ಪುರಾಣಂಗ . 
ಊದಿತ ಸ್ಮತಿವೇದಶಾಸ್ತ್ರಾಗಮನಿವಹಂ 
ಪದೆದೀ ಭಸ್ಮದ ಮಹಿಮೆಯ 
ಪದಮಂ ಸಲೆ ಪೊಗಳು ಪೊಗಳು ಕಡೆಗಂಡಸವೇ 
ಎಂದೆಂಬ ಪೆಂಪು ತನ್ನೊಳಗೆ 
ಸಂದ ಮಹಾಭಸಿತಮೆನಗೆ ಸಿದ್ಧಿಸಿದ 
೩ಂದಧಿಕರಾರೊ ಧನ್ಯರೆ 
ಇಂದೆನ್ನಯ ಪುಟ್ಟು ಸಫಲವಾದುದು ಪೆಜತೇಂ - 

೧೧೧ 
ಕರುಣಾ ಸಮುದ್ರನೂ ಆದಸೋಮೇಶ್ವರನು ನನಗೆ ದಯವನ್ನುಂಟು ಮಾಡಿದನು. 
ಪವಿತ್ರವಾದ ಈ ಭಸ್ಮದ ಈ ಭಕ್ಷವನ್ನು ಸತತವೂ ಸೇವನೆ ಮಾಡಿ , ಈ ಸೋಮೇಶ್ವರ 
ನನ್ನು ಪ್ರೀತಿಯಿಂದ ಪೂಜಿಸುತ್ತೇನೆ. ಸತ್ಯಮಯವಾದ ವೇದವು 'ಭೂತೈನ ಪ್ರಮದಿತ 
ವ್ಯಂ ” ( ಭಸ್ಮದಿಂದ ಪ್ರಮುದಿತನಾಗಬಾರದು) ಎಂದೂ ಲೋಕದ ಜನರಿಂದ ಸ್ತುತ್ಯವಾದ 
“ತ್ರಿಯಾಯುಷಂದಿವಿ ” ಎಂಬುದೇ ಮೊದಲಾದ ಸ್ಪಷ್ಟ ಮಂತ್ರದಿಂದ ( ಭಸ್ಮದ 
ಮಹಿಮೆ ) ಹೇಳುವುದಿಲ್ಲವೇ ? ಹೆಚ್ಚಿನ ಮಾತಿನಿಂದೇನು ಪ್ರಯೋಜನ ? “ಸ ಏಷ 
ಭಸ್ಮಜ್ಯೋತಿಃ' ( ಈ ಭಸ್ಮವೇ ಪರಂಜ್ಯೋತಿಸ್ವರೂಪವಾದದ್ದು ) ಎನ್ನುತ್ತ ಎರಡು 
ಸಲ ಈಶ್ವರ ಸ್ವರೂಪತ್ವವನ್ನೂ ಪೃಥಿವ್ಯಾದಿ ಭೂತಾತ್ಮಕವಾದ ಸಮಸ್ತ ವಸ್ತುಗಳಲ್ಲಿ 
ತುಂಬಿರುವಿಕೆಯ ಸಮೀಚೀನತೆಯನ್ನೂ ಅತ್ಯಂತ ಪ್ರೀತಿಯಿಂದ ಸದಾ ಹೇಳುತ್ತಿರುವುದು. 
೧೦೯ , ' ಸರ್ವಂಹವಾಯಿದಂ ಭಸ್ಮ ' ಅಂದರೆ ಈ ವಿಭೂತಿಯು ಅಂದರೆ ಸಕಲವಸ್ತು 
ಸ್ವರೂಪದ್ದಾದುದಲ್ಲವೇ ? ಎಲ್ಲ ವಿದ್ವಾಂಸರಿಂದಸ್ತೋತ್ರಮಾಡಲ್ಪಟ್ಟ ಉಪನಿಷತ್ತು 
ಗಳಿಂದ ಪ್ರಸಿದ್ದ ಗೊಂಡಿರುವ ಪವಿತ್ರವಾದ ಭಸ್ಮವಲ್ಲವೇ ಇದು ! ೧೧೦ - ೧೧೧. 
ಹದಿನೆಂಟುಪುರಾಣಗಳು , ಪ್ರಸಿದ್ಧವಾದ ಸ್ಮೃತಿಗಳು, ವೇದಗಳು, ಶಾಸ್ತ್ರಗಳು, ಆಗಮ 
ಸಮುದಾಯವುಪ್ರೀತಿಯಿಂದ ಈ ಭಸ್ಮದ ಮಹಿಮಾಶಕ್ತಿಯನ್ನು ಹೊಗಳಿ ಹೊಗಳಿ 
ಕೊನೆಗೊಂಡವೇ ? ಹೀಗೆನ್ನುವ ಘನತೆ ನನ್ನಲ್ಲಿಯೇ ಉಂಟಾಗುವಂತೆ ಈ ಮಹಾ ಭಸ್ಮ 
ನನಗೆ ಸಿದ್ಧಿಸಿತು. ಧನ್ಯತೆ ಪಡೆದವರಲ್ಲ ನನಗಿಂತ ಹೆಚ್ಚಿನವರು ಇನ್ನಾರಿದ್ದಾರೆ ? ಇಂದಿಗೆ 


ಏಕೋನತ್ರಿಂಶಾಶ್ವಾಸಂ 

ವ ॥ ಎಂದು ಸಮೃದಂಬಡೆದಾ ಭಸಿತಮಂ ಕಣ್ಮಣಿಯೆ ನೋಡಿ ಮನಂದಣಿಯೆ ಭಾವಿಸಿ 
ಮೆಯ್ಯಾರೆ ಪೂಸಿ ಪರಮೋತ್ಸವದಿಂ ಸವಿದುಳಿದುದನೆ ಪಾಸುಗೆಯು ಪಟ್ಟಿರ್ದು ಪರಮಸುಖ 
ತರಂಗಿಣಿಯೊಳಿವಗಾಹಂಗೆಯು - 

ಪಿಂಗದೆ ಮದೀಯವೇಷಕೆ . 
ಸಂಗತವಾದದನ್ನ ಸರ್ವಾಂಗಂ ಸ. 
ನ್ಮಂಗಳಮಯವಾದನು 
ತುಂ ಗುಣನಿಧಿ ನಿಚ್ಚ ನಿಚ್ಚಮೀ ತಳದಿಂದಂ 
ಬಿಡದಾಚರಿಸುತ್ತಿರೆ ತ 
ಮಡಿಗಳದು ಕಂಡು ಬೆಕ್ಕು ಸಂಬಡುತಂದೀ 
ಪೊಡವಿಯೊಳಿದು ಭಸ್ಮ ಮನೆಡೆ | 
ಹುಡುಗದೆ ಸವಿಸವಿದುಮಳಿಯದಿರ್ದಪನಿಗಳ 
ತಿಂದಕಟ ಭೂತಿಯಂ ಮೃತಿ 
ಯೋಂದದೆ ಜೀವಿಪುದು ಮಾಯೆಯಿಂದ ಬಲ್ಮ 
ರ್ದಿಂದನೋ ಬಲ್ಲವರಾರಿದ 
ನೆಂದಲ್ಲಿ ಕೆಲಬರಾಗಳಾಳೋಚಿಸುತುಂ 

၈၁ 
ಅಂಗಜವಿಕಾರವಶನದ 
ಪಂಗು ಕನಿಯ ಪೊಡರ್ಪು ನಿದ್ರಾಜಾಡ್ಯಂ. 
ಲಿಂಗಾರ್ಚನಾಭಿರತಭ 
ಕ್ರಂಗೆಂದುಂ ಪೊರ್ದವೆಂಬರಾರ್ಯಧ್ರರೆಯೊಳ . 

೧೧೫ 


ನನ್ನ ಹುಟ್ಟು ಸಫಲವಾಯಿತು ( ನನಗೆ) ಇನ್ನೇನು ಬೇಕು ? ವ!! ಹೀಗೆಂದು ಅತ್ಯಂತ 
ಸಂತೋಷ ಗೊಂಡವನಾಗಿ ಆ ಭಸ್ಮವನ್ನು ಕಣ್ಣು ದಣಿಯುವಂತೆನೋಡಿ, ಮನದಣಿಯು 
ವಂತೆ ನೆನೆದು, ದೇಹಕ್ಕೆಲ್ಲ ಧರಿಸಿ , ಪರಮೋತ್ಸಾಹದಿಂದ ತಿಂದು ಉಳಿದದ್ದನ್ನು ಹಾಸಿಗೆ 
ಯನ್ನಾಗಿ ಮಾಡಿಕೊಂಡು ಮಲಗಿದ್ದು ಉತ್ಕೃಷ್ಟವಾದ ಸೌಖ್ಯವೆಂಬ ನದಿಯಲ್ಲಿ ಸ್ನಾನ 
ಮಾಡಿದವನಾಗಿ - ೧೧೨- ೧೧೩ . ಈ ಭಸ್ಮಲೇಪನವು ನನ್ನ ವೇಷಕ್ಕೆ ಅನುಗುಣ 
ವಾದದ್ದಾಯಿತು. ನನ್ನ ಸರ್ವಾಂಗಗಳೂ ಸನ್ಮಂಗಳಮಯವಾದವು- ಹೀಗೆನ್ನುತ್ತ ಆ 
ಗುಣನಿಧಿಯು ಪ್ರತಿದಿನವೂ ಈರೀತಿಯಿಂದ ತಪ್ಪದೆ ಆಚರಿಸುತ್ತಿರಲು, ಅದನ್ನು 
ಪೂಜಾರಿಗಳು ಕಂಡು, ಆಶ್ಚರಗೊಳ್ಳುತ್ತ ,ಲೋಕದಲ್ಲಿ ಇಂಥ ನಡೆ ಅಸಾಧ್ಯ ! ಈಗ 
ದಿನದಿನವೂ ಸ್ವಲ್ಪವೂ ತಪ್ಪದಂತೆ ಭಸ್ಮವನ್ನು ತಿಂದು ತಿಂದು ( ಇವನು) ಸಾಯದೆ ಇದ್ದಾ 
ನಲ್ಲ ! ೧೧೪ . ಅಯ್ಯೋ ! ವಿಭೂತಿಯನ್ನು ತಿಂದು ಸಾಯದೆ ಜೀವಿಸುತ್ತಿರುವುದು 
ಮಾಯೆಯಿಂದಲೋ ? ಬಲವಾದ ಔಷಧದಿಂದಲೋ ? ಇದನ್ನು ತಿಳಿದವರಾರು ? 
ಎಂದು ಅಲ್ಲಿ ಕೆಲವರು ಆಲೋಚಿಸುತ್ತ ( ಇದ್ದರು). ೧೧೫ . ಲೋಕದಲ್ಲಿ ಆದ್ಯರಾದ 
ದವರು ಶಿವಪೂಜೆಯಲ್ಲಿ ಆಸಕ್ತಿಯುಳ್ಳ ಭಕ್ತನಿಗೆ ಮನ್ಮಥ ಸಂಬಂಧವಾದ ಮನಸ್ಸಿನ 
ವಿಕಾರ , ಅನ್ನದ ಹಂಗು , ಕೋಪದ ಆಧಿಕ್ಯ , ನಿದ್ರೆಯ ಜಾಡ್ಯ - ಇವು ಯಾವಾಗಲೂ 


ಬಸವರಾಜ ವಿಜಯಂ 


ವ|| ಅದನೀ ಲಿಂಗಾರ್ಚಕಭಕ್ತಂಗಿದು ಯುಕ್ತವೆಂದು ನಿರ್ಧರಸಿರ್ದರನ್ನೆ ವರಮಲ್ಲಿ - 
ತಳರ್ದಾಗಳೊಂಡು ತತ್ಕಾನನದೊಳೆಮೃದುಬಿಲ್ವಿದಳಂ ಗುರ್ಗುಳಂ ಸ. 
ಇಳಯೋದೂಕಾಷ್ಠವೆಂದೆಂಬಿವನಸವಸದಿಂ ಕಂಬಿಯೊಳುಂಬಿ ಪೊತ್ತ 
ಗಳಿಸುತ್ತಾನಂದದಿಂ ಬಿಹೋಗೆಸೆಡೆಯದಾಘೋರ ಕಾಂತಾರದೊಳ್ಳಿ 
ಶೈಳಶಂಭುಧ್ಯಾನಸಾಂದ್ರಂ ಬರುತೆಸೆದನತಂದಂ ಸಮಂತೊಹಿಲೇಂದ್ರಂ 
ಗಿಡುಗಳ ಸರುವಿನ ಕರುವಿನ 
ನಿಡುಗಲ್ಳ ಬೆಟ್ಟ ಘಟ್ಟದಿಟ್ಟಣದೊಳು - 
ಛಡಣದ ಮೆಳೆಗಳ ಪುತ್ರೋದ 
ಆತಡೆಯೊಡೆತಂದನೋಹಿಲಂ ಜವದಿಂದ 
ಕರಿ ಹರಿ ಪುಲಿ ಪುಲೆ ವೃಕಂ 
ವರಿ ಶರಭಂ ಸಿಂಹಮುಗ್ರಶಿಖಿ ಫಣಿ ಸಾರ್ತಂ 
ದಿರದಾತ್ಮವೈರಮಂ ಮಜ 
ದುರುಶಾಂತಾತ್ಮಕನನೊಲ್ಲು ನೋಡಿದುವಾಗ 
ಅಸವಸದೊಳೆಯುತಿರೆ ಕೂ 
ರ್ದಸಿಯೊಂದಂಗಾಲೊಳೆಯೇ ಮೂಡಿದುದಾ ಸಾ 
ಹಸಿಯಳ್ಳದದಕೆ ಮೆಲ್ಲನೆ | 

ಕುಸಿಕುಸಿದಡಿಯಿಟ್ಟು ನಡೆವುತಿರ್ದ೦ ಭಕ್ತಂ 
ಹೊಂದುವುದಿಲ್ಲವೆನ್ನುತ್ತಾರೆ, ವ| ಆದ್ದರಿಂದ ಈ ಲಿಂಗಾರ್ಚಕ ಭಕ್ತನಾದ ಓಹಿ 
ಲಯ್ಯನಿಗೆ ಇದು ಯುಕ್ತವಾದದ್ದೇ ಸರಿ ಎಂದು ನಿರ್ಧರಿಸಿದ್ದರು. ಅಷ್ಟರಲ್ಲಿ ಅಲ್ಲಿ 
೧೧೬ , ನಿಶ್ಚಲವಾದ ಶಂಭುಧ್ಯಾನದಿಂದ ತುಂಬಿದವನೂ , ಆಲಸ್ಯರಹಿತನೂ ಆದ ಆ 
ಓಹಿಲೇಂದ್ರನು ಅಡವಿಗೆ ಹೊರಟುಹೋಗಿ, ಅಲ್ಲಿ ಮೃದುವಾದ ಬಿಲ್ವಪತ್ರಿ , ಗುಗ್ಗಳ, 
ಶ್ರೇಷ್ಠವಾದ ಶ್ರೀಗಂಧದ ಚಕ್ಕೆ - ಇವೇ ಮೊದಲಾದುವನ್ನು ಬೇಗಬೇಗನೆ ಕಂಬಿಯಲ್ಲಿ 
ತುಂಬಿ ಹೊತ್ತುಕೊಂಡು ಆನಂದದಿಂದ ಉಬ್ಬು ದಪ್ಪನಾದ ಹೊರೆಯನ್ನು ಹೊರು 
ವುದಕ್ಕೆ ಹೆದರದೆ, ಹೊತ್ತುಕೊಂಡು ಘೋರಾರಣ್ಯದಲ್ಲಿಶೋಭೆಗೊಂಡು ಚೆನ್ನಾಗಿ ಬರು 
ತಿದ್ದನು. ೧೧೭. ಓಹಿಲನು ಗಿಡಗಳ, ಸದುವಿನ, ಕಂದರಗಳ, ದೊಡ್ಡದೊಡ್ಡ 
ಕೋಡುಗಲ್ಲುಗಳಿಂದಕೂಡಿದ ಬೆಟ್ಟ ಗುಡ್ಡಗಳ ಸಮೂಹ ಮಧ್ಯದ ಮುಳ್ಳಿನ ಸಮೂಹ 
ವುಳ್ಳ ಮೆಳೆಗಳು ಹುಲ್ಲಿನ ಹೊದರುಗಳೇ ಮೊದಲಾದ ಸ್ಥಳಗಳಲ್ಲಿ ಹಾಯು ನಡೆದು 
ಬರುತ್ತಿದ್ದನು. ೧೧೮ . ಆನೆ, ಸಿಂಹ, ಹುಲಿ, ಜಿಂಕೆ , ತೋಳ, ನರಿ , ಶರಭ, 
ಸಿಂಹ , ಉಗ್ರವಾದ ನವಿಲು, ಸರ್ಪ ಇವುಗಳೆಲ್ಲ ಹರಿದು ಬಂದು ತಮ್ಮ ತಮ್ಮ ಸಹಜ 
ವಿರೋಧವನ್ನು ಮರೆತು ಅತ್ಯಂತ ಶಾಂತಿ ಸ್ವರೂಪನಾದ ಓಹಿಲಯ್ಯನನ್ನು ನೋಡಿದವು. 
೧೧೯ . ಭಕ್ತನಾದ ಓಹಿಲಯ್ಯನು ಅವಸರದಿಂದ ನಡೆದು ಬರುತ್ತಿರುವಾಗ ಒಂದು. 
ಚೂಪಾದ ದನಿಯು ಕಾಲಲ್ಲಿ ನಟ್ಟು ಹೊರಬರಲಾಗಿ, ಆ ಸಾಹಸಿಯು ಅದಕ್ಕೆ ಹೆದರದೆ 


- ೧೧೯ 


೧೪೫ 


ಏಕೋನಪ್ರಿಂಶಾಶ್ವಾಸಂ 


ಬಿಡದೋರೆವಚೆಯಿಂ ಪಿ 
ಮ್ಮಡದಿಂ ಮುಂಬೆರಲ ಬಲ್ಪಿನಿಂ ಪಳವೆಡೆಯಂ 
ನಡೆನಡೆದು ಕೊಂಟುತುಂ ಪೊರೆ 
ಜಡಿವುತ್ತಿರೆ ಪೊತ್ತು ಬಳ್ಳದೇಳರುತಿರ್ದಂ | 


೧೨೦ 


ವ|| ಅಂತು 'ಕುನುಂಗಿ ಕೂಟುತ್ತು ಬರುತ್ತುಮಿರ್ಪನ್ನೆಗಂ ಭಕ್ತದೇಹಿಕದೇವ 
ನಿನ್ನಿರಲ್ಯಾರದೆಂದು ಕಾರುಣ್ಯಂದಂದು 


ಅಂದಿಂದ್ರಕೀಲದಲ್ಲಿ ಪು 
ಳಿಂದಾಕೃತಿದಾಳ ಭಾವಮಂ ಭಕ್ತಂಗೊ 
ಲಿಂದುಧರಂತೋಟಕ್ಕೇ 
ಛಂದವೊಲೆಯಂದನಲ್ಲಿ ಶಬರಮಹೇಶಂ 


ತಲೆದಳಿರ್ಗಟ್ಟು ಕೆಂಜೆಡೆ ಜಟಾಥಣಿ ಸುತ್ತಿದ ಬಳ್ಳಿ ಸೂಡಿದು 
ಜ್ವಲ ಶಶಿರೇಖೆ ತಾಳ ಗವೂಗು ಕುಂಜರಕೃತಿ ನೀಲಮಂ 
ಜುಲವಸನಂ ಫಣೀಶ್ವರಫಣಾಮಣಿ ಗಂಜಿ ಚಮರುಚರ್ಮವು 
ರ್ಗಲಕಟಿಪಪಾಳಿ ತನಗೊಪ್ಪಿರೆ ತಾಳು ವಿಳಾಸವೇಳೆಯಿಂ 


ಮೆಲ್ಲ ಮೆಲ್ಲಗೆ ಕುಂಟುತ್ತ ಹೆಜ್ಜೆ ಹಾಕಿ ನಡೆದು ಬರುತ್ತಿದ್ದನು. ೧೨೦ . ಬಿಡದೆ 
ಒಂದು ಕಡೆಗೆ ಬಾಗಿದ ಹೆಜ್ಜೆಯಿಂದ ಹಿಮ್ಮಡದ ಮತ್ತು ಹೆಬ್ಬೆಟ್ಟಿನ ಸಾಮರ್ಥ್ಯದಿಂದ 
ಕ್ರಮವಾಗಿ ನಡೆ ನಡೆದು ಕುಂಟುತ್ತ ಹೊತ್ತ ಹೊರೆ ಜಡೆಯುತ್ತಿದ್ದರೂ , ಹೊತ್ತು 
ಕೊಂಡು ಅಲ್ಲಾಡದಂತೆ ( ಬಳ್ಳಾಡದಂತೆ) ಬರುತ್ತಿದ್ದನು. ವ|| ಆ ರೀತಿ ಬಾಗಿಕೊಂಡು | 
ಕುಂಟುತ್ತ ಬರುತ್ತಿರುವಷ್ಟರಲ್ಲಿ ಭಕ್ತದೇಹಿಕ ದೇವನಾದ ಶಿವನು ಇನ್ನು ತಡೆಯಬಾರ 
ದೆಂದು ದಯೆಗೊಂಡವನಾಗಿ - ೧೨೧ . ಶಿವನು ಪೂರ್ವದಲ್ಲಿ ಅರ್ಜುನನಿಗೆ ಪಾಶು. 
ಪತಾಸ್ತ್ರವನ್ನು ಕೊಡುವಾಗ ಬೇಡನ ಆಕಾರವನ್ನು ಧರಿಸಿದಹಾಗೆ ಭಕ್ತನಾದ ಓಹಿಲಯ 
ನಿಗೆ ಒಲಿದು ಶಬರವೇಷ ಧರಿಸಿದ ಶಿವನು ಬಂದನು. ೧೨೨, ಕೆಂಪಾದ ಜಡೆಯೇ | 
ತಲೆಗೆ ಸುತ್ತಿದ ಚಿಗುರಿನ ಗೊಂಚಲಿನ ಕಟ್ಟು , ಜಡೆಯಲ್ಲಿರುವ ಸರ್ಪವೇ ಸುತ್ತಿಕೊಂಡ 
ಬಳ್ಳಿ , ಧರಿಸಿದ ಉಜ್ವಲವಾದ ಶಶಿರೇಖೆಯೇ ಸಿಕ್ಕಿಸಿಕೊಂಡ ತಾಳೇ ಹೂವಿನ ಗರಿ : 
ಆನೆಯ ಚರ್ಮವೇ ಮನೋಹರವಾದ ಕಪ್ಪು ಬಟ್ಟೆ , ಆದಿ ಶೇಷನ ಹೆಡೆಯ ರತ್ನವೇ 
ಗುಲುಗಂಜಿಯ ಆಭರಣ ; ಜಿಂಕೆಯ ಚರ್ಮವೇ ಅಧಿಕವಾಗಿ ನಡುವಿನಲ್ಲಿ ಬಿಗಿದು 
ಕೊಂಡಿದ್ದ ಎಲೆಗಳ ಸಾಲು ಇವು ತನಗೆ ಒಪ್ಪುವಂತೆ ಇರಲು ವಿಲಾಸಮಯವಾದ 


1 ಕುಂ ( ಮು , ಅ) 2 ಕುಸುಂಕಿ ( ಮು ) 3 ಕುಂ ( ಮು , ಅ) . 
10+ 


ಬಸವರಾಜ ವಿಜಯಂ 


ಪದವಿನಾಕವಹಿ ಪೆದೆ. 
ಯೋದವಿದ ಶಿಖೆಯಂಬು ವಿಧಿನಿಷೇಧಂಗಿ 
ಟ್ಟಿದ ಕೆರ್ಪು ನಿಟಿಲಲೋಚನ 
ಮದು ನವಗೈರಿಕದ ಬೊಟ್ಟು ತನಗಮರ್ವಿನೆಗಂ 
ಅಡಿವಜ್ಜೆಯನಾಘಾಣಿಸು 
ತೊಡನೇಳರೆ ವೇದಕುರ್ಕುರಂಗಳ್ಳಿಯೊ 
ಆಡಜಭವಮೃಗದ ಶಿರಮಂ | 
ಕೆಡೆಯೆಚ್ಚ ಕಿರಾತರೂಪನಾಳೆಯಂದಂ 
ಹರಚಿಹ್ನಂಗಿಯ 
ತಿರೆ ತನೊಳುಗಿಲ ಮರೆಯ ರವಿಯಂತಾ ಶ್ರೀ 
ಗಿರಿರೋಳ್ಳಿರಾತವೇಷದೆ | 
ಚರಿಯಿಷ ಮಲ್ಲೇಶನೆಂಬವೋಲ್ಗಾರ್ತದಂ 
ಸಲೆ ತೊಂಭತ್ತಬ್ಬ ವಿಶಷ್ಟ ಪನಮೆಸಗಿ ನದ್ಯಂಬುವಂ ಪೊತ್ತು ಮುಪ್ಪಿಂ 
ಬಲವಾದಂ ಕುಂದೆ ಮುಂ ಬಲ್ಬಲದೆ ಸಲಿಸುತಾ ನೇಮವಂ ಪೊನ್ನಮಂ ಮೇ 
ಬೈಲಸದ್ಯಾಪೂರ್ಣಕುಂಭಂದಳೆದು ನೆಗೆವಿನಂ ಪಳ್ಳಮಂ ನೆರ್ಗೆ ಬೆನ್ನಾ 
ಜೊಲವಿಂದಾ ಕಂಬಿಯಂ ರಕ್ಷಿಸಿದ ಶಬರನೆಂಬಂತೆ ಕಣೆ ಡವಾದ 


೧೨೫ 


೧೨೬ 


ಹಿರಿಮೆಯನ್ನು ಹೊಂದಿದ್ದನು. ೧೨೩ - ೧೨೪ , ಪಿನಾಕವೆಂಬ ಶಿವನ ಧನುಸ್ಸೇ , ಬೇಟೆ 
ಯಾಡುವ ಬಿಲ್ಲು ; ಆದಿ ಶೇಷನೇ ಅದರ ಹೆಡೆ ; ಅಗ್ನಿಯೇ ಬಾಣ; ವಿಧಿನಿಷೇಧಗಳೇ 
( ಎರಡೂ ಕಾಲುಗಳಲ್ಲಿ ಮೆಟ್ಟಿದ ಕೆರಗಳು ; ಹಣೆಗಣ್ಣೆ ನೂತನಗೈರಿಕಾ ಧಾತುವಿನ 
ಹಣೆಬೊಟ್ಟು ಇವು ತನಗೆ ಒಪ್ಪುವ ಹಾಗೆ ವೇದಗಳೆಂಬ ನಾಯಿಗಳು ಅವನ ಕಾಲು 
ಹೆಜ್ಜೆಗಳನ್ನು ಮೂಸಿನೋಡುತ್ತ ಹಿಂದೆ ಹಿಂದೆಯೇ ಬೆನ್ನು ಹತ್ತಿ ಬರುತ್ತಿರಲು ಬ್ರಹ್ಮ 
ನೆಂಬ ಮೃಗದ ಶಿರವನ್ನು ಕತ್ತರಿಸಿ ಬೀಳುವಹಾಗೆ ಬಾಣ ಪ್ರಯೋಗವನ್ನು ಮಾಡಿದ 
ಕಿರಾತ ರೂಪವನ್ನು ಹೊಂದಿ ( ಶಿವನು) ಓಹಿಲಯ್ಯನ ಸಮೀಪಕ್ಕೆ ಬಂದನು . ೧೨೫ . 
ಮೋಡಗಳ ಮರೆಯಲ್ಲಡಗಿದ ಸೂರೈನ ಹಾಗೆ ( ಈ ಬೇಡನಲ್ಲಿ) ಪರಮೇಶ್ವರನ ಚಿಹ್ನೆ 
ಗಳು ತೋರುತ್ತಿರಲು ಆ ಶ್ರೀಶೈಲ ಪರ್ವತದಲ್ಲಿ ಸಂಚಾರ ಮಾಡುತ್ತಿರುವ ಶ್ರೀ ಚೆನ್ನ 
ಮಲ್ಲಿಕಾರ್ಜುನನೋ ಎನ್ನುವಂತೆ ಬಂದನು . ೧೨೬ . ಈ ಪೂರ್ವದಲ್ಲಿ ಅಗ್ಗವಣಿ 
ಎಂಬುವನು ತೊಂಬತ್ತು ವರ್ಷಗಳವರೆಗೆ ನದಿಯ ನೀರನ್ನು ಹೊತ್ತು , ಶಿವನಿಗೆ ಅಭಿ 
ಷೇಕವನ್ನು ಮಾಡುತ್ತ , ವಾರ್ಧಕ್ಯದಿಂದ ಅತ್ಯಂತ ಶಕ್ತಿಗುಂದಿದರೂ ಆ ನೀರನ್ನು ತಂದು 
ಅಭಿಷೇಕಮಾಡುವ ವ್ರತವನ್ನು ಸಲ್ಲಿಸುತ್ತಿದ್ದಾಗ ( ಒಂದು ಸಲ) ನೀರನ್ನು ತುಂಬಿದ 
ಶೋಭಿಸುವ ಕೊಡವನ್ನು ಹೊತ್ತುಕೊಂಡು (ಎದುರಿಗೆ ಬಂದ) ಒಂದು ಹಳ್ಳವನ್ನು 
ಹಾರುವಲ್ಲಿ ಬೆನ್ನು ಮುರಿದುಹೋಗಲು , ಪ್ರೀತಿಯಿಂದ ಆ ಹೊತ್ತ ಕಂಬಿಯನ್ನು ಹಾಗೇ 
ಹಿಡಿದುಕೊಂಡು ರಕ್ಷಿಸಿದ ಶಬರನೋ ಎಂಬಂತೆ ಕಣ್ಣಿಗೆ ಮನೋಹರವಾಗಿ ಕಂಡನು , 


೧೪೭ 


ಏಕೋನತ್ರಿಂಶಾಶ್ವಾಸಂ 


ವ | ಅಂತೆಸೆವ ಕಿರಾತರುದ್ರನೊಹಿಲಯ್ಯನ ಬೆನ್ನನೆ ಬಂದು 


ಎಲೆ ಎಲೆ ಭಕ್ತ ಪೋಗದಿರು ನಿಲ್ಲಿಸಿ ಮೂಡಿದುದಕ್ಕೆ ಪಾದದೊ 
ಆಲಮಿನಿತೇಕೆ ಪೇಳ್ಳಿನಗೆ ನೀಂ ಪಗೆಯಪುದೆ ಬೇಡವೊ ಕ 
ಲೈಲದೊಳೆ ಬಿಣ್ಣುವ ಪೊಜಿಯಂ ತಳೆದೀ ಬಡವಾದ ದೇಹದಿಂ 
ನಲಿದಡಿಗೊಳ್ಳೆಯಂತಿಳುಪು ಕಂಬಿಯನಿಂಬಿನೊಳಾ ಮಹೀಜದಾ 


೧೨೭ 


ಬಿಜುವಿಸಿಲ ಬೇಗೆಯೊಳ್ಳಿ 

ಅವೊತ್ತಡಿಯುರ್ಚಿ ಮಡೆ ದಸಿ ಕಳೆಯದೆ ನೀ 
ನುಜರೆ ತಳರ್ವೆಯಿಂತುಟಲ್ಲದೆ 
ಪೆಜದಲೆಯಂ ನಿನಗೆ ಮಚ್ಚನೇ ಬಿಡು ಛಲಮಂ 


೧೨೮ 


ವಃ ಎಂದಾ ಕಪಟಶಬರಂ ಕಾರುಣ್ಯದಿಂ ಸಾರ್ಕೆಗೆ ಕಾಲ ದಸಿಯಂ ನೀಂ ಕಿಳ್ಳು 
ಕೊಳ್ಳುದಳ್ಳಿದೊಡಾಂ ಕಿಳು ಕಳೆದಪೆಂ ಕಾಲಂ ನೀಡೆಂಬುದುಮೋಹಿಲಯ್ಯಂ ಸಾಹಸಾಭರಣಂ 
ಕೇಳು - 


ಎಲೆ ಶೈವಚಿಹ್ನಧರ ಶಬ 
ರಲಲಾಮ ಮದೀಯ ಪದದದಸಿಗಿಳ್ಳಪೆನೆಂ 
ದಲರ್ದುಸಿರ್ವ ನಿನ್ನ ನುಡಿದಸಿ 
ಯಲೆದುರ್ಚಿದುದೆನ್ನ ಕರ್ಣಕುಹರಮನೀಗಳ 


೧೨೯ 


ವ|| ಈರೀತಿಯಲ್ಲಿಶೋಭಿಸುವ ಬೇಡನ ವೇಷವನ್ನು ಧರಿಸಿರುವ ಅವನು ಓಹಿಲಯ್ಯನ 
ಹಿಂದು ಹಿಂದೇ ಬಂದು ೧೨೭. ಎಲೆಲೇ ಭಕ್ತನೇ , ಹೋಗಬೇಡ ನಿಲ್ಲು ; ನಿನ್ನ ಕಾಲಿನಲ್ಲಿ 
ದಸಿಯೊಂದು ನಟ್ಟು ಈಚೆಗೆ ಹಾಯ್ದಿರುವುದಲ್ಲವೇ ? ನಿನಗೆ ಇಷ್ಟೊಂದು ಛಲವೇಕೆ ? 
ಕೇಳು ನಿನಗೆ ನೀನೇ ಶತ್ರುವಾಗಬೇಕೆ ? ಬೇಡ ಓಹೋ ! ಕಲೈಲದಲ್ಲಿ, ದಪ್ಪನೆಯ 
ಹೊರೆಯನ್ನು ಹೊತ್ತುಕೊಂಡು, ಈ ಕೃಶವಾದ ದೇಹದಿಂದ ಸಂತೋಷಗೊಂಡು 
ಹೇಗೆ ನಡೆಯುತ್ತೀಯೆ ? ಈ ಮರದಕೆಳಗೆ ಕಂಬಿಯನ್ನು ಇಳಿಸು ೧೨೮. ವಿಶೇಷವಾದ 
ಬಿಸಿಲಿನ ತಾಪದಲ್ಲಿ ಭಾರವಾದ ಹೊರೆಯನ್ನು ಹೊತ್ತುಕೊಂಡು ದಸಿಯು ಕಾಲಲ್ಲಿ 
ನಟ್ಟು ಪಾರುಗೊಂಡಿದ್ದರೂ ಅದನ್ನು ನೀನು ತೆಗೆದು ಹಾಕದೆ ವೇಗವಾಗಿಯೇ 
ಹೋಗುತ್ತಿದ್ದೀಯೆ. ಹೀಗಲ್ಲದ್ದಿರೆ ನಿನಗೆ ಆಶಿವನು ಮೆಚ್ಚುವುದೇ ಇಲ್ಲವೇನು ? ಸಾಕು 
ಛಲವನ್ನು ಬಿಡು ವ ಹೀಗೆಂದು ಆ ಕಪಟ ವೇಷದ ಬೇಡನು ಕರುಣದಿಂದ ಸಮಾಪಕ್ಕೆ 
ಬಂದು, ಕಾಲದಸಿಯನ್ನು ನೀನು ಕಿತ್ತುಕೊಳ್ಳುವುದಕ್ಕೆ ಭಯಪಟ್ಟರೆ ನಾನೇ ಕಿತ್ತು 
ಕಳೆಯುತ್ತೇನೆ, ಕಾಲನ್ನು ಚಾಚು ಎನ್ನಲಾಗಿ ಆ ಸಾಹಸವೇ ಆಭರಣವಾಗಿ ಉಳ್ಳ 
ಓಹಿಲಯ್ಯನು ಕೇಳಿ ೧೨೯ . ಎಲೈ ಶಿವಲಾಂಛನವನ್ನು ಧರಿಸಿದ ದೊಡ್ಡ ಬೇಡನೇ , ನನ್ನ 
ಕಾಲಿನಲ್ಲಿರುವ ದಸಿಯನ್ನು ಕೀಳುವೆನೆಂದು ಉತ್ಸಾಹಗೊಂಡು ಹೇಳುವ ನಿನ್ನ ಮಾತೆಂಬ 


೧೪೮ 


ಬಸವರಾಜ ವಿಜಯಂ 


ಕಾಲಾರಿಭಕ್ಕೆ ನಿನ್ನಿಂ 
ಕಾಲಂ ಮುಟ್ಟಿಸಿದೆನಪ್ರೊಡೀಶದ್ರೋಹ 
ಕ್ಯಾಲಯಮಾಗೆನೆ ಪೇಳಿಂ 
ಕಾಲದೊಳೆನ್ನಿರವನಯದೆಂತುಬ್ಬುಗಿ 


ಕಂಬಿಯ ಮುಟ್ಟುವ ಶುಚಿಕರ 
ದಿಂ ಬಳಿಕಾನೆಂತು ಕೀಲೈನೀ ಕಾಲ್ಸಿಯಂ 
ಸಾಂಬನ ಮೀಸಲ ವಸ್ತುಕ 
ದಂಬದ ಕಂಬಿಯನದೆಂತು ನೆಲಕಿಳುಪುವೆನೋ 


ನಡೆದನಿತು ದೂರವಿಪರಿ 
ನಡೆದಪೆನಲ್ಲದೆ ಕಡಂಗಿ ಕಂಬಿಯನಿಳುಪು 
ತೊಡೆವಟ್ಟೆಯೊಳಡಿನಾಂಟಿದ 
ನಿಡುದಸಿಯನದೆಂತು ಕೀಳಲುಜ್ಜುಗಿಸುವೆನೋ 


ವ! ಎನೆ ಕೇಳು ಬೆಕ್ಕಸಂಬಟ್ಟು ನಕ್ಕು 


ಹರನಿಳಯಂಬೋಕ್ಕಲ್ಲದೆ 
ಧರಣಿಯೊಳೀ ಕಂಬಿಯಂ ಸಮಂತಿಳುಪದ ಬ 
ಿರಿದಿನ ಭಕ್ತಿಯ ಬಿಂಕು 
ದೊರೆವುದು ನಿನ್ನೊಳರರೆ ನಿನಗೆಣೆಯಾವ 

೧೩೩ 
ವ|| ಎಂದು ಪುಳಿಂದಂ ಪೊಗಳು ನಿನ್ನಂಗಾಲೊಳೂಡಿದ ದಸಿಯೆನ್ನ ಕಣ್ಮಣರೊ 
ಭೂಡಿದಂತಿರ್ದಪುದಿದಂ ನೋಡಮಾನೀಗನ್ನ ಬಗೆಯಂತಿರ್ದಪುದಂತೆ ಗೆಯ್ದು ಪೆನೆನ್ನ ಪರಿಯ 
ನೊಂದಿನಿತು ನೋಳ್ಳುದೀಗಲ್ 


ದಸಿಯು ನನ್ನ ಕಿವಿಯ ರಂಧ್ರವನ್ನು ಭೇದಿಸಿ ಬಿಟ್ಟಿತು. ೧೩೦. ಎಲೈ ಯಮನ 
ವೈರಿಯಾದ ಶಿವನಭಕ್ತನೇ , ನಿನ್ನಿಂದ ಕಾಲನ್ನು ಮುಟ್ಟಿಸಿಕೊಂಡೆನಾದರೆ, ನಾನು 
ಈಶ್ವರದ್ರೋಹಕ್ಕೆ ಕಾರಣ ( ಆಲಯ ) ನಾಗುವುದಿಲ್ಲವೇ ? ಹೇಳು. ಈ ಕಾಲದಲ್ಲಿ ನನ್ನ 
ಸ್ಥಿತಿಯನ್ನು ಅರಿಯದೆ ಹೇಗೆ ( ಆ ದಸಿಯನ್ನು ತೆಗೆಯಲು) ಪ್ರಯತ್ನ ಪಡುತ್ತೀಯೆ ? 
ವ ! ಹೀಗೆಂದು ( ಆ ಓಹಿಲಯ್ಯನು) ಹೇಳಲು (ವೇಷಧಾರಿಯಾದ ಶಿವನು ) ಅತ್ಯಾಶ್ಚರ 
ಗೊಂಡು ೧೩೧ , ಅರರೇ ! ಪರಮೇಶ್ವರನ ನಿಲಯವನ್ನು ಹೊಕ್ಕಲ್ಲದೆ ಭೂಮಿಯ 
ಮೇಲೆ ಈ ಕಂಬಿಯನ್ನು ಇಳುಹುವುದಕ್ಕೆ ಸಾಧ್ಯವಿಲ್ಲವೆಂಬ ಮಹಾಪಂಥವುಳ್ಳ 
ಭಕ್ತಿಯ ಬಿಂಕವು ನಿನ್ನಲ್ಲಿ ಉಂಟಾಗಿರುವುಲ್ಲವೇ ? ನಿನ್ನ ಸಮಾನನಾವನು ? 
ವ ! ಹೀಗೆಂದು ಬೇಡರೂಪದ ಶಿವನು ಹೊಗಳಿ, ' ನಿನ್ನ ಅಂಗಾಲಿನಲ್ಲಿ ನೆಟ್ಟಿರುವ ಈ 
ದಸಿಯು ನನ್ನ ಕಣ್ಣಗುಡ್ಡೆಯಲ್ಲಿ ನಟ್ಟು ಹೊರಹೊರಟಹಾಗಿದೆ ; ಇದನ್ನು ನೋಡ 
ಲಾರೆನು . ಈಗ ನಿನ್ನ ಮನಸ್ಸಿನಂತೆಯೇ ಮಾಡುತ್ತೇನೆ. ನಾನು ಆ ದಸಿಯನ್ನು ಹೊರ 


೧ರ್೪ 


“ಏನಂಶಾಶ್ವಾಸಂ 


ಕಾಲು ಮುಟ್ಟದೆ ಕಿಳ್ಕೊಡೆ 
ಸಾಲದೆ ಕೂರ್ದಸಿಯನೆಂದು ಭೂಜದೊಳವನಂ 
ಲೀಲೆ ವಿಗೆ ನೆರ್ಮ' ವೇಳ್ಳು ದ | 
ಯಾಲಸದೀಕ್ಷಣದೆನೋಡುತುಂ ತತ್ವದಮಂ 


ಪೊಸತಂಡಸದಿಂ ಕಿಂ 
ದಸಿಯಂ ಜೀರ್ಕೊಳವಿ ಚಿಮ್ಮಿದಂತಿರೆ ಮುನ್ನುಂ 
ಡಸಮ ಸಿತಭಸಿತಮದು ನಿ 
ಪ್ರಸರು ಬೆಚ್ಚು ಪಾಯು ದೇಣಿಂದಾಗಳ್ 


೧೩೫ 


ವಗಿ ಅದು ಕಂಡು ಪರಿತೋಷವನಾಳು ಪುಳಿಂದನಾ ಭಸಿತಧಾರೆ ಪೊಣುವಧ್ರಮಂ 
ಭೋಂಕನೆಂದು ತೇಗಿನೆಳೆದಳಿರಿಂ ಕಟ್ಟಿ ಬಂಧಿಸುತೋಹಲಯ್ಯನನುಚಿತೋಕ್ತಿಯಿಂ ಸಂತೈಸಿ 
ಮನ್ನಿಸಿ 


' ನಿನಗೆ ಕರುಣಿಸುವನಕ್ಕೆ ಗ . 
ಡೆನಸುಂ ಸೋಮೇಶನೆಂದು ಶಬರಂ ನುಡಿದೆ 
ಯ್ಯನೆ ಮಾಯಮಾಗೆ ತದ 
ಕ್ರನ ಮನದೊಳೊಗೆದುದರರೆ ಕೌತುಕವಾಗಳ್ 


೧೩೬ 


ತೆಗೆಯುವ ಕ್ರಮವನ್ನಾದರೂ ಈಗ ನೋಡು. ೧೩೪ - ೧೩೫. ನಿನ್ನ ಕಾಲನ್ನು 
ಮುಟ್ಟದಂತೆ ಆ ದನಿಯನ್ನು ಕಿತ್ತರೆ ಆಗದೇ ?' ಅವನನ್ನು ಒಂದು ಗಿಡದ ಮೇಲೆ, 
ಒರಗಿ ಕುಳಿತುಕೊಳ್ಳಲಿಕ್ಕೆ ತಿಳಿಸಿ, ಶ್ರೇಷ್ಠ ದಯಾರಸಭರಿತ ದೃಷ್ಟಿಯಿಂದ, ಅವನ 
ಕಾಲನ್ನು ನೋಡಿ ಆ ದಸಿಯನ್ನು ಹೊಸಚಿವುಟವೊಂದರಿಂದ ಕಿತ್ತೊಡನೆಯೇ ಈ 
ಪೂರ್ವದಲ್ಲಿ ಆ ಓಹಿಲಯ್ಯನು ಉಂಡಂಥ ಭಸ್ಮವು ಪಿಚಕಾರಿಯು (ನೀರನ್ನು ) ಚಿಮ್ಮಿದ 
ಹಾಗೆ , ಅವಿಚ್ಛಿನ್ನವಾಗಿ ಆ ಗಾಯದಿಂದ ಹೊರಹೊರಟಿತು. ವ|| ಅದನ್ನು ಕಂಡು ಅತ್ಯಂತ 
ಸಂತೋಷವನ್ನು ಹೊಂದಿ, ಬೇಡನು ಆ ಭಸ್ಮಧಾರೆಯು ಹೊರಹೊಮ್ಮುವ ರಂಧ್ರ 
ವನ್ನು ತೇಗದ ಮರದ ಒಂದು ಚಿಗುರಿನಿಂದ ಕಟ್ಟಿ ( ಆ ಸುರಿಯುತ್ತಿದ್ದ ) ಭಸ್ಮವನ್ನು 
ತಡೆದು ಆ ಓಹಿಲಯ್ಯನನ್ನು ಉಚಿತವಾದ ವಚನಗಳಿಂದ ಸಮಾಧಾನಗೊಳಿಸಿ , ಮನ್ನಣೆ 
ಗೊಳಿಸಿ ೧೩೬. 'ನಿನಗೆ ಸೌರಾಷ್ಟ್ರ ಸೋಮೇಶ್ವರನು ನಿಜವಾಗಿ ಕರುಣಿಸುವವನಾಗು 
ವನಯ್ಯ !' ಎಂದು ಆ ಬೇಡನ ರೂಪದ ಶಿವನು ನುಡಿದು ಮೆಲ್ಲಗೆ ಅಲ್ಲಿಂದ ಮಾಯ 
ವಾದನು. ಆಗ ಆ ಭಕ್ತನಾದ ಓಹಿಲಯ್ಯನ ಮನಸ್ಸಿನಲ್ಲಿ ಅಬ್ಬಬ್ಬಾ ! ಒಂದು ಆಶ್ಚಯ್ಯವು 


1 ಮ್ಮ ( ಅ) 


ಬಸವರಾಜ ವಿಜಯ 


ಸೌರಾಷ್ಟ್ರಪತಿ ಕೃಪಾಕೂ 
ಪಾರಂ ನಂದೆ ಬಂದು ಶಬರಾಕೃತಿಯಿಂ 
ದೂರಂತಿಂತೆಸಗಿದನೆಂ 
ದಾ ರುಚಿರಗುಣಾಂಕನುತೃವಂಬಡೆದಾಗಳ್ 


೧೩೭ 


ಪೊಗಳುತುಂ ಕೊರ್ಪಿನಿಂದೇಳರುತೆ ಶಿವಗೃಹಕ್ಕಾ ಕವಾಟಂಗಳಂ ಕೆ . 
ಬ್ರಿಗೆ ಕಾಮಧ್ವಂಸಿ ಬೇಗಂ ತೆಗೆಯೆ ಪುಗುತೆ ತಾಂ ತಂದ ತಾರಮಂ ಮೆ 
ಲ್ಲಗೆ ರಂಗಸ್ಥಾನದೊಳ್ಳಿ೦ದಿಳುಪಿ ವಿವಳ ಕುಂಭಾಂಬುವಿಂ ಮಜ್ಜನಂಗೆ | 
ಈ ಗಜಾಧೀಶಂಗೆ ಬಿಲ್ವಿದುಳದಳವನಂದರ್ಪಿಸುತ್ತೋಲೆಯಿಂದ 


೧೩೮ 


ಎಂದಿನಂತೆ ಸಾಂಗಮಾಗೆ ಪೂಜೆಗೆಯು ಭಕ್ತಿಯಿಂ 
ಚಂದನೇಂಧನಂಗಳಿಂ ನಿಮಿರ್ಚಿ ಕೆಂಡಮಂ ಮಹಾ 
ನಂದಂದಿಂದೆ ಧೂಪಮಿಕ್ಕಲೆಂದು ಘಂಟೆಯಂ ತರ 
ಬೃಂದು ಪೋಗೆ ಕಳರಲ್ಲಿ ಗುರ್ಗುಳೇಘಮಂ ಖಳರ್ 


೧೩೯ 


ವ! ಅಂತಾ ಗೌಳತಪಸ್ವಿಗಳು ರ್ಗುಲಮನಪಹರಿಸಿ ಧೂಪವಿಲ್ಲಾದುದಂ ಕಂಡು ಧೃತಿಗುಂದದೆ 
ವನಂ ಕಂದದೆ ಬಗೆವೊಡಿದು ಸೋಮೇಶ್ವರಕೃತಕವಕುಮಾದೊಡೇನೀ ಸಮಯಪೌಚಿತ್ಯ 'ಕ್ಕೆನ್ನ 


ಉಂಟಾಯಿತು. ೧೩೭- ೧೩೯ . ದಯಾಸಮುದ್ರನಾದ ಸೌರಾಷ್ಟ್ರ ಸೋಮೇಶ್ವರನು , 
ಪ್ರೀತಿಯಿಂದ ಈ ರೀತಿ ಶಬರನ ಆಕಾರದಲ್ಲಿಶೋಭಾಯಮಾನನಾಗಿ ಬಂದು ಈ ರೀತಿ 
ಮಾಡಿದನೆಂದು ಆ ಮನೋಹರ ಗುಣವಿಶಿಷ್ಟನಾದ ಓಹಿಲಯ್ಯನುಉತ್ಸಾಹಗೊಂಡು 
(ಸೌರಾಷ್ಟೇಶ್ವರನನ್ನು ) ಹೊಗಳುತ್ತ , ಪ್ರೀತಿಯಿಂದ ಆ ಶಿವಗೃಹಕ್ಕೆ ಬಂದನು. 
ಕಾಮಾರಿಯು ಸ್ವತಃ ತನ್ನ ಕೈಗಳಿಂದಲೇ ಬಾಗಿಲು ಕದಗಳನ್ನು ಶೀಘ್ರವಾಗಿ ತೆಗೆದನು. 
ಶಿವಾಲಯವನ್ನು ಪ್ರವೇಶಿಸಿ , ಹೊತ್ತು ತಂದ ಭಾರವನ್ನು ರಂಗಮಂಟಪದಲ್ಲಿ ನಿಂತು 
ಇಳಿಸಿ , ಪಾರ್ವತೀ ಪತಿಗೆ ಪರಿಶುದ್ದ ಜಲದಿಂದ ಅಭಿಷೇಕಮಾಡಿ, ಪ್ರೀತಿಯಿಂದ 
ಮೃದುವಾದ ಬಿಲ್ವ ದಳಗಳನ್ನೇರಿಸುತ್ತ , ದಿನ ದಿನದಂತೆ ಸಾಂಗವಾಗಿ ಭಕ್ತಿಯಿಂದ 
ಪೂಜೆಮಾಡಿ, ( ತಂದ) ಚಂದನದ ಚೆಕ್ಕೆಗಳಿಂದ ( ಚಂದನದ ಕಟ್ಟಿಗೆಗಳಿಂದ) ಕೆಂಡವನ್ನು 
ಮಾಡಿ, ಮಹಾನಂದ ಭರಿತನಾಗಿ ಧೂಪವನ್ನು ಹಾಕಬೇಕೆಂದು ಗಂಟೆಯನ್ನು ತರುವುದಕ್ಕೆ 
ಹೋದನು. ಅಷ್ಟರಲ್ಲಿಯೇ ನೀಚರು ಆ ರೂಪವನ್ನು ಕದ್ದು ಕೊಂಡು ಹೋಗಿದ್ದರು. 
(ಧೂಪ ಹಾಕುತ್ತ ಗಂಟೆಯನ್ನು ಬಾರಿಸುವುದು ಪದ್ಧತಿ. ಗಂಟೆಯನ್ನು ತರುವನಿತರಲ್ಲಿ 
ಗುಗ್ಗುಳ ಮಾಯವಾಗಿತ್ತೆಂದು ಭಾವ) ವ । ಹೀಗೆ ಆ ಗೌಳ ತಪಸ್ವಿಗಳು ಗುಗ್ಗುಳ 
ವನ್ನು ಅಪಹರಿಸಲಾಗಿ, ಧೂಪವಿಲ್ಲದಿರುವುದನ್ನು ಕಂಡು, ಧೈಯ್ಯಗೆಡದೆ, ಉತ್ಸಾಹಹೀನ 
ನಾಗದೆ, ವಿಚಾರಿಸಿ ನೋಡಿದರೆ ಇದು ಈಶ್ವರನಿಂದಲೇ ಮಾಡಿದ ಕಾರವಾಗಿರಬೇಕು. 


1 ಯೋಚಿತ ( ಅ) 


ಏಕೋನತ್ರಿಂಶಾಶ್ವಾಸಂ 


೧೫೧ 


ತನುವೆ ಗುರ್ಗುಳವೆಂದೋಹಿಲಾರ್ಯ೦ ನಿರ್ಧರಿಸಿ ಘಂಟಾಘಣತ್ಯಾರಂಗೆಯ್ಯುತೇಂದು ಲಿಂಗಸನ್ನಿ 
ಧಿಯೊಬ್ಬಿಂದು ಮುಂದಿರ್ದ ಪಿರಿಯ ಧೂಪಪಾತ್ರೆ ಯೋಳತಳಿಸಿ ಘುಳಿಮುಳಿಪನಳನಂ. 
ನೋಳ್ಳಾಗಳ 

ಧಗಧಗನಿಸ್ವನಂ ನಿಮಿರೆ ಕೆಂಗಿಡಿ ಸೂಸೆ ಪೊದಳು ಪೊ ಕಾ 
ರ್ಬೊಗೆ ತವಿಲಾಗೆ ದಳ್ಳುರಿ ವಿಜೃಂಭಿಸಿ ಪರ್ಬಗೆವೆತ್ತು ಕೊರ್ಬಿ ಮಿಂ 
ಚೊಗೆಯೆ ಮಡಲು ಭೀಮನಿಟಲಸ್ಟುಟವಯಗುರ್ವನಾಳು ಕೆ . 
* ಮೈಗೆ ಬಿಸುಪೆತ್ತಲುಂ ಮಸಗೆ ದಳ್ಳಿಸುತಿರ್ದುದು ಪಾತ್ರಪಾವಕಂ 

೧೪೦ 


ವ|| ಅಂತು ವಿಲಯಶಿಖಿಯಂತೆ ಬಿಸುಪ ಶಿಖಿಯ ಸೆಕೆಗೆ ಶಿಖಿಲೋಚನಶರಣನಳ್ಳದೆ 
ಬಳ್ಳದೆ ನಿಶ್ಚಳ ಧೈರ್ಯಾವಷ್ಟಂಭನಂ ನಿರರ್ಗಳಮಾನೆನ್ನತನುಂ ನಿರುಪಮ ಶಾಂತಿ ಸಂಪನ್ನನು 
ನಿರಸ್ತನಿಜತನುವಿಮೋಹನುಮಾಗಿ ಮುಂದಕ್ಕೆ ಪಜ್ಜೆಯಿಟ್ಟು ಕರಾಂಭೋಜಂಗಳಂ ಮುಗಿದು ಗಂಭೀರ 
ಧ್ಯಾನದಿನೆಲೆ ದೇವದೇವ ಸೌರಾಷ್ಟ್ರಸೋಮನಾಥ ಮುನುಗುರ್ಗುಳಮನಧರಿಸವಧರಿಸೆಂದುದೊಷಿಸಿ 

ಮುವಗುರ್ಗುಳದ ಪರಿ 
ಯಿನ್ನಿ ಬಿಡ ಸುಗಂಧಮೀಯದಿರ್ದೊಡೆ ಕೇಳಿಂ 


ಆದರೇನು ?” ಪ್ರಕೃತ ಕಾಲಕ್ಕೆ ಉಚಿತವಾಗಿ ನನ್ನ ಈ ದೇಹವೇ ಗುಗ್ಗುಳ ! ಎಂದು 
ಓಹಿಲಯ್ಯನು ನಿರ್ಧಾರ ಮಾಡಿ, ಗಂಟೆಯ ಠಣತ್ಕಾರ ಮಾಡುತ್ತ ಬಂದು ಲಿಂಗದೇವನ 
ಸನ್ನಿಧಿಯಲ್ಲಿ ನಿಂತು, ಮುಂದಿದ್ದ ದೊಡ್ಡ ಧೂಪದ ಪಾತ್ರೆಯಲ್ಲಿ ತಳತಳಗೊಂಡು 
ಘುಳು ಘಳಿಸುತ್ತಿರುವ ಬೆಂಕಿಯನ್ನು ಕಂಡನು. ೧೪೦ . ಧಗಧಗವೆಂಬ ಧ್ವನಿಯು 
ಹೊರಹೊಮ್ಮುತ್ತಿತ್ತು : ಕೆಂಗಿಡಿಗಳು ತುಂಬಿ ಹೊರಸೂಸುತ್ತಿದ್ದವು ; ಕಪ್ಪಾದ 
ಹೊಗೆಯ ಹೆಚ್ಚಾಗಿ ಮೇಲೇಳುತ್ತ ಮುಸುಕಿ ಕೊಂಡಿತಶ , ದಳ್ಳುರಿಯು ವಿಜೃಂಭಿಸುತ್ತ 
ಹಬ್ಬಿಕೊಂಡು , ಕೊಬ್ಬಿ , ಪ್ರಕಾಶವು ಹರಡಿಕೊಂಡು ಅಭಿವೃದ್ಧಿಗೊಂಡಿತು. ( ಅದು) 
ಪರಮೇಶ್ವರನ ಹಣೆಗಣ್ಣಿನಿಂದ ಉದ್ಭವಗೊಳ್ಳುವ ಬೆಂಕಿಯ ಅತಿಶಯವನ್ನು 
ಹೊಂದಿತ್ತು . ಬಿಸಿಯು ಮಿತಿಮೀರಿ ಎಲ್ಲಕಡೆಗೂ ವ್ಯಾಪಿಸಿತು. (ಹೀಗೆ) ಧೂಪದ 
ಪಾತ್ರೆಯಲ್ಲಿರುವ ಬೆಂಕಿಯು ಎಲ್ಲಕಡೆಗೂ ವ್ಯಾಪಿಸಿತು . ವ!! ಹೀಗೆ ಪ್ರಳಯಕಾಲದ 
ಬೆಂಕಿಯ ಹಾಗೇ ಶೋಭಿಸುವ ಬೆಂಕಿಯ ಉಷ್ಣತೆಗೆ ಅಗ್ರಿನೇತ್ರನಾದ ಶಿವನಭಕ್ತನು 
ಹೆದರದೆ , ಹೊಯ್ತಾಡದೆ ನಿಶ್ಚಲ ಧೈರಸ್ಥಿತಿಯವನೂ , ಗೌರವಾತಿಶಯದಿಂದ 
ಶ್ರೇಷ್ಠನೂ , ಅನುಪಮವಾದ ಶಾಂತಿಯಿಂದ ಕೂಡಿದವನೂ , ತನ್ನ ದೇಹದ ಮೇಲಿನ 
ಮೋಹವನ್ನು ದೂರಗೊಳಿದವನೂ ಆದವನಾಗಿ, ಮುಂದಕ್ಕೆ ಹೆಜ್ಜೆಯನ್ನು ಇಟ್ಟು , 
ಕರಕಮಲಗಳನ್ನು ಮುಗಿದು , ಗಂಭೀರಧ್ವನಿಯಿಂದ, ' ಎಲೈ ದೇವದೇವನಾದ ಸೌರಾಷ್ಟ್ರ 
ಸೋಮೇಶ್ವರನೇ , ನನ್ನ ತನುವೆಂಬ ಗುಗ್ಗುಳವನ್ನು ಅರ್ಪಿಸಿಕೋ ! ಅರ್ಪಿಸಿಕೋ ?! 
ಎಂದು ಗಟ್ಟಿಯಾಗಿ ಕೂಗಿದನು . ೧೪೧ . ಹೇ ದೇವ, ಮೊದಲು ನಿನಗೆ ಅರ್ಪಿಸುತ್ತಿದ್ದ 
ಪರಿಮಳದಿಂದ ಕೂಡಿದ ಗುಗ್ಗುಳದ ರೀತಿಯಿಂದಲೇ ಈಗ ನನ್ನ ಈ ದೇಹವು ಅಧಿಕ 


೧೫೨ 


` ಬಸವರಾಜ ವಿಜಯಂ 


ದೆನ್ನ ತನು ದೇವಮಢ 
ಸನ್ನುತ ಸುವ್ರತಕೆ ಭಂಗವಲ್ಲದೆ ಪೆಜತೇಂ 

ವ|| ಅಂತುವಲ್ಲದೆಯುವದು ಧೂಪದ ಮಾಚಿದೇವನೆಂಬ ವೀರವ್ರತಧೀರೋದಾತ್ತ 
ಶರಣಂ ನಿಚ್ಚಂ ತ್ರಿಕಾಲಂದಪ್ಪದೊರ್ಪಲ ಗುರ್ಗುಲಮಂ ಸಮರ್ಪಿಪುದೆ ನೇಮಮಾಗಿರ್ದೊಡೊಂದು 
ದಿನಂ ಗುರ್ಗುಳಂ ದೊರಕದಿರೆ ತಳಮಳಗುಗೊಳ್ಳದೆ ನಿಜ ತನು ಖಂಡಂಗಳಂ ಕೊಜಕೊರೆದು 
ಗುರ್ಗುಳನಿಭವೆನಿಸಿ ತಗೆಡದೊಳಿಕ್ಕಿ ಧೂಪಮಂ ಬೀಸಿ ಹರನಂ ಮಚ್ಚಿಸಿದನವನ ತನುಖಂಡ 
ದಂತೆ 

ಪರಿಮಳವನೊಲು ಬೀಜದೊ 
ಡಿರದವಗಂಧ ಪೊದಡಂಸರಸತೆಯಾ 
ವರಿಸದೆಡೆ ನಡುಗಿದೊಡೆ ತನು 
ಹರಣಂ ಬೆರ್ಚದೊಡೆ ಖಿನ್ನನಾದೊಡೆ ವದನಂ 
ಕರಗದೊಡಸ್ಸಿ ಕರ್ಗಿದೊಡೆಕಾಯಮಳಲೆಡೆ ಚಿತ್ತ 1 [ ಮಾ ] ೦ತ್ರಪಂ 
ಜರವದು ಸರ್ಕುವೆತ್ತೊಡೆಕಳಲೆಡೆಕಂಬನಿ ದೇಹರಂಧ್ರದಿಂ 
ಸುರಿದೊಡೆ ಶೈತ್ಯಸಾರ ಕಫಲೋಹಿತಮಂಗದ ರೋಮರಾಜ ಪೇ 
ರುರಿ ಕೋಳೆಕೌಜನಾರ್ತೋಡೆ ನಿಜೋನ್ನತ ಧೂಮದ ಕಾಂತಿ ಕೆಟೊಡಂ| ೧೪೩ 
ಪಿರಿದುರಿದೊಡಮಿಂಗಳವದು 
ಕರವೆಲ್ಲದೊಡವಿತ ರೂಪಧಮಂ ಪರಿದಾ 
ವರಿಸದೊಡೆನಿನ್ನನೀಕ್ಷಿಸು 
ವಿರವಳಿದೊಡೆ ನಿನ್ನ ನೃತ್ಯನಾನೆನುತುಂ 

೧೪೪ 


ಸುಗಂಧವನ್ನು ಕೊಡದಿದ್ದರೆ, ನನ್ನ ದೃಢವೂ , ಶ್ರಾವ್ಯವೂ ಆದ ವ್ರತಕ್ಕೆ ಭಂಗವಲ್ಲದೆ 
ಮತ್ತೇನು ?' ವ!! ಅದೂ ಅಲ್ಲದೆ ಈ ಪೂರ್ವದಲ್ಲಿ ಧೂಪದ ಮಾಚಿದೇವನೆಂಬ 
ವೀರಶೈವ ವ್ರತದ, ಧೀರನೂ ಉದಾತ್ತನೂ ಆದ ಶರಣನು , ಪ್ರತಿನಿತ್ಯವೂ ತ್ರಿಕಾಲ 
ಗಳಲ್ಲಿ ತಪ್ಪದೆ ಒಂದು ಸಲ ತೂಕದ ( ಹತ್ತು ವರಹ ತೂಕ ಅಥವಾ ಮೂರನೂರ 
ಇಪ್ಪತ್ತು ಗುಂಜಿಯ ತೂಕದ) ಗುಗ್ಗುಳವನ್ನು ಅರ್ಪಿಸುವುದೇ ವ್ರತವುಳ್ಳವನಾಗಿದ್ದನು. 
ಒಂದು ದಿನ ಆ ಗುಗ್ಗುಳವು ಸಿಗದಿರಲು ಕಳವಳಗೊಳ್ಳದೆ, ತನ್ನ ದೇಹದ ಮಾಂಸವನ್ನೇ 
ಕತ್ತರಿಸಿ ಕತ್ತರಿಸಿ, ಗುಗ್ಗುಳಕ್ಕೆ ಸಮಾನವಾದದ್ದೆಂಬ ಭಾವನೆಯಿಂದ ನಿಗಿನಿಗಿಸುವ ಕೆಂಡ 
ದಲ್ಲಿ ಹಾಕಿ, ಉಂಟಾದ ಹೊಗೆಯನ್ನು ಬೀಸಿ, ಶಿವನನ್ನು ಮೆಚ್ಚಿಸಿದನು . ಅವನ ಆ ದೇಹದ 
ಖಂಡದಂತೆಯೇ - ೧೪೨ - ೧೪೫ . ಪರಿಮಳವು ಆಗ ಒಲಿದು ಬೀರದೆ , ದುರ್ಗಂಧವು 


* ಇದು ಬಾಚಯ್ಯ , ಬಾಚಿದೇವ- ಇತ್ಯಾದಿ ಇರಬೇಕಾಗಿತ್ತೆಂದು ತೋರುತ್ತದೆ. ಬಹುಶಃ 
' ಮಾಚಯ್ಯ ' ಎಂದು ತಪ್ಪಬಿದ್ದಿರಬಹುದು. 

* ಧೀರೋದಾತ್ತ :- ಮಹಾಸತ್ವ , ಅತಿಗಂಭೀರತೆ, ಕೃಪಾವಿಶಿಷ್ಟತೆ, ಆತ್ಮಸ್ತು ತಿರಹಿತತೆ , 
ಧೈಯ್ಯಶಾಲತ್ವ - ಇವು ಧೀರೋದಾತ್ತನ ಲಕ್ಷಣಗಳು. 

1 ಮ ( ಅ , ಚ, ಮು , ಗ, ದ) 


೧೫೩ 


ಏಕೆ ನಿಂಶಾಶ್ವಾಸಂ 


ಕಡುಪಿಂದಂ ಪೂಣ್ಣು ಭಕ್ತಂ ಕಿಡಿಯನುಗುಳ್ಯ ತದ್ರೂಪಪಾತ್ರಾಗ್ನಿಯೊಳ್ ಸ 

ಡಭಾತ ಪಾದಾಂಬುಜಮನೆರ್ದೆಯೊಳೊಲ್ಲಾಂತು ಕುಳ್ಳಿರ್ಪುದುಂ ತ 
ನೆಡಲುದ್ಯರೂಪಧೂಮಪ್ರಬಳಪರಿಮಳಂ ಲಿಂಗಮಂ ಸುಮುತ್ತು 
ತೊಡನೆ ,ಂ ಪರ್ಬೆ ಸೋಮೇಶ್ವರ ಹರ ಹರ ಘೋಷಾಸ್ಯನೊಪ್ಪುತ್ತುಮಿರ್ದ೦ ೧೪೫ 
ಪೊಸತೊಂದು ಗಜಾಜಿನಮದು 
ಮುಸುಂಕಿದತ್ನಭವನಂಗಮಂ ತಾನೆನೆ ರಂ 
ಜಿಸೆ ಧೂಪಧಮತತಿ ಮನ 
ಮೊಸೆದೀಶನವಂಗೆ ರೂಪುದೊಲಿದನಾಗಳ್ 

೧೪೬ 
ಎಳೆವಜ ಬಾಂಬೋಳೆ ಜಡೆಮುಡಿ 
ತೊಳಷ ಕರೋಟಿ ತಿಸುಳಮುರಗಾಭರಣಂ 
ವಿಳಿರ್ವ ಫಣಿಕುಂಡಳಂ ಕರಿ | 
ಕಳಭಾಜಿನಮೆಸೆಯೆ ಮಿಸುಗಿದು ಗಿರಿಜೇಶಂ 

೧೪೭ 


ಹೊರ ಹೊರಟರೆ ಮನೋಹರತ್ವವು ಉಂಟಾಗದಿದ್ದರೆ, ತನುನಡುಗಿ, ಪ್ರಾಣವು 
ಬಿಚ್ಚಿಹೋಗದಂತಾದರೆ , ಮುಖವು ಖಿನ್ನತೆಯಿಂದ ಕೂಡಿದ್ದಾದರೆ , ಮೂಳೆಯು ಕರಗಿ 
ಹೋದರೆ , ದೇಹವು ಕರಿಕುಗೊಂಡರೆ , ಚಿತ್ರಕ್ಕೆ ಸಂಕಟವಾದರೆ , ಆ ನರಗಳ ಸಮೂಹವು 
ಸುಕ್ಕುಗಟ್ಟಿದರೆ , ಕಣ್ಣೀರು ಹರಿಬಿದ್ದರೆ, ದೇಹದ ರಂಧಗಳಿಂದ ಶೀತದ ಸಾರವೆನಿಸಿದ 
ಕಫ ಮತ್ತು ರಕ್ತವು ಸುರಿದರೆ, ದೇಹದ ಮೇಲಿರುವ ಕೂದಲುಗಳ ಸಮೂಹವು 
ಉರಿದುಹೋದರೆ, ಕೌಲುನಾತವು ನಾರಿದರೆ, ತನ್ನ ಶ್ರೇಷ್ಠವಾದ ಧೂಮದ ಕಾಂತಿಕೆಟ್ಟರೆ 
ಈ ಕೆಂಡವು ಹೆಚ್ಚಾಗಿ ಉರಿಯದಿದ್ದರೆ, ( ಧಗಧಗಿಸಿ ಉರಿಯದಿದ್ದರೆ), ಅಧಿಕವಾಗಿ 
ಧೂಪದ ಧೂಮವು ಮೇಲೇಳದಿದ್ದರೆ ( ಸದಾ) ನಿನ್ನನ್ನು ಕಾಣುವ ನನ್ನ ದೃಷ್ಟಿಯ 
ರೀತಿಯು ನಾಶವಾದರೆ , ನಾನು ನಿನ್ನ ನೃತ್ಯನೆ: ಅಲ್ಲ ಎನ್ನುತ್ತ , ಆ ಭಕ್ತನಾದ 
ಓಹಿಲಯ್ಯನು ಪ್ರತಿಜ್ಞೆಯನ್ನು ಮಾಡಿ, ಕೆಂಗಿಡಿಗಳನ್ನು ಹೊರಸೂಸುತ್ತಿರುವ ಆ 
ಧೂಪದ ಪಾತ್ರೆಯಲ್ಲಿ ಶ್ರೇಷ್ಟರಾದ ಶಿವಭಕ್ತರುಗಳ ಪಾದಕಮಲಗಳನ್ನು ಮನಸ್ಸಿನಲ್ಲಿ 
ನೆನೆಯುತ್ತ ತೀಕ್ಷ್ಯ ಭಾವನೆಯಿಂದ (ಶೌರಸಂಪನ್ನನಾಗಿ) ಕುಳಿತುಕೊಂಡುಬಿಟ್ಟನು. 
( ಆಗ) ತನ್ನ ದೇಹದ ಸಂಬಂಧದಿಂದುಂಟಾದ ಹೆಚ್ಚಾದ ಸುಗಂಧದಿಂದಕೂಡಿದ ಧೂಪದ 
ಹೊಗೆಯು ಅಧಿಕಗೊಂಡು ಲಿಂಗವನ್ನು ಸುತ್ತಿ ಮುತ್ತಿ , ಆ ಕೂಡಲೇ ಎಲ್ಲಾ ಕಡೆಗೂ 
ಹಬ್ಬಿತು. ' 

ಸೋಮೇಶ್ವರ, ಹರಹರ' ಎಂಬ ಶಬ್ದವು ಮುಖದಿಂದ ಹೊರಹೊಮ್ಮು 
ತಿರಲು ಶೋಭಿಸುತ್ತಿದ್ದನು. ೧೪೬ . ಆಗ ಹೊಸದಾದ ಒಂದು ಆನೆಯ ಚರ್ಮವು 
ಈಶ್ವರನ ದೇಹವನ್ನು ಮುಸುಕಿರುವುದೋ ಎನ್ನುವಂತೆ ಧೂಪದ ಹೊಗೆಯ ಸಮೂಹ 
ದಿಂದ ಮುಸುಕಿದ ಈಶ್ವರನು ಮನಸ್ಸಲ್ಲಿ ಹುಟ್ಟಿದ ಪ್ರೀತಿಯಿಂದ ಒಲಿದು ಅವನಿಗೆ ನಿಜ 
ರೂಪತೋರಿಸಿದನು . ೧೪೭ . ಬಾಲಚಂದ್ರ , ಆಕಾಶಗಂಗೆ, ಜಡೆಮುಡಿ, ಪ್ರಕಾಶಿಸುವ 
ಅಗ್ನಿ ನೇತ್ರ , ಬ್ರಹ್ಮಕಪಾಲ, ತ್ರಿಶೂಲ, ಹಾವುಗಳ ಆಭರಣ , ಅಲ್ಲಾಡುತ್ತಿರುವ ಹಾವಿನ 
ಕರ್ಣಕುಂಡಲ , ಮದೋನ್ಮತವಾದ ಗಜಾಸುರನ ಚರ್ಮದಡಿಗೆ ಇವುಶೋಭಿಸುತ್ತಿರಲು 


0889 


ಬಸವರಾಜ ವಿಜಯಂ 


ಸುರಕುಜಸುವನೊವರ್ಷ 
ಸುರಿಯೆ ಸುರಾನಕಕದಂಬಮದು ಮೋರೆಯ ದಿಶಾ 
ವರಹರಿವಿಧಿಗಳದೆದೇ 
ಇರೆ ವಿಬುಧರ್ಪೊಗಳೆ ಶಂಕರಂ ಸೊಗಯಿಸಿದಂ 

೧೪೮ 
ವಂ ಮಮಲ್ಲಿ 
ಫಣಿಮಣಿಕಾಂತಿ ಮಿಂಚು ಜೆಡೆ ನೀರ್ಗದಿರದ್ರಿಜೆತೊಟ್ಟ ರತ್ನಭೂ 
ಷಣದ ಮಯಖಮಿಂದ್ರಧನು ತಾಳ ಗಜಾಜಿನಮಂಬುದಂ ಕರ 
ಕಣದಜಮವೇದರವಮರವಂ ತನಗಾಗೆ ಸತ್ಯವೇ 
ಕ್ಷಣರುಚಿ ವೃಷ್ಟಿಯಂ ಸುರಿದನಂಬುದಕಾಲದ ವೋಲ್ಮಹೇಶ್ವರಂ 

೧೪೯ 
ವ|| ಅಂತು ಕೃಪಾರಸವರ್ಷದಿನಂಗಮನಳುರ್ದ ಶಿಖಿಯಂ ನಂದಿಯೊಹಿಲಯ್ಯನಂ 
ತೆಗೆದಪ್ಪಿ ಬಿಗಿಯಪ್ಪಿ ಮನ್ನಿಸಿ ಪೊಗಳು ಶೋಭನಾಂಗನಂ ನೆಗಳು ಪರಶಿವಂ ಪ್ರಮೋದಂಮಿಗೆ 

ಪ್ರಮಥಪತಿಪಟ್ಟಮಂ ಕ 
ಟ್ಟಿ ಮಹೋತ್ಸವವೆಸಗಿ ಶಂಭು ತನ್ನಯ ಸಾರೂ 
ವ್ಯಮನೀವುತೋಹಿಲಯ್ಯನ 
ನಮರ್ದೊಳ್ಳಿಂ ರಜತಗಿರಿಗೆ ಕೊಂಡೊಯ್ಯಡೆಯೊಳ್ 

೧೫೦ 
ವರಘಂಟಾನಾದಮೇಟುಂ ದೆಸೆಯನಳುರೆ ಧೂಪಸ್ಸುರದ್ರೂ ಮನುರ್ವಿ 
ಹರಲೋಕಕ್ಕಿಟ್ಟು ನಿಶ್ರೇಣಿಯವೊಲಿರೆ ಜಯಧ್ಯಾನಸಂಸಕ್ತ ಭಕ್ರೋ 


ಪಾರ್ವತೀ ಪತಿಯು ಪ್ರಕಾಶಿಸಿದನು. ೧೪೮. ಆಗ ಕಲ್ಪವೃಕ್ಷದ ಪುಷ್ಪಗಳ ಮಳೆ 
ಸುರಿಯಿತು ; ದೇವದುಂದುಭಿಗಳ ಸಮೂಹವು ಧನಿಮಾಡಿತು ; ಅಷ್ಟದಿಕ್ಷಾಲಕರು , 
ವಿಷ್ಟು ಬ್ರಹ್ಮರುಗಳು ಪ್ರೀತಿಯಿಂದ ಬಂದರು ; ವಿದ್ವಾಂಸರು ಹೊಗಳುತ್ತಿದ್ದರು- ಹೀಗೆ 
ಶಂಕರನು ಪ್ರಕಟಗೊಂಡು ಶೋಭಿಸುತ್ತಿದ್ದನು , ವ|| ಮತ್ತು ಅಲ್ಲಿ - ೧ರ್೪ . ಸರ್ಪದ 
ಹೆಡೆಯಲ್ಲಿರುವ ರತ್ನದ ಕಾಂತಿಯೇ ಮಿಂಚು ; ಜಡೆಯಲ್ಲಿರುವ ಗಂಗೆಯೇ ನೀರಿನ 
ಕಾಂತಿ ; ಪಾರ್ವತಿಯು ಕೊಟ್ಟ ರತ್ನಖಚಿತವಾದ ಆಭರಣಗಳ ಕಾಂತಿಯೇ ಕಾಮನ 
ಬಿಲ್ಲು ; ಉಟ್ಟ ಆನೆಯ ಚರ್ಮವೇ ಮೋಡ; ಕೈಯಲ್ಲಿ ಧ್ವನಿಮಾಡುತ್ತಿರುವ ಬ್ರಹ್ಮನ 
ಶಿರಸ್ಸಿನಿಂದ ಉಂಟಾಗುತ್ತಿರುವ ವೇದಧ್ವನಿಯೇ ಗುಡುಗು ತನಗುಂಟಾಗಿರಲು 
ಪರಮೇಶ್ವರನು ಆಗ ಮಳೆಗಾಲದ ಹಾಗೆ ಸತ್ಯಪಾಪೂರ್ಣವಾದನೋಟದ ಕಾಂತಿಯೆಂಬ 
ಮಳೆಯನ್ನು ಸುರಿಸಿದನು. ವ|| ಆ ರೀತಿಕೃಪಾರಸಪೂರ್ಣವಾದ ಮಳೆಯನ್ನು ಶಿವನು 
ಓಹಿಲಯ್ಯನ ದೇಹವನ್ನು ಆವರಿಸಿಕೊಂಡಿರುವ ಬೆಂಕಿಯು ನಂದುವ ಹಾಗೆ ಸುರಿಸಿ, 
ಓಹಿಲಯ್ಯನನ್ನು ಬರಸೆಳೆದು ಬಿಗಿದು ಅಪ್ಪಿಕೊಂಡು, ಮನ್ನಣೆಮಾಡಿ, ಅವನನ್ನು 
ಮಂಗಳಕರವಾದ ದೇಹವುಳ್ಳವನನ್ನಾಗಿಮಾಡಿ, ಅಧಿಕ ಸಂತೋಷದಿಂದಕೂಡಿ 
೧೫೦ - ೧೫೧ . ( ಆ ಓಹಿಲಯ್ಯನಿಗೆ) ಶಂಭುವು ಪ್ರಮಥಶ್ರೇಷ್ಟನ ಪಟ್ಟವನ್ನು ಕಟ್ಟ 
ದನು. ಅತ್ಯಂತ ಸಂಭ್ರಮವನ್ನುಂಟುಮಾಡಿದನು. ತನ್ನ ಸಮಾನಸ್ವರೂಪವನ್ನು 


ಏಕೋನಪ್ರಿಂಶಾಶ್ವಾಸಂ 


೧೫೫ 


ತರಮೊಷ್ಪಂಚೆತ್ತುತ್ತೀಯೆಂದುಲಿಯೆ ಪುರದ ತೂರ್ಯತ್ರಯಂ ಪೊಣ್ ಮೇಲ 
ಚರಿಯರ್ಮುಂದಾಡೆ ದೇವಪ್ರತಿ ಪೊಗಳೆ ತದ್ಭಕ್ತನೆಯು ತುಮಿರ್ದ೦ 


೧೫೧ 


ವ|| ಆ ಗೌಳತಪಸ್ವಿಗಳಾ ಮಹಾತ್ಮನ ಮಹಿಮೆಗಂಡಳ್ಳಿ ಬಳ್ಳಿ ದೈನ್ಯಂ ಬೆರಸು ಧರಣಿ 
ಬೊಳ್ಮೆಗೆಡೆದು ಶರಣೋಕ್ಕು ಮಿಕ್ಕು 

ವರಿಸುಗುಣಹಾರ ಕರುಣಾ 
ಕರ ಕಲಿಮಲದೂರ ಸಾರವೈರಾಗ್ಯಪರಿ 
#ುರಿತಶಿವಭಕ್ತಿಸುದೃಢಾ 
ಚದಿತ ಶಿವಾನಂದಸಾಂದ್ರ ಜಯ ಭವರಹಿತಾ 

೧೫೨ 
ವ!! ಎಂದು ಮತ್ತೆ ಮತ್ತೆ ಪೊಗಳ್ತಹೀಲಯ್ಯನಿನಭಯಂಬಡೆದಿರ್ದರಾ ಪ್ರಸ್ತಾವದೊಳ್ 

ಸಡಗರದಿಂ ಪೋದಪನಾ 
ಮೃಡಲೋಕಕೊಹಿಲಯ್ಯನೆನಗವನಂ ಕಂ 


( ಸಾರೂಪ್ಯವನ್ನು ) ಕೊಡುತ್ತ ಆ ಓಹಿಲಯ್ಯನನ್ನು ಒಡಗೊಂಡು ಪ್ರೀತಿಯಿಂದ 
ಕೈಲಾಸಪರ್ವತಕ್ಕೆ ಹೋಗುವ ಕಾಲದಲ್ಲಿ ಶ್ರೇಷ್ಟವಾದ ಗಂಟೆಯ ನಾದವು ಎಂಟೂ 
ದಿಕ್ಕುಗಳನ್ನು ಆವರಿಸಿತು ; ಹರಡುತ್ತಿರುವ ಧೂಪದ ಹೊಗೆಯು ಪ್ರಳಯಕಾಲದಲ್ಲಿ 
ಭೂಮಿಯನ್ನೆಲ್ಲ ನಾಶಮಾಡುವ ಶಿವನ ಲೋಕಕ್ಕೆ ಹಾಕಿದ ನಿಚ್ಚಣಿಕೆಯೋ ಎಂಬಂತಾ 
ಗಿತ್ತು , ಜಯ ಜಯ ಧ್ವನಿಯಿಂದಕೂಡಿದ ಶಿವಭಕ್ತರುಗಳ ಸಮೂಹವು, ಮನೋಹರ 
ವಾಗಿ ಉಘ , ಉಘ . ಎಂದು ಕೂಗುತ್ತಿತ್ತು . ಆ ಸೌರಾಷ್ಟ್ರ ಪಟ್ಟಣದಲ್ಲಿ ನೃತ್ಯ , 
ಗೀತವಾದ್ಯ (ತರತ್ರಯ) ಗಳು ಹೊರಹೊಮ್ಮುತ್ತಿದ್ದವು: ಮೇಲೆ ಆಕಾಶದಲ್ಲಿ 
ಅಪ್ಪರಸ್ತ್ರೀಯರು ಪ್ರೀತಿಗೊಳ್ಳುತ್ತಿದ್ದರು ; ದೇವತಾಸಮೂಹವು ಹೊಗಳುತ್ತಿತ್ತು, 
(- ಹೀಗೆ ಆ ಓಹಿಲಯ್ಯನು ಹೋಗುತ್ತಿದ್ದನು. ವ|| ಆಗ ಆ ಗೌಳ ತಪಸ್ವಿಗಳು ಆ 
ಮಹಾತ್ಮನಾದ ಓಹಿಲಯ್ಯನ ಮಹಿಮೆಯನ್ನು ಕಂಡು, ಅಳುಕಿ ಬಳುಕಿದವರಾಗಿ ದೈನ್ಯ 
ಧ್ವನಿಯಿಂದಕೂಡಿ, ನೆಲದಮೇಲೆ ಅಡ್ಡ ಬಿದ್ದು , ಅತಿಶಯವಾಗಿ ಶರಣು ಹೊಕ್ಕವರಾಗಿ 
೧೫೨, ಶ್ರೇಷ್ಠ ಸದ್ಗುಣಗಳ ಹಾರವುಳ್ಳವನೇ , ಕರುಣಾಶಾಲಿಯೇ , ಕಲಿಕಾಲದ ಪಾಪ 
ಗಳನ್ನು ದೂರಗೊಳಿಸಿದವನೇ (ಆಥವಾ - ಸಮರ್ಥವಾದ ಆಣವ, ಮಾಯಾ, ಕಾರ್ಮಿಕ 
ಗಳೆಂಬ ಮಲತ್ರಯಗಳನ್ನು ದೂರಗೊಳಿಸಿದವನೇ ), ಶ್ರೇಷ್ಠ ವೈರಾಗ್ಯಶಾಲಿಯೇ , 
ಅದ್ಭುತ ಶಿವಭಕ್ತಿಯನ್ನು ಪ್ರಕಟಗೊಳಿದವನೇ , ಸ್ಥಿರವಾದ ಚರಿತ್ರೆಯುಳ್ಳವನೇ , 
ಬ್ರಹಾನಂದ ಪರಿಪೂರ್ಣನೇ , ಭವರಹಿತನಾದವನೇ (ಓಹಿಲಯ್ಯನೇ ) ಜಯ 
ವ! ಹೀಗೆಂದು ಪುನಃ ಪುನಃ ಹೊಗಳಿ, ಆ ಓಹಿಲಯ್ಯನಿಂದ ಅಭಯವನ್ನು ಪಡೆದವ 
ರಾಗಿದ್ದರು. ಆ ಸಮಯದಲ್ಲಿ ( ಪಾಲಗುರ್ಜರರಾಜನು ತನ್ನ ಹೆಂಡತಿಯನ್ನು ಕುರಿತು ) 
೧೫೩ . ' ಚಂದ್ರಮುಖಿಯೇ . ಹೀಗೆ ಓಹಿಲಯ್ಯನು ಸಡಗರದಿಂದ ಶಿವಲೋಕಕ್ಕೆ 


೧೫೬ 


ಬಸವರಾಜ ವಿಜಯಂ 


ಡೊಡನೆ ನಗೆ ನೆಗಳು ದೆಂತೆನೆ .. 
ಜಡರುಹರಿಸುವದನೆ ಪೇಳ್ವೆನೆಂದಿಂತೆಂದಂ 


೩ . 


ಘನನಿಷ್ಟಾ ಭಾವದಿಂ ದುಷ್ಕರತರತಪವ ತಾಳು ಮುಗ್ರವ್ರತಗೊಂ 
ಡೆನಸುಂ ಸೋಮೇಶನಂ ಮಚಿಸಿ ಹರ ಹರ ತಾನೋರ್ವನೇ ಪೋದಪಂ ಮ | 
ರ್ತ್ಯನಿಕಾಯಂ ಪಟ್ಟಣಂಗಳೆರಸಿ ತಳರದಿಂತೊರ್ವನೇ ಪೋಪಕಜ್ಜ 
ಕ್ಕಿನಿಂದಾಯಾಸಮೇಕೆಂದೆನುತೆ ಬಗೆದಣಂ ನಕ್ಕೆನಂಭೋಜನೇತೇ 


- ೧೫೪ 


ವ|| ಎಂದು ನಿಜರಮಣಂ ನಗೆಗೆ ಕಾರಣವನಟಪ ರಮಣಿ ಕೇಳು ವಿಸ್ಮಯಂದಾಳು 
`ವಿಯತ್ತಳದೊಳನಿಮಿಷಕ್ಷಣದಿನಸಿನೋಡಿಯುಂ ಕಾಣದರಸನಡಿದಳಿರ್ಗೆಗಿ 


ಅವ ಕಡೆಯಾದ ಮುಗಿಲೆಡೆ 
ಯಾವ ದಿಶಾಭಾಗಮಾವ ಪವಡೋಳ್ಳಕಂ 
ಭೂವರ ತಳರ್ದಪನಹಿಪಂ 
ದಾ ವಿಧುಮುಖಿ ಕೇಳೆ ನಗುತೆ ನೃಪನಿಂತೆಂದಂ 


09: 38 


ಘನಘಂಟಾರುತಿ ಕೇಳಲಾದಪುದದೆಂ ಕಾಂತೆ ನೋಡು ನೀ 
ನೆನೆ ತತ್ಕಾಮಿನಿ ಮೆಲ್ಲನಾಲಿಸಿ ತದೀಯಧ್ಯಾನಮಂ ನೇರ್ಪುಗೊಂ 


ಹೋದನು. ನನಗೆ ಅವರನ್ನು ಕಂಡು ಕೂಡಲೇ ನಗೆ ಬಂದಿತು - ಹೇಗೆಂದರೆ ಹೇಳು 
ತೇನೆ ಕೇಳು' : ಎಂದು ಈ ರೀತಿಯಲ್ಲಿ ತಿಳಿಸಿದನು : ೧೫೪, ' ಎಲೈ ಕಮಲ 
ನೇತ್ರೆಯೇ , ಅತ್ಯಂತ ನಿಷ್ಠೆಯಿಂದ ಕೂಡಿದ ಭಾವನೆಯಿಂದ ಅತ್ಯಂತ ಅಸಾಧ್ಯವಾದ 
ತಪಸ್ಸನ್ನು ಆಚರಿಸಿಯ , ಅಧಿಕವಾದ ಉಗ್ರವ್ರತವನ್ನು ಸ್ವೀಕರಿಸಿ,ಸೋಮೇಶ್ವರ 
ನನ್ನು ಮೆಚ್ಚಿಸಿ ತಾನೋರ್ವನೇ ಕೈಲಾಸಕ್ಕೆ ಹೋದನು ! ಹರಹರ !! ಮನುಷ್ಯ 
ಸಮೂಹ, ಪಟ್ಟಣಗಳು ಸಹಿತವಾಗಿ ಹೋಗದೆ ಈ ರೀತಿ ಒಬ್ಬನೇ ಹೋಗುವ ಕಾರಕ್ಕೆ 
ಇಷ್ಟೊಂದು ಆಯಾಸವೇತಕ್ಕೆ ? ಹೀಗೆಂಬುದಾಗಿ ಯೋಚನೆಮಾಡಿ ಸ್ವಲ್ಪ ನಕ್ಕೆನು.' 
ವ|| ಹೀಗೆಂದು ತನ್ನ ಪತಿಯಾದ ಪಾಲಗುರ್ಜರನು ನಗೆಯಾಡುವುದಕ್ಕೆ ಕಾರಣವನ್ನು 
ಹೇಳಲಾಗಿ , ಹೆಂಡತಿಯು ಕೇಳಿ, ಆಶ್ಚರಗೊಂಡವಳಾಗಿ, ಆಕಾಶಮಾರ್ಗದಲ್ಲಿ ಕಣ್ಣು 
ಮಿಟುಕಿಸದಂತೆ ಹುಡುಕುತ್ತ ( ಆ ಓಹಿಲಯ್ಯನನ್ನು ನೋಡಿ ಕಾಣದೆ ತನ್ನ ಪತಿಯ 
ಚಿಗುರಿನಂತಿರುವ ಪಾದಗಳಿಗೆ ನಮಸ್ಕರಿಸಿ - ೧೫೫ , ' ಮಹಾರಾಜಾ, ಯಾವ ಕಡೆಗೆ , 
ಯಾವ ಮುಗಿಲಿನ ಕಡೆಗೆ , ಯಾವ ದಿಕ್ಕುಗಳು , ಯಾವ ಪ್ರಮಾಣ ( ಯಾವ ರೀತಿ) 
ದಲ್ಲಿ ಹೋದನು ? ತಿಳಿಸು ' ಎಂದು ಆ ಚಂದ್ರಮುಖಿಯು ಕೇಳಲಾಗಿ ನಗುತ್ತ ಅರಸನಂ 
ಹೀಗೆ ಹೇಳಿದನು : ೧೫೬ . " ಕಾಂತೆಯೇ , ಘನವಾದ ಗಂಟೆಯ ಶಬ್ದವು ಯಾವ ಕಡೆ 
ಯಿಂದ ಕೇಳಿಬರುತ್ತಿರುವುದೊ ನೀನು ಆಕಡೆಗೆ ನೋಡು.' ಎನ್ನಲು ಆ ಕಾಮಿನಿಯು 
ಮೆಲ್ಲನೆ ಗಂಟೆ ಧ್ವನಿಯಾಗುತ್ತಿರುವುದನ್ನು ಆಲಿಸುತ್ತ , ಅತ್ತಕಡೆಗೇ ನೇರವಾಗಿ ದಿವ್ಯ 


೧೫೭ 


ಏಕೋನತ್ರಿಂಶಾಶ್ವಾಸಂ 


ಡನುಸಂಧಾನದೆ ನೋಡಿಕಂಡಳಿನತೇಜೋವಿಸ್ಸುರತ್ಪಾವನಾಂ 
ಗಗನಭ್ರಾಂತರದೊಳ್ ಶಿವಾಧವದಯಾಸಂತೃ ಕನಂ ಭಕ್ತನಂ 


೧೫೬ 


ಕಂಡಧಿಕ ಸಂಭ್ರಮಮನೊಳ 
ಕೊಂಡಚ್ಚರಿವು ಕಾಂತೆ ಮೆಯ್ಕಕ್ಕಿ ಮಹೀ 
ಮಂಡಲದೊಳೊಹಿಲಯ್ಯನ 
ಕೊಂಡಾಡುತೆ ತನ್ನ ಗಂಡನೊಡನಿಂತೆಂದಳ 


೧೫೭ 


ಭಸಿತಮನೋಲ್ಲು ನೆಕ್ಕು ತಪವಾಂತು ನಿಜಾಂಗತುಲಾರ್ಹಗುರ್ಗುಳ 
ಪ್ರಸರದ ಧೂಪವಿತ್ತು ಮಗುಳಂಗವನಗ್ನಿಯೊಳಿಟ್ಟು ತಪ್ಪುಗಂ 
ಧಿ ಸರಸಧೂಪಮಂ ಸಲಿಸಿ ಮಚ್ಚಿಸಿ ಶಂಭುವನಾ ಗಣಂಗಳೆ 
ಲೌಸಗೆಯನಾಳಿ ದಿರ್ನಡೆಯೆ ಪೋದಪನೀಶ್ವರಲೋಕಕೊಹಿಲಂ 


೧೫೮ 


ನಿಜಕಾಯಸಹಿತಮಿವನಂ 
ತೆ ಜಗತ್ರಯದಲ್ಲಿ ಎಷ್ಟಿಯು ಜಯಿಸುತ್ತು೦ 
ಭುಜಗಾಭರಣನ ಭಕ್ತ 
ವ್ರಜದೊಳ್ಳೆಲಾಸಕಿಂತು ನಡೆದರುಮೊಳರೇ 


೧ರ್೫ 


ನುಡಿದಂತೆ ನಡೆದುತೋಚಿದ 
ಬೆಡಂಗನೊಹಿಲನಿವಂಗೆ ದೊರೆಯಾರೆನುತುಂ 


ಜ್ಞಾನ ಸಂಬಂಧದಿಂದ ನೋಡುತ್ತ , ಆಕಾಶ ಮಧ್ಯದಲ್ಲಿ ಸೂರಪ್ರಕಾಶದಂತೆ 
ಪ್ರಕಾಶಿಸುವ ಪರಿಶುದ್ದ ದೇಹದಿಂದ ಕೂಡಿದ ಪರಮೇಶ್ವರನ ಕೃಪೆಯೆಂಬ ಜಲದಿಂದ 
ತೊಯ್ದು ಹೋದ ( ಆ ಓಹಿಲಯ್ಯನೆಂಬ) ಭಕ್ತನನ್ನು ನೋಡಿದಳು. ೧೫೭. ಆ 
ಕಾಂತೆಯು ಹೀಗೆ ಕಂಡು, ಸಂಭ್ರಮವಿಶಿಷ್ಟಳಾಗಿ , ಆಶ್ಚಯ್ಯಪಟ್ಟು , ಭೂಮಿಯಲ್ಲಿ 
ಮೈಯಿಕ್ಕಿ ನಮಸ್ಕರಿಸಿ , ಓಹಿಲಯ್ಯನನ್ನು ಕೊಂಡಾಡುತ್ತ , ತನ್ನ ಗಂಡನೊಡನೆ ಹೀಗೆ 
ಹೇಳಿದಳು : ೧೫೮- ೧೬೦ . 'ಓಹಿಲದೇವನು ಭಸ್ಮವನ್ನೇ ತಿಂದು , ತಪಸ್ಸು ಮಾಡಿ , 
ತನ್ನ ದೇಹ ತೂಕಕ್ಕೆ ಸಮಾನವಾದ ತೂಕದ ಗುಗ್ಗುಳದ ಧೂಮವನ್ನು ಶಿವನಿಗೆ 
ಸಮರ್ಪಣೆಮಾಡಿ, ಪುನಃ ಬೆಂಕಿಯಲ್ಲಿ ತನ್ನ ದೇಹವನ್ನೇ ಸಲ್ಲಿಸಿ, ಅಂಥ ದೇಹವೆಂಬ 
ಧೂಪದ ಮನೋಹರವಾದ ಪರಿಮಳವನ್ನು ಸಮರ್ಪಣೆಮಾಡಿ, ಶಂಭುವನ್ನು ಮೆಚ್ಚಿಸಿ 
ಶಿವಗಣಗಳೆಲ್ಲ ಒಲಿದು ಉತ್ಸವವನ್ನು ಹೊಂದಿ ಮುಂದೆ ಮುಂದೆ ನಡೆಯುತ್ತಿರಲು 
ಈಶ್ವರ ಲೋಕಕ್ಕೆ ಹೋಗುತ್ತಿರುವನು; ಈ ಮೂರೂ ಲೋಕಗಳಲ್ಲಿರುವ 
ಪರಮೇಶ್ವರನ ಭಕ್ತಸಮೂಹದಲ್ಲಿ ಇವನಂತೆ ಅಗ್ನಿಯನ್ನು ಜಯಿಸಿ ಶರೀರಿಯಾಗಿ 


1 ಪ್ರೊ (ಅ) 2 ಧ ( ಮು) 


೧೫೮ 


ಬಸವರಾಜ ವಿಜಯಂ 


ನುಡಿಯ ನಿಜರಮಣಿಗರಸಂ | 
ಜಡಮತಿ ಕೇಳೆಂದು ನಗುತೆ ಮಗುಳಿಂತೆಂದಂ 


೧೬೦ 


ಹರಭುರ್ಗಿದು ಗಹನಮೆ 
ತರಳೆ ಶಿವೈಕ್ಯರ್ಕಳಿಂದೆ ಶಿಖಿ ಘನಮೆ ಮಹಾ 
ಧ್ವರದೊಳ್ ಶಿಖಜಿ . ಗಳಂ 
ಕರಮುಮನೇಂ ಕಡಿದು ಮೇಜಯನೇ ಗಣನೋರ್ವ೦ 


C5 


ಪ್ರಲಯೋಗ್ರಜ್ವಾಲೆಯಂ ತಾನೆ ಗಣವರನೊರ್ವಲಲಾಟಾಕ್ಷಿಯೊಳ. 
ಲಲನೊರ್ವಂ ಬಾಡಬೇಷರ್ಬುಧನನಳಿಕದೊಳೊಟ್ಟುಗೆಯಾನನೇ ನಿ 
ಶೈಲಚಿತ್ತಂ ದಾಸಿಮಯ್ಯಂ ತಳೆಯನೆ ಪಣೆಗಣ್ಯತ್ಮಹಾವಕ್ಕಿಯ ಮಂ 
ಜುಲವೃತ್ತಂ ವಾದದೊಳ್ಳಾವಕನ ವಸನದೊಳ ಕಟ್ಟನೇ ಷಂಡಿತಾರ್ಯ೦ 
ಏಗೆಯುದಾವರಿಸಿ ಶಿಖಿ 
ಯೋಗೀಶವ್ಯಾಘ್ರಪಾದಸುತನಂ ಜ್ವಳನಂ 
ವಾಗೀಶಂಗೆ ಸೆರೋವರ 
ಮಾಗದೆ ಶಿವಭಕ್ತವಿತತಿಗಂಜುಗುಮನಲಂ 

೧೬೩ 
ವರಿ ಅದಲ್ಲದೆಯುಮವಂ ನಿಜಾಂಗಮಂ ಮಹಿಷಾಕ್ಷಿಗುರ್ಗುಳಂಗೆಯ್ದನೆಂದು ಪೊಗಳ್ವೆಯಪ್ರೊಡೆ 


ಕೈಲಾಸಕ್ಕೆ ಈ ರೀತಿ ಹೋಗತಕ್ಕವರಾದರೂ ಉಂಟೆ ? ಓಹಿಲದೇವನು ನುಡಿದಂತೆ 
ನಡೆದು, ವೈಭವವನ್ನು ತೋರಿಸಿದನು. ಇವನಿಗೆ ಸಮಾನರಾದವರು ಯಾರು ?' ಎಂದು 
ನುಡಿಯಲು - ಪಾಲಗುರ್ಜರ ರಾಜನು , 'ಮೂಢಬುದ್ದಿಯವಳೇ ಕೇಳು' ಎಂದು 
ನಗುತ್ತ , ತನ್ನ ಹೆಂಡತಿಗೆ ಪುನಃ ಹೀಗೆ ಹೇಳಿದನು : ೧೬೧. 'ಎಲೆ ತರಳೆಯೇ ಹರನ 
ಭಕ್ತರಿಗೆ ಇದೊಂದು ಗಹನ ವಿಚಾರವೇ ? ಶಿವನೊಡನೆ ಸಾಮರಸ್ಯವನ್ನು ಹೊಂದಿರು 
ವವರಿಗಿಂತಲೂ ಅಗ್ನಿಯೇನು ದೊಡ್ಡವನೇ ? ದಕ್ಷಬ್ರಹ್ಮನ ಮಹಾಯಜ್ಞದಲ್ಲಿ 
ಒಬ್ಬ ಶಿವಗಣನು ಅಗ್ನಿಯ ನಾಲಿಗೆಯನ್ನೂ , ಹಸ್ತವನ್ನೂ ಕತ್ತರಿಸಿ ಮೆರೆಯಲಿಲ್ಲವೆ ? ” 
೧೬೨. “ಒಬ್ಬ ಶಿವಗಣನು ತನ್ನ ಹಣೆಗಣ್ಣಿನಲ್ಲಿ ಪ್ರಳಯಕಾಲದಲ್ಲಿರುವಂತೆ ಭಯಂಕರ 
ವಾದ ಅಗ್ನಿಯನ್ನು ಧರಿಸಿರಲಿಲ್ಲವೇ ? ಇನ್ನೊಬ್ಬ ಶಿವಗಣನು ಗಲಗಲನೆ ಬಡಬಾಗ್ನಿ 
ಯನ್ನು ತಿಲಕವನ್ನಾಗಿ ಮಾಡಿ ಹಣೆಯಲ್ಲಿ ಹಚ್ಚಿಕೊಳ್ಳಲಿಲ್ಲವೇ ? ನಿಶ್ಚಲಚಿತ್ತನಾದ 
ಶಂಕರದಾಸಿಮಯ್ಯನು ತನ್ನ ಹಣೆಗಣ್ಣಿನಲ್ಲಿ ಭಯಂಕರಾಗ್ನಿಯನ್ನೂ ಧರಿಸಲಿಲ್ಲವೇ ? 
ಮನೋಹರ ಚರಿತ್ರೆಯುಳ್ಳ ಪಂಡಿತಾರಾಧ್ಯನು ಸಿದ್ದಾಂತವನ್ನು ಸ್ಥಾಪಿಸುವ ಸಮಯ 
ದಲ್ಲಿ ಅಗ್ನಿಯನ್ನು ಬಟ್ಟೆಯಲ್ಲಿ ಕಟ್ಟಲಿಲ್ಲವೇ ? ' ೧೬೩ . ' ಋಷಿ ಶ್ರೇಷ್ಟನಾದ ವ್ಯಾಘ್ರ 
ಪಾದನ ಕುಮಾರನನ್ನು (ಉಪಮನ್ಯುವನ್ನು ) ಬೆಂಕಿಯು ಆವರಿಸಿ, ಏನು ಮಾಡಿತು ? 
ವಾಗೀಶರಿಗೆ ಬೆಂಕಿಯು ಸರೋವರವಾಗಲಿಲ್ಲವೇ ? ಬೆಂಕಿಯು ಶಿವಭಕ್ತರಿಗೆ ಅಂಜು 
ವುದು. ವ|| “ ಅದೂ ಅಲ್ಲದೆ ಆ ಓಹಿಲಯ್ಯನು ತನ್ನ ಶರೀರವನ್ನು ಮಹಿಷಾಕ್ಷಿ 


೧೫೯ 


ಏಕೋನಪ್ರಿಂಶಾಶ್ವಾಸಂ 


ದಾಸಯನಾತ್ಮಜಾತಕರದಿಂದೆ ತುಡುಂಕಿಸಿ ಪುತ್ರ ಪಾವನು . 
ಲಾಸದೆ ಪೊನ್ನನೇವಳವನಾಗಿಸನೇ ಕೊಅದಿಕ್ಕಿ ಖಂಡಮಂ. 
ಸಾಸಿಗ ವಾಚನಗಿಯೋಳೆ ಗುರ್ಗುಳವಂ ಮಿಗೆ ಮಾಡನೇ ಗಣಾ 
ಗ್ರೇಸರರಿಂತುಟಪ್ಪರೊಳರೀ ಧರೆಯೊಕ್ಸಲರುನ್ನತವ್ರತರ್ 


೧೬೪ 


ಮಿಸುಪತ್ತು ಸಹಸ್ರವಾಜಿಗೆ ಲಸದ್ರುದ್ರಾಕ್ಷೆಯಿಂ ಪಕ್ಷರ 
ಕೆಸಮಂತೊಪ್ಪಿರೆ ಚೇರಮಕ್ಷಿತಿಪನಾಕಾಶಕ್ಕೆ ಧೀಂಕಿಟ್ಟು ವಾ 
ಜಿಸಮೇತಂ ಸುರರಕ್ಕೆ ನಿರ್ಭರದ ಕೈಲಾಸಕ್ಕೆ ದಾಳಿಟ್ಟನಂ 
ದು ಸತೀಬಂಧು ಸಖಾಳಿಗೂಡಿ ಶಿವಲೋಕಂಬೊಕ್ಕಸಾ ಸೌಂದರಂ 


೧೬೫ 


ಮಗಳಳಿಯನಾತ್ಮವಲ್ಲಭೆ 
ನೆಗಳೊಡವರೆ ಮಾನಕಂಜನೆಯ ನೆ ತಾರಾ 
ನಗಮಂ ಪರಿಜನಸಹಿತಂ 
ಪಗನೆ ವಲಂ ಮಲಯರಾಜನೀಶ್ವರಪುರಮಂ 


ಹರನೊಳ್ರಪ್ರಯುಕ್ತಂ ಪುಗನೆ ಘನತಿರುಜ್ಞಾನಸಂಬಂಧನಿಂತಾ 
ದ್ಯರನಂತರ್ಪೊದರುಂಟೇಶ್ವರಪುರಕಿವನೇನಾಳೆ ತಾನೋರ್ವನೇ ಪೋ 


ಯೆಂಬ ಗುಗ್ಗುಳವನ್ನಾಗಿ ಮಾಡಿದನೆಂದು ಹೊಗಳುವೆಯಾದರೆ - ' ೧೬೪. 
“ ದಾಸಯ್ಯನು ತನ್ನ ಮಗನಕೈಯಿಂದ ಹುತ್ತದಲ್ಲಿದ್ದ ಹಾವನ್ನು ಹಿಡಿಸಿ, ಉಲ್ಲಾಸದಿಂದ 
ಚಿನ್ನದ ಮಾಲಿಕೆಯನ್ನಾಗಿ ಮಾಡಲಿಲ್ಲವೇ ? ಸಾಹಸಿಯಾದ ಮಾಚಯ್ಯನು ಅಗ್ನಿಯಲ್ಲಿ 
ಮಾಂಸವನ್ನು ಕತ್ತರಿಸಿ ಹಾಕಿ , ಗುಗ್ಗುಳವನ್ನಾಗಿ ಮಾಡಲಿಲ್ಲವೇ ? ಈ ಲೋಕದಲ್ಲಿ 
ಈ ಪ್ರಕಾರವಾಗಿ ಶ್ರೇಷ್ಠವ್ರತವನ್ನು ಆಚರಿಸಿದವರು ಅನೇಕರಿರುವರು.' ೧೬೫ . 
ಚೇರಮರಾಜನು ಶೋಭಿಸುವ ತನ್ನ ಎಂಬತ್ತು ಸಾವಿರ ಕುದುರೆಗಳಿಗೆ ಶೋಭಿಸುವ 
ರುದ್ರಾಕ್ಷಿಗಳು ಚೆನ್ನಾಗಿಶೋಭಿಸುತ್ತಿರಲು ಆ ಕುದುರೆ ಸಮೇತವಾಗಿ ಆಕಾಶಕ್ಕೆ ಹಾರಿ 
ದೇವತೆಗಳೆಲ್ಲ ಭಯಪಡುವಂತೆ ಕೈಲಾಸಕ್ಕೆ ದಾಳಿಯನ್ನಿಕ್ಕಿದನು . ಸೌಂದರ ನಂಬಿ 
ಯಣ್ಣನು, ಹಿಂದೆ ಹೆಂಡತಿ , ಬಂಧುಗಳು, ಸ್ನೇಹಿತರು ಸಮೇತವಾಗಿ ಶಿವಲೋಕವನ್ನು 
ಹೊಕ್ಕನು.' ೧೬೬- ೧೬೭ . ' ಮಾನಕಂಜರರಾಯನು ಮಗಳೂ , ಅಳಿಯನೂ , ತನ್ನ 
ಹೆಂಡತಿಯ ಜೊತೆಯಲ್ಲೇ ಬರುತ್ತಿರಲು ಕೈಲಾಸಾದ್ರಿಯನ್ನು ಹೊಂದಲಿಲ್ಲವೇ ? 
ಮಲಯರಾಜನು ಸೇವಕ ಜನಸಹಿತವಾಗಿ ಈಶ್ವರನ ನಗರವನ್ನು ಚೆನ್ನಾಗಿ ಪ್ರವೇಶ 
ಮಾಡಲಿಲ್ಲವೇ ? ಎಲೈ ಕಮಲನೇತ್ರೆಯೇ , ಶ್ರೇಷ್ಠನಾದ ತಿರುಜ್ಞಾನ ಸಂಬಂಧನು 
ಪಟ್ಟಣದ ಜನಗಳು ಸಮೇತವಾಗಿ ಹರನಲ್ಲಿ ಪ್ರವೇಶಿಸಲಿಲ್ಲವೇ ? ಈ ರೀತಿ ಅನಂತ 


- 


1 ಚಾ ( ಮು ) 


೧೬೦ 


ಬಸವರಾಜ ವಿಜಯಂ: 


ಪಿರವಿಂಗೇಕಿಂತು ಸಂಭ್ರಮಮಮಮ ಮಹಾಘಂಟೆಯಂ ಬಾಜಿಸುತ್ತು 

ಭರದಿಂ ಪೋದಪ್ಪನಂತಲ್ಲದೆ ಮೆಜಯದೆ ಪೇಳೆನ್ನ ಹೆಂಷಂಬುಜಾಕ್ಷಿ ೧೬೭ 

ವ|| ಎಂದರಸನೊಹಿಲಯ್ಯಂಗೆ ಪೆರ್ಮೆಯಂ ತಗುಳ್ಳಿ ನೀಂ ಮಿಗೆ ಪೊಗಳ್ಳುದನುಚಿತಮಕ್ಕು 
ಮಂದೇಳಿದಂಗೆಯ್ಯ ವಲ್ಲಭನ ನುಡಿಯನುಲ್ಲಂಘಿಸಿ ತಿರಸ್ಕರಣಂಗೆಯ್ದು ರಸಿಯಿಂತೆಂದಂ 


ಅವನೆಂದುಂ ಜಿತಕಾಮನುರ್ವಿಪ ವಲಂ ನೀಂ ಕಾಮಿ ಸಂಸಾರಬಂ | 
ಧವಿಮುಕ್ಕಂ ನೆಗಳ್ತಾ ಮಹಾಸುಮತಿ ನೀಂ ಸಂಸಾರಯುಕ್ತಂ ಸದಾ 
ಶಿವಪೂಜಾಭಿರತಂ ಗಡಾತನೆಲ ನೀಂ ದೂತಾನುರಕ್ತಂ ಗಣ 
ಪ್ರವರಂ ಯೋಗಿಯವಂ ನರಾಧಿಪ ನಿತಾಂತಂ ಭೋಗಿ ನೀಂ ಧಾತ್ರಿಯೊಳ್ ೧೬೮ 


ಅಕ್ಕಟ ನಿನ್ನಿಳವಳಿಯದೆ 
ಮುಕ್ಕಣ್ಣನ ಭಕ್ತವರ್ಯನೆನಿಪೊಹಿಲನಂ 
ಟಿಕ್ಕರಿಗಳೆದಪೆ ನಿನಗೇ 
ತಕ್ಕುದೆ ಪೇಳಪತಿ ನಿನ್ನನೇನೆಂದಪುದೊ 

೧೬೯ 
ವ!! ಎಂದಾ ಮಹಾಮಹಿಮನಂ ಲಘುಮಾಡಿ ನುಡಿಯದಿರೆಂದ ನಳ ನುಡಿಗೆ ನರೇಂದ್ರಂ 
ಮುಗುಳಗೆ ನಕ್ಕು 


ಪುರಾತನರು ಈಶ್ವರನ ಪಟ್ಟಣಕ್ಕೆ ಹೋದವರುಂಟು . ಇವನಾವ ಲೆಕ್ಕ ? ತಾನೊಬ್ಬನೇ 
ಹೀಗೆಹೋಗುತ್ತಿರುವ ಇನ್ನೊಂದು ಈ ಸಂಭ್ರಮವೇತಕ್ಕೆ ? ಅಮಮ ; ಮಹಾಗಂಟೆ 
ಯನ್ನು ಬಾರಿಸುತ್ತ ವೇಗವಾಗಿ ಹೋಗುತ್ತಿದ್ದಾನೆ. ಹಾಗಲ್ಲದೆ ತನ್ನ ಹಿರಿಮೆಯು 
ಮೆರೆಯುತ್ತಿದ್ದಿಲ್ಲವೇ ? ಹೇಳು. ವ|| ಎಂದು ಆ ಪಾಲಗುರ್ಜರರಾಜನು ಓಹಿಲಯ್ಯನಿಗೆ 
ದೊಡ್ಡ ಕ್ರಿಕೆಯನ್ನುಂಟುಮಾಡುತ್ತ ನೀನು ಅತಿಶಯವಾಗಿ ಹೊಗಳುವುದು ಅನುಚಿತ 
ವಾಗುವುದು ಎಂದು ತಿರಸ್ಕರಿಸಿ ನುಡಿಯಲು, ಅವನ ಹೆಂಡತಿಯು ಆ ಗಂಡನ ಮಾತು 
ಗಳನ್ನು ಮಿಕ್ಕಿ ತಿರಸ್ಕಾರಮಾಡಿ , ಹೀಗೆ ಹೇಳಿದಳು ; ೧೬೮ - ೧೬೯, ' ಹೇ ಉರ್ವಿ 
ಪತಿಯೇ , ಭೂಮಿಯಲ್ಲಿ ಆ ಓಹಿಲಯ್ಯನು ಸದಾ ವಿಷಯೇಚ್ಛೆಯನ್ನು ಜಯಿಸಿ 
ದವನು, ನೀನಾದರೋ ಸಕಾಮಿ . ಪ್ರಸಿದ್ಧನಾದ ಆ ಸದ್ಭುದ್ಧಿಯ ಓಹಿಲಯ್ಯನು ಸಂಸಾರ 
ಬಂಧನದಿಂದ ವಿಮುಕ್ತಿಗೊಂಡವನು, ನೀನಾದರೋ ಸಂಸಾರಯುಕ್ತನು. ಅವನು ಸದಾ 
ಶಿವಪೂಜೆಯಲ್ಲಿ ಆಸಕ್ತನಾದವನಲ್ಲವೇ ? ಎಲೈ ನೀನು ದೂತದಲ್ಲಿ ( ಪಗಡೆಯಾಟದಲ್ಲಿ) 
ಆಸೆಯುಳ್ಳವನು. ಶಿವಗಣದಲ್ಲಿ ಶ್ರೇಷ್ಠನೆನಿಸಿದ ಅವನು ಸಂನ್ಯಾಸಿಯು, ಮಹಾರಾಜ, 
ನೀನಾದರೋ ಭೋಗ ಸುಖಾಪೇಕ್ಷೆ, ಆಟ, ಹೇ ಮಹಾರಾಜನೇ , ನೀನು ನಿನ್ನ ರೀತಿ 
ಯನ್ನೇ ತಿಳಿಯದೆ ಮುಕ್ಕಣ್ಣನ ಭಕ್ತನೆನಿಸಿದ ಆ ಓಹಿಲಯ್ಯನನ್ನು ತಿರಸ್ಕಾರಮಾಡತಿ 
ತಿದ್ದೀಯೆ. ಇದು ನಿನಗೆ ಯೋಗ್ಯವಾದುದೇ ? ಹೇಳು. ನಿನ್ನನ್ನು ಏನು ಹೇಳಬೇಕೊ 
( ತಿಳಿಯದು) ' ! ವli ಹೀಗೆ ಹೇಳುತ್ತ ' ಆ ಮಹಾ ಮಹಿಮನಾದ ಓಹಿಲಯ್ಯನನ್ನು 
ಲಘುಮಾಡಿ ನುಡಿಯಬೇಡ' ವೆಂದು ಹೇಳಿದ ಹೆಂಡತಿಯ ಮಾತಿಗೆ ಆ ಪೌಲ ಗುರ್ಜರ 


ಏಕೋನಪ್ರಿಂಶಾಶ್ವಾಸಂ 


ಆನಂದ ಭಕ್ತಿವರ್ಮನ 
ವೀನೋಕ್ತಿಯ ಪುರುಳನವಳ ಭಕ್ತರ ಬಗೆಯಂ 
ನೀನಲಿಯದುಲಿವೆ ಕೇಳೆಲೆ 
ಮಾನಿನಿ ಹರಶರಣರಳವದೇಂ ಕೇವಳವೇ 


೧೭೦ 


ಕಾಮಿನಿಯ ಸಂಗಮವರ್ದಿರೆ 
ಕಾಮಿಯೇ ಶರಣಂ ವರಾಂಗಿ ಸೌಂದರನೆಂದುಂ. 
ಕಾಮಿನಿಯೊಡವೆರದಿರ್ದು 
ಕಾಮಿಯೆ ಕಾಮಾರಿ ಕಾಮಿಗೆಂತೊಲ್ಲನೆ ಪೇಳ್ 


020 


ಲಲನಾರತಿಯುತ ನಂಬಿಯೊ 
ಛಲರ್ದೊಡನಾಡಿದವೊಲಿಂಗಜಾಂತಕನೆಂದುಂ 
ಶಿಲೆಯಂ ತಗೆಲೆಯಂ ಮೆ 
ಲೋಲಮಿ ತಪಮಾಂತ ಜತಿಗಳೊಡನಾಡಿದನೇ 


೨೭೨ 


ತ್ರಿವಿಧ ಶಿವಪೂಜೆಗೆಯೊಡೆ 
ಯುವತಿ ಧನಂ ಧಾನ್ಯವಿಳೆ ದಲಿಲ್ಲದದೇಂ ಸಂ 
ಭವಿಪುದೆ ಭೂಪಾಲಂ 
ಶಿವಭಕ್ತಿಗೆ ಪೋಣಗೆ ಪೇರ್ಳ ಮೃಗಾಯ ತನಯನೇ 


೧೭೩ 


ಮಹಾರಾಜನು ಮುಗುಳುನಗೆ ನಗುತ್ತ - ೧೭೦ . 'ಎಲೈ ಮಾನಿನಿಯೇ , ನಾನಾಡಿದ 
ಶಿವಭಕ್ತಿಯ ರಹಸ್ಯದ ತಿರುಳನ್ನೂ ಪರಿಶುದ್ದ ಭಕ್ತರ ರೀತಿಯನ್ನೂ ನೀನು ಅರ್ಥ 
ಮಾಡಿಕೊಳ್ಳದೆಕೂಗಾಡುತ್ತಿದ್ದೀಯೆ. ಹರಶರಣರಾದವರ ಆ ಶಕ್ತಿಯೇನು ಸಾಮಾನ್ಯ 
ವೆಂದು ಭಾವಿಸಿರುವೆಯೋ ? ಹೇಳು.' ೧೭೧ . ' ಎಲೈ ಶ್ರೇಷ್ಟ ಅವಯವವುಳ್ಳವಳೇ , 
ಸ್ತ್ರೀಯರ ಸಂಬಂಧವು ಪ್ರಾಪ್ತವಾಗಿದ್ದ ಮಾತ್ರದಿಂದ ಶರಣನು ವಿಷಯೇಚ್ಛೆ 
ಯುಳ್ಳವನೇನು ? ಸೌಂದರ ನಂಬಿಯು ಸದಾ ಕಾಮಿನಿಯರ ಜೊತೆಯಲ್ಲಿ ಸೇರಿ 
ಕೊಂಡಿದ್ದನು. ಅವನು ಕಾಮಿಯೇ ? ಕಾಮಾರಿಯಾದ ಶಿವನು ಇಂಥ ಕಾಮವುಳ್ಳವನಿಗೆ 
ಹೇಗೆ ಒಲಿದನು ?' ೧೭೨ . 'ಕಾಮಿನಿಯ ಸಂಗಸುಖದಲ್ಲಿದ್ದ ನಂಬಿಯಣ್ಣನೊಡನೆ , 
ಆ ಶಿವನು ಒಲಿದು ಒಡನಾಡಿದ ಹಾಗೆ, ಯಾವಾಗಲೂ ಕಲ್ಲನ , ತರಗೆಲೆಗಳನ್ನೂ 
ತಿಂದು ಪ್ರೀತಿಯಿಂದ ತಪಸ್ಸು ಮಾಡಿದ ಯತಿಗಳ ಸಂಗಡ ಒಡನಾಡಿದನೇ ?' ೧೭೩ . 
“ ಹೇ , ಜಿಂಕೆಯಂತೆ ಚಂಚಲವೂ ದೀರ್ಘವೂ ಆದ ನೇತ್ರವುಳ್ಳವಳೇ , ತ್ರಿವಿಧವಾದ ಗುರು 
ಲಿಂಗ ಜಂಗಮಾತ್ಮಕವಾದ ಇಷ್ಟ ಪ್ರಾಣಭಾವಲಿಂಗಗಳೆಂಬ ಶಿವಪೂಜೆ ಮಾಡಬೇಕಾದರೆ 
ಸ್ತ್ರೀ , ಧನ, ಧಾನ್ಯ , ಭೂಮಿ , ಇತ್ಯಾದಿ ಆ ಫಲವು ಸಂಭವಿಸುವುದೇ ? ದೊರೆತನವು 

11 + 


- ೧೬೨ 


ಬಸವರಾಜ ವಿಜಯಂ 


ಕರಿಕಾಲ ಜೋಳನಾ ಭೂ 
ವರ ಚೋಳಂ ವೀರಚೋಳ ವಿಕ್ರಮ ಚೋಳ 
ರ್ಕರವೂರಚೋಳನುತುಂ 
ಗರಮಾಕರ ಚೋಳನವನಿಪಾಧಿಪ ಚೋಳಂ 


೧೭೪ 


ಇವರಾದಿಯಾದ ಪಲಕೆಲ 
ರವನೀರ್ಶವನೊಳೊಲ್ಲು ಬೆರಸಿದರೋಳರೀ 
ಭುವನದೊಳೆಜೂದು ನಿಂದ್ಯಮ . 
ಶಿವಾರ್ಪಿತಾಖಿಳವಿನೋದರಸಿಕರ್ಗಬಲೇ 


೧೭೫ 


ಧರೆಯೊಳ್ ತಾರ್ಜಿತ ದ್ರವ್ಯದ ಸಲೆ ಚರಲಿಂಗಾರ್ಚನಂಗೆಯು ತುಂ ಶಂ 
ಕರನೇwಂದೊರ್ಮೆಜೂದಾಡುತೆ ಬಹುಧನಮಂಸೊಲ್ಕು ತಾನೀಯದಿರ್ದಂ 
ದೆರಡುಂ ಕಾಲಂ ಶಿರೋವೇಷ್ಟಿಯೊಳೆ ಬಿಗಿದು ಕಟ್ಟು ಕೊಂಡಚ್ಚಪೊನ್ನಂ 
ಹರಭುರ್ಗಿತ್ತು ಕೊರ್ಪಿಂದೋಲಿಸಿ ಬೆರಸನೇ ಶಂಭುವಂಮೂರ್ಖನಾಥಂ 


೧೭೬ 


ಸಲೆ ಜೂದಾಳಿಯೆನುಳ್ಳುಂ 
ಮಲಹರನಾ ಮೂರ್ಖನಾಥನಂ ತೊಆದನೆ ಪೇ 
ಛಲಜಾಕ್ಷಿ ಭಕ್ತರಸನಿ 
ಶೈಲನಾವುದನೆಸಪನದೆ ಶಿವಂಗನುಕೂಲಂ 


೧೭೭ 


ಶಿವಪೂಜೆಗೆ ಹೊರಗಾದದ್ದೇನು ? ಹೇಳು.' ೧೭೪ - ೧೭೫. ಆ ಭೂಪಾಲಕರಾದ ಕರಿ 
ಕಾಲಚೋಳ, ವೀರಚೋಳ ವಿಕ್ರಮಚೋಳರೂ , ಉತೃಷ್ಟ ಐಶ್ವರಕ್ಕೆ ಆಶ್ರಯನಾದ 
ಚೋಳ, ಭೂಮೀಶ್ವರರಿಗೆಲ್ಲ ಅಧಿಪತಿಯಾದ ಚೋಳನೇ ಮೊದಲಾದ ಹಲ ಕೆಲವು 
ರಾಜರು ಶಿವನಲ್ಲಿಪ್ರೀತಿಯಿಂದ ಬೆರಸಿದ ರಾಜರೂ ಉಂಟು . ಹೇ ಅಬಲೇ , ಈ ಲೋಕ 
ದಲ್ಲಿ ಪರಮೇಶ್ವರನಿಗೋಸ್ಕರ ಸಕಲವಿನೋದಾದಿ ಸೌಖ್ಯಗಳನ್ನೂ ಅರ್ಪಿಸಿದವರಿಗೆ ಈ 
ಜೂಜಾಟವೇನು ನಿಂದ್ಯವಾದದ್ದೇ ? ೧೭೬ , ಲೋಕದಲ್ಲಿ ಮೂರ್ಖನಾಥನೆಂಬುವನು 
ದೂತ ದಾಟದಿಂದ ಸಂಪಾದನೆ ಮಾಡಿದ ಹಣದಿಂದ ಚೆನ್ನಾಗಿ ಜಂಗಮ ಪಾದಪೂಜೆ 
ಯನ್ನು ಮಾಡುತ್ತಿರಲು , ಒಂದು ಸಲ ಶಂಕರನೂ ಬಂದು ಅವನೊಡನೆ ಜೂಜಾಡಿ, 
ಅಪಾರ ಹಣವನ್ನು ಸೋತು, ಆ ಹಣವನ್ನು ಶಿವನು ಕೊಡದಿದ್ದಾಗ ಅವನ ಎರಡು 
ಕಾಲುಗಳನ್ನೂ , ತಲೆಗೆಸುತ್ತುವ ರುಮಾಲದಿಂದ ಕಟ್ಟಿ , ನೂತನವಾದ ಬಂಗಾರದ ನಾಣ್ಯ 
ಗಳನ್ನು ತೆಗೆದುಕೊಂಡು, ಆ ಹಣವನ್ನು ಶಿವಭಕ್ತರಿಗೆಕೊಟ್ಟು, ಪ್ರೀತಿಯಿಂದ ಶಂಭು. 
ವನ್ನು ಒಲಿಸಿ ಅವನಲ್ಲಿ ಬೆರೆಯಲಿಲ್ಲವೇ '. ೧೭೭. 'ಎಲೈ ಕಮಲನೇತ್ರೆಯೇ , ಶಿವನು 
ಆ ಮೂರ್ಖನಾಥನನ್ನು ಇವನು ವಿಶೇಷವಾಗಿ ಜೂಜಾಡತಕ್ಕವನೆಂದು ತ್ಯಜಿಸಿದನೇ ? 
ಹೇಳು, ಭಕ್ತಿಮಾರ್ಗದಿಂದ ಚಲಿಸದಿರುವವನು ಯಾವಕಾರವನ್ನೇ ಮಾಡಲಿ ಅದು 


ಏನಪ್ರಿಂಶಾಶ್ವಾಸಂ 


ವಿತತ 1ಶಿವಾನ' ರ್ಪಿತಸುಖ 
ರತಿ ಸಂಸ್ಕೃತಿಬಂಧಮಬಲೆ ಸಂತತಲಿಂಗಾ 
ರ್ಪಿತ ತತ್ವಸಾದಸುಖದಲ್ಲಿ 
ರತಿ ಸಂಸ್ಕೃತಿಬಂಧಮುಕ್ತಿಯೆಂಬುದೆ ಸತ್ಯಂ 


ರಸನೆಯ ನೆವಕಜ್ಜಳ 
ರಸಮಕ್ಷಿಯನಮರ್ದು ಪತ್ತುಗುಮೆ ಪರಿಕಿಪೊಡೀ 
ರಸೆಯೊತ್ಸಂಸ್ಕೃತಿಬಂಧಂ 
ಸಸಿದಲೆಯನ ಶರಣತತಿಯನೇನಂಟುಗುಮೆ 


ತನುಕರಣಮನಃಪ್ರಾಣದಿ 
ನನಿಶಂ ಪರಶಿವನನಪ್ಪಿ ಬೆರಸಿದನಲ್ಲಾ 
ನನೆ ಸಂಸ್ಕೃತಿಬದ್ದನೆ ಸ 
ರ್ಯನ ಕೈದಾವರೆಯ ತುಹಿನಮೇಂ ಪತ್ತುಗುವೇ 


ಬಿಸಿಲಾ ಮರೀಚಿಕಾಜಲ 
ವಿಸರದೆ ಸಲೆ ನಾಂದು ಕಿಡುಗುವೇ ಶಿವಶರಣಂ 
ಮಸಗುವ ಮಾಯಾಬಂಧ 
ಪ್ರಸರಕ್ಕೊಳಗಾಗಿ ಕಟ್ಟುವಡೆವನೆ ಧರೆಯೊಳ್ 


೧೮೧ 


ಶಿವನಿಗೆ ಹಿತವಾದದ್ದಾಗುವುದು . ೧೭೮. 'ಎಲೈ ಅಬಲೆಯೇ , ಶಿವನಿಗೆ ಅರ್ಪಿಸದಿರುವ 
ವಿಶೇಷವಾದ ಸೌಖ್ಯದಲ್ಲಿರುವ ಆಸಕ್ತಿಯು ಸಂಸಾರದ ತೊಡಕೆನಿಸುವುದು, ಸತತವೂ 
ಲಿಂಗಾರ್ಪಿತ ಮಾಡಿದ ಆ ಭೋಗಭಾಗ್ಯಗಳ ಪ್ರಸಾದ ರೂಪವಾದ ಸೌಖ್ಯದ ಆಸಕ್ತಿಯು 
ಸಂಸಾರ ಬಂಧನದ ವಿಮುಕ್ತಿಯೆನಿಸುವುದು ಇದು ಸತ್ಯ . ೧೭೯ . ' ತುಪ್ಪವು ನಾಲಿಗೆ 
ಯನ್ನೂ , ನೂತನ ಕಾಡಿಗೆಯು ಕಣ್ಣನ್ನೂ ಸೇರಿ, ಅದಕ್ಕೇ ಅಂಟಿಬಿಡುತ್ತದೆಯೇನು ? 
ಈ ಭೂಮಿಯಲ್ಲಿ ವಿಚಾರಮಾಡಿ ನೋಡಿದರೆ , ಸಂಸಾರ ಸಂಬಂಧದ ಬಂಧನವು ಚಂದ್ರ 
ಶೇಖರನ ಶರಣ ಸಮೂಹವನ್ನು ಅಂಟುತ್ತದೆಯೆ ?' ೧೮೦ . ಎಲೈ ಕಮಲಮುಖಿ 
ಯೇ , ಯಾವಾಗಲೂ , ದೇಹ ಇಂದ್ರಿಯ ಮನಗಳಿಂದ ಶಿವನನ್ನೇ ಆಶ್ರಯಿಸಿ ಅವನನ್ನು 
ಬೆರಸಿರುವವನು ಸಂಸಾರದಿಂದ ಬಂಧಿಸಲ್ಪಟ್ಟವನೇ ? ( ಅಲ್ಲ), ಹಿಮವು ( ಮಂಜು ) 
ಸೂರನ ಕೈಯಲ್ಲಿ ಹಿಡಿದಿರುವ ಕಮಲವನ್ನು ಹತ್ತೀತೇ ?' ೧೮೧ ಭೂಮಿಯಲ್ಲಿ 
ಬಿಸಿಲು ಆ ಬಿಸಿಲುಗುದುರೆಯಿಂದ ವಿಶೇಷವಾಗಿ ನೆನೆದು (ತೊಯುದಿ) ಆರಿ ಹೋಗು 
ವುದೇನು ? ಶಿವಶರಣನು ಆವರಿಸುವ ಮಾಯಾ ಸಂಬಂಧವಾದ ಸಮೂಹಕ್ಕೆ 


1 ಶಿವನ ( ಚ, ಮು ) ಶಿವಾನಾ( ಜ) 


೧೬೪ 


ಬಸವರಾಜ ವಿಜಯಂ 


ಪರಮಶಿವಭಕ್ತಿರಸಭರ 
ಭರಿತಾಂತಃಕರಣಶರಣಸನ್ನಹಿಮೆಗೆ ಶಾಂ 
ಕರಲೋಕವಿದು ವಿಚಾರಿಸೆ 
ನರಲೋಕವಿದೆಂಬ ಸಂದೆಗಕ್ಕೆಡೆಯುಂಟೇ 


ಇಳೆಯೊರ್ಬೆನಿಸಿರ್ಕುಂ 
ಬೆಳಗದು ಘೋಕೋಕ್ಷಣಕ್ಕೆ ಶಿವಭಕ್ತಮಹೋ 
ಜ್ವಳಮಾರ್ಗಮಮಾರ್ಗದವೋಲ್ 
ಖಳಜನಜಡಮತಿಗೆ ತೋರ್ಕುಮೆಲೆ ತರಳಾಕ್ಷಿ 
ಹರಭಕ್ತರ ಪೆರ್ಮೆಯ ಪೊಸ 
ಪರಿಯಣಯದ ಮರುಳೆ ನಿನಗೆ ಪಲವುಂ ಮಾತೇ 
ಕಿರು ಸುಮ್ಮನೆಂದ ರಮಣಂ 
ಗರಸಿ ಕರಂ ನಗುತೆ ಚಲ್ಲದಿಂದಿಂತೆಂದಳ 
ಬಿಡು ಬಿಡು ನಿನ್ನಯ ಮಾತಿನ 
ಬಿಡಂಗನೆಲೆ ರಮಣ ಬಲ್ಲೆನೆಲ್ಲಮನೀಗ 
ಧೃಡನಗರಿಗೋಹಿಲನವೋ - 

ಡೆ ನೋಡಿದಪೆಂ ತ್ವದೀಯ ಬಲಮಂ ಛಲಮಂ 
ಅರಿನೃಪರ ಪಡಲ್ವಡಿಸುವ 
ಪರಿಯಕ್ಕುಮೊ ನೆದಾಟಮಕ್ಕುಮೊ ಮದನ 
ಸುರಿತಕಲಾನಿಪುಣತೆಯೋಂ 
ದಿರವಕ್ಕುಮೊ ಶಿವನ ಭುವನಕೆಯುವ ಕಜ್ಜಂ 


೧೮೬ 


ಸಿಕ್ಕುಬೀಳುವವನಲ್ಲ.' ೧೮೨. ಈ ಭೂಲೋಕವು ಶ್ರೇಷ್ಠವಾದ ಶಿವಭಕ್ತಿ 
ಯಿಂದ ತುಂಬಿದ ಅಂತಃಕರಣವುಳ್ಳ ಶರಣ ಸಮೂಹಕ್ಕೆ ನಿಜವಾಗಿಯೂ ಕೈಲಾ 
ಸವೇ ಅಲ್ಲದೆ ಇದು ನರಲೋಕವೆಂಬ ಸಂಶಯಕ್ಕೆ ಎಡೆಯೇ ಇಲ್ಲ.' 
೧೮೩ . 'ಎಲೈ ಚಂಚಲನೇತ್ರೆಯೇ , ಭೂಮಿಯಲ್ಲಿ ಆ ಗೂಗೆಯ ಕಣ್ಣಿಗೆ ಬೆಳಕೇ ಕತ್ತಲೆ 
ಯೆನಿಸಿರುವುದು . ಶಿವಭಕ್ತರ ಪ್ರಕಾಶಮಾನವಾದ ಸನ್ಮಾರ್ಗವು ನೀಚರಾದವರ ಮೂಢ 
ಬುದ್ದಿಗೆ ದುಮಾರ್ಗದ ಹಾಗೆ ಕಾಣುತ್ತದೆ. ೧೮೪ , ' ಹರಭಕ್ತರಾದವರ ಹಿರಿಮೆಯ 
ನವೀನ ರೀತಿಯೆಂಬುದನ್ನು ತಿಳಿಯದಿರುವ ಎಲೈ ಹುಚ್ಚ , ನಿನಗೆ ಅನೇಕ ಮಾತು 
ಗಳೇಕೆ ? ಸುಮ್ಮನಿರು' - ಎಂದ ಗಂಡನಿಗೆ ಆ ಹೆಂಡತಿಯು ಚೆನ್ನಾಗಿ ನಕ್ಕು , ವಿಲಾಸದಿಂದ 
ಹೀಗೆ ಹೇಳಿದಳು .' ೧೮೫ . “ ಎಲೈ ರಮಣ; ಸಾಕು ಬಿಡು ಈ ನಿನ್ನ ಮಾತಿನ ಮೋಡಿ 
ಯನ್ನು ನಾನೆಲ್ಲ ಬಲ್ಲೆನು. ಈಗ ಓಹಿಲಯ್ಯನಂತೆ ಶಿವನ ಪಟ್ಟಣಕ್ಕೆ ನೀನು ನಡೆ, ನಿನ್ನ 
ಸಾಮರ್ಥವನ್ನು ನೋಡುತ್ತೇನೆ.' ೧೮೬ . 'ಶಿವಲೋಕಕ್ಕೆ ಹೋಗುವ ಕಾರವು 
ಶತ್ರು ರಾಜರನ್ನು ನಾಶಪಡಿಸುವ ರೀತಿಯಾದೀತೇ ? ( ಅಥವಾ) ಪಗಡೆಯ ಆಟ 


0 


. 


ಏನಪ್ರಿಂಶಾಶ್ವಾಸಂ 


೧೮೭ 


ನಿನಗಭವನಗರಿ ಕೇಳಿ 
ವನಮೋ ರಣಾಜಿರಮೋ ರಮ್ಮಮಣಿಹರ್ಮ್ಮವೊ ಪಾ 
ವನಗುರುಚರನಿಳಯಮ ನೆ 
ಟ್ಟನೆ ತಳರಲ್ ನೃಪತಿ ನಿನ್ನ ಪರಿಜನಸಹಿತಂ 
ಒರ್ವನೆ ಪೋದವನೆನುತುಂ 
ಗರ್ವದಿನೋಹಿಲನ ನಗುವ ಶಿವಭಕ್ತಿಪರಂ 
ಸರ್ವಜನಸಹಿತಮೇಲೆ ನೀರಿ 
ಶರ್ವಾಣೀರಮಣನಗರಿಗೆಂದಡಿಯಿಡುವೆ 
ವಂ ಎಂದ ರಮಣಿಯ ಕಟಕಿವಾತಂ ಕೇಳು ಮಂದಸ್ಮಿತಾಸ್ಯನಾಗಿ 
ನೀನೆಂದಂತೆವೊಲೆಲೆ ಕಂ 
ಜಾನನೆ ಶಿವನಿಳಯಮೆನಗೆ ಗುರುಚರನಿಳಯು 
ತಾನಕ್ಕುಮೆ ದಪೆನೆ 
ನೀ ನಿಖಿಳ ಜನಾಳಿವೆರಸು ನೋಡೆನ್ನಳವಂ 


೧೮೮ 


OOSE 


ಕಾದಲೆ ನೀರ ಕಡುಪಿಂದಂ 
ಮೂದಲಿಸುತ್ತೆಂದ ಮಾಳ್ಮೆಯಿಂ ಶಿವಪುರಿಗಾರ್ 
ಪೋದಪೆನೆಲೆ ಪೋಗದೊಡೆ ನಿ 
ಜೋದಿತ ಶಿವಭಕ್ತಿಯುಕ್ತನೆಪ್ಪೆನೆ ಧರೆಯೊಳ್ 
ವರಿ ಎಂದ ಮನದನ್ನನುಕ್ತಿಯಂ ಮನೋರಮೆ ಮಾರ್ಕೊಂಡು 


ವಾದೀತೇ ? ಮದನ ವಿದ್ಯಾ ಪ್ರೌಢಿಮೆಯ ಒಂದು ರೀತಿಯೆನಿಸೀತೇ ? ೧೮೭ . 
' ಮಹಾರಾಜಾ , ಪರಿವಾರದ ಜನರೊಡನೆಕೂಡಿ. ನೆಟ್ಟಗೆ ತೆರಳಲಿಕ್ಕೆ ಶಿವನ ನಗರವೇನು 
ನಿನಗೆ ಉಪವನವೇ ? ಯುದ್ಧ ಭೂಮಿಯೇ , ಮನೋಹರವಾದ ರತ್ನದ ಉಪ್ಪರಿಗೆಯ 
ಮನೆಯೋ ? ಅಥವಾ ಪಾವನರಾದ ಗುರುಜಂಗಮರ ಮಠವೋ ? ೧೮೮. ಎಲೆ 
ರಾಜಾ ಓಹಿಲಯ್ಯನು ಒಬ್ಬನೇ ಹೋಗುತ್ತಿದ್ದಾನೆಂದು ಗರ್ವದಿಂದ ಅಪಹಾಸ್ಯ 
ಮಾಡುವ ಶಿವಭಕ್ತಿಯಲ್ಲಿ ಆಸಕ್ತನಾದ ನೀನು ಸರ್ವಜನ ಸಮೇತವಾಗಿ ಶಿವನ ಪಟ್ಟ 
ಣಕ್ಕೆ ಎಂದು ಹೆಜ್ಜೆಯನ್ನಿಕ್ಕುವೆ ?' ವ|| ಹೀಗೆಂದ ತನ್ನ ರಮಣಿಯ ಮೂದಲಿಕೆಯ 
ಮಾತನ್ನು ಕೇಳಿ, ಪಾಲಗುರ್ಜರನು ಮುಗುಳುನಗೆಯಿಂದ ಕೂಡಿದ ಮುಖವುಳ್ಳವ 
ನಾಗಿ ೧೮೯ , ' ಎಲೈ ಕಮಲಮುಖಿಯೇ , ನೀನು ಹೇಳುವಂತೆ ನನಗೆ ಆ 
ಕೈಲಾಸವು ಗುರು ಜಂಗಮರ ಮಠವೇ ಆಗಿರುವುದು . ನನ್ನ ಈ ಸಮಸ್ತ 
ಪ್ರಜಾಜನ ಸಮೇತವಾಗಿ ಹೋಗುತ್ತೇನೆ. ನನ್ನ ಶಕ್ತಿಯನ್ನು ನೋಡು' 
೧೯೦, “ ಎಲೈ ಪ್ರಿಯೆ, ನೀನು ಕೋಪದಿಂದ ಮೂದಲಿಸುತ್ತ ಹಿಯಾಳಿಸುತ್ತೆಂದ 
ಮಾತಿನ ರೀತಿಯಿಂದ ನಾನು ಶಿವಪುರಿಗೆ ಹೋಗುತ್ತೇನೆ; ಹೋಗದಿದ್ದರೆ ಈ ಭೂಮಿ 
ಯಲ್ಲಿ ನಿಜವಾಗಿ ಶಿವಭಕ್ತಿಯಿಂದ ಕೂಡಿದವನೆಂದೆನಿಸುತ್ತೇನೆಯೇ ? ವ|| ಹೀಗೆಂದು 


೧೬೬ 


ಬಸವರಾಜ ವಿಜಯಂ 


ಆವ ದಿನಮಾವ ವೇಳೆಯೊ 
ಲಾವಂದದೆ ಪೋಪೆಯೆನೆ ಪೊದಲ್ಲಿ ದಿನವಿಂ . 
ತೀವೇಳೆಯೊಳೀಯಂದದೆ 
ಕೋವಿದೆ ಕೇಳ್ಪೆ ನೆಂದನಾ ಚಲರ್ದಕಂ 


. 


೧೯೧ 


ವಃ ಎಂದು ದೃಢಪ್ರತಿಜ್ಞಾರೂಢನಾಗಿ ದೌವಾರಿಕರಿಂ ದಂಡನಾಥ ಮಂಡಳಿಕ ಸಚಿವ 
ಸಾಮಂತ ಪ್ರಮುಖರಂ ಬರಿಸಿ ಪುರದೊಳೆಲ್ಲಂ ಸಾಲಲೋಳು ಕಡುಪಿಂ ಕೈಲಾಸಪ್ರಸ್ಥಾನ ಭೇರಿಯಂ 
ಪೊಡೆಯಿಸಲೊಡನೆ 


ಕಡಲೇಳುಂ ಕದಡಳು ತುಳ್ಳೆ ದಿಗಿಭಂಗಿ ಭೋಗಿಂದ್ರನು 
ರ್ಕುಡುಗುತ್ತುಂ ಪೆಡೆ ತರ್ಗೆ ದಿಗ್ವರರಳುಂಬು ಕುರ್ಗೆ ವಿದ್ವಟ್ಕುಳಂ 
ಕಡುಪಿಂ ಕರ್ಚೆ ತೃಣಂಗಳಂ ರವಿರಥಾಶ್ವಂ ಬೆರ್ಚೆ ತುಂಬಿತ್ತು ಬೆಂ . 
ಬಿಡದಂಭೋಜಭವಾಂಡಮಂಡಳವನಾ ಗಂಭೀರಭೇರೀರವು 


* 


. ೧೯೨ 


ವಗಿ ಆಗಳ್ಳಿರಿದದ್ದುತಂ ಮಸಗೆ ಸಸಂಭ್ರಮಂ ಸಕಳ ಪರಿಜನಂ ನೆರೆಯೆ ನರೇಂದ್ರ೦ ನೈಪಥ್ಯ 
ಗೃಹಕ್ಕೆಂದು ನಿಜಾಂಗನೆಯಂ ಫರ್ಬಿ೦ ಜರ್ಬಿ ಮಣವಾಳವನೇಜಿಯಮಿಸಿ ನಿಜ 
ತು ರಂಗಮಂ ಬೆಂಗೆವಾಯು ತಾನಾಳ್ವ ದೇಶಾಂತರಾಳದ ಸಮಸ್ತ ಜನಮೊಡವರೆ ಸಡಗರಂಭೆತ್ತು 


ಪತಿಯ ಮಾತಿಗೆ ಆ ಮನೋರಮೆಯು ಪ್ರತಿಯಾಗಿ ೧೯೧ . “ಎಂದು ? ಯಾವ 
ಹೊತ್ತಿನಲ್ಲಿ ? ಯಾವ ರೀತಿಯಿಂದ ಹೋಗುತ್ತೀಯೆ ? ' ಎನ್ನಲು ಆ ಹಟಗಾರನು 
“ಎಲೈ ಪ್ರೌಢಿಯೇ , ಕೇಳು: ಈ ದಿನವೇ , ಈ ರೀತಿ, ಇದೇ ಕಾಲದಲ್ಲಿ , ಇದೇ ಪ್ರಕಾರ 
ವಾಗಿ ಹೋಗುತ್ತೇನೆ' ಎಂದನು. ವ|| ಹೀಗೆನ್ನುತ್ತ ದೃಢ ಪ್ರತಿಜ್ಞೆಯನ್ನು ಮಾಡಿದವ 
ನಾಗಿ ದ್ವಾರಪಾಲಕ ಮೊದಲ್ಗೊಂಡು, ದಂಡನಾಥ, ಮಾಂಡಳಿಕ , ಸಚಿವ; ಸಾಮಂತ 
- ಪ್ರಮುಖರನ್ನೂ ಬರಮಾಡಿಕೊಂಡು, ಪಟ್ಟಣದಲ್ಲೆಲ್ಲ ಡಂಗುರ ಹೊಡಿಸುವಂತೆ ಹೇಳಿ, 
ಕೈಲಾಸಕ್ಕೆ ಹೊರಡುವುದರ ಸೂಚನಾರ್ಥವಾಗಿ ನಗಾರಿಯನ್ನು ಹೊಡಿಸಿದನು. ಆಗ 
೧೯೨. ಸಪ್ತ ಸಮುದ್ರಗಳೂ ಕದಡಿ ಉಬ್ಬಿಕೊಂಡು ತುಳ್ಳಾಡಿದವು; ದಿಗ್ಗಜಗಳು 
ಬಳುಕಿದವು; ಆದಿಶೇಷನ ಪರಾಕ್ರಮವು ಭಗ್ನವಾಗಿ ಹೆಡೆಯು ತಗ್ಗಿತು; ಅಷ್ಟದಿಕ್ಷಾಲಕರು 
ವಿಶೇಷವಾಗಿ ಕುಗ್ಗಿ ಹೋದರು ; ಶತ್ರು ಸಮೂಹವು ( ಶತ್ರುಗಳಾದ ರಾಕ್ಷಸರ ಸಮೂ 
ಹವು) ಶೌರಹೀನರಾಗಿ ಬಾಯಲ್ಲಿ ಹುಲ್ಲು ಕಚ್ಚಿದರು; ಸೂರನ ರಥಕ್ಕೆ ಹೂಡಿದ 
ಕುದುರೆಗಳು ಬೆಚ್ಚಿದವು. (ಹೀಗೆ) ಆ ಗಂಭೀರ ಭೇರೀರವವು ಬ್ರಹ್ಮಾಂಡ ಪ್ರದೇಶವನ್ನು 
ಸಂಪೂರ್ಣ ತುಂಬಿತ್ತು . ವ|| ಆಗ ಅತ್ಯದ್ಭುತವೆಲ್ಲರೂ ಆವರಿಸುವಂತೆ ಸಮಸ್ತ ಪರಿ 
ವಾರಜನವೆಲ್ಲ ಸಡಗರದಿಂದ ಗುಂಪುಗೂಡಲಾಗಿ ಅವರೆಲ್ಲರೊಡನೆ ರಾಜನು ಅಲಂಕಾರ 
ಮಾಡಿಕೊಳ್ಳುವ ಮನೆಗೆ ಬಂದು, ತನ್ನ ಹೆಂಡತಿಗೆ ಹುಬ್ಬಿನ ಸನ್ನೆ ಮಾಡಿ, ರತ್ನನಿರ್ಮಿತ 
ವಾದ ಪಲ್ಲಕ್ಕಿಯಲ್ಲೇರುವ ಹಾಗೆ ನಿಯಮಗೊಳಿಸಿ, ತನ್ನ ಕುದುರೆಯನ್ನೇರಿ, ತಾನಾಳು . 


೧೬೭ 


ಏಕೋನಪ್ರಿಂಶಾಶ್ವಾಸಂ 


ಬಿಡದತ್ತಂ ತೂರ್ಯಘೋಷಂಮಸಗೆ ಮಿಸುಗೆ ಮುಕ್ತಾತಪತ್ರಾಳಿ ಚೆಲ್ವಂ 
ಪಡೆದುದಕ್ಕೇತನಂಗಳಿರೆ ತಳರೆ ಸೈನ್ಯಂಚಳಚ್ಚಾಮರಂ ತೋ 
ರ್ಪಡೆ ದಿವ್ಯಂ ಪುಷ್ಟವರ್ಷ೦ ಸುರಿಯೆ ಮೊರೆಯೆ ತದ್ದುಂದುಭಿಧ್ಯಾನಮೊಲ್ಲು 
ಗೃಡಿಸುತ್ತಂ ವಂದಿವೃಂದು ಪೊಗಳೆ ನೆಗಳೆ ಲಾಸ್ಯಂಗಳಂ ವೇಶೈಯರ್ಕಲ್ 


೧೯೩ 


ಶರಣರುಘ ಜಯ ಜಯ ಬಂ 
ಧುರರಾವಂ ಬುಧರ ಹರಹರ ಧ್ಯಾನಂ ಸೈ 
ವರಿಯೆ ಸಕಳೊರ್ವಿಜನನ 
ಚ್ಚರಿವಡೆ ನಿಜರವಣಿವೆರಸು ಪೃಥುವೈಭವದಿಂ 


ಧೀಂಕಿಟ್ಟು ಗಗನತಳಕೆ ವಿ 
ಶಂಕಂ ನೆರೆಯೂರ್ಗೆ ತಳರ್ವ ತೇಜದಿಂ ತಳರ್ದಂ 
ಭೋಂಕನೆ ಕೈಲಾಸಕೆ ಗಣ 
ಕಿಂಕರನಾ ಪಾಲಗುರ್ಜರಕ್ಷಿತಿಪಾಲಂ 


೧೯೫ 


ತರುಣೀಸಂಯುಕ್ತನಾಗಳ ಶಿವಗಣಕೃಪೆಯಿಂ ಸೌಖ್ಯಮೊಂದಿರ್ದನಾ ಭೂ 
ವರವರ್ಯ ತನ್ನ ಲೋಕಂಬೆರಸು ಶಶಿಧರಾವಾಸದೊಳ್ಯಾಣದೆಂದಾ 


ತಿದ್ದ ಸಮಸ್ತ ದೇಶ ಮಧ್ಯದಲ್ಲಿರುವ ಜನರೊಡನೆ ಸಡಗರಗೊಂಡು ೧೯೩ - ೧೯೫೩ 
ನೃತ್ಯ , ಗೀತ, ವಾದ್ಯ ಧ್ವನಿಯು ಎತ್ತೆತ್ತಲೂ ತಪ್ಪದೆ ಹರಡಲು, ಮುತ್ತಿನ ಛತ್ರಿಗಳ 
ಸಾಲು ತುಂಬಿಕೊಂಡಿರಲು, ದೊಡ್ಡ ದೊಡ್ಡ ಧ್ವಜಗಳು ಚೆಲುವಿನಿಂದ ಹಾರಾಡುತ್ತಿರಲು , 
ಸೈನ್ಯವು ನಡೆಯುತ್ತಿರಲು , ಬೀಸುತ್ತಿರುವ ಚಾಮರಗಳು ಶೋಭೆಗೊಂಡಿರಲು, ದಿವ್ಯ 
ವಾದ ಪುಷ್ಪವೃಷ್ಟಿಯು ( ದೇವಲೋಕದಿಂದ) ಸುರಿಯುತ್ತಿರಲು, ಆ ದೇವಲೋಕದ 
ದುಂದುಭಿಯ ಧ್ವನಿಯು ಮೊರೆಯುತ್ತಿರಲು , ಸ್ತುತಿ ಪಾಠಕರ ಸಮೂಹವು ಪ್ರೀತಿ 
ಯಿಂದ ಉಗೃಡನೆ ಮಾಡುತ್ತ ,ಸ್ತೋತ್ರ ಮಾಡುತ್ತಿರಲು , ವೇಶ್ಯಾಂಗನೆಯರು ನರ್ತನ 
ಗಳನ್ನು ಮಾಡುತ್ತಿರಲು, ಶಿವಶರಣರುಗಳ ಉಫೆ ! ಜಯ ಜಯ ! ಎಂಬ ಮನೋಹರ 
ಶಬ್ದವೂ , ವಿದ್ವಾಂಸರ ಹರಹರ! ಎಂಬ ಧ್ವನಿಯ ಎಲ್ಲ ಕಡೆಗೂ ಹರಡಿಕೊಳ್ಳಲು, 
ಸಕಲ ಭೂಮಂಡಲದ ಜನವೆಲ್ಲ ಆಶ್ಚರಗೊಳ್ಳುವಂತೆ, ತನ್ನ ಹೆಂಡತಿಯೊಡನೆ ಕೂಡಿ, 
ವಿಶೇಷ ವಿಭವದಿಂದ ಆ ಶಿವಗಣಗಳ ಕಿಂಕರನಾದ ಪಾಲಗುರ್ಜರ ಮಹಾರಾಜನು 
( ಪಕ್ಕದಲ್ಲಿ ಮತ್ತೊಂದುಊರಿಗೆ ಹೋಗುವ ರೀತಿಯಲ್ಲಿ ಭಯರಹಿತನಾಗಿ ಆಕಾಶದ 
ತಳಕ್ಕೆ ನೆಗೆದು ಆ ಕೂಡಲೇ ಕೈಲಾಸಕ್ಕೆ ಹೊರಟು ಹೋದನು. ೧೯೬ . (ಹೀಗೆ) 
ಆ ರಾಜಶ್ರೇಷ್ಟನಾದ ಪಾಲಗುರ್ಜರ ಮಹಾರಾಜನು ಹೆಂಡತಿಯೊಡನೆ ಕೂಡಿ, 
ತಾನಾಳುವ ರಾಜ್ಯದ ಸಮಸ್ತ ಪರಿಜನ ಸಮೇತನಾಗಿ ಆಗ ಶಿವಗಣಂಗಳ ಕೃಪೆಯಿಂದ 
ಪರಮೇಶ್ವರನ ಆವಾಸಸ್ಥಳವಾದ ಕೈಲಾಸದಲ್ಲಿ ತಪ್ಪದೆ ಸೌಖ್ಯವನ್ನು ಹೊಂದಿ ಇದ್ದನು. 


೧೬೮ 


ಬಸವರಾಜ ವಿಜಯಂ 


೧೯೬ 


ಗುರುಭಕ್ತಂಗೋಲ್ಲು ಪೇಳ ಕ್ಷಣವಧುವೆನುತುಂ ಭಕ್ತಿಯಿಂ ಪೇಳುತುಂ ಶಂ 
ಕರಭಕ್ತಶ್ರೇಣಿಗಾಮೋದವನೋದವಿಸಿ ಕಣೋಪುತಿರ್ದಂ ನೃಪೇಂದ್ರ ' 
ತರುಣಾದಿತ್ಯಪ್ರಕಾಶಾವರಣೆ ವರದೆ ಕಲ್ಯಾಣಿ ಕಾಮಾಕ್ಷಿ ವಿದ್ಯಾ 
ಕರಿ ವಿಶ್ವಾಧಾರೆ ಚಂದ್ರಾಭರಣೆ ಚತುರೆ ಚಿತ್ರಾಂಗಿ ಚಿದ್ರೂಷೆ ವೀಣಾ 
ಧರವಾಣೀಪಾಣಿಪದ್ಮಾರ್ಪಿತಮಧುಭರಮಂದಾರಮಾಲಾಂಚಿತಶ್ರೀ 
ಚರಣಾಂಭೋಜಾತೆಯನ್ನು ಪೊರೆ ನಿರುಪಮಿತಾವ್ಯಾಯವಾಣೀ ಮೃಡಾನೀ 


೧೯೭ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತರುಚಿನಿಚಯ 
* ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀವರಿದ್ ಬಸವರಾಜವಿಜಯಮಹಾಪುರಾಣದೊಳ್ ಮಲ್ಲಣ ಪಾಲಗುರ್ಜರಕಥಾಭಿವರ್ಣನಂ 


ಏಕೋನತ್ರಿಂಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೨೯ಕ್ಕೆ ಪದಗಣನೆ ೨೩೧೫ಕ್ಕೆ ಮಂಗಳಮಹಾ ಶ್ರೀ 


ಹೀಗೆಂದು ಆ ವೇಶೈಯು ಗುರುಭಕ್ತನಿಗೆ ಪ್ರೀತಿಯಿಂದ ಹೇಳಿದಳು, ಎಂದೆನ್ನುತ್ತ 
ಬಸವೇಶ್ವರನು ಪರಮೇಶ್ವರನ ಭಕ್ತಸಮೂಹಕ್ಕೆ ಭಕ್ತಿಯಿಂದ ಹೇಳುತ್ತ , ಸಂತೋಷ 
ವನ್ನುಂಟು ಮಾಡಿ, ಕಂಗೊಳಿಸುತ್ತಿದ್ದನು. ೧೯೭, ತರುಣ ಸೂರನ ಪ್ರಕಾಶ 
ದಂತಿರುವ ಆವರಿಸಲ್ಪಟ್ಟವಳೇ , ವರ ಪ್ರದಾನ ಮಾಡುವವಳೇ , ಮಂಗಳ ಸ್ವರೂಪಿ. 
ಣಿಯೇ , ಇಷ್ಟಾರ್ಥವನ್ನುಂಟು ಮಾಡುವ ದೃಷ್ಟಿಯುಳ್ಳವಳೇ , ಸಕಲ ವಿದ್ಯೆಗಳಿಗೂ 
ಆಶ್ರಯಳಾದವಳೇ , ಪ್ರಪಂಚಕ್ಕೆ ಆಶ್ರಯದಾತಳೇ , ಚಂದ್ರನನ್ನು ಆಭರಣವಾಗಿ ಉಳ್ಳ 
ವಳೇ , ವಿಚಿತ್ರ ಅಂಗವುಳ್ಳವಳೇ , ಜ್ಞಾನ ಸ್ವರೂಪಿಣಿಯೇ , ವೀಣೆಯನ್ನು ಧರಿಸಿರುವ 
ಸರಸ್ವತಿಯ ಹಸ್ತಕಮಲದಿಂದ ಸಮರ್ಪಿಸಲ್ಪಟ್ಟ , ಮಕರಂದ ವಿಶಿಷ್ಟವಾದ ಕಲ್ಪವೃಕ್ಷದ 
ಹೂವುಗಳ ಮಾಲೆಯಿಂದ ಪೂಜ್ಯವೆನಿಸಿದ ಮಂಗಳಕರ ಪಾದಕಮಲವುಳ್ಳವಳೇ , ಅಸ 
ದೃಶವಾದ ವೇದ ಸ್ವರೂಪದ ಮಾತುಳ್ಳವಳೇ , ಮೃಡಾಣಿಯೇ ನನ್ನನ್ನು ರಕ್ಷಿಸು. 

ಇಪ್ಪತ್ತೊಂಬತ್ತನೆಯ ಆಶ್ವಾಸವು ಸಮಾಪ್ತವಾಯಿತು 


ತ್ರಿಂಶಾಶ್ವಾಸಂ 
[ ಗುರುಭಕ್ಕಾಂಡಾರಿಯ ಕಥೆ] 


ಶ್ರೀಕುಧರಜಾತಿಮಧುರಾ . 
ಲೋಕನವಲಯಜವಿಲಿಪ್ತವಕ್ಷಸ್ಕೃಳನ 
ಸೈಕಮಹಿಮಾಂಕನಿಂದುಕ 
ಶಿಲಾಕಂ ' ಪೊರೆಗೆಮ್ಮನಾಗಳುಂ ಶಿವಲಿಂಗಂ 


ಒಸಗೆ ಮಿಗೆಕೇಳುತಿರೆ ಶರ 
ಣಸಮೂಹಂ ಮತ್ತಮಾಗಳುಸುರ್ದಂ ಬಸವಂ 
ಮಿಸುಪ ಗುರುಭಕ್ತನೆಸಗಿದ 
ಪೊಸಪರಿಯಂ ಭಕ್ತಜನಮನೋವನಚೈತ್ರಂ 


ಪ್ರಿಯ ರಮಣಿ ನುಡಿದ ಕಟಕಿಯ 
ನಯನಿಧಿ ತಾಂ ಕೇಳು ಲೇಸುವಡೆದ ಗಡ ದು 
ರ್ಜಯಪಾಲಗೂರ್ಜರ ನಿ 
ಶೃಯಮಿಷ್ಟವಧೂಕ್ತಿಗೇಳವಂಗೆಡರುಂಟೇ 


ಗುರುಭಕ್ತಾಂಡಾರಿಯ ಕಥೆ ” 
೧. ಮಂಗಳಕರಳಾದ ಪರ್ವತ ಪುತ್ರಿಯೆನಿಸಿದ ಪಾರ್ವತಿಯ ಅತ್ಯಂತ ಮಧುರವಾದ 
ನೋಟವೆಂಬ ಶ್ರೀ ಗಂಧದಿಂದ ಲೇಪನಗೊಂಡ ಎದೆಯುಳ್ಳವನಾಗಿಯೂ , ಅತ್ಯಧಿಕ 
ಮಹಿಮೆಯೇ ಲಕ್ಷಣವಾಗಿ ಉಳ್ಳವನೂ , ಚಂದ್ರಕಲೆಯನ್ನು ಧರಿಸಿದವನೂ ಆದ ಶಿವ 
ಲಿಂಗನು ನಮ್ಮನ್ನು ಸದಾ ರಕ್ಷಿಸಲಿ . ೨. ಶರಣ ಸಮುದಾಯವು ಅತ್ಯುತ್ಸಾಹದಿಂದ 
ಕೇಳುತ್ತಿರಲು ಆಗ ಭಕ್ತ ಜನರ ಮನಸ್ಸೆಂಬ ವನಕ್ಕೆ ವಸಂತ ಪ್ರಾಯನಾದ ಬಸವೇಶ್ವರನು , 
ಪುನಃ ಗುರುಭಕ್ತನು ಮಾಡಿದ ಹೊಸರೀತಿಯನ್ನು ಹೇಳಿದನು . ೩ . ನೀತಿಗೆ ನಿಧಿ 
ಯಂತಿದ್ದ , ಜಯಿಸಲಸಾಧ್ಯವಾದ ಪಾಲಗುರ್ಜರ ಮಹಾರಾಜನು ಪ್ರೀತಿಯ ತನ್ನ 
ರಮಣಿಯು ನುಡಿದಮೂದಲಿಕೆಯ ಮಾತುಗಳನ್ನು ಕೇಳಿ, ಸುಖವನ್ನು ಪಡೆದನಲ್ಲವೇ ! 
ನಿಜವಾಗಿಯೂ ಇಷ್ಟಳಾದ ( ಆಪ್ತಳಾದ) ಹೆಂಡತಿಯ ಮಾತನ್ನು ಕೇಳಿದವನಿಗೆ ವಿಘ್ನ 


1 ಲಾಂಕು( ಗ, ಮು ) 2 ವಗಂ ( ಮು ) 


೧೭೦ 


ಬಸವರಾಜ ವಿಜಯಂ 


ಮೊದಲೋಳತಿ ವಿರಸವಾದೊಡ 
ಮೊದವಿಸುಗುಂ ಲೇಸನಗ್ರದೊಳ್ ಸುದತಿಯರಾ 
ಡಿದ ನುಡಿಯದು ಕಾರಣವೆ 

ನ್ನು ದಿತೋಕ್ತಿಯ ಕೇಳ್ಳುದೆಂದವಂಗವಳೆಂದ೪೯ 

ವಗಿ ಎಂದ ಪಣವಧೂಟಿಯ ವದನವಿಧುಬಿಂಬದಿನೊಗೆತಂದ ಸರಸ ಚತುರೋಕ್ತಿಚಂದ್ರಿ 
ಕೆಯಿಂ ಕಾಮಾಗ್ನಿ ಮತ್ತೆ ಮತ್ತೆ ಮೆಯ್ಕೆರ್ಚಿ ಹೃದಯಕುಹರವನಳುರ್ದು ಘುಳುಘಳಿಸಿ ಕಾಯು 
ಮಸಗಿ ತನುವೆಲ್ಲಮನಾವರಿಸಿ ತೀವೆ 

ಸೈರಿಸಲಾಆದ ಮೇಲ್ವರಿ 
ದೂರಂತೆ ತುಡು೦ಕಲಾಟಿಪಾತನ ಬಗೆಯಂ 
ವಾರಾಂಗನೆ ನಡೆ ನೋಡುತ 
ಪಾರಭಯಾಂಬುಧಿಯೊಳಾಳು ತಳವೆಳಗಾದಳ 
ತಿಳಿಪಿದೊಡಮಾವ ಪರಿಯಿಂ 
ತಿಳಿಯಂ ಕಾಮಾಂಧನಕ್ಕಟೇಗೆಯ ಪೆನೆಂ 
ದಳವಳಿದು ಕಳವಳಿಸಿ ಮೋ 
ಕ್ಕಳಮಳರ್ದಳಲಾಂತು ಸುತ್ತು ಸಿಡಿಮಿಡಿಗೊಂಡಲ್ಲಿ 
ಮೇಲಿಯದೆ ಕಾಮಾತುರ 
ನಾಲಿಂಗಿಸಲೆಸಗುತೆನ್ನ ಹರಣದಪಾಯ 


ವುಂಟಾಗದು . ೪. ಸುದತಿಯರು ಆಡಿದ ಮಾತುಗಳು ಮೊದಮೊದಲು ಅತಿ 
ವಿರಸದವುಗಳಾದರೂ , ಕೊನೆಯಲ್ಲಿ ಒಳ್ಳೆಯದನ್ನೇ ಉಂಟುಮಾಡುವುವು. ಆದುದರಿಂದ 
ನನ್ನ ಉದ್ದಾರ ಕಾರಣಗಳಾದ ಮಾತನ್ನು ಕೇಳಬೇಕೆಂದು , ಆ ಗುರುಭಕ್ತರಾಜನನ್ನು 
ಕುರಿತು ಆ ಪ್ರೌಢಮತಿಯೆಂಬ ವೇಶೈಯು ಹೇಳಿದಳು. ವ!! ಹೀಗೆಂದು ಹೇಳಿದ 
ಆ ಪಣ್ಯಾಂಗನೆಯ ಮುಖವೆಂಬ ಚಂದ್ರ ಮಂಡಲದಿಂದ ಮೂಡಿಬಂದ ಸರಸವಾದ ಚತು 
ರೋಕ್ತಿಗಳೆಂಬ ಬೆಳದಿಂಗಳಿನಿಂದ ಆ ಗುರುಭಕ್ತನ ಕಾಮಾಗ್ನಿಯು ಮತ್ತೆ ಮತ್ತೆ ಅಧಿಕ 
ಗೊಳ್ಳಲು, ಹೃದಯವೆಂಬ ರಂಧ್ರಪ್ರದೇಶವನ್ನೆಲ್ಲ ವ್ಯಾಪಿಸಿ, ' ಘುಳು ಘುಳು' ಎಂದು 
ಕಾಯು ಅಧಿಕಗೊಂಡು ದೇಹವನ್ನೆಲ್ಲ ವ್ಯಾಪಿಸಿ ತುಂಬಿಕೊಳ್ಳಲಾಗಿ ೫ . ಸೈರಿಸ 
ಲಾರದೆ ಆ ವೇಶೈಯ ಮೇಲೆ ಬಿದ್ದು , ಚೆನ್ನಾಗಿ ಅವಳನ್ನು ಹಿಡಿದುಕೊಳ್ಳುವುದಕ್ಕೆ 
ಚಲಿಸಾಡುವ ಆತನ ರೀತಿಯನ್ನು ಆ ವೇಶೈಯು ದಿಟ್ಟಿಸಿನೋಡಿ, ಅಪಾರವಾದ ಭಯ 
ವೆಂಬ ಸಮುದ್ರದಲ್ಲಿ ಮುಳುಗಿ ಬೆರಗುಗೊಂಡಳು . ೬ . ಯಾವ ರೀತಿಯಿಂದ ತಿಳು 
ವಳಿಕೆಯನ್ನುಂಟು ಮಾಡಿದರೂ , ಈ ಕಾಮಾಂಧನು ಅಕ್ಕಟಾ ! ತಿಳಿಯುತ್ತಿಲ್ಲವಲ್ಲಾ ! 
ಏನು ಮಾಡಲಿ ? ಎಂದು ಶಕ್ತಿಗುಂದಿದವಳಾಗಿ, ವ್ಯಾಕುಲಗೊಂಡು, ಅಧಿಕವಾಗಿ 
ಆವರಿಸಿದ ದುಃಖದಿಂದಕೂಡಿ, ನಿಟ್ಟುಸಿರುಬಿಟ್ಟು , ಸಿಡಿಮಿಡಿಗೊಂಡಳು . ೭. ಕಾಮಾತುರ 
ನಾದವನು ಮುಂದಾಗುವುದನ್ನು ತಿಳಿಯದೆ, ಆಲಿಂಗಿಸಿಕೊಳ್ಳಲು ಪ್ರಯತ್ನ ಪಡುತ್ತ , 


೧೭೧ 


ತ್ರಿಂಶಾಶ್ವಾಸಂ 


ಕ್ಯಾಲಂಬನಮಾದಪನೆಂ 
ದಾಲಲನೆ ಮನೋವಿಷಾದದಿಂದಿಂತೆಂದಳ್ ' 
ಎಲೆ ಮೂರ್ಖರರಸ ನಿನಗಾಂ 
ಪಲವಂದದಿನುಸುರೆ ಕೇಳು ದಿಲ್ಲಕಟ ನಿರ 
ರ್ಗಲವಿಶ್ವರಾಜ್ಜೆಯಿರಿ ಗ 
ಲಲನೇಂ ಬಂದಪುದೊ ಮುಂದೆ ಶೂಲಿಯೆ ಬಲ್ಲಂ. 
ಎನಿತೆನಿತುಪಾಯದಿಂ ವಂ 
ಚನೆಗೆಯೊಡಮೋವೊ ಪೋಗದಿದು ಪೇಳಪೆನಿಂ 
ದೆನಗಿಲ್ಲ ತಪ್ಪು ನಿನ್ನ 
ಮನಮೊಲ್ಲದುದರ್ಕೆ ಕಾರಣಮನೆಲೆ ನೃಪತಿ | 
ಗುರುಭಕ್ತಂ ಗಡ ನೀನು 
ರ್ವರೆಯೊಳಿರುಳ್ಳಂದು ನಿನ್ನ ಗುರುವರನೆನ್ನೊn 

: 
qರೆದಿರ್ದು ತಳರ್ದನದಂ 

ನರೇಂದ್ರ ನೀನೆಳಸೆ ಸುಸಿಲನಾಂ ಮೆಯ್ದೆಗೆದೆಂ 

ವ|| ಎಂಬುದುಮಾ ನುಡಿ ಕೂರಂಬಿನಂತೆ ಕರ್ಣಮಂ ತಾಗೆ ಬಿಸಿಗೆಂಡಮಂ ಮೆಟ್ಟಿದಂತಿರಾಗಿ 
ಹೃದಯಂ ಪಪ್ಪನೆ ಪಾಕ್ ಭಯರಸದೊಳಳು ಹಾಹಾ ದೇಶಿಕೇಂದ್ರ ಕೆಟ್ಟೆ ಕೆಟ್ಟನೆಂದು 
ಬಾಯ್ದಿಟ್ಟು ಧರಣೀತಳದೊಳ ತೊಪ್ಪನೆ ಬಿಟ್ಟು 


ನನ್ನ ಪ್ರಾಣದ ಅಪಾಯಕ್ಕೆ ಇವನು ಕಾರಣನಾದವನಾಗುತ್ತಾನೆಂದು ಆ ಸುಂದರಿಯು 
ಮನಃ ಕೇಶದಿಂದ ಹೀಗೆಂದಳು . ೮. “ ಎಲೈ ಮೂರ್ಖ ಅರಸನೇ , ನಿನಗೆ ನಾನು 
ಹಲವಾರು ಪ್ರಕಾರದಿಂದ ಹೇಳಿದರೂ ಕೇಳಲಿಲ್ಲ. ಅಕ್ಕಟಾ! ಮುಂದೆ ಈಶ್ವರಾಜ್ಞೆ 
ಯಿಂದ ಶೀಘ್ರವಾಗಿ ತಡೆಯಲಶ್ಯಕವಾದದ್ದು ಏನುಂಟಾಗುವುದೋ ( ಯಾವ ಕಷ್ಟ 
ವುಂಟಾಗುವುದೋ ) ಆ ಶಿವನೇ ಬಲ್ಲ.' ೯ ' ಎಲೈ ರಾಜನೇ , ಎಷ್ಟೆಷ್ಟು ಯುಕ್ತಿ 
ಯಿಂದ ವಂಚನೆ ಮಾಡಿದರೂ , ಓಹೋ ! ಹೋಗದಿರುವ ಈ ನಿನ್ನ ಸಂಬಂಧದಲ್ಲಿ 
ನನ್ನ ತಪ್ಪೇನೂ ಇಲ್ಲ ; ನಿನ್ನನ್ನು ಒಲ್ಲೆನೆನ್ನುವುದಕ್ಕೆ ಈಗ ಕಾರಣವನ್ನು 
ಹೇಳುತ್ತೇನೆ. ಕೇಳು. ೧೦ . ' ಮಹಾರಾಜಾ, ನೀನು ಈ ಲೋಕದಲ್ಲಿ 
ಗುರುಭಕ್ತನಲ್ಲವೇ ! ನಿನ್ನ ಗುರುಶ್ರೇಷ್ಟನು ( ನಿನ್ನೆಯ ) ರಾತ್ರಿ ಇಲ್ಲಿಗೆ ಬಂದು ನನ್ನಲ್ಲಿ 
ಕೂಡಿ ಹೊರಟು ಹೋದನು. ಆದ್ದರಿಂದ ನೀನು ಸುರತ ಸುಖಕ್ಕೆ ಬಯಸಲಾಗಿ 
ನಾನು ದೇಹವನ್ನು ಹಿಂದೆಗೆದೆನು .' ವ|| ಹೀಗೆಂದು ಅವಳು ಹೇಳಿದ ಆ ಮಾತು 
ತೀಕ್ಷವಾದ ಬಾಣದಂತೆ ಕಿವಿಯನ್ನು ಪ್ರವೇಶಿಸಲು , ಸುಡುವ ಕೆಂಡವನ್ನು 
ತುಳಿದಂತಾಗಿ ಹಪ್ಪನೆ ಹಾರಿ; ಭಯ ರಸದಲ್ಲಿ ಮುಳುಗಿದವನಾಗಿ, ಹಾ ಹಾ ಗುರೂತ್ತ 
ಮನೇ , ಕೆಟ್ಟೆ ಕೆಟ್ಟೆ ! ಎಂದು ಬಾಯಿಬಿಟ್ಟು ಕೂಗಿಕೊಂಡು, ಭೂಮಿಯ ಮೇಲೆದೊಪ್ಪನೆ 


1 ಳಾ ( ಅ, ಮು ) 


ಬಸವರಾಜ ವಿಜಯಂ 


ನಡುಗುವರ್ದ ನಾಂಟಿದತಿಭಯ 
ಮೊಡನೊಡನುರದೇಳೋ ಶೋಕಶಿಖಿ ಬತ್ತಿದ ಬಾ 
ಯುಡುಗುಡನೆ ಸುರಿವ ಕಬ್ಬನಿ 
ಕಡುವಿಸುಪಾ೦ತಿಳಿವ ಸುಯ್ದರೆ ಪಳಯಿಸಿದ 
ದವಶಿಖಿಯಂ ಮಳಿಸಿ ಮೇ 
ಘವಯಂ ಪೆರ್ಚುಗೆಯ ಕಾರ್ಗಾಲದವೋ 
ಲವಳ ನುಡಿ ಕಾಮವಕ್ಕಿಯ 
ತವೆ ಮಳಿಸಿ ಶೋಕಶಿಖಿಯನೇನುರ್ವಿಸಿತೋ 
ಗುರುನಾಥ ಹಾ ಮಹಾಗುರು 
ವರ ಹಾ ಗುರುವರೇಣ್ಯ ಹಾ ಹಾ ಘನಮ 
ದ್ಗುರುಲಿಂಗ ಹಾಯೆನುತೆ ಕಾ 
Yುರವಾಗೆ ದೃಗಂಬು ಬಿಕ್ಕಿ ಬಿರಿದಳುತಾಗಳ 
ನಡೆತಂದಾ ಪಣಕಾಂತೆಯಂಫ್ರಿಗೆಆಗುತ್ತುಂ ತಾಯೆ ಮೆಯೊರ್ಬಿನಿಂ 
ತೊಡರ್ದಜ್ಞಾನದೆ ನಿನ್ನ ನರ್ಥಿಸಿದ ಪಾಪಂ ಪೋಪುದೆಂತಕ್ಕ ನಿ 
ನೊಡನಾಂ ಕಾಮವಿಕಾರದಿಂ ನುಡಿದಘಗೆಯೇನೀ ನಿನ್ನ ಸಂ 
ಗಡಮಾಂ ನಕ್ಕಪರಾಧವೆಂತಳಿಗುಮೀ ನಿನ್ನಂಗಮಂ ಮೋಹದಿಂ 
ನೋಡಿದ ದೋಷಮೆಂತು ಪಜಿಗುಂ ಬೆಸಸಂಬಿಕೆ ನಿನ್ನೊಳಾಂ ಮನಂ 
ಮಾಡಿದ ಘೋರದುಷ್ಕತಿಗೆ ಯಾವುದೊ ನಿನ್ನನಳ್ಳಿ ಅ೦ 


ಬಿದ್ದನು; ೧೧ , ನಡುಗುತ್ತಿರುವ ಹೃದಯ ; ನಾಟಿಕೊಂಡಿರುವ ಅತ್ಯಂತ ಭಯ ; 
ಮೇಲೆ ಮೇಲೆ ಉರಿದೇಳುತ್ತಿರುವ ದುಃಖವೆಂಬ ಅಗ್ನಿ ; ಬತ್ತಿ ಹೋದ ಬಾಯಿ ; 
ಗಳಗಳನೆ ಸುರಿಯುತ್ತಿರುವ ಕಣ್ಣೀರು ; ಬಹು ಬಿಸಿಯನ್ನು ಹೊಂದಿರುವ ಉಸಿರು 
ಇವುಗಳಿಂದ ಕೂಡಿ, ಪ್ರಲಾಪಮಾಡಿದನು. ೧೨. ಕಾಡುಗಿಚ್ಚನ್ನು ಶಾಂತಗೊಳಿಸಿ 
ಸಿಡಿಲಿನ ಬೆಂಕಿಯನ್ನು ಅಧಿಕಗೊಳಿಸುವ ಮಳೆಗಾಲದಹಾಗೆ, ಆ ವೇಶ್ಯಯ ಮಾತು 
ಆತನ ಕಾಮವೆಂಬ ಅಗ್ನಿಯನ್ನು ಚೆನ್ನಾಗಿ ಉಪಶಮನಗೊಳಿಸಿ ದುಃಖಾಗ್ನಿಯನ್ನು 
ಏನು ಅಧಿಕಗೊಳಿಸಿತೋ ! ೧೩ - ೧೫. ಆಗ ' ಹಾ ! ಗುರುನಾಥಾ ! ಹಾ ! ಹಾ ! 
ಮಹಾಗುರುವರ ! ಗುರುವರೇಣ್ಯ , ಹಾ ಹಾ ! ಮದ್ದು ರುಲಿಂಗನೇ ಹಾ ! ಎನ್ನುತ್ತ 
ಕಣ್ಣೀರು ಪ್ರವಾಹವಾಗಿ ಹರಿಯುತ್ತಿರಲು, ಬಿಕ್ಕಿ ಬಿಕ್ಕಿ ಅಳುತ್ತ ಬಂದು ಆ ವೇಶ್ಯಯ 
ಪಾದಕ್ಕೆ ನಮಸ್ಕಾರ ಮಾಡಿ, 'ತಾಯೇ , ದೇಹಮದದಿಂದುಂಟಾದ ಅಜ್ಞಾನದಿಂದ 
ನಿನ್ನನ್ನು ಬೇಡಿದ ಪಾಪವು ಹೇಗೆ ಹೋಗುವುದು ? ಅಕ್ಕಾ ! ನಿನ್ನೊಡನೆ ನಾನು 
ಕಾಮವಿಕಾರದಿಂದ ನುಡಿದ ಪಾಪಕ್ಕೆ ಏನು ಮಾಡಲಿ ? ಈ ನಿನ್ನ ಸಂಗಡ ನಾನು ನಕ್ಕ 
ಅಪರಾಧವು ಹೇಗೆ ನಾಶಗೊಳ್ಳುವುದು ? ಈ ನಿನ್ನ ಶರೀರವನ್ನು ಮೋಹಗೊಂಡು 
ನೋಡಿದ ದೋಷವು ಹೇಗೆ ಹರಿಯುವುದು ? ತಾಯಿಯೇ ( ಅಂಬಿಕೆ ), ಅಪ್ಪಣೆ 


ತ್ರಿಂಶಾಶ್ವಾಸಂ 


ಕೂಡಲೊಡರ್ಚಿದೀ ದುರಿತಮೇತೆದಿಂ ತವಿಲಕ್ಕುವಿಂತು ಆ 
ಡಾಡುತೆ ನಿನ್ನ ನೋಯಿಸಿದ ಪಾತಕಮೆಂತು ವಿನಷ್ಟಮಪ್ಪುದೋ 


ಸರಸರ್ಪಗರಳದುರಿಯಿಂ 
ದುರಿದೆಂ ವ್ಯಾಮೋಹವೆಂಬ ಬಳಸಿಡಿಲೆಂಗಿ 
ತಿರದಕ್ಕಟ ಮಾಯಾಭೀ 
ಕರತರ ರಾಕ್ಷಸಿಯ ಬಾಯ್ದೆ ಸವಿದುತ್ತಾದೆಂ 


ಎನಿತೆನಿತು ಹಿತಮ ನೀನೆ 
ಅನುನಯದಿಂ ಪೇಳೆ ಕೇಳದಾಂ ಮರುಳಾದೆಂ 
ಜನನಿ ಮಿಗೆ ಮುನ್ನಮೇಂ ತ | 
ಪ್ಪನವಧಿ ಪಾಪಪ್ರಯುಕ್ತನೋ ಬಗೆವಾಗ 


ಸಲೆ ಪೂರ್ವಜನ್ಮದೊಳು 
ಲಲನ . ತಮನೆ ಪಿಡಿದು ಕಾಲತ್ರಯದೊಳ್ 
ನಲಿದರ್ಚಿಸದಾದೆನೊ ಮಂ 
ಜುಲ ಶಿವನಂ ಸೋಡಶೋಪಚಾರಕ್ರಮದಿಂ 


ONS 


ಹರನೆಯನಾಳಲಾನೆಂ 
ಬಿರವಏದಾಚಗಿಸದಾದೆನೋ ಫಲಕಾಂಕ್ಷಾ 


ಮಾಡು ; ನಿನ್ನಲ್ಲಿ ನಾನು ಮನಸ್ಸು ಮಾಡಿದ ಭಯಂಕರ ಪಾಪಕ್ಕೆ ಪ್ರತಿಕಾರವಾವುದು ? 
ನಿನ್ನನ್ನು ಪ್ರೀತಿಯಿಂದ ಕೂಡಲು ಪ್ರಯತ್ನಿಸಿದ ಈ ಪಾಪವು ಯಾವ ರೀತಿಯಿಂದ 
ನಾಶವಾಗುವುದು ? ಈ ರೀತಿ ನಿನ್ನನ್ನು ಪೀಡಿಸಿ ನೋವನ್ನುಂಟುಮಾಡಿದ ಪಾಪವು 
ಯಾವರೀತಿ ನಷ್ಟಗೊಳ್ಳುವುದು ?' ೧೬ . ' ಮನ್ಮಥನೆಂಬ ಸರ್ಪದ ವಿಷದುರಿಯಿಂದ 
ಉರಿದು ಹೋದೆನು ; ಅಜ್ಞಾನವೆಂಬ ಬರಸಿಡಿಲು ಮೇಲೆರಗಿಬಿತ್ತು ; ಅಕ್ಕಟಾ ! 
ತಪ್ಪದೆ ಮಾಯೆಯೆಂಬ ಭಯಂಕರ ರಾಕ್ಷಸಿಯ ಬಾಯಿಗೆ ಸವಿಯಾದ ತುತ್ತಾದಂತಾ 
ದೆನು !? ೧೭. 'ತಾಯಿಯೇ , ನೀನು ಪ್ರೀತಿಯಿಂದ ಒಲಿದು ಎಷ್ಟೆಷ್ಟು ಹಿತವನ್ನು 
ಹೇಳಿದರೂ ನಾನು ಕೇಳದೆ, ಹುಚ್ಚನಂತಾದೆನು . ವಿಚಾರಿಸಿ ನೋಡಿದರೆ , ಪೂರ್ವಜನ್ಮ 
ದಲ್ಲಿ ನಾನು ಅದೆಂಥ ಅಪಾರವಾದ ಪಾಪದಿಂದ ಕೂಡಿದವನಾಗಿದ್ದೆನೋ !” 
೧೮. 'ಪೂರ್ವಜನ್ಮದಲ್ಲಿ ಗಳಗಳನೆ ಅತಭಾವವನ್ನು ಹೊಂದಿ ( ಶಿವಜೀವರಲ್ಲಿ 
ಅಭೇದಭಾವ ವಿಶಿಷ್ಟನಾಗಿ) ಕಾಲತ್ರಯದಲ್ಲ ಮನೋಹರನಾದ ಶಿವನನ್ನು ನೋಡ 
ಶೋಪಚಾರ ಕ್ರಮದಿಂದ ನಲಿದು ಅರ್ಚಿಸದಾದೆನೋ !' ೧೯ , ' ನಾನು ಪರಮೇಶ್ವರ 
ನೆಂಬ ಒಡೆಯನ ಸೇವಕನ ಸೇವಕನೆಂಬ ನೀತಿಯನ್ನರಿದು , ನಡೆದುಕೊಳ್ಳದೆಹೋದೆನೊ ? 


1 ವ( ಅ) 


೧೭೪ 


ಬಸವರಾಜ ವಿಜಯಂ 


ತುರನಾಗಿ ಪೂಜೆಗೆ 
ಪುರವೈರಿಯನನ್ಯಚಿತ್ತದೊಳ್ಯಜಿಸಿದೆನೋ . . 
ರಾಜೋಪಚಾರಮಂ ನಿ 
ರ್ವ್ಯಾಜದೊಳಾನೆಸಗದಾದೆನೋ ಶಂಭುಗೆ ತ 
ನ್ಯೂಜೆಯನುಳಿದಾಹಾರಮ 
ನೋಜೆಯನಳಿದಳುಪಿಕೊಂಡೆನೋ ಮೂರ್ಖತೆಯಿಂ 


ಪರಶಾಸ್ಮಾವಳಿಯೊಳ್ಳದಾ ವಿಹರಣಂಬೆತ್ತಿರ್ದೆನೋ ಸತ್ಯಶಾಂ 
ಕರಶಾಸ್ಮಾಳಿಯವಜ್ಞೆಗೆಯ್ದೆ ನೊ ಬಳಲ್ಲೆ ಯಂದ ಮಾಹೇಶ್ವರೋ 
ತರಮಂ ಮನ್ನಿಸದಾದೆನೋ ಶರಣರು ಕಂಡಾಕ್ಷಣಂ ತನ್ನಮ | 
ಸ್ಕರಣಂಗೆಯ್ಯದೆ ಪೋದೆನೋ ಪಿರಿಯರಾಜ್ಞಾಲಂಘನಂಗೆಯ್ದೆ ನೋ 


ಘನಸಕ್ತಪ್ರತಾನಂ ಕೆಳಗಿರೆ ಪರಿದಾಸನಂಗೊಂಡು ಕುಳ್ಳಿ 
ರ್ದನೊ ಸೊರ್ಕಿಂ ಜಂಗಮೌಘಂ ಬರೆ ಸಮಯ ನಿಯುಕ್ಟೋಪಚಾರಂಗಳಂ ಸ 
ಮನದೆಂದಾರಿ ಮಾಡದೇಂ ಪೋದೆನೋ ಹರಚರಸಜೆಯಂ ಶಕ್ತಿಯಿರ್ದಂ 
ತೆ ನೆಗಳ್ಳಲ್ಪಲ್ಲದೇನಾದೆನೊ ಚರಚಯದೊಳೂರ್ವಜಾತ್ಯಾದಿಯೋಂ 


ಬಗೆದೆನೋ ರ್ಪಭೇದವನೊಡರ್ಚಿದೆನೋ ಚರಲಿಂಗಪಜಿಯೋಲ್‌ 
ಮಿಗೆ ಭವಿಮಾರ್ಗದೊಳ್ಳಡೆದೆನೋ ಭವಿಪಾಕವನುಂಡೆನೋ ಶಿವೈಡರು 


ತ್ರಿಪುರ ವೈರಿಯಾದ ಶಿವನನ್ನು ಪ್ರಯೋಜನದ ಆಸೆಯಲ್ಲಿ ಕುತೂಹಲವುಳ್ಳವನಾಗಿ 
ಪೂಜೆ ಮಾಡಿದೆನೋ ? ಮತ್ತೊಂದುಕಡೆಯಲ್ಲಿದ್ದ ( ಅನ್ಯಭಾವನೆಯಿಂದ ಕೂಡಿದ) 
ಮನಸ್ಸಿನಿಂದ ಭಜಿಸಿದೆನೋ ?' ೨೦ . ಶಂಭುವಿಗೆ ನಿಷ್ಕಾಪಟ್ಯದಿಂದ ರಾಜೋಪ 
ಚಾರವನ್ನು ಮಾಡದೆ ಹೋದೆನೋ ? ಮೂರ್ಖತನದಿಂದ ಆ ಶಿವನ ಪೂಜೆಯನ್ನು 
ಬಿಟ್ಟು , ರೀತಿದಪ್ಪಿ ಅವನಿಗರ್ಪಿಸುವ ನೈವೇದ್ಯಕ್ಕೆ ಇಚ್ಚಿಸಿ ಸ್ವೀಕರಿಸಿದೆನೋ ? 
(ಪ್ರಸಾದಭಾವನೆಯಲ್ಲಿ ಕ್ರಮತಪ್ಪಿದೆನೋ ಎಂದು ಭಾವ) ೨೧ - ೨೨ - ೨೩ . ಪರ 
ಸಮಯದ ಶಾಸ್ತ್ರಸಮೂಹದಲ್ಲಿ ಸದಾ ವ್ಯವಹರಿಸುವವನಾಗಿದ್ದೆನೋ ? ಸತ್ಯವಾದ 
ಶಂಕರಸಂಬಂಧವಾದ ಶಾಸ್ತ್ರಸಮೂಹವನ್ನು ತಿರಸ್ಕರಿಸಿದೆನೋ ? ಆಯಾಸದಿಂದ 
ಬಂದ ಮಾಹೇಶ್ವರರುಗಳ ಸಮೂಹವನ್ನು ಮತ್ಯಾದೆಯಿಂದ ಕಾಣದೆ ಹೋದೆನೋ ? 
ಶರಣರನ್ನು ಕಂಡೊಡನೆಯೇ ಅವರಿಗೆ ನಮಸ್ಕರಿಸದೆ ಹೋದೆನೋ ? ಹಿರಿಯರ 
ಆಜ್ಞೆಯನ್ನು ಉಲ್ಲಂಘಿಸಿದೆನೋ ? ಶ್ರೇಷ್ಠರಾದ ಶಿವಭಕ್ತ ಸಮೂಹವು ಕೆಳಗಿದ್ದಾಗ 
ನಾನು ಹರಿದು ಹೋಗಿ ಎತ್ತರವಾದ ಪೀಠವನ್ನೇರಿ ಕುಳಿತೆನೋ ? ಜಗವು 
ಸಮೂಹವು ಬರಲು ನಾನು ಸೊಕ್ಕಿನಿಂದ ಕಾಲೋಚಿತವಾದ ಉಪಚಾರವನ್ನು 


1 ದು ( ಚ, ಜ , ಮು , ಗೆ) 2 ಭ ( ಅ) 


ತ್ರಿಂಶಾಶ್ವಾಸಂ 


ಕ್ಯಗಣದೊಳೆಗ್ಗನೇಂ ಪಿಡಿದೆನೋ ಶಿವಭಕ್ತರೊಳೊರ್ಮೆಸೋಲಮಂ 
ನೆಗಳೆನೊ ಗರ್ವದಿಂ ಜಅರೆದೆನೋ ಶಿವತತ್ವ ಕಳಾಪ್ರಸಂಗಮಂ 
ಶಿವವಿದ್ಯಾಗುರುಭೇದಬುದ್ದಿ ಯನದೇಂಕೆಯೊಂಡೆನೋ ಗೌರವಾಂ 
ಫಿವನೇಜಾತದ ಜಾನಮಂ ತೋಱದೆನೋ ತತ್ಪಾದಪೂಜಾಮಹೋದೆ . 
ತೃವಕಾಲಸ್ಯಮನಾಳೆನೋ ಮುದೆನೂ ತದೇಶಿಕೇಂದ್ರಾತ್ಮಸಂ | 
ಭವರಂ ಮನ್ನಿಪುದಂ ಭವಿವಜದ ಮೇಳಾಪಕ್ಕೆ ಪಕ್ಕಾದೆನೋ 
ಪರವಾದಿವಾತಕಾನಳ್ಳಿದೆನೋ ಪರಶಿವಾಚಾರಮಂ ಮಾಣೆನೋ ಶಾಂ 
ಕರಲೀಲಾಸತ್ಕಥಾಕರ್ಣನದೊಳಲಸವಾಗಿರ್ದೆನೋ ಶೈವಧರ್ಮೋ 

ರಣರ್ಗಾ೦ ವಿಘ್ನಮಂ ಚಿಂತಿಸಿದೆನೊ ವಿಷಯೊದ್ರೇಕದೊಂದೆನೋ ಭ 
ಕ್ರರಹಸ್ಮಕ್ಕಂಗಳಂ ದೂಡಿದೆನೊ ತೋಟದೆನೋ ಶೀಲವಂ ಲೌಲ್ಯದಿಂದ 
ಶಿವನಿಂದಾವಾಕ್ಯಮಂ ಕೇಳೆನೊ ಪರಧನಮಂ ಕೊಂಡೆನೋ ಮೋಸದಿಂದ 
ನ್ಯವಧಟೀಸಂಗಮಂ ಮಾಡಿದೆನೊ ಪಳಿದೆನೋ ಶಿಷ್ಟರಂ ಶೀಲಮಂ ಮಾ 


- 


೨೫ 


ಸಂತೋಷದಿಂದ ಮಾಡದೆ ಹೋದೆನೋ ಏನೋ ? ನನ್ನ ಶಕ್ತಿಗನುಗುಣವಾಗಿ 
ಲಿಂಗಜಂಗಮ ಪೂಜೆಯನ್ನು ಮಾಡುವುದಕ್ಕೆ ಅರ್ಹನಾಗದೆ ಹೋದೆನೋ ? ಜಂಗಮರ 
ಗುಂಪಿನಲ್ಲಿ ( ಅವರ ಪೂರ್ವದ ಜಾತಿಗಳ ಸಮೀಚೀನತ್ವವನ್ನು ಯೋಚಿಸಿದೆನೋ ? 
ಜಂಗಮರ ಪಂಕ್ತಿಯಲ್ಲಿ, ಪಂಕ್ತಿಭೇದವನ್ನು ಮಾಡಿದೆನೋ ? ಲಿಂಗವಿಹೀನರಾದವರ 
ನಡತೆಯಲ್ಲಿ ವ್ಯವಹರಿಸಿದೆನೋ ? ಲಿಂಗವಿಹೀನರು ಮಾಡಿದ ಅಡಿಗೆಯನ್ನುಂಡೆನೋ ? 
ಅಜ್ಞಾನದಿಂದ ಶಿವೈಕ್ಯಚಿತ್ರವುಳ್ಳವರ ಗುಂಪಿನಲ್ಲಿ ಮೌಡ್ಯವನ್ನೇನಾದರೂ ಅನುಸರಿಸಿ 
ದೆನೋ ? ಒಮ್ಮೆ ಶಿವಭಕ್ತರೇನಾದರೂ ಸೋತುಹೋಗುವಂತೆ ಮಾಡಿದೆನೋ ? 
ಗರ್ವದಿಂದ ಶಿವತತ್ವವಿದ್ಯಾಪ್ರಸಂಗವನ್ನು ತಿರಸ್ಕರಿಸಿದೆನೋ ? ( ಲಿಂಗಾಂಗ ಸಾಮರಸ್ಯ 
ಬೋಧಕವಾದ ವಿದ್ಯೆಯ ಪ್ರಸ್ತಾಪವನ್ನು ಜರಿದೆನೋ ?) ೨೪. ರೈತ ಸಂಬಂಧವಾದ ವಿದ್ಯೆ 
ಯನ್ನು ಉಪದೇಶಿಸುವ ಗುರುವಿನಲ್ಲಿ ಭೇದಬುದ್ದಿಯನ್ನೇನಾದರೂ ಕೈಗೊಂಡೆನೋ ? 
ಗುರುಸಂಬಂಧವಾದ ಪಾದಕಮಲದ ಧ್ಯಾನವನ್ನು ತೊರೆದುಬಿಟ್ಟೆನೋ ? ಆ ಗುರುವಿನ 
ಪಾದ ಪೂಜೆಯನ್ನು ಮಾಡುವ ಉತ್ಸವದಲ್ಲಿ ಆಲಸ್ಯಭಾವವನ್ನು ಹೊಂದಿದೆನೋ ? ಆ 
ಗುರುವಿನಿಂದ ಹುಟ್ಟಿದ ಮಕ್ಕಳುಗಳನ್ನು ಮಾಡಿಸುವುದನ್ನು ಮರೆತೆನೋ ? ಲಿಂಗ 
ಹೀನರ ಗುಂಪಿನ ಸಂಭಾಷಣೆಗೇನಾದರೂ ಸೇರಿದೆನೋ ? ೨೫ - ೨೬ . ನಾನು 
ಅನ್ಯಮತದವರ ವಾದಕ್ಕೇನಾದರೂ ಹೆದರಿದೆನೋ ? ಪರಶಿವನ ಸಂಬಂಧದ 
ಆಚಾರವನ್ನು ಬಿಟ್ಟೆನೋ ? ಶಿವನ ಲೀಲಾವಿಷಯಕವಾದ ಕಥೆಗಳನ್ನು ಕೇಳುವುದರಲ್ಲಿ 
ಆಲಸ್ಯವುಳ್ಳವನಾಗಿ ಇದ್ದೆನೋ ?' ನಾನು ಶೈವ ಧರ್ಮೋದ್ಧಾರ ಮಾಡಿದವರಿಗೆ ವಿಘ್ನ 
ವನ್ನೇನಾದರೂ ಚಿಂತಿಸಿದೆನೋ ?' ವಿಷಯಸುಖಗಳ ಅತಿಶಯದಲ್ಲಿ ಸಂದಿದವ 
ನಾದೆನೋ ? ಭಕ್ತರುಗಳನ್ನು ಪರಿಹಾಸೋಕ್ತಿಗಳಿಂದ ದೂರಿದೆನೋ ? ಸದಾಚಾರ 


೧೭೬ 


ಬಸವರಾಜವಿಜಯಂ 


ಣ್ಣವರೋಡಿರ್ದೆನೋ ಸೂಸಿದೆನೋ ಧರೆಗೆ ಲಿಂಗಪ್ರಸಾದಾಂಶಮಂ ಸಾ 
ಧುವಿರೋಧಂ ಗೆಯೇನೋ ಮಾಡಿದೆನೋ ಕಪಟಮಂ ಮಾಣೆನೋ ಭಕ್ತಿಯೊಳಂ ೨೬ 


ಪರಿಕಿಪೊಡವಳಗೊಂದು 
ದುರಿತವನೆಸಗದೊಡೆ ಮುನ್ನ ಮಿಂದೆನಗೀಗ 
qುರುತಲ್ಪಗಮನದೋಷಂ 
ದೊರೆಕೊಳ್ಳುಮೆ ಜನನಿ ಮಾಣದೀ ಧಾರುಣಿಯೊಳಕೆ 
ವಗಿ ಎಂದಿಂತಾಕ್ರಂದನಂಗೆಯು ಮತ್ತವಿರದೆ 

ಗುರುವಿನತ್ತಿಗೆ ತಳ , ನಾದಿನಿಯೊರ್ಮೆ ಸೋಂಕಿದ ಕಾಂತೆ ತ 
ದುರುವಿನೊದಿಸಿದಾಕೆಯೊತ್ಸೆಯನಿತ್ತ ಕಾಮಿನಿ ಮನಮೋ 
ಲಿರಿಸಿಕೊಂಡುಳಿದಿರ್ದ ನಾರಿ ಸಹಾನ್ನಭೋಕ್ತಿಯೆನಿಪ್ಪ ಸೌಂ 
ದರಿಯರಾ ಗುರುಪಯೋಳೋಣೆಯೆಂಬರಾಗಮಕೋವಿದರ್ 


ಅದು ಕಾರಣದಿಂ ನೀಂ ಗುರು 
ಸುದತಿ ಗಡಲೆ ತಾಯೆ ಗುರುವಿನೊಳ್ಳೆರೆದುದಲ್ಲಿಂ 
ಮದನೋದ್ರೇಕದೆ ನಿನಗಳು 
ಪಿದೆನೀ ಘನದೋಷಕಾವುದೋ ಪರಿಹಾರ 


- ೨೯ 


ವನ್ನು ಚಾಪಲ್ಯದಿಂದ ಬಿಟ್ಟುಬಿಟ್ಟೆನೋ ? ಪರಶಿವನ ದೂಷಣೆಯನ್ನು ಕಿವಿಯಿಂದ 
ಕೇಳಿದೆನೋ ? ಮತ್ತೊಬ್ಬರ ಐಶ್ವಶ್ಯವನ್ನು ಅಪಹರಿಸಿದೆನೊ ? ಅಜ್ಞಾನದಿಂದ ಅನ್ಯ 
ಸ್ತ್ರೀ ಸಂಗವನ್ನು ಮಾಡಿದೆನೋ ? ಸತ್ಪುರುಷರನ್ನು ತಿರಸ್ಕರಿಸಿದೆನೋ ? ಸದಾಚಾರ 
ವನ್ನು ಬಿಟ್ಟವರೊಡನೆ ಕೂಡಿದ್ದೆನೋ ? ಭೂಮಿಗೆ ಲಿಂಗಪ್ರಸಾದ ತೀರ್ಥಗಳನ್ನು 
ಚೆಲ್ಲಿದೆನೋ ? ಸತ್ಪುರುಷರೊಡನೆ ವೈರವನ್ನು ಮಾಡಿದೆನೋ ? ( ಅನ್ಯರಿಗೆ) ಮೋಸ 
ವನ್ನೇನಾದರೂ ಮಾಡಿದೆನೋ ? ಭಕ್ತಿಯ ಸಮಾಚೀನತ್ವವನ್ನು ಬಿಟ್ಟೆನೋ ? 
೨೭. ಜನನಿಯೇ , ವಿಚಾರಮಾಡಿನೋಡಿದರೆ ಇವುಗಳಲ್ಲಿ ಒಂದನ್ನಾದರೂ ಪಾಪವನ್ನು 
ಮೊದಲು ಮಾಡದಿದ್ದರೆ ನನಗೆ ಈ ಗುರುತಲ್ಪ ಗಮನದದೋಷವು ಇಂದು ಈ 
ಭೂಮಿಯಲ್ಲಿ ಉಂಟಾಗುತ್ತಿತ್ತೇ ? ವ|| ಹೀಗೆಂದು ಗಟ್ಟಿಯಾಗಿ ಅಳುತ್ತ , ಮತ್ತೂ 
ಇರದೆ - ೨೮, ಆಗಮಜ್ಞಾನವಿಶಾರದರು - ಗುರುವಿನ ಅಣ್ಣನ ಹೆಂಡತಿ, ಸೇರಿದ 
ಗುರುವಿನ ತಮ್ಮನ ಹೆಂಡತಿ, ಒಮ್ಮೆ ಗುರುವು ಸ್ಪರ್ಶಮಾಡಿದ ಕಾಂತೆ, ಆ ಗುರುವು 
ವಿನೋದಿಸಿದವಳು , ಗುರುವು ಒತ್ತೆಯ ಹಣವನ್ನು ಕೊಟ್ಟ ಸುಂದರಿ, ಮೊದಲು 
ಪ್ರೀತಿಸಿ ಇಟ್ಟುಕೊಂಡು ಬಿಡಲ್ಪಟ್ಟ ಹೆಂಗಸು , ಗುರುವಿನೊಡನೆ ಊಟಮಾಡಿದವಳೆಂದೆ 
ನಿಸಿದ ಸುಂದರಿ - ಇವರೆಲ್ಲ ಆ ಗುರುಪತ್ನಿಗೆ ಸಮಾನರೆಂದೆನ್ನುವರು. ೨೯ . ಎಲೆ 
ತಾಯಿಯೇ , ನೀನು ಗುರುವಿನೊಡನೆ ಕೂಡಿದವಳಾದ ಕಾರಣದಿಂದ ಗುರುಪತ್ನಿಯೇ 
ಆದೆಯಲ್ಲವೇ ? ಕಾಮಾತಿಶಯದಿಂದ ನಿನಗೆ ಆಸೆಪಟ್ಟೆನು. ಈ ಮಹಾದೋಷಕ್ಕೆ 


ತ್ರಿಂಶಾಶ್ವಾಸಂ 


ಗುರುವದುಗೆ ಕೂರ್ತ ಪಾಪಕೆ 
ಪರಿಹಾರವನು ಪೇಳ್ವುದೆನಗೀಗಳೆನು 
ತುಗವಣಿಸಿದಳನೊಳಂಕೊಂ | 
ಡಿರದವಳಡಿಳಿರೊಳೆಆಗಿ ಕಣ್ಣನಿವೊನಲಿಂ 
ಲಲನಾಪಾದಾಬ್ಬಮಂ ತಾಂ ತೊಳೆವುತೊರಸುತುಂ ಭಾಳಮಂ ಬಳ್ಳುತುಂ ಸು . 
ಯಲಸುತ್ತು ನೋವುತುಂ ಬೇವುತೆ ಪಳಯಿಸುತುಂ ಕಂದುತುಂ ಕುಂದುತುಂ ಪಂ 
ಬಲಿಸುತ್ತು ಸುರ್ಕುತುರಿ ಕಂಪಿಸುತೆ ಕರಗುತುಂಕೊಡುತುಂ ಬಾಡುತುಂ ಕೊ 
ಟಲೆಗಿಂಬಾಗುತ್ತೆ ಬೀಳುತ್ತಳಲುತಳುತೆ ಬೆಳಾದನಾ ಭಕ್ತವರ್ಯ೦ 
ವ|| ಮುತ್ತು 
ಮಗುವನಳವಳಿವಂ ಮೆ 
ಯಜವಂ ಕಳವಳಿಷನಂತೆ ಮರ್ಧೆಗೆ ಸಲ್ಬಂ 
ಮಜುಕಣಿಪ ಶೋಕದಿಂ ಸೈ 
ಗಜವಂ ಕಣ್ಣನಿಯನಿಳೆಯೊಳುರುಂ ಪೊರಲ್ವಂ 
ಬಲುದೊಆವೋದುದೆನ್ನಯ ವಿವೇಕಮಡಂಗಿದುದೆನ್ನ ಸೈಫು ಕ 
ಟೈಜಕದ ದೇಶಿಕೇಂದ್ರಪದಭಕ್ತಿವಹಾನಿಧಿ ಮಾಯವಾದುದೆ 
' ಜಿವೊಳಸೋರ್ದುದಿಂಗಿದುದು ಕೀರ್ತಿತರಂಗಿಣಿ ಕಟ್ಟೆ ಸಕ್ಕಟೆ 

ಆಕೆಯ ಶೈವಧರ್ಮವುಳಿವಾಂತುದು ನಿಸ್ಕಳಿಪಾಂತ ದೂಸಂ 
ಪರಿಹಾರವು ಯಾವುದೋ ೩೦ - ೩೧ . ಅಕ್ಕ , ಗುರುವಿನ ವಧುವಿಗೆ ಆಶಿಸಿದುದರಿಂದ 
ಉಂಟಾದ ಪಾಪಕ್ಕೆ ಪರಿಹಾರವನ್ನು ಈಗಲೇ ಎನಗೆ ಹೇಳಬೇಕು, ಎನ್ನುತ್ತ ಉಕ್ಕಿ 
ಬರುವ ದುಃಖವನ್ನು ಒಳಗೊಂಡವನಾಗಿ ತಪ್ಪದೆ ಅವಳ ತಳಿರಿನಂತಿರುವ ಪಾದಗಳಲ್ಲಿ 
ನಮಸ್ಕರಿಸಿ, ಕಣ್ಣೀರಿನ ಪ್ರವಾಹದಿಂದ ಆ ಭಾವರನು ಆ ಸ್ತ್ರೀಯಳ ಪಾದಕಮಲ 
ವನ್ನು ತೊಳೆಯುತ್ತ , ಹಣೆಯನ್ನೂ ತಿಕ್ಕಿಕೊಳ್ಳುತ್ತ , ತೂಗಾಡುತ್ತ , ನಿಟ್ಟುಸಿರುಬಿಟ್ಟು , 
ಅಲಸ್ಯಪಡುತ್ತ , ನೊಂದುಕೊಳ್ಳುತ್ಯ , ಸಂತಾಪಪಡುತ್ತ , ಪ್ರಲಾಪ ಮಾಡುತ್ತಾ , ಕಾಂತಿ 
ಹೀನನಾಗು , ಕುಂದಿಹೋಗುತ್ತ , ಹಂಬಲಿಸುತ್ತ , ಸುಕ್ಕುಗೊಳ್ಳುತ್ಯ, ನಡುಗುತ್ತ , 
ಕರಗಿಹೋಗುತ್ತ , ಭಯಗೊಳ್ಳುತ್ತ , ರಸಹೀನನಾಗುತ್ತೆ , ಕೋಟಲೆಗೆ ಗುರಿಯಾಗುತ್ತ , 
ಬೀಳುತ್ತ , ಖೇದಪಟ್ಟು ಅಳುತ್ತ ಪ್ರಜ್ಞಾಹೀನನಾದನು . ೩೨. ಮರುಗುವನು , ಶಕ್ತಿಹೀನ | 
ನಾಗುವನು , ಅವಿತುಕೊಳ್ಳುವನು, ವ್ಯಾಕುಲಪಡುವನು , ಹಾಗೆಯೇ ಪರವಶನಾಗುವನು , 
ಪುನಃ ಪುನಃ ವಿಶೇಷವಾಗುತ್ತಿರುವಶೋಕದಿಂದ ಕಣ್ಣೀರನ್ನು ಸುರಿಸುವನು , ಭೂಮಿಯ 
ಮೇಲೆಉರುಳಾಡುವನು. ೩೩ . ನಿನ್ನ ವಿಷಯದಲ್ಲಿ ಆಸೆಪಟ್ಟಕಾರಣದಿಂದ ನನ್ನ ವಿವೇಕ 
ವೆಲ್ಲ ನೀರಿಲ್ಲದ ನದಿಯಂತಾಯಿತು; ನನ್ನ ಪುಣ್ಯವೆಲ್ಲ ಮರೆಯಾಗಿಹೋಯಿತು; ಅತ್ಯಂತ 
ಪ್ರೀತಿಯುಳ್ಳ ಗುರುಶ್ರೇಷ್ಟನ ಪಾದಭಕ್ತಿಯೆಂಬ ದೊಡ್ಡ ನಿಕ್ಷೇಪವು ಮಾಯವಾಯಿತು; 
ನನ್ನ ತಿಳುವಳಿಕೆಯೆಲ್ಲ ಒಳಕ್ಕೆ ಇಳಿದು ಹೋಯಿತು ( ನಾಶವಾಯಿತು): ( ನನ್ನ ) ಸರ್ತಿ 
ಯೆಂಬ ನದಿಯು ಬತ್ತಿ ಹೋಯಿತು. ಅಯ್ಯೋ ! ಕೆಟ್ಟೆನು. ನನ್ನ ಸುಜ್ಞಾನದಿಂದ 


12 * 


೧೭೮ 


ಬಸವರಾಜ ವಿಜಯಂ 


ಗುರುವಧುಗಳುಪಿದ ದೋಷಾ 
ಕರನಮ್ಮತಕಳಾಕ್ಷಯಕ್ಕೆ ಪಕ್ಕಾದ ದ . 
ಲುರುವಧುಗಳುಪಿದ ದೋಷಾ 
ಕರನಾದೆನಗಮ್ಮತಭಾವಮೇಂ ಸಮುನಿಕುಮೇ 


ವ! ಎಂದಿಂತು ನೊಂದು ನುಡಿದಳವಿಗಳಿದಳಲಂ ಸೈರಿಸಲಾಗಿದೆ 
ಉರಿಯಂ ಪೊಕ್ಕಳಿವೆನೋ ಸಾ 
ಗರದೊಳಪೊಕ್ಕಾಳು ಮಡಿವೆನೋ ಕಡಿಕಡಿದೆ 
ಇರದಿಂ ದಿಗ್ಗಲಿಗುಡುವೆನೋ 
ಶರೀರಮಂ ಪುಗುವೆನೋ ಪುರಾರಿಯ ಬಸಲಿಂ 


ವ!! ಎಂದು ಪಲು೦ಬಿ ತನ್ನ ಸುವಣ ವಿಸರ್ಜಿಸಲೆಳಸಿ ಮತ್ತಮಿರದಾ ಮಂದಗಮನೆಯ 
ಮಂದಿರಕ್ಕೆ ರಾಗದಿಂ ನಡೆಗೊಂಡ ಕಾಲ್ಗಳಂ ಕಡಿಕಂಡಂಗೆಯು ದೆಸೆದೆಸೆಗೀಡಾಡಲುಮಾ ಸೌಂದರಿಯ 
ಸೌಂದರ್ಯವನವಕನಂಗೆಯ್ದ ನಿಜನೇತ್ರಂಗಳನುತ್ಪಾಟನಂಗೆಯುರಿಯೊಳುರುಪಲುಮಾ 
ಮೃದುತಮುಖಿಯೊಡನೆ ನಕ್ಕು ನಲಿದ ನಿಜಾವಿವರದಧರ ರದನಂಗಳಂ ಕೊಯೋಯು 
ನುರ್ಚನು ಮಾಡಿ ಕಲ್ಲೊಳಿಟ್ಟರೆಯಲುಮಾ ಮಧುರಾಧರೆಯಧರರಸಮಂ ಬಯಸಿ ಪಲವಂ 


ಪ್ರಾಪ್ತವಾದ ಶೈವಧರ್ಮವು ಅಳಿವನ್ನು ಹೊಂದಿತು . ೩೪. ಗುರುವಿನ ಪತ್ನಿಯಲ್ಲಿ 
ಆಸೆ ಮಾಡಿದ ಪಾಪಕ್ಕೆ ಆಸ್ಪದನಾದವನು ಮೋಕ್ಷಕ್ಕೆ ಸಾಧಕವಾದ ವಿದ್ಯೆಯನಾಶಕ್ಕೆ 
ಕಾರಣನಾಗುವನು ( ಗುರುವಾದ ಬೃಹಸ್ಪತಿಯ ಪತ್ನಿಗೆ ಇಚ್ಚಿಸಿದ ಚಂದ್ರನು ಅಮೃತ 
ಮಯವಾದ ಕಿರಣಗಳ ನಾಶಕ್ಕೆ ಕಾರಣನಾದನು) ಇದು ನಿಶ್ಚಯ ಗುರು ಪತ್ನಿಯನ್ನು 
ಇಚ್ಚಿಸಿದ ನನಗೆ ಮೋಕ್ಷವು ( ಅಮೃತ ಭಾವವು) ಪ್ರಾಪ್ತವಾಗುವುದೇ ? ವ! ಎಂದು 
ಈ ವಿಧದಲ್ಲಿ ನೊಂದುಕೊಂಡು ನುಡಿದು ಲೆಕ್ಕವಿಲ್ಲದ ದುಃಖವನ್ನು ಸೈರಿಸಲಾರದೆ 
೩೫. ಉರಿಯ ಜ್ವಾಲೆಯಲ್ಲಿ ಹೊಕ್ಕು ಸಾಯಲೇ ? ಸಾಗರವನ್ನು ಹೊಕ್ಕು ಮುಳುಗಿ 
ಸಾಯಿ ? ಈ ಶರೀರವನ್ನು ಪೂರ್ಣವಾಗಿ ಕಡಿಕಡಿದು ದಿಕ್ಕುಗಳಿಗೆ ಬಲಿ 
ಕೊಡಲೋ ? ಶಿವನ ಬಸಿರನ್ನೇ ಹೊಗಲೋ ? ವ!! ಹೀಗೆಂದು ಹಲವಾರು ಪ್ರಕಾರದಿಂದ 
ಹಲುಬಿ , ತನ್ನ ಪ್ರಾಣವನ್ನೇ ಬಿಡಲು ಇಚ್ಛಿಸಿ, ಪುನಃ ಇರದೆ ಈ ಮಂದಗಮನೆಯ ಮನೆಗೆ 
ವಿಷಯೇಚ್ಛೆಯಿಂದ ನಡೆದು ಬಂದ ಕಾಲುಗಳನ್ನೇ ಕಡಿದು ಕಂಡಗೊಳಿಸಿ ದಿಕ್ಕು ದಿಕ್ಕಿಗೆ 
ಬಿಸಾಡುವುದಕ್ಕೂ , ಆ ಸೌಂದಯ್ಯಶಾಲಿನಿಯ ಸೌಂದಯ್ಯವನ್ನು ನೋಡಿದ ತನ್ನ ನೇತ್ರ 
ಗಳನ್ನೇ ಕಿತ್ತುಹಾಕಿ ಉರಿಯಲ್ಲಿ ಉರಿಸಿ ಬಿಡುವುದಕ್ಕೂ , ಆ ಮೃದುವಾಗಿ ನಕ್ಕ ಮುಖ 
ವುಳ್ಳವಳೊಡನೆ ನಕ್ಕು ನಲಿದ ನನ್ನ ಮುಖದ ಹಲ್ಲುಗಳನ್ನೇ ಕಿತ್ತು ಒಯು ಚೂರು 
ಚೂರು ಮಾಡಿ , ಕಲ್ಲಿಗೆ ಹಾಕಿ ಅರೆಯುವುದಕ್ಕೂ , ಆ ಮಧುರವಾದ ಅಧರವುಳ್ಳವಳ 
ಅದರ ರಸವನ್ನು ಬಯಸಿ, ಅನೇಕ ಮಾತುಗಳನ್ನು ಹರಟಿದ ನಾಲಿಗೆಯನ್ನು ಕಿತ್ತು ಸೀಳಿ 
ಸುಡುವ ಹಂಚಿಗೆ ಹಾಕಿ ಹುರಿಯಿಸುವುದಕ್ಕೂ , ಆ ಲತೆಯಂತಿರುವ ದೇಹವುಳ್ಳವಳ 


ತ್ರಿಂಶಾಶ್ವಾಸಂ 


೧೭೯ 


ಗಳಪಿದ ರಸನೆಯಂ ಕೀಳು 1 ಸೀಳು ಬಿಸಿ ಗಾವಲಿಯೊಳಿಕ್ಕಿ ಹುರಿಯಲುಮಾ ಲತಾಂಗಿಯಂಗಮ 
ನಾಲಿಂಗನಂಗೆಯ್ಯಲೆಳಸಿದ ತೋಳಳಂ ತುಂಡಿಸಿ , ಕಿಟಕಿಯಿದಾಗಿ ತಣಿದು ತಜ್ಡಿಗೆಡದೊಳಿಟ್ಟು 
ಚುರ್ಚಲುವಾ ನಿಬಿಡೋತ್ತುಂಗಕುಚಯುಗಳುಮನಪ್ಪಲವಟ್ಟ ವಕ್ಷಸ್ಥಳವನೀದಿದು ಖಂಡಂ 
ಗಳು ತೆಗೆದೊರಳ್ಳಿ ಮಿದಿಯಲುಮಟವಟಿಸಿ ಸಿಡಿಮಿಡಿಗೊಂಡಿಂತಿಂತೆಸಗಿದಲ್ಲದೀ ದೋಷಂ 
ಪವಡದೆಂದು ನೆನೆದು ಮಗುಳು ಮೆಯ್ಯಂ ಮಣಿದು ಬಳಲ್ಲು ತೊಳಲ್ಕು ಪಲವಂ ಪಲುಂಬು 
ತಲ್ಲಿಂದೆಳು ಪುರೋಪಕಂಠದುಪವನಳಂದು ನಿಂದು ವನಾಂತರಾಳದ ತರುನಿಕರಮಂ ಶಕುಂತ 
ಸಂತಾನವುಮನಲ್ಲಲ್ಲಿ ಪರಿವರಿದಭೀಕ್ಷಿಸಿ 


ಎಲೆ ಮಾಕಂದಮೆ ಕಂದಿದೆಂ ನೆಗಳೆನಾಂ ಶ್ರೀಖಂಡ ಖಂಡಕಂ 

ಲಲಾಟಂಗಪರಾಧವು ಬಸುಜರಿ ಕೇಳೆ ಬಸುರ್ಬೆಂದುದು 
ಜೈಲ ಶೋಕಾನಳದಿಂದೆ ಬೀರಮಳಿದೆಂ ಜಂಬೀರವೇ ಮಲ್ಲಿಕಾ 
ವಲಿ ಮಲ್ಲೀನವಿವೇಕವಿಗಿದುದು ಬನ್ನಂಬೆನಾಂ ಬನ್ನಿ ಕೇಳ 
ಕುಂದಮೆ ಮ :ಕುಂದವಲ್ಲಭ 
ನೆಂದೊಲ್ಲ ಪನನಗೆ ಪೇಳ ಪಿಚುಮಂದವೆ ನೇ 
ಮಂದಪ್ಪಿದೆನಸುಗೆಯಸುಗೆ 
ನಿಂದುರಿವೊಂದಂದವಾದುದೀ ದುಷ್ಕೃತದಿ 
ಸಂಪಗೆ ಕೇಳೆನ್ನಯ ಸಾ 
ಸಂ ಪಗೆ ಪೂಗೊಲನಿಂದೆ ಮಲ್ಲಿ ದುದು ಕೃತಾಂ 
ತಂ ಪಾಯರಿಯದ ಮುನ್ನೆ 
೩೦ ಪಾದರಿ ಮದನವೈರಿಯೆಂತೊಲ್ವಪನೋ 
ಮಾದಳವೆ ಎನಗೆ ಮಿಗೆ ಸೊ 
ಮಾದಳವೊಳಸೋರ್ದುದಕ್ಕಟೇಗೆಯ ಪೆನಾಂ 


ಆಲಿಂಗನ ಮಾಡುವುದಕ್ಕೆ ಬಯಸಿದ ತೋಳುಗಳನ್ನು ತುಂಡು ಮಾಡಿ , ಚಿಕ್ಕ ಚಿಕ್ಕ 
ಚೂರುಗಳಾಗಿ ಕತ್ತರಿಸಿ ನಿಗಿ ನಿಗಿಸುವ ಕೆಂಡದಲ್ಲಿ ಹಾಕಿ ಸುಡುವುದಕ್ಕೂ , ಆ ದಟ್ಟ 
ವಾಗಿಯೂ ದಪ್ಪವಾಗಿಯೂ ಇರುವ ಸ್ತನಗಳುಳ್ಳ ಪ್ಧೆ ಯ ಮೊಲೆಗಳೆರಡನ್ನೂ 
ತಬ್ಬಿಕೊಳ್ಳುವುದಕ್ಕೆ ಆಸೆಪಟ್ಟ , ಎದೆಯನ್ನು ಇರಿದು ಖಂಡಗಳನ್ನು ತೆಗೆದು ಒರಳು 
ಕಲ್ಲಿನಲ್ಲಿ ಹಾಕಿಕುಟ್ಟುವುದಕ್ಕೂ , ಆತುರಗೊಂಡು ಸಿಡಿಮಿಡಿಗೊಂಡು ಈ ರೀತಿಯಲ್ಲಿ 
ಮಾಡಿದಲ್ಲದೆ ಈ ನಾನು ಮಾಡಿದ ಪಾಪವು ನಾಶವಾಗುವುದಿಲ್ಲ, ಎಂದು ಯೋಚಿಸುತ್ತ 
- ಪುನಃ ಮೂರ್ಛಗೊಂಡು ಬಳಲಿ ಅನೇಕ ಬಗೆಯಾಗಿ ಹಲುಬುತ್ತ ಅಲ್ಲಿಂದೆದ್ದು 
ಪಟ್ಟಣದ ಸಮೀಪದಲ್ಲಿರುವ ಉಪವನಕ್ಕೆ ಬಂದುನಿಂತು ಆ ತೋಟದಲ್ಲಿರುವ ಗಿಡಗಳ 
ಗುಂಪನ್ನೂ , ಪಕ್ಷಿಗಳ ಸಮುದಾಯವನ ಅಲ್ಲಲ್ಲಿ ಹರಿಹರಿದಾಡಿ ನೋಡುತ್ತ . 
೩೬ - ೩೯ , ಎಲೈ ಸಿಹಿ ಮಾವಿನಮರವೇ , ನಾನು ಕಾಂತಿಹೀನನಾಗಿದ್ದೇನೆ ; ಎಲೆ 


1 ಳ್ಳು ( ಅ, ಜ) 2 ರ ( ಮು ) 


೧೮© 


ಬಸವರಾಜ ವಿಜಯಂ 


ಕಾದಳಮೆಯನ್ನ ಮಾನಸ 
ಕಾದಳಲಂ ಪಜವೆನೆಂದೊ ಶಿವಗಣಕೃಪೆಯಿಂ 


೩೯ 


ಕುರವಕಮೆಯೆನ್ನ ಪುಣ್ಯಾಂ 
ಕುರವಕಟ ಮುರುಂಟಿದತ್ತು ಶಿವ ಶಿವ ಘನಕಾ 
ಮರುಗವಿತ ಬಾಧೆಯಿಂದಂ 
ಮರುಗಮೆ ಮರುಳಾಗಿ ಪೊಲ್ಲದೆಸಗಿದೆನಲೇ | 


ಆವಳರಮೆ ಮದ್ದುರು ವಿತ 
ತಾಮಳ ಕರುಣಾಕಟಾಕಮೆಂದಪುದೊ ಪೇಜ್ 
ಶ್ರೀಮುಕ್ತಕ ಗುರುಭಕ್ತಿ 
ಶ್ರೀಮುಕ್ತಕನಾಗಿ ಕೆಟ್ಟೆನಕಟಕಗಳ 


ဂ 


ಶ್ರೀಗಂಧವೇ ಚಂದ್ರನ ಒಂದು ಖಂಡವನ್ನು ಧರಿಸಿದ ಶಿವನಿಗೆ ಅಪರಾಧವನ್ನು 
ಮಾಡಿದ್ದೇನೆ. ಬಸರಿಯ ಮರವೇ ನನ್ನ ಈ ದೇಹವು ( ಬಸಿರ್ ), ಉಜ್ವಲವಾದ 
ಶೋಕವೆಂಬ ಬೆಂಕಿಯಿಂದ ಬೆಂದುಹೋಗಿದೆ ; ಎಲೈ ನಿಂಬೆಯ ಮರವೇ , ಶೌರಹೀನ 
ನಾದೆನು ; ಮಲ್ಲಿಗೆ ಬಳ್ಳಿಯ ಸಮೂಹವೇ ನನ್ನಲ್ಲಡಗಿದ ವಿವೇಕವುನಾಶವಾಯಿತು ; 
ಎಲೈ ಬನ್ನಿ ಯಮರವೇ ನಾನು ಕಷ್ಟವನ್ನು ಹೊಂದಿದೆನು . ಎಲೈ ಮೊಲ್ಲೆಯ 
(ಕುಂದವೆ ). ನನಗೆ ಮುಕುಂದನ ಪತಿಯೆನಿಸಿದ ಶಿವನು ಎಂದು ಒಲಿಯುವನು ? ಹೇಳ 
ಬಾರದೇ ! ನಿಂಬೆಯ ಮರವೇ , ನಿಯಮವನ್ನು ಅತಿಕ್ರಮಿಸಿದನು; ಅಶೋಕ ವೃಕ್ಷವೇ , 
ನಾನು ಮಾಡಿದ ಈ ಪಾಪದಿಂದ ನನ್ನ ಪ್ರಾಣಕ್ಕೆ ಉರಿಯಲ್ಲಿ ನಿಂತು ಸುಟ್ಟು ಹೋಗು 
ತಿರುವ ಒಂದು ರೀತಿಯುಂಟಾಯಿತು. ಎಲೈ ಸಂಪಿಗೆಯೇ , ಕೇಳು ನನ್ನ ಸಾಹಸವು 
ಶತ್ರುವಾದ ಮನ್ಮಥನಿಂದ ನಾಶವಾಯಿತು. ಪಾದರಿಯಮರವೇ , ಯಮನು ನನ್ನ 
ಮೇಲೆ ಬಿದ್ದು ಕತ್ತರಿಸಿದ ಮೊದಲು ಮನ್ಮಥ ವೈರಿಯಾದ ಶಿವನು ಹೇಗೆ ಒಲೆದಾನು ? 
ಎಲೈ ಮಾದಾಳಗಿಡವೇ , ನನಗೆ ವಿಶೇಷವಾಗಿ ಉಂಟಾಗಿದ್ದ ಶೌಠ್ಯವು ನಾಶವಾಯಿತು, 
ಅಕ್ಕಟಾ ! ಏನು ಮಾಡಲಿ ! ಎಲೈ ಬಾಳೆಯಮರವೇ , ನನ್ನ ಮನಸ್ಸಿಗಾದ ಅಳಲನ್ನು 
ಶಿವಗಣಗಳ ಕೃಪೆಯಿಂದ ಎಂದು ಹರಿದುಹಾಕುವೆನೋ ? ೪೦ - ೪೧ . ಎಲೈ ಕುರವಕ 
ಮರವೇ (ಗೋರಂಟಿಯೆ ), ನನ್ನ ಪುಣ್ಯದ ಮೊಳಕೆಯೇ ಮುರಿದುಹೋಯಿತು. 
ಅಕ್ಕಟ ! ಶಿವ ಶಿವ ! ! ಮರುಗವೇ , ವಿಶೇಷವಾದ ವಿಷಯ ಸುಖದ ಇಚ್ಛೆಯೆಂಬ 
ರೋಗದಿಂದುಂಟಾದ ಅಮಿತವಾದ ಬಾಧೆಯಿಂದ ಹುಚ್ಚನಾಗಿ ಮಾಡಬಾರದುದನ್ನು 
ಮಾಡಿದೆನಲ್ಲವೇ ? ನೆಲ್ಲಿಯ ಮರವೇ , ನನ್ನ ಗುರುವಿನ ವಿಸ್ತಾರವಾದ ನಿರ್ಮಳ 
ಕರುಣಾ ಕಟಾಕ್ಷದ ನೋಟವು ಎಂದು ಉಂಟಾಗುವುದೋ ? ಹೇಳು. ಎಲೈ ಶ್ರೀ 
ಮುತ್ತುಗದ ಮರವೇ , ಈಗ - (ನಾನು) ಗುರುಭಕ್ತಿಯಿಂದ ಬಿಡಲ್ಪಟ್ಟವನೆನಿಸಿ 


ತ್ರಿಂಶಾಶ್ವಾಸಂ 


ಇರವಂತಿಯೆನ್ನ ಬೆಳ್ಳನ| 
ದಿರವಂತಿಂತೆಂಬೊಡಸದಳಂ ಗಡ ಜಗದೋ 

ರವೀರಮೆ ಘನಕರುಣಾ 
ಕರವೀರಪ್ರಮಥರೊಯೆನಗೆಂತಕ್ಕುಂ 


ವರನಾರಿಕೇಳ ಕೇಳುರು 
ವರನಾರೀಕೇಳಿಗೋಲ್ಲ ದುರಿತಾತ್ಮಕನಾಂ 
ಸರಳತರು ಪೇಳ್ವುದೆನಗೆಲೆ | 
ಸರಳತರಂ ಭಕ್ತಿವೃತ್ತಿಯೆಂದಾದಪುದೋ 


ಜಾತಿಯ ಮಾಸಿದುದಿಂದು ನಿ 
ಜಾತಿಶಯಂ ಗುರುವJಟಿಗಳುಪಿದ ಕತದಿಂ 
ಕೇತಕಿ ಸತ್ಯದ ಸಂ 
ಕೇತಕಿದರಿಯಾದುದೆನ್ನ ಮಾರವಿಕಾರಂ 


CF 


) 


des 


ಬಕ ಪಾದಪಮೆ ಲಲಾಟಾಂ 
ಬಕಪಾದಪಯೋಜಿ ಯೆನಗೆಂತಕ್ಕುಂ 
ವಕುಳಮೆ ಪಳಿಯದೆ ಪೇಳ್ವೆ . 
ವಕುಳಮೆ ಗುರುತಲ್ಪಗಮನಿಯೊಂದಿರದೆನ್ನಂ 


ಪಲಸೆ ಗುರುಪಾದುಕೆಯನಾರಿ 
ಪ ಲಸನ್ಮಸ್ತಕದೆ ಪಾಪಭಾರಮನಾಂತೆಂ 
ತಿಲಕಮಹೀಜಮೆ ಪೇಳ್ ಯಮಿ 
ತಿಲಕಮದಾರ್ಯಾಲಘಿಸೇವೆಗೆಂತಳವಡುವೆಂ 


೪೬ 


ಕೆಟ್ಟಿದ್ದೇನೆ. ಅಕ್ಕಟಕ್ಕಟಾ ! ೪೨ -೪೯ . ಎಲೈ ಇರವಂತಿಗೆಯೇ , ನನ್ನ ಮೂರ್ಖ 
ತನದ ರೀತಿಯನ್ನು ಅಷ್ಟಿಷ್ಟೆಂದು ಹೇಳಲು ಅಸಾಧ್ಯವೆನಿಸಿದೆಯಲ್ಲವೇ ! ಎಲೈ ಕಣ 
ಗಿಲವೇ , ಘನಕರುಣೆಯಿಂದ ಕೂಡಿದ ಶರಣರ ಪ್ರೀತಿಯು ನನಗೆ ಹೇಗಾಗುವುದು ? 
ಶ್ರೇಷ್ಟ ನಾರಿಕೇಳ ವೃಕ್ಷವೇ , ನನ್ನ ಗುರುವಿನ ಶ್ರೇಷ್ಟನಾರಿಯಲ್ಲಿ ಮದನ ಕೇಳಿಗೆ 
ಮನಸ್ಸು ಮಾಡಿದ ಪಾಪಾತ್ಮನು ನಾನು. ಎಲೈ ಸರಳ ವೃಕ್ಷವೇ (ದೇವದಾರು 
ವೃಕ್ಷವೇ ), ನನಗೆ ಸರಳತರವಾದ ಭಕ್ತಿಯ ನಡೆಯು ಎಂದುಂಟಾಗುವುದೊ ಹೇಳ 
ಬೇಕು. ಎಲೈ ಜಾಜಿಯೇ . ಇಂದು ಗುರುಪತ್ನಿಗೆ ದುರಾಸೆಗೊಂಡ ಕಾರಣದಿಂದ ನನ್ನ 
ಅತಿಶಯವು ಮಾಸಿಹೋಯಿತು. ಕೇದಗಿಯೇ , ಈ ನನ್ನ ಮದನ ವಿಕಾರವು ಪುಣ್ಯ 
ಕಾಠ್ಯದ ಸಂಕೇತಕ್ಕೆ ವೈರಿಯಾಯಿತು. ಬಕ ವೃಕ್ಷವೇ , ನನಗೆ ಹಣೆಯಲ್ಲಿ ಕಣ್ಣುಳ್ಳವನ 
ಪಾದಕಮಲದ ಒಲುಮೆ ಹೇಗಾಗುವುದು ? ಬಕುಳವೇ , ಶಿವ ಭಕ್ತರ ಸಮೂಹವು 
ನನ್ನನ್ನು ತಪ್ಪದೆ ಗುರುಪತ್ನಿಯ ಹಾಸಗೆಯನ್ನು ಮೆಟ್ಟಿದವನೆಂದು ದೂಷಿಸು 
ವುದಿಲ್ಲವೇ ? ಹೇಳು. ಎಲೈ ಹಲಸಿನಮರವೇ , ಗುರುವಿನ ಪಾದರಕ್ಷೆಯನ್ನು 


೧೮೨ 


ಬಸವರಾಜ ವಿಜಯಂ 


ಪೂಗಣೆಯನೆಲೆಗೆವಂದೆಲೆ 
ಪೂಗಮ ಸತ್ತ್ವರಿತಪೂಗಬಾಹಿರನಾದಂ 
ನಾಗಲತೆ ಗುರುಕರುಣಮಿ 
ನಾಗಲದೆಂತೆಸಪೆನುಸುರುಪಾಯಮನೀಗಲ್ಲ 
ಪುನ್ನಾಗವ ಪಪಟ್ಟುದು 
ಪುನ್ನಾಗಸ್ತುತ್ಯಮೆನಿಪ ಮಹಿಮೆ ವಲಂ 
ಚನ್ನಂಗಿಯೆ ಪೇಳ್ ತನ್ನ 
ಚನ್ನಂಗಿತ್ತಭವನೆಂತು ಕೃಪೆಗೆಯುವನೋ 
ತಾಳತಮಾಲಮೆ ಘನಹಿಂ 
ತಾಳ ತರುಪ್ರಕರಮೇ ಮನೋಗದಮನಿದಂ 
ತಾಳಲ್ಯಾಣಂ ತತದುರಿ | 
ತಾಳಂಬನನಾದೆನೆಂದು ಬಿಸುಸುಯ್ಯುತುಂ 
ಗಿಳಿಯೇ ಧರೆಗಿಳಿದನಕ್ಕಟ 
ಕಳಕಂಠವೆ ಕಳವಳಕ್ಕೆ ಪಕ್ಕಾದೆಂ ಕೆ . 
ಛಳಿಯ ' ಮುದವಳಿದೆನಿಂದು 
ಜ್ವಳಶಿಖಿ ಶಿಖಿನಯನಿ ಗಾನೆರವಾದೆಂ 
ಕಳಹಂಸ ಕಳಿದುದೆನ್ನಯ 

ತಿಳಿವೆಲೆ ತಿಳಿಗೊಳವೆ ನಳಿನಮೇ ನಲವಳಿದೆಂ 
ಧರಿಸುವ ಪ್ರಕಾಶಿಸುವ ಶಿರಸ್ಸಿನಲ್ಲಿ ಪಾಪದ ಹೊರೆಯನ್ನು ಹೊತ್ತೆನು. ಎಲೈ ತಿಲಕ 
ವೃಕ್ಷವೇ , ಯತಿಶ್ರೇಷ್ಠನಾದ ನನ್ನ ಗುರುವಿನ ಪಾದಸೇವೆಯನ್ನು ಮಾಡುವುದಕ್ಕೆ ಹೇಗೆ 
ಯೋಗ್ಯನಾಗುವೆನು ? ಹೇಳು. ಎಲೈ ಅಡಕೆಯ ಮರವೇ . ಮನ್ಮಥನ ಬಾಧೆಗೆ 
ಕಾರಣನಾಗಿ ಒಳ್ಳೆಯ ಚರಿತ್ರೆಯುಳ್ಳವರ ಸಮೂಹಕ್ಕೆ ಹೊರಗಾದವನಾಗಿದ್ದೇನೆ. 
ಎಲೆ ಎಲೆಯ ಬಳ್ಳಿಯೇ , ಇನ್ನು ಗುರುಕರುಣವುಂಟಾಗುವುದಕ್ಕೆ ಏನು ಮಾಡಲಿ ? 
ಈಗ ಉಪಾಯವನ್ನು ಹೇಳು. ಎಲೈ ಪುನ್ನಾಗವೇ (ಸುರ ಹೊನ್ನೆಯೆ ), ಪುರುಷ 
ಶ್ರೇಷ್ಟರಿಂದ ಹೊಗಳಿಸಿಕೊಳ್ಳಲು ಯೋಗ್ಯವಾದದ್ದೆನಿಸುವ ನನ್ನ ಮಹಿಮೆಯು 
ನಿಶ್ಚಯವಾಗಿಯೂ ನಾಶವಾಯಿತು. ಎಲೈ ಚೆನ್ನಂಗಿಯ ಗಿಡವೇ , ಮಾದಾರ 
ಚೆನ್ನಯ್ಯನಿಗೆ ತನ್ನನ್ನೇ ಅರ್ಪಿಸಿದ ಶಿವನ ಕೃಪೆಯು ನನಗೆ ಹೇಗಾಗುವುದು ? ಹೇಳು. 
ಕಾಲವೃಕ್ಷವೇ , ಹೊಂಗೆಯ ಮರವೇ , ಶ್ರೇಷ್ಠ ಹಿಂತಾಳ ಗಿಡಗಳ ಸಮೂಹವೇ , ಈ 
ನನ್ನ ಮನೋರೋಗವನ್ನು ತಡೆಯುವುದಕ್ಕೆ ಸಮರ್ಥನಾಗಲಾರೆನು. ವಿಸ್ತಾರವಾದ 
ದುಷ್ಕೃತ್ಯಕ್ಕೆ ಆಶ್ರಯ ( ಆಳಂಬನ) ನಾದೆನು - ಎಂದು ಬಿಸಿಯುಸಿರು ಬಿಡುತ್ತೆ . 
( ಇದ್ದನು). ೫೦ -೫೧. ಎಲೈ ಗಿಳಿಯೇ , ನಾನು ಭೂಮಿಗೆ ಇಳಿಯುವೆನು, ಅಕ್ಕಟಾ! 


1 ಅ ( ದ) 


- ತ್ರಿಂಶಾಶ್ವಾಸಂ 


ಶಿಂ 


ತಳಮಳಗುಗೊಳುತೆ ಲಲಿತೋ 
ತಳಕುಳವೆ ಬಳಲ್ಲೆನಳವಿಗಳಿದಳಲಿಂದಂ 
ವ|| ಎಂದಮಂದಶೋಕೊದ್ರೇಕಂ ಮಿಗೆ ಪಲವಾಡಿ ಪಲುಂಬಿ ಪಳಯಿಸಿ 


ಬನದೊಳೆ ತತ್ತನೂದರಿಯ ಪೆರ್ಮೊಲೆಯೆಂದು ರಥಾಂಗಮಂ ದಳ 
ದ್ವನಜಮನಾಸ್ಯವೆಂದು ತಳಿರಂ ಕರವೆಂದು ಲತಾಂಗವೆಂದು ಚಂ 
ದನತರುಶಾಖೆಯಂ ಚಿಕುರವೆಂದಳಿಮಾಲೆಯನಲ್ಲಿ ನೋಡಲು 

ನೆನೆಯಲುಮಳ್ಳಿ ಬಳ್ಳಿ ಮಗುಳೆ ಹೈದನಾ ಪುರದತ್ತ ಧಾತ್ರಿಪಂ 
ವ! ಅಂತೇಂದೊಂದು ಶಿವನಿಳಯವಿದಿರೊಳಿರೆ ಕಂಡಲ್ಲಿಗೆಯೇ ವಂದು 

ಸಾಲದೆ ಸಾಲಮೇಯಿನಿತವಸ್ತೆ ಕನತ್ಕಲಶಪ್ರಬದ್ಧಲಿಂ 
ಗಾಲಯದಗ್ರಗೋಪುರವೆ ಪಾಪವಿಲೋಪಕೆ ಬುದ್ದಿ ವೇಳ್ ಮಹಾ 
ಕಾಲಗಣೇಶಕಾಲಭಯಮಂ ಪಯಣ ಮುಂದಣ ನಂದಿ ನಂದಿಸೆ 
ನೀ ಲಯಕಾರಿತಾಪಶಿಖಿಯಂ ಶಿಖಿವಾಹನ ಪಾಲಿಸಂ 
ಎಲೆ ವೀರಭ ಭದ್ರವ 
ನಲಸದೆ ನೀಂ ಮಾಡು ದೇವಿ ದೇವೇಶನ ನಿ 


ಕೋಗಿಲೆಯೇ , ಕಳವಳದಿಂದ ಕೂಡಿದೆನು. ಎಲೈ ಭ್ರಮರವೇ , ಕೇಳು, ( ನಾನು) 
ಸಂತೋಷಹೀನನಾದೆನು. ಇಂದು ನಾನು ಪ್ರಕಾಶಿಸುವ ಜ್ವಾಲೆಯುಳ್ಳ ಅಗ್ನಿ ನೇತ್ರನಾದ 
ಶಿವನ ಒಲುಮೆಯಿಂದ ಅಗಲಿದವನಾದೆನು. ಎಲೈ ಕಳಹಂಸಪಕ್ಷಿಯೇ , ತಿಳಿನೀರಿನ 
ಸರೋವರವೇ , ನನ್ನ ಜ್ಞಾನವೇ ನಷ್ಟವಾಗಿ ಹೋಯಿತು. ಕಮಲವೇ ತಳಮಳ 
ಗೊಳ್ಳುತ್ತ ಸಂತೋಷವನ್ನು ಅಳಿದುಕೊಂಡೆನು. ಮನೋಹರ ನೈದಿಲೆಗಳ ಸಮೂಹವೇ , 
ಲೆಕ್ಕವಿಲ್ಲದ ದುಃಖದಿಂದ ಬಳಲಿದೆನು . ವ!! ಹೀಗೆಂದು ಅತ್ಯಧಿಕವಾದ ಶೋಕದ 
ಉದ್ರೇಕದಿಂದ ವಿಶೇಷ ರೀತಿಯಿಂದ ಅನೇಕ ಪ್ರಕಾರದ ಮಾತುಗಳನ್ನಾಡುತ್ತ 
ಹಲುಬುತ್ತ , ಪ್ರಲಾಪಿಸಿ - ೫೨ . ಆ ಗುರುಭಕ್ತ ರಾಜನು ಆ ವನದಲ್ಲಿ ಚಕ್ರವಾಕ 
ಪಕ್ಷಿಯನ್ನು ಆ ಕೃಶೋದರವುಳ್ಳ ಪೌಢಮತಿಯ ದಪ್ಪನೆಯ ಮೊಲೆಯೆಂದೂ , ಅರಳು 
ತಿರುವ ಕಮಲವನ್ನು ಮುಖವೆಂದೂ , ಚಿಗುರನ್ನು ಕೈಯೆಂದೂ , ಶ್ರೀಗಂಧದ ಮರದ 
ಕೊಂಬೆಯನ್ನು ಬಳ್ಳಿಯಂತಿರುವ ದೇಹವೆಂದೂ , ಭ್ರಮರಗಳ ಸಮೂಹವನ್ನು ಕೇಶ 
ಗಳೆಂದೂ , ಅಲ್ಲಿ ನೋಡುವುದಕ್ಕೂ ನೆನೆಯುವುದಕ್ಕೂ ಹೆದರಿದವನಾಗಿ , ನಡುಗುತ್ತ 
ಪುನಃ ಪಟ್ಟಣದ ಕಡೆಗೆ ಹೋದನು . ವ|| ಆ ರೀತಿ ಪಟ್ಟಣಕ್ಕೆ ಬಂದು , ಎದುರಿ 
ನಲ್ಲಿಯೇ ಶಿವಾಲಯವಿರಲು ಅದನ್ನು ಕಂಡು, ಅಲ್ಲಿಗೆ ಹೊರಟು ಬಂದು - ೫೩ - ೫೪ . 
ಎಲೈ ಪ್ರಾಕಾರವೇ ( ನನಗಾಗಿರುವ) ಈ ಅವಸ್ಥೆ ಸಾಲದೇ ? ಹೇ ಹೊಳೆಯುತ್ತಿರುವ 
ಚಿನ್ನದ ಕಲಶಗಳಿಂದ ಕೂಡಿರುವ ಶಿವಾಲಯದ ಮೇಲಿರುವ ಗೋಪುರವೇ , ನನ್ನ ಈ 
ಪಾಪದ ನಾಶಕ್ಕೆ ಬುದ್ಧಿಯನ್ನು ಹೇಳಿಕೊಡು; ಹೇ ಮಹಾಕಾಲ ಗಣೇಶನೇ , ಯಮನ 


೧೮೪ 


ಬಸವರಾಜ ವಿಜಯಂ 


ಶೃಲಭಕ್ತಿಗುಡು ದೃಢವ್ರತ 
ದೋಲವಲ ಪ್ರಮರ್ಥಳಿತು ಪಾಲಿಪುದೆನ್ನಂ 


ಪೂತ ಪುರಾತನಗಣ ವಿ 
ಖ್ಯಾತಾಸಂಖ್ಯಾತ ಭಕ್ತಗಣ ರುದ್ರಗಣ 
ವ್ಯಾತಮೆ ಕೃಪೆಯಿರಿ ಮತ್ತು 
ಪಾತಕವುಳಿವಂದಮಂ ನಿರೂಪಿಪುದೀಗಳಕೆ 


ಪಲವಂದದಿನೀ ತೆದಿಂ 
ಪಲುಂಬಿ ಫಲಮೇರಿ ಮಹೇಶ್ವರಾ ಶಂಕರ ನಿ 
ಶೃಲತೆ ಮಿಗೆ ಮತ್ತನುವನಿದ 
ನಲಸದಣಂ ಬಿಟ್ಟು ಶುದ್ಧ ನಷ್ಪನಮೋಘಂ 


ವ|| ಎಂದು ದೃಢಪ್ರತಿಜ್ನಾಗಿ ತನ್ನ ಪರಿಚ್ಛೇದಿಸ೮ ಸನ್ನದ್ದನಾಗಿ 


ಎರಡು ಕಣ್ಣಳನಾರ್ದು 
ಬೃರಿಸುತ್ತುಂ ಮೀಂಟಿ ಕಳೆದು ಕರವಾಳಿಂದಂ 
ಕೊರಲನರಿವೆಡೆಯೊಳಚಿಸುತೆ 
ಪರಿತಂದವನಗ್ರಜಾತಭಕ್ತಂ ಕಂಡಂ 


ದೆಸೆಯಿಂದಾದ ಭೀತಿಯನ್ನು ಹೋಗಲಾಡಿಸು ; ಹೇ ಮುಂಭಾಗದಲ್ಲಿರುವ ನಂದೀಶನೇ , 
ನನ್ನ ಈ ನಾಶಕಾರಕವಾದ ಆಧ್ಯಾತ್ಮಿಕ, ಆದಿಭೌತಿಕ , ಆಧಿದೈವಿಕವೇ ಮೊದಲಾದ 
ತಾಪಗಳೆಂಬ ಬೆಂಕಿಯನ್ನು ಆರಿಸು ; ನವಿಲೇ ವಾಹನವಾಗಿ ಉಳ್ಳ ಷಣ್ಮುಖನೇ , 
ನನ್ನನ್ನು ಪ್ರೀತಿಯಿಂದ ರಕ್ಷಿಸು ; ಎಲೈವೀರಭದ್ರನೇ , ನೀನು ತಡಮಾಡದೆ, ಮಂಗಳ 
ವನ್ನುಂಟುಮಾಡು ; ದೇವಿಯೇ ( ಪಾರ್ವತಿಯೇ ), ದೇವೇಶ್ವರನಾದ ಶಿವನಲ್ಲಿ ನಿಶ್ಚಲ 
ವಾದ ಭಕ್ತಿಯನ್ನು ಕೊಡು ; ಪ್ರಮಥರುಗಳೇ , ( ನನಗೆ) ದೃಢವತದ ಪ್ರೀತಿಯನ್ನು 
ಇತ್ತು ರಕ್ಷಿಸಿ. ೫೫ . ಪವಿತ್ರವಾದ ಪುರಾತನ ಶಿವಗಣಗಳೇ , ಪ್ರಖ್ಯಾತರಾದ 
ಅಸಂಖ್ಯಾತರಾದ ಭಕ್ತ ಸಮೂಹವೇ , ರುದ್ರಗಣಗಳ ಸಮೂಹವೇ , ಕೃಪೆದೋರಿಈಗ 
ನನ್ನಿಂದಾದ ಪಾಪವು ನಾಶವಾಗುವ ರೀತಿಯನ್ನು ಆಜ್ಞಾಪಿಸಬೇಕು. ೫೬ . 
ಮಹೇಶ್ವರನೇ ಶಂಕರನೇ ! ಈ ರೀತಿಯಿಂದ ಅನೇಕ ಪ್ರಕಾರವಾಗಿ ಹಲುಬಿ ಫಲ 
ವೇನು ? ವಿಶೇಷವಾದ ನಿಶ್ಚಂಚಲ ಮನಸ್ಸಿನಿಂದ ತಡಮಾಡದೆ ಈ ನನ್ನ ದೇಹವನ್ನು 
ಬಿಟ್ಟು ಅಮೋಘವಾದ ಶುದ್ದಿಯನ್ನು ಪಡೆಯುತ್ತೇನೆ. ವ!! ಹೀಗೆಂದು ದೃಢಪ್ರತಿಜ್ಞೆ 
ಯನ್ನು ಮಾಡಿ, ತನ್ನನ್ನು ಕತ್ತರಿಸಿಕೊಳ್ಳುವುದಕ್ಕೆ ಸಿದ್ಧನಾಗಿ - ೫೭ . ಗಟ್ಟಿಯಾಗಿ ಕೂಗಿ 
ಕೊಂಡು ತನ್ನ ಎರಡೂ ಕಣ್ಣುಗಳನ್ನು ಉತ್ಸಾಹಗೊಂಡು ಖಡ್ಗದಿಂದ ವಿಾಟಿ ಕಿತ್ತು , 
ಕೊರಳನ್ನು ಕತ್ತರಿಸಿಕೊಳ್ಳುವ ಸಮಯದಲ್ಲಿ ಅವನ ಅಣ್ಣನಾದ ಭಕ್ತನು ( ಇವನನ್ನು ) 


osa 


ತ್ರಿಂಶಾಶ್ವಾಸಂ 


ರ್೫ 


ವರಗುಣನಿಧಿ ಗುರುವರಕರ 
ಸರಸಿಜಸಂಜಾತನವುಳಚರಿತಂ ಮಹಿಮಾ 
ಕರನೀಶಭಕ್ತನವನಾ 
ದರದಿಂ ಬಳಿವಂದು ನೋಡಿ ವಿಸ್ಮಯಮುತ್ತಂ 
ಎಲೆ ಗುರುಭಕ್ತರಾಜ ಗುರುಭಕ್ತಿವಿಲಾಸವಿನೀತಸಾರ ನಿ 
ಶೃಲಗುರುಭಕ್ತಿವಾರಿಧಿಸುಧಾಕರ ಸದ್ಗುರುಭಕ್ತಿದಿವ್ಯಮಂ 
ಜುಲಮಣಿರೋಹಣಾಚಲ ಮಹಾಗುರುಭಕ್ತಿಸುಧಾಮರಾಳ ನಿ 
ರ್ಮುಲಗುರುಭಕ್ತಿಭೂಷಣ ಲಸದ್ದುರೂಸರೋಜಭಾಸ್ಕರಾ 
ನಿನ್ನ ಮತಿ ನಿನ್ನ ನಿಷ್ಟೆ ಸ 
ಮುನ್ನ ತಮೆನಿಸಿರ್ದ ನಿನ್ನ ಗುರುಭಕ್ತಿ, ಸುಖಾ 
ಸನ್ನತೆ ಸಮಸ್ತ ಶಿವಗಣ 
ಹೃನ್ನಳಿನಕ್ಕರರೆ ನೆಗಳು ದತಿಶಯ ಮುದಮಂ 
ಅಪರಾಧವಿಲ್ಲ ನಿನ್ನೊಳೆ 
ಸುಪವಿತ್ರಚರಿತ್ರ ಬಿಡು ಬಿಡೀ ಕಜ್ಜಮನೆಂ 
ದುಪಚರಿಸಿ ನಿಲಿಸೆ ತನ್ನ೦ 
ಘೋಪಯೋರುಹಕೆಜಗಿ ಮಲಗುವನುಜನನಾಗಳ 


ತೆಗೆದು ಬಿಗಿಯ ಲೋಚನ 
ಯುಗದರುಣೋದಕವಿಮಿಶ್ರ ಬಾಷ್ಪವನೊರಸು 


ಹುಡುಕುತ್ತ ಅಲ್ಲಿಗೆ ಬಂದು ಕಂಡನು. ೫೮. ಶ್ರೇಷ್ಠ ಗುಣಗಳ ನಿಧಿಯೂ , ಗುರು 
ಶ್ರೇಷ್ಟನ ಹಸ್ತಕಮಲದಿಂದ ಹುಟ್ಟಿದವನೂ , ಪರಿಶುದ್ದ ಚರಿತ್ರೆಯುಳ್ಳವನೂ , 
ಮಹಿಮೆಗಳಿಗೆ ಆಗರನೂ ಆದ ಆ ಈಶಭಕ್ತನು ಆದರದಿಂದ ಹತ್ತಿರಕ್ಕೆ ಬಂದು, 
ನೋಡಿ, ಆಶ್ಚರಗೊಂಡನು . ೫೯ - ೬೦, ಗುರುಭಕ್ತಿಯೇ ಲೀಲೆಯಾಗಿ ಉಳ್ಳ , 
ಸಾರವತ್ತಾದ ವಿನಯಭಾವವುಳ್ಳ , ಶಾಶ್ವತವಾದ ( ನಿಶ್ಚಲವಾದ) ಗುರುಭಕ್ತಿಯೆಂಬ 
ಸಮುದ್ರಕ್ಕೆ ಚಂದ್ರನೋಪಾದಿಯಲ್ಲುಳ್ಳ , ಶ್ರೇಷ್ಠವಾದ ಗುರುಭಕ್ತಿಯೆಂಬ ಮನೋ 
ಹರ ರತ್ನಗಳಿಗೆ ರೋಹಣಪರ್ವತಪ್ರಾಯನಾದ, ಮಹತ್ತರವಾದ ಗುರುಭಕ್ತಿಯೆಂಬ, 
ಹಾಲಿಗೆ ಹಂಸಪಕ್ಷಿಯಂತಿರುವ, ನಿಷ್ಕಳಂಕವಾದ ಗುರುಭಕ್ತಿಯೇ ಆಭರಣವಾಗಿಉಳ್ಳ, 
ಪ್ರಕಾಶಿಸುವ ಗುರುಭಕ್ತಿಯೆಂಬ ಕಮಲಕ್ಕೆ ಸೂರನೋಪಾದಿಯಲ್ಲಿರುವ ಎಲೈ ಗುರು 
ಭಕ್ತರಾಜನೇ , ನಿನ್ನ ಬುದ್ದಿ , ನಿನ್ನ ನಿಷ್ಠೆ , ಶ್ರೇಷ್ಟವೆನಿಸಿರುವ ನಿನ್ನ ಗುರುಭಕ್ತಿ 
ಯಿಂದುಂಟಾದ ಸುಖದ ಸಾಮೀಪ್ಯ , ಇವು- ಸವಸ್ತ್ರ ಶಿವಗಣಗಳ ಹೃದಯಕಮಲಕ್ಕೆ 
ಅತ್ಯಂತ ಆನಂದವನ್ನುಂಟುಮಾಡಿದವು. ೬೧ - ೬೨ . ಹೇ ಒಳ್ಳೆಯ ಪವಿತ್ರವಾದ 
ಚರಿತ್ರೆಯುಳ್ಳವನೇ , ನಿನ್ನಲ್ಲಿ ಅಪರಾಧವಿಲ್ಲ ; ಈ ನಿನ್ನ ( ಸಾಹಸದ) ಕಾವ್ಯವನ್ನು 
ಬಿಟ್ಟುಬಿಡು' ಎಂದು ಉಪಚಾರಮಾಡಿ ( ಪ್ರಾಣಹರಣಮಾಡಿಕೊಳ್ಳುವ ಅವನ ಕಾರ್ 


೧೮೬ 


ಬಸವರಾಜ ವಿಜಯಂ 


ತಗಲದೆ ಕರಪಲ್ಲವದಿಂ 
ಸುಗುಣಾಂಕಂ ಗುರುಷದಾಬ್ಬಮಂ ಜಾನಿಸಿದಂ 


ಅನಿತಳುಳ್ಮೆದತ್ತು ನಯನದ್ವಯವಾಯತವಾಗಿ ದೇಶಿಕೇಂ 
ದನಕರುಣಾಕಟಾಕ್ಷಬಲದಿಂ ಪರಿದದ್ಭುತವಾದ್ದು ಭಕ್ತರೊ 
ಲನುನಯದೀದುಪ್ಲೇಯೆನುತೆ ಕೀರ್ತಿಸೆ ಸಂಭ್ರಮದಿಂ ನಿಜಾಲಯ 
ಹೈನುಪಮನೆಯು ತಗ್ರಜೆಯುತಂ ಸುಖದಿಂ ಗುರುಭಕ್ತನೊಪ್ಪಿದಂ 


ಗುರುಭಕ್ತಾವಧೂವಲ್ಲಭನ ಕಥೆಯನಿಂತೊಲ್ಲು ಪೇಳ್ತಾ ಮಹಾಭ 
ಕ್ಯರ ಚೇತಃಪ್ರೀತಿಯಂ ತಾಂ ಸಲಿಸುತೆಂಗುತಿಂತಪ್ಪರಿನ್ನು ಗುರು ಶ್ರೀ 
ಚರಣಾಂಭೋಜಾತಭಕ್ತರ್ಕೆಲರೊಳರೆನುತುಂ ಬಿನ್ನಪಂಗೆಯ್ಯುತುಂ ಸಾ 
ದರನೊಪ್ಪುತಿರ್ದನೀಶಾರ್ಪಿತವತಿ ಶಿವಸಿದ್ಧಾಂತದುಗ್ದಾಬ್ಲಿ ಚಂದ್ರಂ 


ಶತದಳದಳನೇ ಶಂಕರಸ್ನೇಹಪಾತ್ರೆ 
ದಿತಿಸುತರಣಭೀಮೇ ದಿವ್ಯ ತೇಜೋಭಿರಾಮೇ 


ವನ್ನು ನಿಲ್ಲಿಸಿ, ತನ್ನ ಪಾದಕಮಲಗಳಿಗೆ ನಮಸ್ಕರಿಸಿ ಮರುಗುತ್ತಿರುವ ತಮ್ಮನನ್ನು 
ಆಗ - ಆ ಸದ್ಗುಣಶಾಲಿಯಾದ ಗುರುಭಕ್ತ ರಾಜನು ಬರಸೆಳೆದು ಗಟ್ಟಿಯಾಗಿ ಅಪ್ಪಿ 
ಕೊಂಡು ಎರಡೂ ಕಣ್ಣುಗಳ ರಕ್ತದಿಂದ ಮಿಶ್ರವಾದ ಬಾಷ್ಪಗಳನ್ನು ತನ್ನ ಚಿಗುರಿನಂತಿ 
ರುವ ಕೈಗಳಿಂದ ತಪ್ಪದೆ ಒರೆಸುತ್ತ ಗುರುಪಾದ ಕಮಲವನ್ನು ಧ್ಯಾನಿಸಿದನು . ೬೩ , 
ಅಷ್ಟರಲ್ಲಿ ಗುರುಶ್ರೇಷ್ಟನ ಕರುಣಾಕಟಾಕ್ಷದ ಬಲದಿಂದ (ಹೋದ) ಎರಡೂ ಕಣ್ಣು 
ಗಳೂ , ದೀರ್ಘವಾಗಿ ಹುಟ್ಟಿದವು. ಭಕ್ತರುಗಳು ವಿಶೇಷವಾದ ಅದ್ಭುತವನ್ನು ಹೊಂದಿ , 
ಒಲಿದು ಪ್ರೀತಿಯಿಂದ ಉಘ ! ಎಂದು ಕೀರ್ತಿಸಿದರು. ಆ ಸದೃಶನಾದ ಗುರುಭಕ್ತನ 
ಅಣ್ಣನೊಡನೆಕೂಡಿ, ತಮ್ಮ ಮನೆಯನ್ನು ಸೇರಿ ಸುಖದಿಂದಶೋಭಿಸಿದನು , ೬೪, ಶಿವ 
ನಲ್ಲಿ ಸಮರ್ಪಿಸಲ್ಪಟ್ಟ ಬುದ್ದಿಯುಳ್ಳವನೂ , ವೀರಶೈವ ಸಿದ್ದಾಂತವೆಂಬ ಕ್ಷೀರ 
ಸಮುದ್ರಕ್ಕೆ ಚಂದ್ರನೋಪಾದಿಯಲ್ಲಿರುವವನೂ ಬಸವೇಶ್ವರನು ಗುರುಭಕ್ತರಾಜನ ಕಥೆ 
ಯನ್ನು ಈರೀತಿ ಒಲುಮೆಯಿಂದ ಹೇಳಿ, ಆ ಮಹಾಶಿವಭಕ್ತರುಗಳ ಮನಸ್ಸಿನ 
ಇಷ್ಟಾರ್ಥವನ್ನು ಸಲ್ಲಿಸಿ ನಮಸ್ಕರಿಸುತ್ತ , ಇಂತಹ ಗುರುಪಾದಕಮಲದಲ್ಲಿ ಭಕ್ತಿ 
ಯುಳ್ಳವರು ಇನ್ನೂ ಕೆಲವರಿದ್ದಾರೆ. ಎಂದು ವಿಜ್ಞಾಪಿಸಿಕೊಂಡು ಪ್ರೀತಿಯಿಂದಕೂಡಿ 
ಶೋಭಿಸುತ್ತಿದ್ದನು. ೬೫ . ಕಮಲದ ಎಸಳಿನಂತಹ ಕಣ್ಣುಳ್ಳವಳೇ , ಈಶ್ವರ ಪ್ರೇಮಕ್ಕೆ 
ಆಸ್ಪದಳಾದವಳೇ , ರಾಕ್ಷಸರ ಯುದ್ಧದಲ್ಲಿ ಭಯಂಕರಳೆನಿಸಿದವಳೇ , ಶ್ರೇಷ್ಟತೇಜಸ್ಸಿ 
ನಿಂದ ಮನೋಹರಳಾದವಳೇ , ವಿಸ್ತಾರಗೊಳಿಸಿದ ಲೋಕಗಳ ಸಮೂಹವುಳ್ಳವಳೇ , 


ತ್ರಿಂಶಾಶ್ವಾಸಂ 


೧೮೭ 


ತತಭುವನಕದಂಬೇ ತತ್ವಮಾಲಾವಲಂಬೇ 
ಪ್ರತಿಹತನತದೃ ಪಾಹಿ ಮಾಂ ಶೈಲಕನ್ಯ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚನಿಚಯ 


ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದವರಾಗಭಸಿತ 


ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

| ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಗುರುಭಕ್ತರಾಜಗುರುಭಕ್ತಿವರ್ಣನಂ 


ತ್ರಿಂಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೩೦ಕ್ಕೆ ಪದಗಣನೆ ೨೩೮೦ಕ್ಕೆ ಮಂಗಳಮಹಾ ಶ್ರೀ 


ಇಪ್ಪತ್ತುನಾಲ್ಕು ತತ್ವಗಳ ಸಮೂಹಗಳಿಗೆ ಆಶ್ರಯಳಾದವಳೇ , ನಮಸ್ಕರಿಸಿದವರ 
ದಾರಿದ್ರವನ್ನು ನಾಶಮಾಡುವಳೇ , ಗಿರಿರಾಜ ಕನ್ಯಯೋ , ನನ್ನನ್ನು ರಕ್ಷಿಸು. 


ಮೂವತ್ತನೆಯ ಆಶ್ವಾಸ ಸಮಾಪ್ತವಾಯಿತು. 


* ೨೪ ತತ್ತ್ವಗಳು : ಜ್ಞಾನೇಂದ್ರಿಯ೫, ಕರ್ಮೇಂದ್ರಿಯ ೫ ; ಮನಸ್ಸು , ೧ ; ಪ್ರಕೃತಿ 
ಮಹಾನ್ , ಮತ್ತು ಅಹಂಕಾರಗಳು - ೩ ; ಪಂಚಮಹಾಭೂತಗಳು ೫ ; ಶಬ್ದ ಸ್ಪರ್ಶರೂಪ ರಸಗಂಧ 
ಗಳೆಂಬ ತನ್ಮಾತ್ರೆಗಳು ೫- ಹೀಗೆ ೨೪ ತತ್ತ್ವಗಳು ಶಕ್ತಿಯಿಂದ ಆವಿರ್ಭಾವಗೊಂಡವಾದ್ದರಿಂದ 
“ ತತ್ವಮಾಲಾವಲಂಬೇ ' ಎಂಬ ವಿಶೇಷಣ. 


ಏಕತ್ರಿಂಶಾಶ್ವಾಸಂ 
[ವೇಮನಾರಾಧ್ಯರ ಕಥೆ] 


ಶ್ರೀಮದಮರೇಂದ್ರನನ್ನು 
ಹೈಮವತೀರಮಣನಮಿತಕಲ್ಯಾಣಗುಣ 
ಸೊಮಾಭಿರಾಮನತು 
ದ್ವಾಮಂ ಪೊರೆಗೆಮ್ಮನಾವಗಂ ಶಿವಲಿಂಗಂ 
ಅತಿಶಯ ಸೌಭಾಗ್ಯಸಮ 
ನೈತವೆನಿಸಿ ವಿರಾಜಿಸಿರ್ಪ ಕಲ್ಯಾಣದೊಳು. 
ನ್ಯತ ಶುಭಚರಿತನಿಳಾವಿ 
ಶ್ರುತನೆಸೆದಂ ವೇಮನಾರ್ಯನೆಂಬ ಮಹಾತ್ಮ 
ಅಮಿತಗುಣಾಕರಂ ಪ್ರಮಥಪುಂಗವಪಾದಪಯೋಜಚ್ಛಂಗನ 
ಸ್ವವಿತದುರೀಷಣಂ ಸಕಳವೇದಶಿವಾಗಮವೇದಿ ಭಕ್ತಿಸಂ 
ಕ್ರಮಿತಸಮಾನಸಂ ಪ್ರಥಿತಪಾವನರೂಪನಮೇಯವೈಭವಂ 
ಶವಿತನಾಮಯಂ ಪ್ರಬಳಶೈವಮತಾರ್ಯನಘಾರ್ತಿಭಂಜನಂ 


ಈ ವೇಮನಾರಾಧ್ಯರ ಕಥೆ 
೧ . ಸಂಪದ್ಭರಿತನಾದ ದೇವೇಂದ್ರನಿಂದ ಹೊಗಳಿಸಿಕೊಳ್ಳಲ್ಪಟ್ಟವನೂ , ಪಾರ್ವತೀ 
ಪತಿಯ , ಅಸಂಖ್ಯಾತ ಮಂಗಳಕರಗಳಾದ ಗುಣಗಳ ಸಮೂಹದಿಂದ ಮನೋಹರ 
ನಾದವನೂ , ಅಸದೃಶನೂ , ಸ್ವತಂತ್ರನೂ ಆದ ಶಿವಲಿಂಗನು ನಮ್ಮನ್ನು ಯಾವಾಗಲೂ 
ರಕ್ಷಿಸಲಿ. ೨. ಅತ್ಯಂತ ಸೌಭಾಗ್ಯದಿಂದ ಕೂಡಿದುದೆಂದೆನಿಸಿ, ಶೋಭಾಮಯವಾಗಿದ್ದ 
ಕಲ್ಯಾಣನಗರದಲ್ಲಿ ಶ್ರೇಷ್ಟವಾದ ಶುಭ ಚರಿತ್ರೆಯಿಂದ ಇರುವವನೂ ಭೂಮಂಡಲದಲ್ಲಿ 
ವಿಖ್ಯಾತನೆಂದೆನಿಸಿರುವವನೂ ಆದ ವೇಮನಾರಾಧ್ಯನೆಂಬ ಮಹಾತ್ಮನು ಶೋಭಿಸು 
ತಿದ್ದನು. ೩ . ಅವನು ಅಗಣಿತವಾದ ಗುಣಸಮೂಹಕ್ಕೆ ಆಗರನೂ , ಪ್ರಮಥ 
ಶ್ರೇಷ್ಟರ ಪಾದಕಮಲಗಳಲ್ಲಿ ಶೃಂಗದೋಪಾದಿಯಲ್ಲಿರುವವನೂ , ಹೆಂಡತಿ ಮಕ್ಕಳು 
ಧನಗಳ ಮೇಲಣ ಆಸೆಯನ್ನು ದೂರೀಕರಿಸಿದವನೂ ( ದಾರೇಷಣ , ಪುತ್ತೇಷಣ, ವಿಶ್ಲೇ 
ಷಣಗಳೆಂಬ ಈಷಣತ್ರಯಗಳನ್ನು ದೂರಮಾಡಿದವನೂ ), ಸಕಲವೇದಗಳ ಶಿವಾಗಮ 
ಗಳು ಇವನ್ನು ತಿಳಿದು ಅವುಗಳಲ್ಲಿ ಉಕ್ತವಾಗಿರುವಂತೆ ಭಕ್ತಿಜೀವನವನ್ನಾಚರಿಸುವ 
ಶ್ರೇಷ್ಟ ಮನಸ್ಸುಳ್ಳವನೂ , ಪ್ರಸಿದ್ದವಾದ ಮಂಗಳಕರ ರೂಪವುಳ್ಳವನೂ , ಅಗಣಿತವಾದ 
ವೈಭವದಿಂದ ಕೂಡಿದವನೂ , ನಮಸ್ಕರಿಸಿದ ಭಕ್ತರುಗಳ ಜನನ ಮರಣಾತ್ಮಕವಾದ 
ರೋಗವನ್ನು ನಾಶಮಾಡತಕ್ಕವನೂ , ಪ್ರಬಲವಾದ ವೀರಶೈವ ಮತದಲ್ಲಿ ಪೂಜ್ಯನೆನಿಸಿ 


ಏಕತ್ರಿಂಶಾಶ್ವಾಸಂ 


೧೮೯ 


ಶರದಿಂದುದ್ವತವಿದೆತಿತವಿತದಯಶಂ ಪಾಶಸಂಹಾರಿ ಪಂಚಾ 
ಕರಮಂತ್ರಪ್ರಾಣನಾರ್ಯಪ್ರಕರಪರಿನುತಂ ಧರ್ಮಕಾಮಾರ್ಥಮೋಕ್ಷಾ 
ಮರಭೂಜಲ ಸಾರವೀರವ್ರತವಿಹಿತಸದಾಚಾರಸಂಪನ್ನನುರ್ವಿ 
ಶ್ವರ ಚೋರವ್ಯಾಘ್ರಸರ್ಪಾನಳಮುಖಭಯವಿಧ್ವಂಸಕಂ ಭಸ್ಮನಿಷ೦ 


ತಾಪಸನುತನವನತಜನ 
ತಾಪಪ್ಪನತಾಪಮೃತ್ಯುಹರಗುರುತರವಿ 
ದ್ವಾಪರಿಣತನತಿಸಿತಮತಿ 
ಶಾಪಾನುಗ್ರಹಸಮರ್ಥನಚಲಿತಮಹಿಮ 


ವ|| ಎಂಬ ನೆಗಳೆಗಡರ್ಣೆನಿಸಿ ರಂಜಿಸುತ್ತುಮಿರ್ದೊಂದು ದಿವಸಮಾ ವೇಮನಾರ್ಯ೦ 
ತತ್ತುರಹಿರ್ವಳಯವಿಳಸದುಪವನ ಸವಿಧವಿವಿಧ ಪರಿಮಳರಸಮಿಳಿತ ಮೃದುಳದಳದರದಳಿತ 
ಕುಸುಮವಿಸರಮನೋಹರಮೆನಿಪ ಕುಸುಮವನಕ್ಕೆ ಪೂದಿಜಿಯಲೆಳಸಿ ಕರಂಡಕಕರಾಂಬುಜದಿ 
ನೇಂದೊಳಗಣೆ ಪೊಕ್ಕು 


ದವನ ಪಾಪ ಬಾಧೆಯನ್ನು ನಾಶಮಾಡಿದವನೂ ಎನಿಸಿದ್ದನು. ೪. ಅವನು ಶರ 
ತ್ಯಾಲದ ಚಂದ್ರನ ಕಾಂತಿಯಂತೆ ಪ್ರಕಾಶಿಸುವ ಪರಿಶುದ್ದ ಯಶಸ್ಸಿನಿಂದ ಕೂಡಿದವನು ; 
( ಸಂಸಾರ ಸಂಬಂಧದ) ಬಂಧನಗಳನ್ನು ಪರಿಹರಿಸಿದವನು ; ಪಂಚಾಕ್ಷರೀ ಮಂತ್ರವೇ 
ಪ್ರಾಣವಾಗಿ ಉಳ್ಳವನು ; ಪೂಜ್ಯರಾದ ಜನಸಮೂಹದಿಂದ ವಿಶೇಷವಾಗಿ ಶ್ಲಾಘಿಸ 
ಲ್ಪಡುವವನು ; ಧರ್ಮಾರ್ಥಕಾಮ ಮೋಕ್ಷಗಳೆಂಬ ಪುರುಷಾರ್ಥಿಗಳಿಗೆ ಕಲ್ಪವೃಕ್ಷ 
ಪ್ರಾಯನಾದವನು ; ಸಾರಭೂತವಾದ ವೀರಶೈವ ಧರ್ಮದ ಪ್ರತಸಂಬಂಧವಾದ 
ಒಳ್ಳೆಯ ಆಚಾರಗಳಿಂದ ಕೂಡಿದವನು ; ರಾಜ , ಕಳ್ಳ , ವ್ಯಾಘ್ರ , ಸರ್ಪ , ಬೆಂಕಿ ಮೊದ 
ಲಾದವುಗಳ ಭಯವನ್ನು ಧ್ವಂಸಗೊಳಿಸಿಕೊಂಡವನು ; ಭಸ್ಮಾಧಾರಣೆಯಲ್ಲಿ ನಿಷ್ಠೆ 
ಯುಳ್ಳವನು ಎನಿಸಿದ್ದನು. ೫ , ( ಅವನು ) ತಾಪಸರುಗಳಿಂದ ಶ್ಲಾಘಿಸಲ್ಪಡುವ , 
ನಮಸ್ಕಾರ ಮಾಡುವ ಜನಸಮೂಹದಿಂದ ವಿಪತ್ತುಗಳನ್ನೂ , ಘನವಾದ ತಾಪಗಳನ್ನೂ 
( ಅಂದರೆ ಆಧ್ಯಾತ್ಮಿಕ, ಆಧಿ ಭೌತಿಕ , ಆಧಿ ದೈವಿಕಗಳೆಂಬ ತಾಪಗಳನ್ನು ) ಮತ್ತು 
ಮೃತ್ಯುವನ್ನೂ ನಾಶಮಾಡುವ ಶ್ರೇಷ್ಟವಾದ ವಿದ್ಯೆಯಲ್ಲಿ ಪರಿಣತನಾದ , ಶಾಪ 
ಕೊಡುವುದಕ್ಕೂ ಅನುಗ್ರಹಮಾಡುವುದಕ್ಕೂ ಸಮರ್ಥನೆನಿಸಿದ, ದೃಢವಾದ ಮಹಿಮೆ 
ಯುಳ್ಳವನೆನಿಸಿದ್ದನು. ವ!! ಹೀಗೆಂಬಪ್ರಸಿದ್ದಿಗೆ ಪಕ್ಕಾದವನೆನಿಸಿ ಶೋಭಿಸುತ್ತಿದ್ದು 
ಒಂದು ದಿವಸ ಆ ವೇಮನಾಚಾರನು ಅ ಕಲ್ಯಾಣಪಟ್ಟಣದ ಹೊರಭಾಗದಲ್ಲಿರುವ 
ಮನೋಹರವಾದ ಉಪವನದ ವಿವಿಧ ವೃಕ್ಷಗಳ ಅನೇಕ ಬಗೆಯ ಪರಿಮಳ ಮಕರಂದ 
ರಸದಿಂದ ತುಂಬಿದವುಗಳೂ , ಮೃದುವಾದ ದಳಗಳಿಂದ ಅರ್ಧ ಅರಳಿದ ಪುಷ್ಪ ಸಮೂಹ 
ಗಳಿಂದ ಮನೋಹರವೆಂದೆನಿಸುವ ಪುಷ್ಪವಾಟಿಕೆಗೆ ಹೋಗಿ, ಹೂವೆತ್ತಿಕೊಂಡು ಬರಲು 
ಆಶಿಸಿ, ಕೈಯಲ್ಲಿ ಪುಷ್ಪದ ಬುಟ್ಟಿಯನ್ನು ಹಿಡಿದು ಬಂದು ಆ ತೋಟದೊಳಕ್ಕೆ ಹೊಕ್ಕು 


೧೯೦ 


ಬಸವರಾಜ ವಿಜಯಂ 


ಸುರಯಿಯ ನಾಗಸಂಪಗೆಯ ಜಾದಿಯಲ್ಲೆಯ ಕರ್ಣಿಕಾರದೆ 
ಇರದ ವಸಂತದೂತಿಕೆಯ ಯೂಥಿಯ ಮಲ್ಲಿಗೆಯುಚ್ಛಪೂಗಳಂ 
ಸುರುಚಿರವಾದ ಬಿಲ್ವಿದಳಸಂಕುಳಮಂ ತಿಂದಲ್ಲಿ ತೀವುತುಂ 
ಕರಡಗೆಯಂ ಕಡಂಗಿ ಮಗುಳೆ ಯರುತಿರ್ಪೆಡೆವಟ್ಟೆಯೋಳ್ಳರಂ 


ಎತ್ತಿದ ಮೇಘಡಂಬರದೆ ಮಿಳ್ಳಿರಿದಾಡುವ ಸಿಂದದಿಂ ಪೊದ 

ತರದಲ್ಲಿ ಬರ್ಫ ಗಜ ವಾಜಿ ರಥೋಘ ಪದಾತಿ ಬೃಂದದಿಂ 
ಬಿತ್ತರವಾದ ವಾದ್ಯರವದಿಂ ಚಳಚಾಮರ ಪಟಿಯಿಂ ಬೆಡಂ 
ಗೆಲುವು ನಾಡೆ ಬರುತಿರ್ದನದೊರ್ವನಿಳೇಶ್ವರಾತ್ಮಜಂ 


ವ ! ಅಂತು ವಿವಾಹಶೋಭನಂಬಡೆದು ನೆರೆಯರಿಂ ನಲ್ಲಳೊಡನೆ ಪೊನ್ನಂದಣವನೇ 
ತಾಜಸುತನೇಳರುತ್ತುಮಿರ್ದು ಕಟ್ಟದಿರೊರ್ಪ ಶೈವತೇಜೋಮೂರ್ತಿಗಳೆನಿಪ ವೇಮನಾರಾ 
ಧರಂ ಕಂಡು ಭೋಂಕನೆ ದಂಡಿಗೆಯನಿಳಿದು ಪೊಡಮಡಲೊಡನವಂಗಾಯುಮಲ್ಪಮೆಂದಿದಂ ತಾಂ 
ತ್ರಿಕಾಲಜ್ಞಾನಿಯಪ್ಪುದಾನಜದು ಪರಸಿಲ್ಲದಾಚಾರ್ಯದರ್ಯ೦ ಸುಮ್ಮನಿರೆ ತನ್ನರೇಂದ್ರ 
ಸುತಂ ನೋಡಿ 


೬ - ೭ . ಸುರಗಿ, ನಾಗಸಂಪಿಗೆ, ಜಾಜಿ, ಮೊಲ್ಲೆ, ಬೆಟ್ಟದಾವರೆ,ಶ್ರೇಷ್ಠವಾದ ವಸಂತ 
ದೂತಿಕೆ ( ಮಾಧವಿ), ಯಧಿಕೆ , ( ಮಲ್ಲಿಗೆಯಲ್ಲಿನ ಒಂದು ಬಗೆ) ಮಲ್ಲಿಗೆಯ ಹೊಸ 
ಹೂವುಗಳನ್ನು , ಮನೋಹರವಾದ ಬಿಲ್ವಪತ್ರೆಯ ಸಮೂಹವನ್ನು ಎತ್ತಿಕೊಂಡು, 
ಬುಟ್ಟಿಯಲ್ಲಿ ತುಂಬಿ ಉತ್ಸಾಹಗೊಂಡವನಾಗಿ ಪ್ರೀತಿಯಿಂದ ಹಿಂದಿರುಗಿ ಬರುತ್ತಿರು 
ವಾಗ ಮಧ್ಯಮಾರ್ಗದಲ್ಲಿ, ಎತ್ತಿ ಹಿಡಿದಿರುವ ಛತ್ರಿಗಳಿಂದ, ಹಾರಾಡುತ್ತಿರುವ ಧ್ವಜ 
ಪಟಗಳಿಂದ, ಮನೋಹರವಾಗಿ ಎರಡೂ ಕಡೆಗಳಲ್ಲಿ ಬರುವ ಆನೆ, ಕುದುರೆ, ರಥಗಳ 
ಕಾಲಾಳುಗಳ ಸಮೂಹದಿಂದ , ವಿಸ್ತಾರವಾದ (ಬಹಳವಾದ) ವಾದ್ಯಗಳ ಸಮೂಹದ 
ಧ್ವನಿಯಿಂದ , ಬೀಸುತ್ತಿರುವ ಚಾಮರಗಳ ಸಾಲಿನಿಂದ, ಎಲ್ಲಕಡೆಗೂ ಸೊಬಗು ಹೊರ 
ಹೊಮ್ಮುತ್ತಿರಲು , ಓರ್ವರಾಜ ಪುತ್ರಶ್ರೇಷ್ಠನು ಬರುತ್ತಿದ್ದನು. ವ|| ಹೀಗೆ ವಿವಾಹ 
ಶೋಭನಗಳನ್ನು ಮುಗಿಸಿಕೊಂಡು ಬೇರೂರಿನಿಂದ ತನ್ನ ಹೆಂಡತಿಯೊಡನೆ ಬಂಗಾರದ 
ಪಲ್ಲಕ್ಕಿಯಲ್ಲಿ ಕುಳಿತು , ಆ ರಾಜಕುಮಾರನು ಬರುತ್ತಿದ್ದನು. ನೇರ ಎದುರಿನಲ್ಲಿಯೇ 
ಬರುತ್ತಿರುವ ಶಿವ ಸಂಬಂಧವಾದ ತೇಜಸ್ಸಿನ ಮೂರ್ತಿಯೆಂದೆನಿಸುವ ವೇಮನಾರಾಧ್ಯ 
ರನ್ನು ಕಂಡು, ಒಮ್ಮಿಂದೊಮ್ಮೆಗೆ ಅವನು ಪಲ್ಲಕ್ಕಿಯಿಂದ ಇಳಿದು, ನಮಸ್ಕಾರ ಮಾಡಿ - 
ದನು. ಅವನಿಗೆ ಆಯುಷ್ಯವು ಸ್ವಲ್ಪವಿರುವುದೆಂಬುದನ್ನು ಆ ವೇಮನಾರಾಧ್ಯರು 
ತ್ರಿಕಾಲಜ್ಞಾನಿಯಾದುದರಿಂದ ತಿಳಿದು, ಆಶೀರ್ವಾದಮಾಡುವುದಕ್ಕಲ್ಲದೆ ಆ ಆಚಾರ 


1 ರ ( ಮು ) 2 ದುವಿಂ( ಮು ) 


೧೯೧ 


ಏಕಶಾಶ್ವಾಸಂ 


ಎಜಗಿದೊಡೆನ್ನಂ ಪರಸದ 
ತೆಜನೇಂ ಕಾಣನೊ ಮಹಾತ್ಮನಿನ್ನೊರ್ಮೆಪೊದ 
ಲೈ ಆಗಿ ನಿರೀಕ್ಷಿಸೆನೆನುತುಂ 
ತಪಸಂದೆಲೆ ದೇವ ಶರಣೆನುತ್ತೆಆಗಲೇಡಂ 


ವ ಮತ್ತಮವರ್ಪರಸದುಸಿಕನಿರೆ 
ಪದಕೆಳಗೆ ಪರಕೆಗುಡದು 

ದಯುತ ಭಕ್ತಂಗೆ ಮಣಿದನಿ [ ] ಯನೆನುತೆ ಮ 
ತುದತಿ ಪರಿಹಾಸಕಂ ಗೆ 
ಯ್ಯದೆ ಮಾಣಳೆನುತ್ತೆ ನಾಣ್ಯದ ಜನವಸುತಂ 

ವಣ ಅಂತು ನಾಣ್ಯ ತಲೆವಾಗಿ ಸಿಡಿಮಿಡಿಗೊಂಡು ಭಕ್ತಿಭಾವಂ ಜಾಜ್ ಕಾಯ್ದುಕೊಳ 
ಕೊಂಡು 


ಪಿರಿಯರ್ಮಾನ್ಯರುದಾರವೃತ್ತರನಘಶೈವಾಗಮಾಚಾರ್ಯಸ 
ದುರುಗಮೆನುತಳ್ಳಿವಟ ವಿನಯಂಬೆತೊಟ್ಟು ನಿಮ್ಮಂಘಿಪಂ 
ಕರುಹಕ್ಕಾಂ ಪೊಡಮಟ್ರೋಡಕ್ಕೆ ನಿನಗಾಯುಃಶ್ರೇಯಮೆಂದೆನ್ನ ನೀಂ 
ಪರಸಲ್ಪಲ್ಲದೆ ಸುಮ್ಮನಿರ್ದಪಿರಿದೇನಾಚಾರ್ಯರಾಚಾರವೇ 


ಶ್ರೇಷ್ಠರು ಸುಮ್ಮನೆ ಇರಲು ಆ ರಾಜಕುಮಾರನು ನೋಡಿ- ೮. ಈ ಮಹಾತ್ಮನು 
ನಮಸ್ಕಾರಮಾಡಿದರೂ ನನ್ನನ್ನು ಆಶೀರ್ವದಿಸದಿರುವುದಕ್ಕೇನು ಕಾರಣವೋ ( ತಿಳಿ 
ಯದು) ಪ್ರೀತಿಯಿಂದ ಇನ್ನೊಮ್ಮೆ ನಮಸ್ಕರಿಸಿನೋಡುತ್ತೇನೆ ಎನ್ನುತ್ತ ಸಮೀಪಕ್ಕೆ 
ಬಂದು, 'ಎಲೈ ದೇವನೇ , ಶರಣು' ಎಂದೆನ್ನುತ್ತ ನಮಸ್ಕಾರಮಾಡಲಾಗಿ ವ|| 
ಆಗಲೂ ಕೂಡ ಅವರು ಹರಸದೆ ಸುಮ್ಮನಿರಲಾಗಿ - ೯ , ' ನನ್ನ ಪತಿಯು ಪಾದಕ್ಕೆರ 
ಗಿದರೆ ಹರಕೆಯನ್ನು ಮಾಡದಿರುವ ವಿಶೇಷ ಗರ್ವದಿಂದಕೂಡಿದ ಭಕ್ತನಿಗೆ ನಮಸ್ಕರಿ 
ಸಿದನೆಂದು ನನ್ನ ಈ ಸುಂದರ ಪತ್ನಿಯು ಅಪಹಾಸ್ಯಮಾಡದಿರುವುದಿಲ್ಲವೆಂದು ಆ 
ರಾಜಪುತ್ರನು ನಾಚಿಕೆಪಟ್ಟು ತಲೆಯನ್ನು ಬಗ್ಗಿಸಿದನು. ವ|| ಆ ರೀತಿ ನಾಚಿ ತಲೆ 
ಯನ್ನು ಬಗ್ಗಿಸಿ, ಸಿಡಿಮಿಡಿಗೊಂಡವನಾಗಿ, ಭಕ್ತಿ ಭಾವವನ್ನು ದೂರೀಕರಿಸಿದವನಾಗಿ 
ಕೋಪಗೊಂಡನು. ೧೦. ' ಹಿರಿಯರೂ , ಸನ್ಮಾನ್ಯರೂ , ಉದಾರವಾದ ಚರಿತ್ರೆಯುಳ್ಳ 
ವರೂ , ಪವಿತ್ರರೂ ( ಪಾಪದೂತರೂ , ಶಿವಸಂಬಂಧವಾದ ಆಚಾರ ಸಂಪನ್ನರೂ , 
ಶ್ರೇಷ್ಠಗುರುವರರೂ , ನೀವಾಗಿದ್ದೀರೆಂದು ಪ್ರೀತಿಯಿಂದಲೂ ವಿನಯದಿಂದಲೂ 
ಒಲಿದು ನಿಮ್ಮ ಪಾದಕಮಲಗಳಿಗೆ ನಾನು ನಮಸ್ಕಾರಮಾಡಿದರೆ ನೀವು ನಿನಗೆ ಆಯು 
ಪ್ಯವೂ ಶ್ರೇಯಸ್ಯ ಉಂಟಾಗಲೆಂದು ಆಶೀರ್ವಾದ ಮಾಡದೆ ಸುಮ್ಮನೇ ಇದ್ದೀರಿ. 


1 ನ ( ಅ, ಚ, ಜ , ಮು , ಗ, ದ) 


- ೧೯೨ 


ಬಸವರಾಜ ವಿಜಯಂ 


ಕೆ 


ಕೆ 


ಅಕ್ಕಟ ನಿನ್ನಯ ಸೌಜ 
ನ್ಯಕ್ಕಮರ್ದ ಗುಣಕ್ಕೆ ಶೈವತೇಜಕೆ ಸಲೆ ಕೆ. 
ಯ್ಕೆಕ್ಕ ಶುಭವಿವಳವೃತ್ತಿಗೆ 
ತಕ್ಕುದೆ ಕೂರ್ತೆಗೆ ಪರಸಿಲ್ಲದ ಬಿಂಕಂ 


ಶುಕಮಿಡಿದು ಪೂತ ನವಕಿಂ 
ಶುಕಕೆಜಿಗಿದ ತೆಂಗಿನೆಣಗಿದಂ ನಿಮಗಿಂದಾ 
ನಕಟಕಟ ಬಾಹ್ಯರಾಗ 
ಪ್ರಕಟನವಿದು ವಿಫಲವೆಂಬುದಂ ಮುನ್ನ ಅರಿಯೆ 


ದ್ವಿಜಕುಲಸಂಜಾತರ್ಗಡ 
ನಿಜದಿಂ ನೀಮಾರ್ಯಪುರುಷರುಂ ಗಡ ಹರನಂ 
ಭಜಿಯಿಪ ಭಕ್ತರ್ಗತ ಭೂ 
ಭುಜನೇwಂದೆಂಗೆ ಸುಮ್ಮನಿರ್ಪುದು ಮತವೇ 


ಪರಸಿ ನೀಮೆನಗಾಯುವಿತ್ತಪಿರೇ ಮದೋದ್ದತವೃತ್ತಿಯಿಂ 
ಪರಸಲೊಲ್ಲದೊಡಾಯು ತರ್ಗುಗುವ ವಿರಿಂಚಿ ಲಲಾಟದೊಳ್ 
ಬರೆದುದಂ ತೊಡೆಯ ಪೆರ್ಚಿಸಲು ಸಮರ್ಥರೆ ನೀತಿ ಜಗ 
ದುರುಗಳೇ ಬಿಡಿಯಮ್ಮ ತುಳುವ ವಿಟ್ಟು ನಿಮ್ಮಯ ದಾಸಿಯ 


ಆಚಾರರ ಆಚಾರವು ಇದೇಯೋ ?' ೧೧ . ' ಅಯ್ಯೋ ! ನಿನ್ನ ಈ ಸುಜನತೆಗೆ , 
ಒಪ್ಪುವ ಸದ್ಗುಣಗಳಿಗೆ, ಶಿವ ಸಂಬಂಧವಾದ ತೇಜಸ್ಸಿಗೆ, ವಿಶೇಷವಾದ ಮಂಗಳ 
ವನ್ನುಂಟುಮಾಡುವ ಪವಿತ್ರವೃತ್ತಿಗೆ , ಪ್ರೀತಿಯಿಂದ ನಮಸ್ಕಾರ ಮಾಡಿದರೆ ಆಶೀ 
ರ್ವಾದ ಮಾಡದಿರುವ ಈ ಗರ್ವವು ತಕ್ಕದೇ ?' ೧೨ . “ ಅಕ್ಕಟ ! ಗಿಳಿಯು ದಟ್ಟ 
ವಾಗಿ ತುಂಬಿ ಹೂಬಿಟ್ಟಿರುವ ನೂತನ ಮುತ್ತುಗದ ಮರಕ್ಕೆ ಎರಗಿದ ರೀತಿಯಲ್ಲಿ 
ಪ್ರಕಟವಾದ ಈ ಹೊರವೇಷವೆಂಬುದು ಫಲವಿಲ್ಲದ್ದೆಂದು ಮೊದಲು ತಿಳಿಯದೆ ನಿಮ 
ಗೀಗ ನಾನು ನಮಸ್ಕರಿಸಿದಂತಾಯಿತು. ೧೩ . 'ದ್ವೀಜಕುಲದಲ್ಲಿ ಹುಟ್ಟಿದವರಂತೆ ! ನಿಜ 
ವಾಗಿ ಮಾಯಾರಹಿತರಾದ ಪುರುಷರಂತೆ ! ಪರಮೇಶ್ವರನನ್ನು ಸ್ತೋತ್ರ ಮಾಡುವ ಭಕ್ತ 
ರಂತೆ ! ಭೂಮೀಶ್ವರನು ಬಂದು ನಮಸ್ಕಾರ ಮಾಡಿದರೆ ಸುಮ್ಮನಿರುವುದು ಕ್ರಮವೇ ? ? 
೧೪. ' ಆಶೀರ್ವಾದ ಮಾಡಿ ನೀವೇನು ನನಗೆ ಆಯುಷ್ಯವನ್ನು ಕೊಡಬಲ್ಲಿರಾ ! ಮದ 
ದಿಂದ ಗರ್ವಗೊಂಡು ಈ ರೀತಿಯಲ್ಲಿ ಆಶೀರ್ವಾದ ಮಾಡದಿದ್ದರೆ ಆಯುಷ್ಯವೇನು 
ಕಡಿಮೆಯಾಗುವುದೇ ? ಬ್ರಹ್ಮನು ಹಣೆಯಲ್ಲಿ ಬರೆದುದನ್ನು ಅಳಿಸುವುದಕ್ಕೆ ಮತ್ತು 
ಹೆಚ್ಚಿಸುವುದಕ್ಕೆ ನೀವೇನು ಸಮರ್ಥರಾದೀರಾ! ಜಗದ್ಗುರುಗಳೇ ಬಿಡಿ ! ನಮ್ಮನ್ನು 


ಏಕತ್ರಿಂಶಾಶ್ವಾಸಂ 


ಪಸೆನಿಂದ ವೇಳೆಯೊಳಂ 
ತಸದಿಂ ಪಿತರರ್ಕಳಿ , ನಲವರಕೆಗಳಿಂ 
ದಸದಳ . ನಿಮ್ಮ ಪರಕೆಯ 
ವಸಕಂ ಬಂದೇಕೆ ನಮ್ಮನಂ ನಿಮಗಿಳೆಯೋಳ 


ಪರಸಿದೊಡಳಿಪುದೆಮ್ಮಯ 
ಪಿರಿಯತನಂ ಮಾಣದೆಂದು ಪರಸದ ನೀಮಿ 
ರ್ಪಿರವು ತಿಳಿದೆಂ ನಿಮ್ಮ 
ತಿರಿಮೆಮ್ಮಂ ಪರಸಲಿಳೆಯೊಳಿಲ್ಲರೆ ವಿಬುಧರ್‌ 


ವ ! ಎಂದ ನೃಪಸುತನ ಸಗರ್ವೊಕ್ರಿಯನಾ ವೇಮನಾರ್ಯನಾಕರ್ಣಿಸಿ 


ಜನಪಸುತ ನಾಳೆ ಮಧ್ಯಂ 
ದಿನದೊಳ್ಳಿ ನಗುದಿ ಮೃತಿಯದನರಿದುಂ 
ಮನಮೊಲ್ದಾಶೀರ್ವಾದವು 
ನೆನಸು ನಿನಗೆಂತು ಮಾಡಲಾಂ ಬಗೆದರ್ಪೆಂ 


ಪರಸಿದೊಡೆ ಬಪ್ಪ ಮರಣವು 
ನೊರಸಳ್ಳುಂಮಹಾತ್ಮರೆನ್ನದೊ ನಿನ್ನಿ 
ದುರಿತ ಬಲಮೆಮ್ಮ ಜಿಹ್ವಾಂ 
ಕುರಕ್ಕೆ ಕೇಳ್ಳಾರದಾದುದಾಶೀರ್ವಾದಂ 


ನುಂಗುವ ಮೃತ್ಯುವುನಿಮ್ಮ ದಾಸಿಯಲ್ಲ !' ೧೫ . 'ಮದುವೆಯ ಹಸೆಯ ಮೇಲಿದ್ದ ! 
ಸಮಯದಲ್ಲಿ , ಸಂತೋಷದಿಂದ ತಂದೆತಾಯಿಯರಿತ್ತ ಅಕ್ಕರೆಯ ಹರಕೆಗಳಿಗಿಂತಶ್ರೇಷ್ಠ 
ವಾದದ್ದೇ ನಿಮ್ಮ ಹರಕೆಯ ಸಾಮರ್ಥ ? ಸುಮ್ಮನೆ ನಿಮಗೆ ಈ ಭೂಮಿಯಲ್ಲಿ ಸನ್ಮಾನ 
ವೇತಕ್ಕೊ '. ೧೬ . ' ಆಶೀರ್ವಾದ ಮಾಡಿದರೆ ನಮ್ಮ ದೊಡ್ಡತನವೇ ಅಳಿದು ಹೋಗು. 
ತದೆ ಆದ್ದರಿಂದ ಹರಸಕೂಡದೆಂದು ಆಶೀರ್ವಾದ ಮಾಡದೆ ನೀವಿದ್ದ ರೀತಿಯು 
ಅರ್ಥವಾಯಿತು. ನಿಮ್ಮ ಹಾಗೆ ನಮ್ಮನ್ನು ಆಶೀರ್ವಾದ ಮಾಡಲು ವಿಬುಧರು (ಜ್ಞಾನಿ 
ಗಳು) ಭೂಮಿಯ ಮೇಲೆ ಯಾರೂ ಇಲ್ಲವೇ ?' ವ!! ಹೀಗೆನ್ನುವ ರಾಜಕುಮಾರನ 
ಗರ್ವದಿಂದ ಕೂಡಿದ ಮಾತನ್ನು ಆ ವೇಮನಾರ್ಯನು ಕೇಳಿ, ೧೭.. ' ಎಲೈ ರಾಜ 
ಪುತ್ರನೇ , ನಾಳೆಯದಿನ ಮಧ್ಯಾಹ್ನದ ವೇಳೆಗೆ ನಿನಗೆ ಮರಣವಾಗುವುದಲ್ಲವೇ ! ನಿನಗೆ 
ಬರುವ ಮೃತ್ಯುವನ್ನು ತಿಳಿದೂ ಕೂಡ ಮನಃ ಪ್ರೀತಿಯಿಂದ ಆಶೀರ್ವಾದವನ್ನು 
ನಿಶ್ಚಯವಾಗಿ ನಿನಗೆ ಮಾಡಲು ನಾನು ಹೇಗೆ ಮನಸ್ಸು ಮಾಡಲಿ ?” ೧೮ . ' ಹರಸಿದರೆ 
ಬರುವ ಮರಣವನ್ನು ಒರೆಸಿಹಾಕಬೇಕೆಂದು ಲೋಕವು ಅನ್ನುತ್ತಿಲ್ಲವೋ ! ( ಆದ್ದರಿಂದ) 
ಕೇಳು ನಿನ್ನ ಈ ಪಾಪದ ಆಧಿಕ್ಯವು ಆಶೀರ್ವಾದವೇ ನಾಲಗೆಯಿಂದ ಮೊಳಕೆಯೊಡೆಯು 

13+ 


ಬಸವರಾಜ ವಿಜಯಂ 


ತಪ್ಪದೆಲೆ ನಾಳೆ ಮೃತಿ ನಿನ 
ಗಪ್ಪುದು ಪೋಗೆನೆ ನೃಪಾತ್ಮಜಂ ಕೇಳು ಮನಂ 
ಸೊಪ್ಪು ಸೆವಡಾಗೆ ಕೋಪಮ 
ನಪ್ಪುಗೆಗೆ ಕ್ಷಿಸುತ್ತೆ ಮಗುಳ್ಳಿಂತೆಂದಂ 


ಮದನನನಾದರ್ಂ ಸುಟ್ಟುಳಿಪಿದಂ ತಲೆಯು' 

ಸಿಜಗರ್ಭನಂ 
ಮುದಮಲರ್ದೊವಿದಂ ಖಲಜಲಂಧರದೈತ್ಯ ಸುರಹಿತರ್ಕಳಂ 
ಸದದೊಲವಿಂದ ರಕ್ಷಿಸಿದನೀಶನವಂ ಫೋಜಿತಾಗೆ ವಿಕ್ಕ ಲೋ 
ಕದ ಮನುಜರ್ಕರಂ ವಧಿಸಲುಂ ಮುಗುಳೇಂ ಪೊರೆಂರುಲ್ಬಮರ್ಥರೇ 


ಮಾರಮದಹರಣಲಾಂಛನ 
ಧಾರಣಮಾತ್ರದೆ ಮನೆ ಜಪವನಪ್ಪಿಗೆ ನೀ 
ಮಾರಯೆ ನಿಮ್ಮನುಚಿತವಾ 
ಗ್ರಾ ಶಿರದೆ ಬಂದಪುದೆ ಎಳ್ಳು ನಾಳೆನಗೆ ವಲಂ 


ಬಟಿದೇಳೆ ಬಿಂಕವೆನುತುಂ 
ಗಗಟ್ಟಿದಕೋಷದಿಂದೆ ಗಳಪುತೆ ಪಲವಂ 
ನೇತಿ ಚುನ್ನ ವಾಡುತುಂ ನೆಲ 
ದೆಯಂನಡೆತಂದು ಪೊಕ್ಕನಾತ್ಮಾಲಯಮಂ 


೨೨ 


ವುದಕ್ಕೆ ಬಾರದಂತೆ ಮಾಡಿತು . ೧೯ . 'ಎಲೈ ರಾಜಕುಮಾರನೇ , ನಾಳೆ ನಿನಗೆ ಬರುವ 
ಮೃತ್ಯುವು ತಪ್ಪುವುದಿಲ್ಲ , ಹೋಗು' ಎನ್ನಲು ರಾಜಕುಮಾರನು ಕೇಳಿ, ಕಲ್ಮಷಗೊಂಡ 
ಮನಸ್ಸಿನವನಾಗಿ ಕೋಪವನ್ನು ಹೊಂದಿದವನಾಗಿ (ವೇಮನಾರರನ್ನು ) ನೋಡುತ್ತ 
ಪುನಃ ಹೀಗೆಂದನು. ೨೦ . ಈಶ್ವರನು ಮನ್ಮಥನನ್ನು ಗರ್ಜನೆಮಾಡಿ ಸುಟ್ಟು ಅಳಿಸಿ 
ಹಾಕಿದನು ; ಬ್ರಹ್ಮನ ತಲೆಯನ್ನೇ ಕೊಯು ( ಪುನಃ) ಸಂತೋಷವರಳಿ ರಕ್ಷಿಸಿದನು , 
ದುಷ್ಟನಾದ ಜಲಂಧರ ದೈತ್ಯನನ್ನೂ , (ಉಳಿದ) ರಾಕ್ಷಸರುಗಳನ್ನೂ , ಬಡಿದು ಕೊಂದು 
( ಅನಂತರ) ಪ್ರೀತಿಯಿಂದ ರಕ್ಷಿಸಿದನು. ಅವನನ್ನು ಹೊರತುಪಡಿಸಿ ಮಿಕ್ಕುಳಿದ ಲೋಕದ 
ಮನುಷ್ಯರು ನಿಜವಾಗಿ ವಧೆಮಾಡಲು, ಪುನಃ ರಕ್ಷಿಸಲು ಸಮರ್ಥರಾದಾರೆಯೇ ? 
೨೧. (ಕೇವಲ ) ಮನ್ಮಥನಮದವನ್ನು ನಾಶಗೊಳಿಸಿದ ಶಿವನ ಲಾಂಛನವನ್ನು ಧರಿಸಿದ 
ಮಾತ್ರಕ್ಕೆ ನೀವೂ ಪರಮೇಶ್ವರನೇ ಆಗುತ್ತೀರೋ ವಿಚಾರಿಸಿನೋಡಿದರೆ ನಿಮ್ಮ ಉಚಿತ 
ವಲ್ಲದ ಮಾತಿನ ಮೂಲಕ ನಾಳೆ ನನಗೆ ಮೃತ್ಯುವು ನಿಶ್ಚಯವಾಗಿ ಬಂದೀತೇ ?' ೨೨. 
“ ಸುಮ್ಮನೆ ಏಕೆ ಗರ್ವಪಡುತ್ತೀರಿ ? ” ಎನ್ನುತ್ತ ವಿಶೇಷವಾದ ಗರ್ವದಿಂದ ಕೂಗಾಡುತ್ತ 
ಅನೇಕ ವಿಧದಿಂದ ವಿಶೇಷವಾಗಿ ನಿಂದೆಯ ಮಾತುಗಳನ್ನಾಡುತ್ತ ಆ ಭೂಮೀಶ್ವರನು 


1 ಸ್ಥಾ ( ಚ) 


ಗ್ವಾ ( ಜ) 


ಏಕತ್ರಿಂಶಾಶ್ವಾಸಂ 


೧೯೫ 


ವ! ಅಂತು ಪೊಕ್ಕು ನಿಜರವಣಿವೆರಸು ಪರಿಮಳೋದಕದಿಂ ಮಿಂದು ಪರಮಾನ್ನ ಮಂ 
ಸವಿದು ಕರ್ಪೂರತಾಂಬಲಮಂ ಕೊಂಡು ಮಣಿಮಂದಿರಾಂತರ್ವಿಳಸಿತ ಕನಕಪರ್ಯಂಕ ಮೃದುಳ 
ತಳಸ್ಥಳದೊಳ್ ಸಮರಸರತಸವರಸಂಜಾತಸುಖಾನುಭವಾನಂತರಂ ಸುಖ ನಿದ್ರೆಗೆ ರ್ದನಾಗ೪ - 


ಫಣಿಯೊಂದು ಘೋರವಿಪಬ್ಲಿ 
ಷಣವದನಂ ಪಾಟಲಿಸ್ಪಟಂ ಪಟುತೆಯನಂ 
ದಣಿಯರವಿಳಿತಂದುದು ಮೇ 
ಗಣಸರಪಳಿವಿಡಿದು ತೀವ್ರ ಚಾಲಿತರಸನು 


ವ! ಅಂತುವಾ ತೂಗುಮಂಚದ ಸರಪಳಿಯ ಬಳಿವಿಡಿದು ಗಲ್ಲನಿಳಿದು ನಿದ್ರೆಗೆ ರ್ದ 
ನೃಪಸುತನ ಕೆಯ್ಯ ಪಗರಂ ಕರ್ಚಿ ಮೊರೆದು ಫಣಿ ಪೊಡೆಮುಗುಳು ಪೊಗಳ್ಳನಿತಳ್ತ್ಯಾಂತೆ 
ಯಳ ತು ಬಿಗುರ್ತು ಬೆಳಿಸಿ ನಡುಗಿ ಹಾಹಾರವು ಮಸಗೆ ಕೆಟ್ಟೆ ಕೆಟ್ಟೆನೆಂದಳುತುಮಿರೆ 
ನರೇಂದ್ರನನಿತಳೊಂಕನೆಳು ತಳಮಳಗೊಂಡು ನೆತ್ತರುಗುವ ಕರಮುಮಂ ಕಡಿದ ಘೋರಫಣಿ 
ಯುಮಂ ಕಂಡು ಪವ್ವನೆ ಪಾಜಿ ಕೆಡೆದು ಹಮ್ಮದಂಬೋಗಿ 


ಹೊರಟು ಬಂದು ತನ್ನ ಮನೆಯನ್ನು ಹೊಕ್ಕನು. ವ|| ಆ ರೀತಿ ಅರಮನೆಯನ್ನು 
ಪ್ರವೇಶಿಸಿ ತನ್ನ ಪತ್ನಿಯೊಡನೆ ಸುಗಂಧವಿತ್ರವಾದ ನೀರಿನಿಂದ ಸ್ನಾನಮಾಡಿ ,ಶ್ರೇಷ್ಠ 
ವಾದ ಆಹಾರವನ್ನು ಸ್ವೀಕರಿಸಿ, ಕರ್ಪೂರವಿತ್ರವಾದ ತಾಂಬೂಲವನ್ನು ಮೆದ್ದು , ರತ್ನ 
ಖಚಿತವಾದ ಮಂದಿರದ ಒಳಗಡೆಯಲ್ಲಿ ಪ್ರಕಾಶಿಸುವ ಬಂಗಾರದಿಂದ ಮಾಡಿದ ಮಂಚದ 
ಮೇಲೆ ಹಾಸಿರುವ ಹಾಸಿಗೆಯ ಮೇಲೆ ಸಮಾನಾನುರಾಗರಸದಿಂದ ಕೂಡಿದ ರತಿಕ್ರೀಡೆ 
ಯೆಂಬ ಯುದ್ಧದಿಂದುಂಟಾದ ಆನಂದದ ಅನುಭವವನ್ನು ಪಡೆದ ನಂತರ ಸುಖನಿದ್ರೆ 
ಯನ್ನು ಮಾಡುತ್ತಿದ್ದನು. ಆಗ . ೨೩ . ಘೋರವಾದ ವಿಷದಿಂದ ಕೂಡಿದ ಭಯಂಕರ 
ವಾದ ಮುಖವುಳ್ಳದ್ದಾಗಿಯೂ , ಕೆಂಪು ಬಿಳುಪು ಬಣ್ಣದಿಂದ ಕೂಡಿದ ಹೆಡೆಯುಳ್ಳ 
ದ್ದಾಗಿಯೂ , ವಿಶೇಷ ಸಾಮರ್ಥ್ಯವುಳ್ಳದ್ದಾಗಿಯೂ , ತೀವ್ರವಾಗಿ ಚಲಿಸಾಡುತ್ತಿರುವ 
ನಾಲಗೆಯುಳ್ಳದ್ದಾಗಿಯೂ ಇರುವ ನಾಗರಹಾವೊಂದು ತಡಮಾಡದೆ ಮೇಲೆ ಕಟ್ಟಿದ್ದ 
ಸರಪಳಿಯನ್ನು ಅನುಸರಿಸಿ ಇಳಿದು ಬಂತು. ವ ! ಹಾಗೆ ಆ ತೂಗುಮಂಚದ ಸರಪಳಿ 
ಯನ್ನನುಸರಿಸಿ ಗಳಗಳನೆ ಇಳಿದು ನಿದ್ರೆ ಮಾಡುತ್ತಿದ್ದ ರಾಜಕುಮಾರನ ಕೈಯ ಭಾಗ 
ವನ್ನು ( ಪ್ರದೇಶವನ್ನು ) ಕಚ್ಚಿ , ಮೊರೆತಮಾಡಿ, ಹಾವು ಹೊಟ್ಟೆಯನ್ನು ತಿರುಗಿಸಿ 
ಹೊರಳುವಷ್ಟರಲ್ಲಿ ಆ ರಾಜಕುಮಾರನ ಪತ್ನಿಯು ಎಚ್ಚರಗೊಂಡಳು. ಭಯಗೊಂಡು, 
ಬೆಚ್ಚಿ ಬಿದ್ದು ನಡುಗುತ್ತ ಹಾಹಾಕಾರವು ತುಂಬುವಂತೆ ಕೆಟ್ಟೆನು ! ಕೆಟ್ಟೆನು ! ಎಂದು 
ಅಳುತ್ತಿರಲಾಗಿ , ರಾಜಕುಮಾರನು ಅಷ್ಟರಲ್ಲಿ ( ಎಚ್ಚರಗೊಂಡು) ಒಮ್ಮಿಂದೊಮ್ಮೆಲೆ 
ಎದ್ದು ಸಂಕಟಗೊಂಡು, ನೆತ್ತರು ಹರಿಯುತ್ತಿರುವ ಕೈಯನ್ನೂ , ಕಡಿದಘೋರವಾದ 


ಬಸವರಾಜ ವಿಜಯಂ 


೨೪ 


ಮಡಿದ ಮಹಾತ್ಮರಾಡಿದ 
ನುಡಿ ತಪ್ಪುಗುವ ನೃಪಾತ್ಮಜಂ ಬರಿಸಿದಳಾ 
ಮಡದಿ ಮೊಅಯಿಡುತೆ ಪೊಸಗಾ 
ರುಡರಂ ನತಶಸ್ತ್ರವೈದ್ಯರು ಜೋಗಿಗಳು 

ವ|| ಅಂತು ಬರಿಸತವರ್ಗೆ ಬೇಡಿದುದನಿಪೆನೆನ್ನ ಪತಿಯಂ ಬರ್ದುಂಕಿಪುದೆಂದು 
ಬಾಯಳಿದಳುತುಮಿರೆ ಮಾಣೆಂದು ನಿಲಿಸುತ್ತುಮವರ್ಮ೦ತಣಂಗೊಂಡು ಮಂತ್ರ ತಂತ್ ಷಧ 
ವಿಲೇಪನಾದಿಯಂ ನಿಮಿರ್ಚಿಯುಂ ಹರಣಂಬಡೆಯಲ್ಯಮಾಜದೆ ಕೆಲಸಾರ್ದರವರೊಳೊರ್ವಂ ವಿಷಹ 
ರಣವಿಚಕ್ಷಣನಾ ಫಣಿದಪ್ಪನಂಗಮನಭಿ ಕ್ಷಿಸುತ್ತುವಿಂತೆಂದು - 

ಪಾವೆತ್ತಣಿಂದೆ ಬಂದು ಮ 

ವರನಂ ಕರ್ಚಿದಡೋ ಶಿವ ಶಿವ ಕಾಲ 
ತೀವಿದುದಿವಂಗೆ ದೈವವು 
ನಾವಂವಿವನೆನುತ್ತೆ ಮಗುಳ್ಳಿಂತೆಂದಂ 
ವಿವಳಂ ಬಾಸುಗಿ ಕಂಬಳಾಶ್ವತರನುನ್ಮತಂ ಪ್ರಚಂಡು ಗುಹಂ 
ಸುಮನಂ ತಕ್ಷರ ಪುಷ್ಪದಂಷ್ಟಕ ಪುರಾಣಂಗಳಾಕಂ ಕರಾ 
ಳಮುಖೈರಾವತ ನೀಲ ಪುಂಡ್ರಕರನಿರ್ವ'ಕ್ಯಾಸಿ ಕರ್ಕೊಟಕಂ 
ಕುಮುದಂ ವಾಮನ ಮುದ್ದಲಾರ್ಯಕ ಕಳಿಂಗಂ ಶಂಖಪಾಲಿಂ ಶಲಂ 
ಕಾಲೀಯಂ ಸಂವರ್ತಕ 
ಕಾಲಿಕ ಧೃತರಾಷ್ಟ್ರ ಕುಧರ ಮಣಿನಾಗಂಗಳ 


ಸರ್ಪವನ್ನೂ ಕಂಡು ನೆಲಕ್ಕೆ ಬಿದ್ದು ಎಚ್ಚರದಪ್ಪಿದನು . ೨೪. ರಾಜಕುಮಾರನು 
ಸತ್ತನು ; ಮಹಾತ್ಮರಾಡಿದ ನುಡಿಯು ತಪ್ಪುತ್ತದೆಯೋ ? ( ಆಗ) ಆ ರಾಜಕುವರನ 
ಮಡದಿಯು ಬೊಬ್ಬಿಡುತ್ತ ನೂತನ ಗಾರುಡ ವಿದ್ಯೆಯನ್ನರಿತವರನ್ನೂ , ಶ್ಚಾತ್ಯರಾದ 
ಶಸ್ತ್ರ ವೈದ್ಯರನ್ನೂ ಯೋಗಿಗಳನ್ನೂ ಕರೆಸಿದಳು . ವ|| ಈ ರೀತಿ ಬರಮಾಡಿಕೊಂಡು 
ಅವರಿಗೆ ಬೇಡಿದುದನ್ನು ಕೊಡುತ್ತೇನೆ ; ನನ್ನ ಗಂಡನನ್ನು ಬದುಕಿಸಬೇಕು,' 
ಎಂದು ಬಾಯಿತೆರೆದು ಅಳುತ್ತಿರಲಾಗಿ , ( ಬಂದ ಅವರು, ' ಅಳಬೇಡ ಸಾಕು' ಎಂದು 
(ಹೇಳಿ) ಅಳುವನ್ನು ನಿಲ್ಲಿಸುತ್ತ , ಅವರೆಲ್ಲ ಒಟ್ಟಾಗಿ ಸೇರಿ, ಮಂತ್ರ , ತಂತ್ರ , ಔಷಧ, 
ಲೇಪನ - ಇತ್ಯಾದಿ ಅನೇಕ ಬಗೆಯ ಚಿಕಿತ್ಸೆಯನ್ನು ) ಮಾಡಿ , ಪ್ರಾಣವನ್ನು ಪಡೆ 
ಯುವುದಕ್ಕಾಗದೆ, ಹಿಂದಕ್ಕೆ ಸರಿದರು , ಅವರಲ್ಲಿ ಒಬ್ಬ ವಿಷವನ್ನು ಹರಣಮಾಡುವುದ 
ರಲ್ಲಿ ಬಲ್ಲಿದನಾದವನು . ಆ ಹಾವು ಕಡಿದ ರಾಜಕುಮಾರನ ದೇಹವನ್ನು ನೋಡುತ್ತ 
ಹೀಗೆ ಹೇಳಿದನು. ೨೫ , ' ಆಯುಷ್ಯಮುಗಿದ ಈ ಭೂಮೀಶ್ವರನನ್ನು ಹಾವು ಯಾವ 
ಕಡೆಯಿಂದ ಬಂದು ಕಚ್ಚಿತೊ ಶಿವಶಿವ ! ದೈವವನ್ನು ಮಾರುವವನಾರು ?' ಎನ್ನುತ್ತ 
ಪುನಃ ಹೀಗೆ ಹೇಳಿದನು. ೨೬ - ೨೯ , ಪರಿಶುದ್ಧವಾದ ವಾಸುಕಿ, ಕಂಬಳಾಶ್ವತರ , 
ಉನ್ಮತ್ತ , ಪ್ರಚಂಡ , ಗುಹ, ಸುಮನ, ತಕ್ಷಕ, ಪುಷ್ಪದಂಷ್ಟಕ, ಪುರಾಣಗಳು , ಬಲಾಕ , 


ಏಕತ್ರಿಂಶಾಶ್ವಾಸಂ 


ಜಾಲಿ ಪತಂಗ ವಿಭಾಕರ 
ಕೌಲಿಕ ನಖಶಿಖಿ ಮಹೋದರಾಜಿತಕಂಗಳ 


ಪಿಂಜರಿ ಕಂಧರಕೋಟ ಧ 
ನಂಜಯ ಪಾಂಡುರ ಕಶಾಲಿ ಪಿಂಡಾಂಶುಕ ಚಿ 
ತಾಂಜನ ಕುಹರ ಬಲಾಧ್ಯ ಮ 
ಣಿಂಜಯ ಸಮದಂಗಳಾದಿಯಾದಹಿನಿವಹಂ 


ಸಾಸಿರವಿಭೇದಮದ 
೪ಾಸರಯಾಮಾಷ್ಟಕಕ್ಕೆ ಪತಿಗಳೆನಿಸಿ ಬ 
ಕ್ಲಾಸದುರಂಗಗಳೆಂಟೊಳ 
ವಾ ಸಮಯದೆ ಪಿಡಿದು ಕರ್ಚುಗು ಮಾನವರಂ 


೨೯ 


ವ ॥ ಅವು ವಿಷಕ್ಕೆ ಮಂತ್ರತಂತ್ರ ಗಾರುಡಂಗಳಿಂ ಪರಿಹಾರಮೇಳವು ಮೇಣ್ ಗಜನು 
ದುರ್ಮುಖನುಂ ಮಿತ್ತಾರಿಯು ರೇಣುಕನುಂ ಜಿನನುಂ ಸರ್ಗಕನುಂ ದುರ್ದುರನಂ ಕುಳಿಕನು 
ದಂಡಪಾದಕನುವೆಂಬ ಫಣಿಗಳೊದಲಾದ ನಾಗಂಗಳ ಲಕ್ಷ ಸಂಖ್ಯೆಯೊಳಮವ ಗರಳಂ ಕಾಲಮೃತ್ಯು 
ನುಂಗದೊಡೆ ನರನಂ ಗಾರುಡಕ್ರಿಯಾಮಂತ್ಪಧಾದಿಯಿಂ ಪರಿಹರಿಸಲ್ಪಡುಗುವಲ್ಲಿ ಕಾಲಮಂ ಯುಗ 
ಮುಮಂ ನಟ್ಟ ಪಳಿನಿತೆಂಬುದು ತಿಳಿದು ಘೋರ ಗರಳಾಕ್ಯಂಗಳೆನಿಪಷ್ಟಕುಲಫಣಿಗಳಂಶಭವೋರ 


ಕರಾಳಮುಖ, ಐರಾವತ, ನೀಲ ಪುಂಡ್ರಕ, ಹವಿರ್ವಕ್ಕಾಹಿ, ಕರ್ಕೊಟಕ , ಕುಮುದ, 
ವಾಮನ, ಮುದ್ಗಲಾರಕ, ಕಳಿಂಗ , ಶಂಖಪಾಲ, ಶಲ , ಕಾಲೀಯ , ಸವರ್ತಕ, ಕಾಲಿಕ 
ಧೃತರಾಷ್ಟ್ರ , ಕುಧರ , ಮಣಿನಾಗಗಳು, ಜಾಲ, ಪತಂಗ, ವಿಭಾಕರ , ಕೌಲಿಕ, ನಖಶಿಖಿ , 
ಮಹೋದರ, ಅಜಿತಕಗಳು , ಪಿಂಜರಿ, ಕಂಧರಕೋಟಿ, ಧನಂಜಯ , ಪಾಂಡುರ, ಕಶಾಲಿ , 
ಪಿಂಡಾಂಶುಕ , ಚಿತ್ರಾಂಜನ , ಕುಹರ, ಬಲಾಡ್ಯ , ಮಣಿಂಜಯ , ಸಮದಗಳೇ ಮೊದ 
ಲಾದ ಹಾವುಗಳ ಭೇದವು ಸಾವಿರ ಪ್ರಕಾರದವು. ಅವುಗಳಲ್ಲಿ ಅತ್ಯಂತ ಸಾಹಸದ ಎಂಟು 
ಹಾವುಗಳು ಒಡೆಯರೆನಿಸಿವೆ. ಅವು ದಿನದ ಎಂಟನೆಯ ಜಾವದ ಸಮಯಕ್ಕೆ ಮಾನವ 
ರನ್ನು ಹಿಡಿದು ಕಚ್ಚುತ್ತವೆ. ವ!! ಅವುಗಳ ವಿಷಕ್ಕೆ ಮಂತ್ರ ತಂತ್ರ , ಗಾರುಡ 
ಮಂತ್ರವೇ ಮೊದಲಾದವುಗಳಿಂದ ಪರಿಹಾರವು ಉಂಟು, ಮತ್ತು ಗಜ , ದುರ್ಮುಖ, 
ಮಿತ್ರಾರಿ, ರೇಣುಕ , ಜಿನಕ, ಸರ್ಗಕ , ದುರ್ಧರ, ಕುಳಿಕ, ದಂಡಪಾದಕವೆಂದೆನಿಸುವ 
ಫಣಿಗಳೇ ಮೊದಲಾದವು ಲಕ್ಷ ಸಂಖ್ಯೆಯವು. ಅವುಗಳ ವಿಷವು ಕಾಲಮೃತ್ಯುವು ಒಯ್ಯ 
ದಿದ್ದರೆ ನುಂಗದಿದ್ದರೆ) ( ಅಂಥ) ಮನುಷ್ಯನನ್ನು ಗಾರುಡಕ್ರಿಯೆ , ಮಂತ್ರ , ಔಷಧಗಳೇ 
ಮೊದಲಾದವುಗಳಿಂದ ಪರಿಹರಿಸುವುದಕ್ಕೆ ಸಾಧ್ಯವಿದೆ . ಅಲ್ಲಿ ಕಡಿದ ಕಾಲ , ಯುಗ, 
ನಮ್ಮ ಹಲ್ಲುಗಳೆಷ್ಟು ? ಎಂಬುದನ್ನು ತಿಳಿದುಕೊಳ್ಳಬೇಕು.ಘೋರವಿಷದಿಂದ ಕೂಡಿದ 


- - 


1 ನು ( ಮು ) 


೧೯೮ 


ಬಸವರಾಜ ವಿಜಯಂ 


ಗಂಗಳಗಿಯ ಗಾರುಡಮಂತ್ರ ಸಂಸ್ಕಾರದಿನಾ ಮಾನವಂಗಾದೇಶಂ ದುಂಬಿ ನುಡಿಯಿಸಲಕ್ಕುಮವಂಗ 
ಕಾಲಮೃತ್ಯು ತಗಳ ಅದೊಂದು ಮಾಂಟೆ ಶಿರದೊಳ್ ಶಿಖಿಯ ಸೆಕೆಯಿನುದಕಾಭಿಷೇಕದಿನಾವಿಷ 
ಮಿಳಿಗುಮರದಪಾಂಡೆ ಸಾದತರ ಗಾರುಡಮಂತ್ರವಿಧಿಯಿನಾಗರಳವಳಿಗುಂ ಮಯಿಪಲ್ಲಾಂಟೆ 
ದಿವೌಷಧ ಪ್ರಯೋಗದಿನಾ ಹಾಲಾಹಲ ಕಿಡುಗುಮಾವಂದದಿನಾದೊಡಂ ಪಾಲ್ಕು ನಾಂಟೆ 
ಘರತರಕ್ಷೆಳಮಾವಾತಂಗಮಾದೊಡಮಸಾಧ್ಯಮಕ್ಕುವಂದಾ ನರೇಂದ್ರಸುತನ ಕರದ ಫಣಿದಂತ 
ಕ್ಷಣವನಭೀಕ್ಷಿಸಿ - 

ಇದು ಕರ್ಕೊಟಕ ಫಣಿಕ 
ರ್ಚಿದುದುಜತೆ ನುರ್ಚಿ ನಾಂಟಿದುದು ನಾಲ್ಕು ಪ 
ಅದು ವಿಷಮಂ ಮಹಾವಿಷ 
ಪದಕಂಧರಶಂಭುವಾದೊಡಂ ಪರಿದವನೇ 

೩೦ 
- ವ ! ಎಂದಾ ಜೋಗಿ ಜೈಲಂದೆಲಗಿತನಾ ಸಮಯದೊಳಂತವುರದ ಕಾಂತಜನಮರಸ್ಯ 
ಛತಾಡನಂ ಬೆರಸು ಹಾಹಾರವಂ ಮಸಗೆ ಗೋಳಿಡುತ್ತಳುತ್ತುಮಿರೆ ಮತ್ತಮಲ್ಲಿ 

ಪರಿಜನಮುಂ ಪುರಜನಮುರಿ 
ನೆರೆದಾಪ್ತರುಮಿಪ್ಪ ಮಿತ್ರರುಂ ಕಣ್ಮನಿ ಕಾ 
ಳ್ಳುಧಮಾಗಿ ಸುರಿಯೆ ಶೋಕಾ 

ತುರತೆಯನೊಳಕೊಂಡಳುತ್ತುವಿರೆ ಬಳಿಕಾಗಳ 
ಮುಖಗಳುಳ್ಳವೆನಿಸುವ ಎಂಟು ಪ್ರಕಾರದ ಕುಲದ ಹಾವುಗಳ ಅಂಶದಿಂದ ಹುಟ್ಟಿದ 
ಹಾವುಗಳು ಕಚ್ಚಿದರೆ ಗಾರುಡ ಮಂತ್ರ ಸಂಸ್ಕಾರದಿಂದ ಆ ಮನುಷ್ಯನಿಗೆ ಆವೇಶವು 
ತುಂಬಿ ನುಡಿಸುವುದಕ್ಕೆ ಆಗುವುದು . ಅವಧಿಗೆ ಅಕಾಲಮೃತ್ಯುವು ಉಂಟಾಗದಿದ್ದರೆ , 
ಒಂದು ಹಲ್ಲುನಟ್ಟಿದ್ದರೆ, ತಲೆಯ ಮೇಲುಭಾಗದಲ್ಲಿ ಬೆಂಕಿಯ ಶಾಖದಿಂದ , ನೀರಿನ 
ಅಭಿಷೇಕದಿಂದ ಆ ವಿಷವು ಇಳಿಯುವುದು . ಎರಡು ಹಲ್ಲುಗಳು ನಾಟಿದ್ದರೆ, ಬಹುಸಾರ 
ವಾದ ಗಾರುಡಮಂತ್ರ ವಿಧಿಯಿಂದ ಆ ಹಾವಿನ ಸಂಬಂಧದ ವಿಷವು ಅಳಿಯುವುದು . 
ಮೂರು ಹಲ್ಲುಗಳು ನಾಟಿದರೆ , ದಿವ್ಯವಾದ ಔಷಧ ಪ್ರಯೋಗದಿಂದ ಆ ಹಾಲಾಹಲ 
( ವಿಷವು ಪರಿಹಾರವಾಗುವುದು . ನಾಲ್ಕು ಹಲ್ಲುಗಳು ನಟ್ಟಿದ್ದರೆ, ಯಾವರೀತಿಯಿಂದಲೂ 
ಘೋರತರವಾದ ಆ ವಿಷವನ್ನು ಹೋಗಲಾಡಿಸಲು ಯಾವಾತನಿಗಾದರೂ , ಅಸಾಧ್ಯ 
ವಾದುದಾಗುವುದು ಎಂದು ಆ ರಾಜಕುಮಾರನಕಲ್ಲಿನ ಹಾವಿನ ಹಲ್ಲುಗಳ ಗುರುತು 
ಗಳನ್ನು ನೋಡುತ್ತ ೩ಂ . ಇದು ಕಾರ್ಕೋಟಕನೆಂಬ ಹಾವು ಕಚ್ಚಿದ ಗಾಯ , 
ನಾಲ್ಕು ಹಲ್ಲುಗಳೂ ಚೆನ್ನಾಗಿ ನಟ್ಟು ಪಾರಾಗಿ ಹೊರ ಬಂದಿವೆ . ಈ ಹಾವಿನ 
ವಿಷವನ್ನು ಮಹಾಕಾಲಕೂಟ ವಿಷವನ್ನು ಕಂಠದಲ್ಲಿ ಧರಿಸಿರುವ ಶಿವನಾದರೂ 
ಪರಿಹಾರಮಾಡಿಯಾನೇ ? ವ!! ಹೀಗೆಂದುಆ ಜೋಗಿಯು ಪಕ್ಕಕ್ಕೆ ಸರಿಯಲು ಆ 
ಸಮಯದಲ್ಲಿ ಅಂತಃಪುರದ ಸ್ತ್ರೀ ಸಮೂಹದವರು ಎದೆ ಎದೆ ಬಡಿದುಕೊಳ್ಳುವವ 
ರಾಗಿ, . ಹಾಹಾಕಾರವು ಎಲ್ಲ ಕಡೆಗೂ ಹರಡುತ್ತಿರಲು, ಗೋಳಾಡುತ್ತ , ಅಳುತ್ತ , 
ಇರಲಾಗಿ ಮತ್ತು ಅಲ್ಲಿ ೩೧ - ೩೨. ಆಗ ಸೇವಕ ವರ್ಗದ ಜನಗಳೂ , ಪಟ್ಟಣದ 


ಏಕತ್ರಿಂಶಾಶ್ವಾಸಂ 


೧೯೯ 


ಅಳಿದ ನಿಜೇಶನಂ ರಮಣಿನೋಡಿ ನಿಜೋದರದಲ್ಲಿ ಬಾಸುಳಂ | 
ಬಳಯಿಸೆಕೋಮಲಾಂಗುಲಿಗಳೊವದೆ ಮೋದಿಕೊಳುತ್ತೆ ಕಾಂತ ಹಾ 
ವಿಳಸಿತರೂಪ ಹಾ ವಿನಯಮಂದಿರ ಹಾಯೆನುತುಂ ದೃಗಂಬು ಪಾ 
@ ಳಿದಿಳೆಯೊಳೇನರಿಯೇ ಬಿಟ್ಟಳುತಾರ್ತತೆಯಿಂ ಪಲುಂಬಿದ 
ಪಳಯಿಸಿದಳ್ಳಿಗೆ ಮುಜುಗಿದ 
ಳೊಳಗಾಟದಳೋಪಕೆಟ್ಟೆನಕಟೆನುತುಂ ಬಾ 
ಯಳಿದಳವಳಿಸಿದ 
ಇಳೆಯೊಡೆದುರುಳು ಪೊರಳು ತಳವೆಳಗಾದಳ 

ವ! ಅಂತಳವಿಗಳಿದಳಲನೊಳಕೊಂಡಾಕ್ರಂದನಂಗೆಯು ಗದ್ಗದೋದ್ಧಳಿತ ಶಿಥಿಲಾಕ್ಷರು 
ನಾಲಗೆಯೊಳೊರಳುರುಳೆ ಮೊದಲ ದಿನದೊಳಾ ವೇಮನಾಚಾರ್ಯಪ್ರರಸಿಲ್ಲದೆಂದುದು 
ಮನೆಲ್ಲಮರಿ ಬಿತ್ತರಿಸಲೊಡನಾ ನೃಪನಂದನನಾಪ್ರಬಂಧುಗಳುವವನ ತಂದೆತಾಯಳುಂ ಕೇಳ 
ಳದಿರೆಂದವಳಂ ಸಂತೈಸುತಿಂತೆಂದರ್ 

ಪರಮಾರಾಧ್ಯರ್ಷ್ಟಪತಿ ಪ್ರಕರವಿಪದಘಧ್ವಂಸಕರ್ಸತ್ಯಪಾಭಾ 
ಸುರಚಿತ್ರರ್ವೆಮನಾರ್ಯಕ್ರಣಪಮನಿದನೊಂದು ಮುಂದಿಕ್ಕುತಾವೆ 


೩೩ 


ಜನರುಗಳೂ , ಆಪ್ತರಾದವರೂ , ಇಷ್ಟಮಿತ್ರರೂ ಸೇರಿ, ಕಣ್ಣೀರ ಹನಿಗಳು ಪ್ರವಾಹ 
ವಾಗಿ ಹರಿಯುವಂತೆ ಶೋಕಾಧಿಕ್ಯವನ್ನು ಹೊಂದಿ , ಅಳುತ್ತಿರಲು ; ಆಗ ಸತ್ತು 
ಹೋದ ಪತಿಯನ್ನು ಆ ಹೆಂಡತಿಯು ನೋಡಿ, ಹೊಟ್ಟೆಯ ಮೇಲೆ ಬಾಸುಂಡೆ 
ಗಳು ಬೆಳೆದೇಳುತ್ತಿರಲು , ಕೋಮಲವಾದ ಬೆರಳುಗಳನ್ನು ಸಂಕಟದಿಂದ ಮುರಿದು 
ಕೊಳ್ಳುತ್ತ , ' ಹಾ ! ಕಾಂತನೇ ಶೋಭಿಸುವ ರೂಪವುಳ್ಳವನೇ , ಹಾ ! ವಿನಯಕ್ಕೆ 
ಮಂದಿರವಾದವನೇ , ಹಾ !' ಎನ್ನುತ್ತ ಕಣ್ಣೀರುಗಳು ಉಕ್ಕಿಹೋಗಿ ಭೂಮಿಯಲ್ಲಿ 
ಪ್ರವಾಹವಾಗಿ ಹರಿಯುತ್ತಿರಲು , ನೆಲಕ್ಕೆ ಬಿದ್ದು ದೈನ್ಯಭಾವದಿಂದ ಅತ್ತಳು. ೩೩ . 
( ಅವಳು) ಪ್ರಲಾಪಿಸಿದಳು ; ವಿಶೇಷವಾಗಿ ಸಂಕಟಕ್ಕೊಳಗಾದಳು ; ಎದೆಯೊಣಗಿಸಿ 
ಕೊಂಡಳು . ' ಪ್ರಿಯನೇ , ಕೆಟ್ಟೆನು.' ಎನ್ನುತ್ತ ಬಾಯಿ ತೆರೆದು ಅತ್ತಳು ; ಕಳವಳ 
ಗೊಂಡಳು ; ಭೂಮಿಯ ಮೇಲೆ ಬಿದ್ದು ಉರುಳಾಡಿ , ಹೊರಳಾಡಿ, ಸಂಕಟಪಟ್ಟಳು. 
ವ!! ಆ ರೀತಿ ಗಣನಾತೀತವಾಗಿ ದುಃಖವನ್ನು ಹೊಂದಿ ಬೋರಾಡಿ ಅತ್ತು , ಗದ್ಯದ 
ದಿಂದ ಹೊರಹೊರಟ ತಡೆತಡೆದು ಬರುವ ಅಕ್ಷರಗಳು ನಾಲಿಗೆಯ ಮೇಲೆ ಹೊರಳಾಡಿ 
ಉರುಳುತ್ತಿರಲು , ಪ್ರಥಮ ದಿನವೇ ಆ ವೇಮನಾಚಾರರು ಆಶೀರ್ವಾದ ಮಾಡಲು 
ಮನಸ್ಸು ಮಾಡದೆ, ಹೇಳಿದುದನ್ನೆಲ್ಲ ವಿಶದವಾಗಿ ಹೇಳಲಾಗಿ , ಆ ರಾಜಕುಮಾರನ ಆಪ್ತ 
ಬಂಧುಗಳೂ , ಅವನ ತಂದೆತಾಯಿಗಳೂ , ಕೇಳಿ, ಅಳಬೇಡವೆಂದು ಅವಳನ್ನು ಸಮಾಧಾನ 
ಗೊಳಿಸಿ , ಹೀಗೆ ಹೇಳಿದರು : ೩೪. ' ಪರಮ ಆರಾಧ್ಯರೂ , ಶರಣಾಗತರಾದ ಜನರುಗಳ 


1 ಸ( ದ) 


೨೦೦ 


ಬಸವರಾಜ ವಿಜಯಂ 


NO 


ಇರುಮುದ್ಯದ್ಭಕ್ತಿಯಿಂ ದೀನತೆವೆರಸು ಶರಣೆ ಕೊಡೀ ಸತ್ತ ರಾಯಂ 
ಗಿರದೀವಪ್ರ್ರಾಣಮಂ ಮಾಣದೆ ಮೇವಿನಮಾತ್ಮೀರಶೈವಪ್ರಭಾವ 
ವ|| ಎಂದುಸಿರ್ದಿದೆ ಕಜ್ಜಮೆಂದು ನಿರ್ಧರಿಸಿ 
ಜವದೀದೇಂದು ತಾವೆಲ್ಲರುವವರ ಪದಾಂಭೋಜದೊಳ್ಳಿತ್ತು ಭೀತಿ 
ಪ್ರವಣರ್ವೆಯಿಕ್ಕಿ ಕೆಯ್ಯಂ ಮುಗಿದವಧರಿಸಲ್ಟಳ್ಳುಮಾಚಾರ್ಯವಂಶಾ 
ರ್ಣವರಾಕಾಚಂದ್ರ ನೀಂ ಬಿನ್ನಪವನಿದನಿವಂ ನಿಮ್ಮ ನೃತ್ಯಂ ಮಹಾಮ್ಮ . 
ತ್ಯುವಿನುಗ್ರಾಸ್ಕಾಂತರ ಬೊಕ್ಕಳಿದನಕಟ ಘೋರಾಹಿದಂತಾದಷ್ಟಂ 
ಅಡಿಗೆಗೆ ಪರಕೆಯಂ ಕುಡ 
ದೊಡೆಯರ್ನಿರವಿಸಿದ ತಂದೆ ಫಣಿದಷ ನಿವಂ 
ಮಡಿದಂ ಪಡುಗಡೆಯುದಯಿಸಿ . 
ದೊಡಮರ್ಕಂ ದೇವ ನಿಮ್ಮ ನುಡಿ ತಪ್ಪುಗುಮೆ 
ನಿಜಶಿಷ್ಯರಳಿಕಟ್ಟಡ 
ಜಜುನುಲ್ಲಿಖಿಸಿರ್ದ ಲಿಪಿಯನರಸುವೆ ಗಡ ನೀ 
ನಜನಿಂತು ನೆಗಳ ಜನಪಾ 
ಲಜಮ್ಮತಿಯಂ ಪಱವುದಱದೆ ನಿಮಗತಿವಹಿವಾ 


೩೭ 


ಆಪತ್ತುಗಳನ್ನೂ , ಪಾಪಗಳನ್ನೂ ನಾಶಮಾಡತಕ್ಕವರೂ , ಒಳ್ಳೆಯ ಕೃಪಾವಿಶೇಷ 
ಪೂರ್ಣವಾದ ಪ್ರಕಾಶಿಸುವ ಚಿತ್ರವುಳ್ಳವರೂ , ಆದ ವೇಮನಾಚಾದ್ಯರಲ್ಲಿಗೆ ಈ ಹೆಣ 
ವನ್ನು ಒಯು ಮುಂದೆ ಇಟ್ಟು , ನಾವೆಲ್ಲರೂ ಅತ್ಯಧಿಕ ಭಕ್ತಿಯಿಂದಲೂ ದೈನ್ಯಭಾವ 
ದಿಂದಲೂ ಕೂಡಿ, ಶರಣುಹೊಕ್ಕರೆ, ಈ ಸತ್ತ ರಾಜನಿಗೆ ತಮ್ಮ ವೀರಶೈವ ಪ್ರಭಾವ 
ಕಾರಣದಿಂದ ತಪ್ಪದೆ ಪ್ರಾಣವನ್ನು ಲೋಕಪ್ರಸಿದ್ಧವಾಗುವಂತೆ ಕೊಡುವರು. ವ|| 
ಹೀಗೆ ಮಾತನಾಡಿ ಈಗ ಇದೇ ಯೋಗ್ಯಕಾರವೆಂದು ನಿರ್ಧರಮಾಡಿಕೊಂಡು - ೩೫ . 
ವೇಗವಾಗಿ ವೇಮನಾಚಾದ್ಯರ ಹತ್ತಿರಕ್ಕೆ ಅವರೆಲ್ಲರೂ ಹೊರಟುಬಂದು, ಅವರ ಪಾದ 
ಕಮಲಗಳ ಮೇಲೆ ಬಿದ್ದು ಭಯತತ್ಪರರಾದ ಅವರೆಲ್ಲ ನಮಸ್ಕರಿಸಿ, ಕೈಮುಗಿದು 
“ಆಚಾರವಂಶವೆಂಬ ಸಮುದ್ರಕ್ಕೆ ಚಂದ್ರಪ್ರಾಯನಾದವನೇ , ನೀನು ನಮ್ಮ ಈ ಬಿನ್ನಪ 
ವನ್ನು ಲಾಲಿಸಬೇಕು. ಈತನು ನಿಮ್ಮ ಸೇವಕನು. ಘೋರವಾದ ಹಾವಿನ ಕಡಿತದಿಂದ 
ಭಯಂಕರವಾದ ಮೃತ್ಯುವಿನ ಉಗ್ರವಾದ ಬಾಯಿಗೆ ಬಿದ್ದು , ಅಕ್ಕಟಾ ! ಸತ್ತು 
ಹೋದನು . ೩೬ . ( ನಿನ್ನೆಯ ದಿನ ನಿಮ್ಮ ಪಾದಗಳಿಗೆ ನಮಸ್ಕರಿಸಲು ಹರಕೆಯನ್ನು 
ಕೊಡದಿರುವ ಒಡೆಯರಾದ ತಾವು ಅಪ್ಪಣೆ ಕೊಡಿಸಿದ ರೀತಿಯಲ್ಲಿ ಹಾವು ಕಡಿದು 
ಇವನು ಸತ್ಯನು, ದೇವ, ಸೂರನು ಪಶ್ಚಿಮದಿಕ್ಕಿನಲ್ಲಿ ಹುಟ್ಟಿದರೂ ಹುಟ್ಟಬಹುದು 
ನಿಮ್ಮ ಮಾತು ಸುಳ್ಳಾಗುವುದೇ ? ೩೭ . ಅತಿಮಹಿಮಾ ಪೂರ್ಣನಾದವನೇ , ನೀನು 
ನಿನ್ನ ಶಿಷ್ಯರ ಹಣೆಯಲ್ಲಿ ಬ್ರಹ್ಮನು (ಜಡಜಭವಂ) ಬರೆದ ಬರೆಹವನ್ನು ಒರೆಸಿಹಾಕು 
ವವನಲ್ಲವೇ ! ಬ್ರಹ್ಮನು ಈ ರೀತಿಗೆ ಗುರಿಮಾಡಿದ ರಾಜಪುತ್ರನ ಮರಣವನ್ನು 


೨೦೧ 


ಏಕತ್ರಿಂಶಾಶ್ವಾಸಂ 


ಕಾಲಹರ ಗರಳಕಂಠ 
ವ್ಯಾಲಾಭರಣೈಕರೂಪ ಪಾಲಿಪುದೀಗ 
೪ಾಲನ ಪೊಳಲೆ ಪಟುಫಣಿ 
ಹಾಲಾಹಲವಡಸೆ ತಳರ್ದ ಭೂಭುಜನಸುವಂ 


ಅಮಿತಗುಣಶಾಲಿ ಲೀಲಾ 
ಶಮಿತೇಂದ್ರಿಯವರ್ಗ ಭರ್ಗಮಾರ್ಗದ ವಿದ್ಯಾ 
ಸಮುದಯ ಮುದಮಯಮಾನಸ 
ವಿಮದ ಸುತ ವೇಮನಾರ್ಯ ಜಯ ಗಣವರ್ಯಾ 


ವಿತರಣಧೀರ ವಿಶ್ರುತವಿಚಾರ ವಿನಿರ್ಜಿತವಾರ ಲಿಂಗಸಂ 
ಗತನಿಜಕಾಯ ನಿರ್ಗಳದಪಾಯ ನಿರಾಕೃತಮಾಯ ಮಂಗಳಾ 
ಯತನಸುಕೃತ ಮಾನ್ಯ ಸಮುದಾತ್ತ ಮಹೇಶ್ವರಚಿತ್ತ ಪಾವನೋ 
ನೃತಗುಣಧಾಮ ಪಾಲಿಪುದು ವೇಮಗುರೂತ್ತಮ ತಾಮಸಾತ್ಮರ 


ಗುರುಕುಲಚಕ್ರವರ್ತಿ ವಿಶದೋಜ್ವಳಕೀರ್ತಿ ನಿಜಾನತಾರ್ತಿಸಂ 
ಹರ ಹರದಿವ್ಯರೂಪ ಶಿವತತ್ವ ಕಳಾಪ ದುರಂತಪಾಪಕುಂ 


ಪರಿಹರಿಸುವುದು ನಿಮಗೆ ಅತಿಶಯವಾದದ್ದೇ ? ' ೩೮. ಕಾಲಹರನೂ , ನೀಲಕಂಠನೂ , 
ಹಾವುಗಳೇ ಆಭರಣವಾಗುಳ್ಳವನೂ ಆದ ಶಿವನಲ್ಲಿ ಐಕ್ಯತಾಭಾವವನ್ನು ಹೊಂದಿರು 
ವವನೇ , ಈಗ ಯಮನಪಟ್ಟಣಕ್ಕೆ ಸಮರ್ಥವಾದ ಹಾವಿನ ವಿಷವೇರಿ ಸತ್ತು ಹೊರಟು 
ಹೋದ ಈ ರಾಜಪುತ್ರನನ್ನು ರಕ್ಷಿಸಬೇಕು. ೩೯ , ಅಪರಿಮಿತ ಸದ್ಗುಣಗಳುಳ್ಳವನೇ , 
ಆತ್ಮಲೀಲೆಯಿಂದ ನಿಗ್ರಹಿಸಲ್ಪಟ್ಟ ಸಮಸ್ತ ಇಂದ್ರಿಯ ವರ್ಗಗಳನ್ನುಳ್ಳವನೇ , ಪರಶಿವನ 
ವಿಷಯಕ ಸದೃಷ್ಟಿಯಲ್ಲಿ ಚರಿಸುವವನೇ , ವೀರಶೈವ ಧರ್ಮಮಾರ್ಗಕ್ಕನುಗುಣವಾದ 
ವಿದ್ಯೆಗಳ ಸಮೂಹವನ್ನು ಹೊಂದಿದವನೇ , ಆನಂದಮಯವಾದ ಮನಸ್ಸುಳ್ಳವನೇ , 
ಮದವಿರಹಿತರಾದವರಿಂದ ಸೊತ್ರಮಾಡಿಸಿಕೊಳ್ಳುವವನೇ , ಶಿವಗಣಶ್ರೇಷ್ಠನೇ , 
ವೇಮನಾಹ್ಯಾ , ಜಯ . ೪೦ . ದಾನಗುಣದಲ್ಲಿ ಧೀರನೂ , ಪ್ರಸಿದ್ದವಾದ ತಾತ್ವಿಕ 
ವಿಚಾರವನ್ನುಳ್ಳವನೂ , ಮನ್ಮಥ ಸಂಬಂಧದ ಮನೋವಿಕಾರವನ್ನು ಗೆದ್ದವನೂ , 
ಲಿಂಗದಿಂದ ಸಂಗತವಾದ ದೇಹವುಳ್ಳವನೂ ( ಇಷ್ಟಲಿಂಗವನ್ನು ದೇಹದ ಮೇಲೆ ಧರಿಸಿ 
ದವ ), ಅಪಾಯದಿಂದ ದೂರನಾದವನೂ , ಮಾಯೆಯನ್ನು ತಿರಸ್ಕರಿಸಿದವನೂ , 
ಮಂಗಳಗಳಿಗೆ ಆಶ್ರಯವಾದ ಸಚ್ಚರಿತ್ರೆಯುಳ್ಳವನೂ , ( ಸರ್ವಜನರ ಮನ್ನಣೆಗೆ 
ಪಾತ್ರನೂ , ಉದಾರನೂ , ಪರಮೇಶ್ವರನಲ್ಲಿಟ್ಟ ಚಿತ್ರವುಳ್ಳವನೂ , ಪಾವನವೂ , 
ಉನ್ನತವೂ ಆದ ಗುಣಗಳಿಗೆ ಸ್ಥಾನನಾದವನೂ ಆದ ಹೇ , ವೇಮನಾರಾಧ್ಯ ಗುರು 
ಶ್ರೇಷ್ಠನೇ , ತಮೋಗುಣದ ಆತ್ಮವುಳ್ಳವರಾಧ ನಮ್ಮನ್ನು ರಕ್ಷಿಸಬೇಕು. ೪೧. ಗುರು 
ಸಮೂಹಕ್ಕೆಲ್ಲ ಚಕ್ರವರ್ತಿಯಂತಿರುವ, ವಿಶದವಾಗಿ ಪ್ರಕಾಶಮಾನವಾದ ಯಶಸ್ಸನ್ನುಳ್ಳ 


೨೦೨ 


ಬಸವರಾಜ ವಿಜಯಂ 


ಜವಹರಿಣೇಂದ್ರ ಸದ್ದನಧಿಚಂದ್ರ ಸದಾಶಿವಭಕ್ತಿಸಾಂದ್ರ ನೀಂ 
ಪೊರೆವುದು ವೇಮನಾರ್ಯ ಬಿಡದೆಮ್ಮನವಾರ್ಯಸುಕಾರ್ಯಕೌಶಲಾ 


ಶರಣಾಗತಜನಪನಿಪು. 
ಜರರೆಂಬೀ ಬಿರಿದು ನಿಮಗೆ ಶಾಶ್ವತಮದಲಿಂ 
ಕರುಣಾಕರ ನಿಮ್ಮಂಫ್ರಿಗೆ 
ಶರಣಾಗತರಾದೆವಮ್ಮ ಪೊರೆ ಮಹಿಮಾಬಿ 


ಈಯುಗದೊಳಳಿದ ನರರ್ಗಸು 
ವೀಯಲುಮಂತಕನ ಬಾಧೆಯುಂ ಫಟಿದೊಲವಿಂ 
ಕಾಯಲುಮೇಲೆ ನೀವಲ್ಲದೆ 
ಮಾಯಾಂತಕ ಪೇಳಮರ್ಥರಾರ್ವೆಜರಿಳೆಯೊಳ್ 


ಮೊದಲೊಳ್ ನಿಮಗಿವನೊಲ್ಲೆ 
ಗಡಿವನದು ತಪ್ಪು ಗಡ ವಿಚಾರಿಪೊಡೀತಂ 
ಮೊದಲೇಗಿದನಿವಸೊಳ್ಳ 
ಹೃದಯಿಸುಗುಮೆ ದೇವದೇವ ನೀವಅರಿಯದುದೇ 


ವನ , ನಮಸ್ಕರಿಸಿದವರ ಸಂಕಟಗಳನ್ನು ಪರಿಹಾರಮಾಡುವವನೂ , ಹರನ ದಿವ್ಯವಾದ 
ಆಕಾರವುಳ್ಳವನೂ , ಶಿವಸಂಬಂಧವಾದ ತತ್ತ್ವಸಮೂಹ ವಿಶಿಷ್ಟನಾದವನೂ , ಕೊನೆಯೇ 
ಇಲ್ಲದ ಪಾಪಗಳೆಂಬ ಆನೆಗಳಿಗೆ ಸಿಂಹಪ್ರಾಯನಾದವನೂ , ಸತ್ಪುರುಷರೆಂಬ ಸಮುದ್ರಕ್ಕೆ 
ಚಂದ್ರನೋಪಾದಿಯಲ್ಲಿರುವವನೂ , ಸತತವೂ ಶಿವನಲ್ಲಿಟ್ಟ ಅತಿಶಯ ಭಕ್ತಿಭಾವ 
ವುಳ್ಳವನೂ , ಇತರರಿಂದ ತಡೆಯಲಸಾಧ್ಯವಾದ ಸತ್ಕಾರಗಳಲ್ಲಿ ಕೌಶಲ್ಯವುಳ್ಳವನೂ 
ಆದ ಹೇ , ವೇಮನಾರನೇ ನೀನು ( ನಮ್ಮನ್ನು ರಕ್ಷಿಸಬೇಕು. ೪೨. ಶರಣಾಗತರಾದ 
ಜನರಿಗೆ ವಜ್ರಪಂಜರದಂತಿರುವವರು ಎಂಬ ಈ ಬಿರುದು ನಿಮಗೆ ಶಾಶ್ವತವಾದದ್ದು , 
ಆದ್ದರಿಂದ ಹೇ ಕರುಣಾಕರನೇ , ಮಹಿಮೆಗೆ ಸಮುದ್ರದಂತಿರುವವನೇ , ನಿಮ್ಮ ಪಾದ 
ಗಳಿಗೆ ಶರಣಾಗತರಾಗಿದ್ದೇವೆ. ನಮ್ಮನ್ನು ರಕ್ಷಿಸು . ೪೦ . ಈ ಯುಗದಲ್ಲಿ ಸತ್ತ 
ಮನುಷ್ಯರಿಗೆ ಪ್ರಾಣವನ್ನು ಕೊಡುವುದಕ್ಕೂ , ಯಮನ ಬಾಧೆಯನ್ನು ಪರಿಹರಿಸಿ 
ಪ್ರೀತಿಯಿಂದ ಕಾಯುವುದಕ್ಕೂ , ಎಲೈ ಮಾಯೆಗೆ ಅಂತಕಸ್ವರೂಪನಾದ ದೇವನೇ , 
ನೀವಲ್ಲದೆ ಬೇರೆ ಸಮರ್ಥರು ಈ ಭೂಮಿಯಲ್ಲಿ ಇನ್ಯಾರು ? ಹೇಳು. ೪೪ . 
ಮೊದಲು ಇವನು ನಮಸ್ಕಾರವನ್ನೇ ಮಾಡದಿದ್ದರೆ ಇವನದು ತಪ್ಪಾಗುತ್ತಿಲ್ಲವೇ ! 
ವಿಚಾರಿಸಿ ನೋಡಿದರೆ ಈತನು ನಿಮ್ಮನ್ನು ಕಂಡಕೂಡಲೆ ) ಮೊದಲೇ ನಮಸ್ಕಾರ 
ಮಾಡಿದ್ದಾನೆ. ದೇವ, ಇವನಲ್ಲಿ ತಪ್ಪು ಹೇಗೆ ಉಂಟಾದೀತು. ( ಇದೆಲ್ಲಾ) ನಿಮಗೆ 


ಏಕತ್ರಿಂಶಾಶ್ವಾಸಂ 


ಹರಮತಕೆ ಕೀರ್ತಿ ನಿಮ್ಮಯ . 
ಚರಿತಕ್ಕೆ ನೆಗಳೆಮಗೆ ಪರಮಾನಂದಂ 
ತರುಣಿಗೆ ಮುತ್ತೈದೆತನಂ 
ಧರಣಿಗೆ ಮುದವಲರ್ವ ತೆಜದೆ ಪೊರೆ ಕರುಣಾಬ್ದ 


ಅನಿಮಿತ್ತಬಂಧು ನಿಮ್ಮಯ 
ವಿನುತ ಕೃಪಾಪಾಂಗಸಾರಸಂಜೀವನದಿಂ 
ಘನವಿಷವವಿಷಧರದ ವಿಷ 
ಮನಿದಂ ಕಳೆದಸವನಿತ್ತು ಪೊರೆ ಗುರುತಿಲಕಾ 


ಮುಸುಟಿಯ ಚೌಡರಾಯನಡಿಗೋಲ್ಲೆಆಗಿರ್ದ ಲತಾಂಗಿಗೆಯೇ ಸಂ 
ತಸದೊಳೆ ದೀರ್ಘವಾಯು ನಿನಗೆಂದು ಮೊದಲ್ನರಸುತ್ತೆ ಮೇಣವ 
ಆಸು ಪಂಪಿಂಗೆ ಜೀವನವನಿತ್ತು ವಿರಾಜಿಸನೇ ಧರಿತ್ರಿಯೋ 
ಳ್ಳುಸುಮಶರಾರಿಭಕ್ತತತಿಗಿಂತಿದು ಚೋದ್ಯಮ ವೇಷ ಧೀಮಣಿ 


ಪನ್ನಗಧರಸ ಭ ಪಟು 
ಪನ್ನ ಗದಷ್ಟಂಗೆ ಹರಣಎವುದು ಭಜಕಾ 
ಪನ್ನಗಪವಿನಿಭ ಗುಣಸಂ 
ಪನ್ನಗಣಪ್ಪವರ ವೇವ ವಿಬುಧಲಲಾಮಾ 


ಗೊತ್ತಿಲ್ಲದುದೇ ? ೪೫ . ಶಿವಸಂಬಂಧವಾದ ಮತದ ಕೀರ್ತಿಸ್ವರೂಪನೇ , ನಿಮ್ಮ 
ಚರಿತ್ರೆಯ ವಿಖ್ಯಾತಿಯು ನಮಗೆ ಪರಮಾನಂದವುಂಟುಮಾಡುವಂತಹದು. ಈ 
ತರುಣಿಗೆ ಮುತ್ತೈದೆತನವೂ ಭೂಮಿಗೆ ಸಂತೋಷವೂ , ಅರಳುವ ರೀತಿಯಲ್ಲಿ 
ಹೇ ಕರುಣಾ ಸಮುದ್ರನೇ ರಕ್ಷಿಸು. ೪೬ , ಹೇ ಗುರುಶ್ರೇಷ್ಠನೇ , ಅನಿಮಿತ್ತ ಬಂಧುವೇ , 
ನಿಮ್ಮ ಶ್ಲಾವ್ಯವೂ , ಕೃಪಾವಿಶಿಷ್ಟವೂ ಆದ ಕಡೆಗಣ್ಣಿನ ನೋಟವೆಂಬ ಸಾರವತ್ತಾದ 
ಸಂಜೀವನ ಶಕ್ತಿಯಿಂದ ಅಧಿಕವಾದ ಭಯಂಕರ ಹಾವಿನ ( ವಿಷಧರ) ಈ ವಿಷವನ್ನು 
ಕಳೆದು ( ಇವನಿಗೆ) ಪ್ರಾಣದಾನ ಮಾಡಿ ಸಂರಕ್ಷಿಸು. ೪೭. ಹೇ , ವೇದಧೀಮಣಿಯೇ ? 
( ಈ ಪೂರ್ವದಲ್ಲಿ) ಮುಸುಟಿಯ ಚೌಡಯ್ಯ ರಾಯನಿಗೆ ಭಕ್ತಿಯಿಂದ ನಮಸ್ಕಾರ 
ಮಾಡಿದ ಲತಾಂಗಿಗೆ (ಸ್ತ್ರೀಯಳಿಗೆ) ಸಂತೋಷದಿಂದ ( ಅವರು) ' ನಿನಗೆ ದೀರ್ಘಾಯುಷ್ಯ 
ವುಂಟಾಗಲಿ,' ಎಂದು ಮೊದಲು ಆಶೀರ್ವಾದ ಮಾಡಿದರು. ಆಮೇಲೆ ಅವಳ ಪ್ರಾಣವು 
ಹಾರಿ ಹೋಗಲಾಗಿ, ಅವಳಿಗೆ ಪ್ರಾಣದಾನ ಮಾಡಿ ಭೂಮಂಡಲದಲ್ಲಿ ಪ್ರಕಾಶಮಾನ 
ನಾಗಲಿಲ್ಲವೇ ? ಪರಮೇಶ್ವರನ ಭಕ್ತಸಮೂಹಕ್ಕೆ ಇದೇನು ಆಶ್ಚರದ ಕಾಧ್ಯವೇ ? 
೪೮. ಹೇ ವೇಮನಾರಾಧ್ಯ , ವಿದ್ವಾಂಸರಲ್ಲಿ ಶ್ರೇಷ್ಟನಾದವನೇ , ಪರಶಿವ ಸ್ವರೂಪನೇ , 
ನಿನ್ನನ್ನು ಭಜಿಸುವಂಥ ಜನರ ಆಪತ್ತುಗಳೆಂಬ ಪರ್ವತಗಳಿಗೆ ವಜ್ರಾಯುಧ ಪ್ರಾಯ 
ನಾದವನೇ , ಸದ್ಗುಣಗಳಿಂದ ಕೂಡಿದ ಶಿವಗಣ ಶ್ರೇಷ್ಠನೇ , ಸಮರ್ಥವಾದ ಹಾವಿನಿಂದ 


೨೦೪ 


ಬಸವರಾಜ ವಿಜಯಂ 


ಶರಣಾಗತ ರಕ್ಷಾಕರ 
ಬಿರಿದಾಂಕ ಭವತ್ಪದಾಬ್ಬವರಿ ಮಆಲೆವೊಕ್ಕಾ 
ಮಿರೆ ಪೊರೆಯದಭಯಮಂ ಕುಡ 
ದಿರೆ ನಿಮ್ಮಯ ಬಿಂದು ಬಿಂಕವೇನಪ್ಪುದೊ ಪೇಳ ' 


೪೯ 


ಗತಿಯುಂ ಮತಿಯುಂ ಹಿತನು 
ಪಿತನುಂ ನೀಮೆಮಗೆ ದೇವ ಪೊರೆ ಪೊರೆಯದೋಡು 
ನೃತಧೀರ ನಿಮ್ಮ ವೀರ 
ವ್ರತಕ್ಕೆ ಕುಂದಪುದಕ್ಕೆ ವಿಶ್ವಂಭರೆಯೊಳ್ 


೫೦ 


ವ|| ಎಂದವಂದಿರಡಿಗಡಿಗೆ ಮಣಿವುತುಂ ಫಲವಂದದಿಂ ನುತಿಯಿಸುತುಂ ಪ್ರಾಣ ದಾನಮಂ 
ಪ್ರಾರ್ಥಿಸ ತುಂ ನಿಜಕೃಪಾಕಟಾಕ್ಷ ಸಾಮರ್ಥ್ಯಮಂ ಬಯಸುತುಂ ಬಾಯಳಿದು ಬೇಡಿಕೊಳುತ್ತು 
ವಿರ್ಪಾ ಸಮಯದಲ್ಲಿ 


ಅಪ್ರತಿಮಪ್ರತಾಪನಿಧಿ ಶಂಭುನಿಭಂ ಶಿವನಾಮಧಾಮ ವೇ 
ಮಪ್ರಭುನೋಡಿ ತನ್ನ ಕರುಣಾಮೃತಪೂರ್ಣಕಟಾಕ್ಷದಿಂ ಶಿವೈ 
ಕ್ಯಪ್ರಸರಪ್ರಭಾವದಿರವಂ ಪರಿಭಾವಿಸಿ ಸಾರವೀರಶೈ 
ವಪ್ರಭೆ ಕುಂದುಗುಂ ಮಹಿಳೆಗೆವಂದರನೋವಮೋಡಿಂದು ಚಚ್ಚರಂ 


ಕಡಿಯಲ್ಪಟ್ಟ ಈ ರಾಜಪುತ್ರನಿಗೆ ಪ್ರಾಣವನ್ನು ಕೊಡಬೇಕು. ೪೯ . ಶರಣಾಗತ 
ರಾದವರನ್ನು ರಕ್ಷಣೆಮಾಡುವವನೆಂಬ ಬಿರುದನ್ನು ಹೊಂದಿದವನೇ , ನಿನ್ನ ಪಾದಕಮಲ 
ವನ್ನು ಮರೆಹೊಕ್ಕು ನಾವೆಲ್ಲ ಇರಲಾಗಿ, ರಕ್ಷಿಸದಿದ್ದರೆ , ಅಭಯವನ್ನು ಕೊಡದಿದ್ದರೆ, 
ನಿಮ್ಮ ಆ ಬಿರುದೂ ಆ ದೊಡ್ಡತನವೂ ಏನಾದೀತು ? ಹೇಳು. ೫೦ . ಹೇ ದೇವ, 
ನಮಗೆ, ಸದ್ಧತಿಯೂ , ಬುದ್ದಿಯೂ , ಹಿತವೂ , ತಂದೆಯೂ , ನೀನೇ ಆಗಿದ್ದಿಯೆ, ( ಆದ್ದ 
ರಿಂದ ನಮ್ಮನ್ನು ರಕ್ಷಿಸಬೇಕು, ರಕ್ಷಿಸದಿದ್ದರೆ ಹೇ ಉನ್ನತ ಧೀರನೆನಿಸಿರುವ ವೇಮನಾ 
ರಾಧ್ಯನೇ , ನಿಮ್ಮ ವೀರಶೈವವೆಂಬ ವ್ರತಕ್ಕೆ ಈ ಭೂಮಂಡಲದಲ್ಲಿ ಕುಂದು ಉಂಟಾಗು 
ವುದಲ್ಲವೇ ? ವ!! ಹೀಗೆ ಹಲವಾರು ಪ್ರಕಾರದಿಂದ ಅವರೆಲ್ಲರೂ ಅನ್ನುತ್ತ ಪಾದ 
ಗಳಿಗೆ ನಮಸ್ಕಾರಮಾಡುತ್ತಲೂ , ಅನೇಕ ಪ್ರಕಾರವಾಗಿ ಸ್ತೋತ್ರಮಾಡುತ್ತಲೂ , 
ಪ್ರಾಣದಾನವನ್ನು ಮಾಡೆಂದು ಪ್ರಾರ್ಥಿಸುತ್ತಲೂ , ಅವನ ಕೃಪಾ ಕಟಾಕ್ಷದ ಸಾಮರ್ಥ 
ವನ್ನು ಇಚ್ಚಿಸುತ್ತಲೂ , ಬಾಯಿಬಿಟ್ಟು ಬೇಡಿಕೊಳ್ಳುತ್ತ ಇರುವ ಆ ಸಮಯದಲ್ಲಿ 
೫೧ . ಅನುಪಮವಾದ ಪ್ರತಾಪಕ್ಕೆ ನಿಧಿಯೆನಿಸಿದವನೂ , ಶಂಭು ಸಮಾನನೂ , ಶಿವ 
ನಾಮ ಸ್ತೋತ್ರಕ್ಕೆ ಆ ಗರವಾದವನೂ ಆದ ವೇಮನಾರಾಧ್ಯ ಪ್ರಭುವು ನೋಡಿ, 
ತನ್ನ ಕರುಣೆಯೆಂಬ ಅಮೃತದಿಂದ ತುಂಬಿರುವ ಕಡೆಗಣ್ಣುಗಳನೋಟದಿಂದ, ಲಿಂಗಾಂಗ 
ಸಾಮರಸ್ಯದಿಂದ ಕೂಡಿದ ಶಿವಶರಣರ ಸಮೂಹದ ಪ್ರಭಾವದ ರೀತಿಯನ್ನು ಮನಸ್ಸಿ 
ನಲ್ಲಿ ತಂದುಕೊಂಡು, ಬೆನ್ನು ಬಿದ್ದವರನ್ನು ಶೀಘ್ರವಾಗಿ ಈಗ ರಕ್ಷಿಸದಿದ್ದರೆ, ಸಾರತರ 


ಏಕತ್ರಿಂಶಾಶ್ವಾಸಂ 


೨೦೫ 


೨ . 


೫೩ 


ಮೂದಲಿಸಿ ನುಡಿಯೆ ಪಿಂದ 
ಣ್ಣಾದೊಡೆಮಗೆ ಕೊಜತೆಯಲ್ಲಿ ನಿಜಭಕ್ತಿಯ ಮ 
ರ್ಮೋದಿತವಚನಕೆ ಜಗುಲ್ಲಾ 
ಪೋದೊಡೆ ನಿಜಭಕ್ತಬಂಧು ನಗದೇಕಿರ್ಪರ್ 
ಎಷ್ಯನ ದಂಡು ಮೇಲ್ವರಿಯೆ ಪಿಂದೆಗೆಡುವುದೊಂದು ಬೀರಮೇ 
ಕೊಯತೆಯನಾತ್ಮ ಭಕ್ತಮತಪದ್ದತಿಗಾಗಿಪುದೆಂದು ಶೀಲವೇ 
ನಯಸುವೀವುದೆಂದುವವೊಡುಪೇಕ್ಷಿಪುದೊಂದು ಶಕ್ತಿಯೇ 

ಮಜವಭವಾಂಟ್ರಭಕತತಿಯೊಲ್ವುದೆಮೂದಲೆಗಳ್ಳದಾತನಂ 

ವ!! ಎಂದು ದೃಢಪ್ರತಿಜ್ಞೆಯನಪ್ಪಕೆಯು ಲಿಂಗಜಂಗಮಪದಭಕ್ಕರಂ ಭಕ್ತಿಯಿಂ ಬಿಜ 
ಯಂಗೆಯ್ದಿತಂದು 

ಮಣಿಮಣಿದು ಮಣಿಮಹಾಸನದಲ್ಲಿ ಕುಳ್ಳಿರಿಸಿ 
ಗಣನಿವಹಮಂ ಭಕ್ತಿಭರದಿಂದೆ ಸಡಗರಿಸಿ 
ವಿವಳೋದಕದಿನವರ ಪಾದತಳಮಂ ಕರ್ಚಿ" 
ಕಮನೀಯ ತತ್ವಾದಸಲಿಲಮಂ ನಲವರ್ತಿ 
ಪೊಸಕಳಶದೊಳ್ಳೇವಿ ಗಣಸಭಾಮಧ್ಯದೊಳ್ 
ವಿಸುಗುವಂತದನಿರಿಸುತವರ ಸಾನ್ನಿಧ್ಯದೊಳಗೆ 
ಲೇಸೆನಿಪ ಸುರಭಿ ಕುಸುಮದೆ ಸುರಭಿತಂ ಮಾಡಿ 


ವಾದ ವೀರಶೈವ ಧರ್ಮದ ಪ್ರಭೆಗೆ ಕುಂದಕವುಂಟಾಗುವುದೂ . ೫೨ . ತಿರಸ್ಕರಿಸಿ 
ಮಾತನಾಡಿದರೆ , ಹಿಂದೆಗೆದರೆ, ನನ್ನ ಶಿವಭಕ್ತಿಯ ಮರ್ಮದ ಪ್ರಸಿದ್ದವಾದ ಮಾತಿಗೆ 
( ಪಂಥಕ್ಕೆ ಹೆದರಿ ( ಹಿಂಜರಿದು) ಹೋದರೆ, ಕುಂದಕವಿಲ್ಲವೇ ? ನನ್ನ ಇತರ ಭಕ್ತ 
ಬಂಧುಗಳು ನಗದೆ ಏಕಿದ್ದಾರು ? ೫೩ . ವೈರಿಯಾದವನ ದಂಡು ಮೇಲೆಬಿದ್ದಾಗ 
ಹಿಂದಕ್ಕೆ ತಿರುಗಿ ಓಡಿಹೋಗುವುದೊಂದು ಶೌರದ ನಡೆವಳಿಕೆಯೇ ? ಶಿವಭಕ್ತಿಯ 
ಧರ್ಮಪದ್ಧತಿಯಿಂದ ನಡೆಯುವವರಿಗೆ ಕೊರತೆಯನ್ನುಂಟುಮಾಡುವುದು ಅದೊಂದು 
ಶೀಲವೇ ? ಎಲ್ಲರೂ ಸೇರಿ ಪ್ರಾಣದಾನಮಾಡಬೇಕೆಂದು ಮರೆಹೊಕ್ಕಾಗ ಅವರನ್ನು 
ತಿರಸ್ಕರಿಸುವುದು ಅದೊಂದು ಶಕ್ತಿಯೇ ? ಮೂದಲಿಕೆಗೆ ಹೆದರಿದಾತನನ್ನು ಪ್ರಸಿದ್ದ 
ವಾದ ಈಶ್ವರನ ಭಕ್ತ ಸಮೂಹವು ಒಪ್ಪುವುದೇ ? ವ!! ಹೀಗೆಂದು ದೃಢವಾದ 
ಪ್ರತಿಜ್ಞೆ ಮಾಡಿ, ಲಿಂಗ ಜಂಗಮಭಕ್ತರುಗಳನ್ನು ಭಕ್ತಿಯಿಂದ ಬರಮಾಡಿಕೊಂಡವನಾಗಿ 
“ ಲಲಿತ ರಗಳೆ ' ( ಆ ಲಿಂಗ ಜಂಗಮ ಭಕ್ತರಿಗೆ) ನಮಸ್ಕಾರ ಮಾಡಿ ಮಾಡಿ , ರತ್ನ ನಿರ್ಮಿತ 
ಆಸನಗಳ ಮೇಲೆ ಕುಳ್ಳಿರಿಸಿ, ಸಂಭ್ರಮಗೊಂಡು ಆ ಶಿವಗಣ ಸಮೂಹದಲ್ಲಿ ಅತಿಶಯ 
ವಾದ ಭಕ್ತಿಯನ್ನಿಟ್ಟು , ಪರಿಶುದ್ದ ಜಲದಿಂದ ಅವರ ಪಾದಗಳನ್ನು ತೊಳೆದನು . ಮನೋ 
ಹರವಾದ ಆ ಪಾದಜಲವನ್ನು ಅತಿಸಯ ಸಂತೋಷದಿಂದ ಹೊಸಕಳಸಗಳಲ್ಲಿ ತುಂಬಿ 
ಕೊಂಡು ಅದನ್ನು ಶಿವಗಣಗಳ ಸಭಾ ಮಧ್ಯದ ಅವರ ಸನ್ನಿಧಿಯಲ್ಲೇ ಇಟ್ಟನು, 


೨೦೬ 


ಬಸವರಾಜ ವಿಜಯಂ 


ಬಾಸಣಿಸಿ ಸಪುರದಿಂ ಮೃಡನಡಿಗಳಂ ಪಾಡಿ 
ಮಗುಳು ಶಿವಗಣಸಭೆಯನಾನಂದದಿಂನೋಡಿ 
ಪೊಗಳು ಪೂಮಾಲೆಗಳನವರ ಮುಡಿಯೊಳಡಿ 
ಪರಿಮಳಕದಂಬದಿಂದನುಲೇಪನಂಗೋಳಿಸಿ 
ಸುರುಚಿರಾಭರಣನಿಕುರುಂಬದಿನಲಂಕರಿಸಿ 
ಸಾರತರರೂಪಧೂಮಾಮೊದಮಂ ನೀಡಿ 
ನೀರಾಜನಾದಿಯಂ ಬೆಳಗಿ ಮಿಗೆ ಕೊಂಡಾಡಿ 
ಸರ್ಪಿರಮೃತಾಮಧುರೋಪಹಾರವನಿತ್ತು 
ಕರ್ಪೂರವೀಟಿಕ ವಿಭೂತಿಗೊಡುತೋಲವೆತು 
ಪಟಾಪಟಹದಿಂಡಿಮದ ಶಂಖದ ರವಂ ನೆಗಳೆ 
ಚಟುಲಕಹಳಾರವರೊಡನೆ ವಂದಿಗಳೆಗಳೆ 
ಆಡೆ ನರ್ತಕಿಯರೀಕ್ಷಿಪರ ಮೇಲ್ವರಿಯೆ 
ಕೂಡೆ ನಾನಾವಾದ್ಯನಾದಮದು ಸೈವರಿಗೆ 
ನೆಗಳು ಘ ಜಯ ಜಯಧ್ಯಾನಮತ್ರಂ ಮಸಗೆ 
ಸುಗುಣನಿಧಿ ನಿಂದು ನಿಜಭಕ್ತಿಭಾವಂ ಮಿಸುಗೆ 
ಕುಸುಮಾಂಜಲಿಯನೆಸಗಿ ಬಲವಂದು ಮಗುಳ್ಳು 


ಉತ್ತಮ ಸುಗಂಧ ವಿಶಿಷ್ಟವಾದ ಹೂವುಗಳಿಂದ ಸುಗಂಧಮಯವಾದುದನ್ನಾಗಿಮಾಡಿ 
(ಹೂವುಗಳನ್ನು ಏರಿಸಿ), ಮೇಲೆ ತೆಳುವಾದ ಬಟ್ಟೆಯನ್ನು ಮುಚ್ಚಿದನು . ಪರಮೇಶ್ವರನ 
ಪಾದಗಳನ್ನು ಭಜಿಸಿ ಪುನಃ ಆನಂದದಿಂದ ಆ ಶಿವಭಕ್ತಗಣಗಳ ಸಭೆಯನ್ನು ನೋಡಿ 
ಹೊಗಳಿ , ಹೂಮಾಲೆಗಳನ್ನು ಅವರ ತಲೆಯಲ್ಲಿ ಧರಿಸಿದನು , ಪರಿಮಳ ಸಮೂಹವನ್ನು 
ಅವರಿಗೆ ಅನುಲೇಪನ ಮಾಡಿದನು . ಮನೋಹರವಾದ ಆಭರಣಗಳ ಸಮೂಹದಿಂದ 
ಅಲಂಕಾರ ಗೊಳಿಸಿದನು . ಸಾರವತ್ತಾದ ಸುಗಂಧವನ್ನು ಬೀರುವ ಧೂಪವನ್ನು ಹಾಕಿ 
ಧೂಮದ ಸೊಗಸನ್ನು ನೀಡಿದನು . ಕರ್ಪೂರದ ಆರತಿಯೇ ಮೊದಲಾದುವನ್ನು ಬೆಳಗಿ 
ವಿಶೇಷವಾಗಿ ಕೊಂಡಾಡಿದನು . ತುಪ್ಪ ಹಾಲುಗಳಿಂದ ಕೂಡಿದ ಮಧುರವಾದ ಉಪ 
ಹಾರವನ್ನು ಕೊಟ್ಟನು. ಪಚ್ಚಕರ್ಪೂರ ಮಿಶ್ರವಾದ ತಾಂಬೂಲವನ್ನು ವಿಭೂತಿಯನ್ನು 
ಕೊಟ್ಟು ಸಂತೋಷಗೊಳಿಸಿದನು. ಆಗ ವಿಶೇಷ ಧ್ವನಿಮಾಡುವ ನಗಾರಿ, ಢಕ್ಕೆಗಳ ಶಂಖ 
ಧ್ವನಿಯು ಹರಡಿತು. ಗಟ್ಟಿಯಾಗಿ ಧ್ವನಿಮಾಡುವ ಕಹಳೆಯ ಧ್ವನಿಯೊಡನೆಯೇ ನಂದಿ 
ಗಳು ( ಬಿರುದನ್ನು ಉಗೂಡಿಸುವವರು ) ಹೊಗಳಿದರು . ನೋಡುವ ಕಣ್ಣುಗಳು ಆನಂದ 
ಗೊಳ್ಳುವಹಾಗೆ ನರ್ತಕಿಯರು ನೃತ್ಯಮಾಡಿದರು. ಅನೇಕ ವಿಧವಾದ ವಾದ್ಯ ಧ್ವನಿಗಳು 
ಮೇಳಗೊಂಡು ವ್ಯಾಪಿಸಿದವು. ವಿಖ್ಯಾತವಾಗಿ ಜಯ ಜಯ ಎಂಬ ಧ್ವನಿಯು ಎಲ್ಲ 
ಕಡೆಗೂ ಹರಡಿತು. ಆಗ ಆ ಸದ್ಗುಣಗಳ ನಿಧಿಯೆನಿಸುವ ವೇಮನಾರಾಧ್ಯನು ಹೊರ 
ಹೊಮ್ಮುತ್ತಿರುವ ತನ್ನ ಭಕ್ತಿಭಾವದಿಂದ ( ಆ ಶಿವಶರಣ ಸಮೂಹಕ್ಕೆ ) ಬೊಗಸೆಯಲ್ಲಿ 
ಪುಷ್ಪಗಳನ್ನು ಹಿಡಿದು ಎರಚಿ ಪ್ರದಕ್ಷಿಣೆ ಮಾಡಿದನು . ಪುನಃ ಎದ್ದು ಆಶೋಭಿಸುವ 


ಏಕತ್ರಿಂಶಾಶ್ವಾಸಂ 


೨೦೭ 


ವಿಸುಪ ಶರಣವ್ರಜದ ಬೆಸನ ಶಿರದೊಳ್ಳಾಳು 
ವಿತತಮಹಿಮಾಕರಂ ನತಜನದಯಾಕರಂ 
ಭವಭಯವಿಭಂಜನಂ ಶಿವಸಮಯರಂಜನಂ 
ಶರಣಪದಸೇವಕಂ ಪರಮಶಿವಭಾವಕಂ 
ಯಮಭಯನಿವಾರಣಂ ಸ್ವಮತಶುಭಕಾರಣ 
ಕಲಿವಲವಿದಾರಣ ಖಲಸಮಯದಾರುಣ 
ವಿರಹಿತದುರೀಷಣಂ ವರಗುಣವಿಭೂಷಣಂ 
ಸೋಮಧರಬಂಧುರಂ ವೇಮಗುರುಸಿಂಧುರಂ 
ರಾಜಿತಗುಣಾಕರ ಭಾಜಿತದಿವಾಕರಂ 
ರಾಜಿಸುತೆ ನಿಯಂ ಪೂಜಿಸಿದನೋಲೆಯಿಂ 


ವ ! ಅಂತು ಶಿವಗಣಸಹರ್ಯೆಯುಂ ನೆಗಳು ತದನುಜ್ಞೆಯಂ ಕೆಖೆಂಡಾ ನರೇಂದ್ರನ 
ಕಳೇವರಮಂ ತರ್ಪ್ತದಂದು ಬೆಸಸೆ ತತಜನಂ ಜವದಿಂ ಪೋಗಿ ನಿಂದು ನಿರೀಕ್ಷಿಪಾಗಲ್ - 


ಬೆಅತ ಮೊಗು ಬೆಳರ್ತ ವಸುದೇಲ್ಲ 1 ವಿಲೋಚನದಾಲಿ ಕುರ್ಗಿ ಜೋ 
ಲ್ಗೊಅಗಿದ ಮಸ್ತಕಂ ಕೆದರ್ದ ಮೀಸೆ ಸಡಿಲ್ಲ ತುಜುಂಬು ಸೈಡುಗೆ 


ಸಮಸ್ತ ಶಿವಗಣದ ಅಪ್ಪಣೆಯನ್ನು ತಲೆಯಲ್ಲಿ ಧರಿಸಿದವನಾದನು . ವಿಸ್ತಾರಗೊಂಡ 
( ಪ್ರಖ್ಯಾತವಾದ) ಮಹಿವಾಕರನೂ , ನಮಸ್ಕರಿಸುವ ಜನರಲ್ಲಿ ದಯೆಯನ್ನುಂಟು 
ಮಾಡುವವನೂ , ಶರಣಜನರ ಪಾದಸೇವಕನೂ , ಪವಿತ್ರವಾದ ಮಂಗಳಕರ ಭಾವನಾ 
ವಿಶಿಷ್ಟನೂ , ಮೃತ್ಯುಭಯವನ್ನು ನಿವಾರಿಸಿದವನೂ , ತನ್ನ ವೀರಶೈವ ಮತದ ಶುಭಕ್ಕೆ 
ಕಾರಣನೂ , ಕಲಿಕಾಲದ ಪಾಪವನ್ನು ಕತ್ತರಿಸಿಹಾಕಿದವನೂ , ದುಷ್ಟಮತಗಳಿಗೆ ದಾರುಣ 
ನೆನಿಸಿದವನೂ , ದುಷ್ಟ ಈಷಣತ್ರಯ ( ದಾರೇಷಣ , ಪುತ್ರಪೇಷಣ , ವಿತ್ತೇಷಣ) 
ದೂರನೂ , ಶ್ರೇಷ್ಟವಾದ ಗುಣಗಳಿಂದ ಅಲಂಕಾರಗೊಂಡವನೂ , ಶಿವನಲ್ಲಿಟ್ಟ ಭಕ್ತಿ 
ಯಿಂದ ಬಂಧುರನೆನಿಸಿದವನೂ , ಸದ್ಗುಣ ಸಮೂಹಗಳಿಗೆ ಆಕರನೆನಿಸಿದವನೂ , ಸೂರ 
ನನ್ನು ಜಯಿಸಿದ ಕಾಂತಿಯುಳ್ಳವನೂ ಆದ ವೇಮನಾರಾಧ್ಯನೆಂಬ ಆಚಾರಶ್ರೇಷ್ಟನು 
ರಾರಾಜಿಸುತ್ತ ಒಲುಮೆಯಿಂದಲೂ , ನಿಯಿಂದಲೂ ಹೀಗೆ ( ಆ ಲಿಂಗ ಜಂಗಮ 
ಭಕ್ತರುಗಳನ್ನು ) ಪೂಜಿಸಿದನು . ವ|| ಆ ರೀತಿ ಶಿವಗಣ ಸಮೂಹದ ಸೇವೆಯನ್ನು 
ಮಾಡಿ ಮುಗಿಸಿ ಅವರ ಅಪ್ಪಣೆಯನ್ನು ಸ್ವೀಕಾರ ಮಾಡಿ , ಆ ರಾಜೇಂದ್ರನ ಹೆಣವನ್ನು 
( ಇಲ್ಲಿಗೆ ತನ್ನಿರೆಂದು ಅಪ್ಪಣೆ ಮಾಡಲು ಅವನ ಮಿತ್ರ ಜನಸಮೂಹವು ಶೀಘ್ರವಾಗಿ 
ಹೋಗಿ, ನಿಂತು ನೋಡುತ್ತಿರಲಾಗಿ - ೫೪ , ಸುರುಟಿಕೊಂಡಿರುವ ಮುಖ, ಬೆಳ್ಳ 
ಗಾದ ಸ್ವಲ್ಪತೇಲಿದ ಕಣ್ಣುಗುಡ್ಡೆ , ಕುಗ್ಗಿ ಜೊಲು ಬಿದ್ದ ತಲೆ , ಕೆದರಿಹೋದಮೀಸೆ 
ಸಡಿಲುಗೊಂಡ ತುರುಬು, ಸೊಟ್ಟಾಗಿ ಬಿದ್ದಿರುವ ಕುತ್ತಿಗೆ, ಉದ್ದಾದಮಗು, ಹಸುರು 


1 ( ಜ) 


೨೦೮ 


ಬಸವರಾಜ ವಿಜಯಂ 


ಟೊಆಗಿದ ಕಂಧರಂ ನಿವಿಂರ್ದ ಮೂಗು ವಸುರ್ಪು ಪರಿಪಲಲ್ಲಿ 
ರ್ಪಚಿತ ರದಚ್ಛದಂ ತೆರೆದ ಬಾಯಿಗೆ ಸೂಸುವ ಲಾಳೆಯೆರಂ 


೫೪ 


ವ|| ಮುಂ 


ಬಿಗಿದ ನರಂಗಳುಬ್ಬರಿಷ ಬಸಿಲಿಂಗಿದ ಸುಯೋಡಂಕಿ ಡೋಂ 
ಕೊಗೆದ ಕರಾಂಘಿಗಳೆದರಂಧ್ರವಡಂಗಿದ ಕಾಯಕಾಂತಿ ಕೆ 
ಯ್ಕೆಗೆ ಪೊಸನೆತ್ತರಾಟದ ತೊವಿಲಸುರೆ ಬಾತು ನಾತಮಂ 
ನೆಗಳ ತದಂಗಕಾರ್ದೆಗಿಝುಮ್ಮೆನುತೊಡುವ ಮಕ್ಷಿಕಾ ಕಾಳಿಗಳ 


ಕಡು ಪರ್ಬಡಿಕೆಯ ನಾತಂ 
ತೊಡೆರ್ದಿಗೆ ಭೀಕರಮೆನಿಪ್ಪ ಹೆಣನಂ ಕಾಣು 
ತೊಡನೊಡನೆ ಮುಚ್ಚಿ ಮಗ 
ಪಿಡಿದುಗುಳುತ್ತೆಲ್ಲರಲ್ಲಿ ಪೇಸುತ್ಯಾಗ 


ಮನಮೋಲ್ಲದೆ ಸಲ್ಲದೆ ಮೆ 
ಲನೆ ಹೆಣನಂ ಕಟ್ಟಿ ಪೊತ್ತು ತಂದಾ ವೇಮಾ 
ರ್ಯನ ಮಠದ ಬಹಿರ್ದೆಶದೊ 
ತನುವಿಂದಿಳಿಸುತ್ತೆ ಪೊಕ್ಕರಾ ಗಣಸಭೆಯಂ 


ಬಣ್ಣದಿಂದ ವ್ಯಾಪಿಸಿದ ಹಲ್ಲುಗಳು ರಸವಿಹೀನವಾದ ಹಲ್ಲಿನ ಕಾಂತಿ ( ಒಣಗಿ ಕಾಂತಿಗೆಟ್ಟ 
ಹಲ್ಲು), ಬಿಟ್ಟ ಬಾಯಿ , ಹೆಚ್ಚಾಗಿ ಹೊರಸೂಸಿದ ಲೋಳೆಯ ಆಧಿಕ್ಯ ( ಇವುಗಳಿಂದ ಆ 
ಹೆಣವು ಕೂಡಿತ್ತು ) ವll ಮತ್ತು ೫೫ - ೫೭. ಬಿಗಿದು ಹೋದ ನರಗಳು ; ಉಬ್ಬ 
ಹೋದ ದಪ್ಪನೆಯ ಹೊಟ್ಟೆ ; ಇಂಗಿ ಹೋದಉಸಿರು ; ತೊಡಕಾಗಿ ಡೊಂಕುಗೊಂಡ 
ಕೈಬೆರಳು ; ತೆರೆದುಕೊಂಡ ನವದ್ವಾರಗಳು ; ಕಾಂತಿಯಡಗಿದ ದೇಹ , ಸಂಪೂರ್ಣವಾಗಿ 
ಆರಿ ಹೋದ ಹೊಸನೆತ್ತರುಳ್ಳ ಚರ್ಮ ; ಬಾತುಕೊಂಡು ಹೊಲಸು ಹೊರಹೊರಟು 
ದುರ್ಗಂಧವುಂಟಾದ ಆ ದೇಹಕ್ಕೆ ರಂಮ್ಮೆಂದು ಹಾರಾಡುತ್ತ ಮುಸುಕಿರುವ ನೊಣ 
ಗಳು , ಅತ್ಯಂತ ಅಸಹ್ಯವನ್ನುಂಟುಮಾಡುವ ನಾತವುಕೂಡಿಕೊಂಡು, ಭಯಂಕರವಾದ 
ಹೆಣವನ್ನು ನೋಡುತ್ತ ಒಡನೆಯೇ ಅದನ್ನು ಮುಚ್ಚಿ ಮೂಗುಹಿಡಿದುಕೊಂಡು, 
ಎಲ್ಲರೂ ಹೇಸಿ ಉಗುಳುತ್ತ ಮನಸ್ಸಿಲ್ಲದ ಮನಸ್ಸಿನಿಂದ ಸಾವಕಾಶವಾಗಿ ಆ ಹೆಣವನ್ನು 
ಕಟ್ಟಿದರು. ( ಹೀಗೆಕಟ್ಟಿ ) ಹೊತ್ತುಕೊಂಡು ಬಂದು, ಆ ವೇಮನಾರಾಧ್ಯದ ಮಠದ 
ಹೊರಭಾಗದಲ್ಲಿ ಅನುವು ಮಾಡಿಕೊಂಡು ಇಳಿಸಿ, ಆ ಶಿವಗಣಗಳ ಸಭೆಯನ್ನು ಹೊಕ್ಕರು 


1 ಕು ( ಅ, ಗ , ಚ, ಜ, ಮು ) 


- ೨೦೯ 


ಏಕತ್ರಿಂಶಾಶ್ವಾಸಂ 


ವ|| ಅಂತು ಪೊಕ್ಕು ಮೆಲ್ವಿಕ್ಕಿ ಶವಮಂ ತಂದೆವವಧರಿಸೆಂದವಂದಿರ್ಬಿನ್ನವಿಸೆ ವೇಮು 
ನಾರ್ಯಕೆ್ರಟ್ಟು ಸಡಗರದಾಳು ಚರಚರಣಸಲಿಲದಿನಾ ನರೇಂದ್ರನ ಕಳೇವರಮನಿನಿತುಂ ದುರ್ಗಂಧ 
ವಿಲ್ಲದಂತೆ ನರೇಂದ್ರನನುಚರರಿಂ ತೊಳೆಯಿಸುತನಂತರಮೊಳಗಣೆ ತರಿಸಿ 


ಹರಭಕ್ತರ ಪಾವನತರ 
ಕರದತ್ತವಿಭೂತಿಯಂ ತದೀಯ ಪದಾಂಭೆ 
ಜರವಿಮಿಶ್ರಿತಂಗೆ 
ಯಿರದವರಪದಾಂಬುವಿಂದೆ ಕಲಸುತ್ತಾಗಳ 


೫೮ 


ಘನತರಭಕ್ತಿನಿಷ್ಠೆ ಮಿಗೆ ತನ್ನ ಪನಂಗದೊಳೊಲ್ಲು ಪೂಸಿ ಲೇ 
ಪನಮನೊಡರ್ಚಿ ಭಾಳದೊಳುರಃಸ್ಥಳದೊಳುಜದೊಳ್ಳಿಪುಂಡ್ರಮಂ 
ಮನದೊಲವಿಂದೆ ಬಿತ್ತರಿಸಿ ಭಕ್ತಪದಾರ್ಪಿತಪುಷ್ಪಮಾಲೆಯಂ 
ತನುಗಮರ್ವಂತೆ ವೇಮವಿಭು ಸುತ್ತಿ ಗಣಾಭಿಮುಖಂ ಪ್ರಮೋದದಿಂ 


೫೯ 


ಗಣಸಭೆಗೆ ನೆಗಳು ದಂಡ 
ಪ್ರಣಾಮಮಂ ಪ್ರಮಥರುದ್ರಗಣಭಕ್ಕಮಹಾ 
ಗಣದಂಘಿಕವಳಮಂತಾ 
ಆಣಿಯರಮಾತ್ಮೀಯ ಮಾನಸದೊಳೊಲವಿಂದಂ 


ವ|| ಆ ರೀತಿ ಹೊಕ್ಕು ಅಡ್ಡಬಿದ್ದು ನಮಸ್ಕರಿಸಿ, ' ಹೆಣವನ್ನು ತಂದಿದ್ದೇನೆ ಚಿತ್ತೈಸ 
ಬೇಕು' ಎಂದು ಅವರೆಲ್ಲರೂ ಬಿನ್ನವಿಸಿಕೊಳ್ಳಲು, ಆ ವೇಮನಾರಾಧ್ಯರು ಕೇಳಿ, 
ಸಂಭ್ರಮಗೊಂಡವರಾಗಿ, ಜಂಗಮರ ಪಾದೋದಕದಿಂದ ಆ ನರೇಂದ್ರನ ಮೃತದೇಹ 
ವನ್ನು ಸ್ವಲ್ಪವೂ ದುರ್ಗಂಧವಿಲ್ಲದಂತೆ ರಾಜಭಟರುಗಳಿಂದಲೇ ತೊಳೆಸಿ, ತದನಂತರ 
( ಮರದ) ಒಳಭಾಗಕ್ಕೆ ತರಿಸಿದರು . ೫೮ - ೬೦ . ಶಿವನ ಭಕ್ತರಾದ ಜಂಗಮರ ಪವಿತ್ರ 
ತರವಾದ ಕೈಯಿಂದ ಕೊಡಲ್ಪಟ್ಟ ವಿಭೂತಿಯನ್ನು ಅವರ ಪಾದಕಮಲಗಳ ಧೂಳಿ 
ಯೊಡನೆ ಮಿಶ್ರಣಗೊಳಿಸಿ, ಅವರ ಪಾದೋದಕದಲ್ಲಿ ಕಲೆಸಿ , ವಿಶೇಷವಾದ ಘನತರ 
ಭಕ್ತಿಯ ನಿಷ್ಠೆಯಿಂದ ಆ ನೃಪನ ಶರೀರದಲ್ಲಿ ಪ್ರೀತಿಯಿಂದ ಬಳಿದು ಲೇಪನಗೊಳಿಸಿದರು . 
ಹಣೆಯಲ್ಲಿ, ಎದೆಯ ಮೇಲೆ, ಭುಜಗಳಿಗೆ , ಆ ವಿಭೂತಿಯನ್ನು ಮನಸ್ಸಂತೋಷದಿಂದ 
ಧರಿಸಿದನು . ಭಕ್ತರ ಪಾದಗಳ ಮೇಲೇರಿಸಿದ ಹೂವಿನ ಮಾಲೆಯನ್ನು ತನುವಿಗೆ ಭದ್ರ 
ವಾಗುವ ಹಾಗೆ ಸುತ್ತಿ ( ಅಥವಾ ಉಚಿತವಾಗುವಂತೆ ಸುತ್ತಿ ) , ವೇಮನಾರಾಧ್ಯನು ಶಿವ 
ಗಣದ ಕಡೆಗೆ ಮುಖ ತಿರುಗಿಸಿನಿಂತನು . ಸಂತೋಷದಿಂದ ಆ ಗಣಸಭೆಗೆ ದೀರ್ಘದಂದ 
ಪ್ರಣಾಮಮಾಡಿದನು . ಪ್ರಮಥಗಣಗಳ, ರುದ್ರಗಣಗಳ , ಭಕ್ತಮಹಾಗಣಂಗಳ ಪಾದ 

14+ 


೨೧೦ 


ಬಸವರಾಜ ವಿಜಯಂ 


ಪರಮಾನಂದಪ್ರಜಪ್ಪ ಪ್ರಣವಸಹಿತ ಪಂಚಾಕ್ಷರೋದ್ಯಳಾವಿ 
ಸ್ಟುರಿತಾಂಗಂ ಭಕ್ತಹಸ್ಕಾರ್ಪಿತ ಭಸಿತಲಸದ್ರೇಣುವಂ ಪಾಣಿಯಿಂ ಭೂ 
ವರನಾಸ್ಯ ಸ್ಥಾನದೊಳಾಂ ತಳಿದವಳ ಕೃಪಾಪಾಂಗದಿಂ ನೋಡಿ ಭದ್ರಾ 
ಕರನೇಳೇಳೆಂಬುದುಂ ಸಂಭ್ರಮದ ಬಳಿಯೊಳೇನೆಂಬೆನಾಶ್ಚರ್ಯದುರ್ಬ೦ 


ಹರಣಂ ತೀವಿದುದಾಗಳೆ 
ಶರೀರದೊಳಳಿಲನೆ1ಳು ನರಪತಿಸುತನಾ 
ಗುರು ವೇಮನಾರ್ಯರಂಫ್ರಿಗೆ 
ಶರಣೆಂದತಿ ಭಕ್ತಿಯಿಂದ ಮೆಯಿಕ್ಕಿರ್ದಂ 


ವ| ಅಂತು ಸಾಷ್ಟಾಂಗವೆಂಗಿ ಸನ್ನುತಿಗೆಯು – 


ಕಾಲಾಂತಕಸ್ವರೂಪ ಕ 
ರಾಲಾನನಕಾಲಭಯಮುನರ್ದಿಸುತೆನ್ನ 
ಪಾಲಿಪುದೆಂದಂ ತನ್ನರ 
ಪಾಲಸುತಂ ಕಾಲಮೃತ್ಯುಭಯಚಕಿತನನಂ 


ಕಮಲಗಳನ್ನು ತನ್ನ ಹೃದಯದಲ್ಲಿ ಪ್ರೀತಿಯಿಂದ ಹೊಂದಿದವನಾದನು . ೬೧-೬೨. 
ಪರಮಾನಂದ ಭರಿತನಾದ ( ಆ ವೇಮನಾರಾಧ್ಯನು) ಜಪಿಸಿದ ಓಂಕಾರ ಸಹಿತವಾದ 
ಷಡಕ್ಷರ ಮಂತ್ರ ( ಓಂ ನಮಃ ಶಿವಾಯ ಎಂಬ ಮಂತ್ರ ) ದಿಂದುಂಟಾದ ಪ್ರಕಾಶಮಾನ 
ವಾದ ಅಂಗಳವುಳ್ಳವನಾದನು. ಭಕ್ತರುಗಳ ಹಸ್ತದಿಂದ ಕೊಡಲ್ಪಟ್ಟ ಭಸ್ಮದ ಪವಿತ್ರ 
ಧೂಳಿಯನ್ನು ಕೈಯಿಂದ ಆ ಭೂಪಾಲನ ಮುಖದ ಮೇಲೆ ತಳಿದನು . ಕೃಪೆಯಿಂದ 
ಕೂಡಿದ ಕಡೆಗಣ್ಣುಗಳ ನೋಟವನ್ನು ಬೀರಿದನು . ' ಮಂಗಳಕರನೇ ( ಶರಣರಪಾದರೇಣು 
ಭಸ್ಮರೇಣುಗಳಿಂದ ಮಂಗಳಗೊಂಡ ದೇಹವುಳ್ಳವನೇ ) ಏಳೇಳು ಎಂದು ಸಂಭ್ರಮದಿಂದ 
ಹೇಳಲಾಗಿ ಆ ಬಳಿಕ ಉಂಟಾದ ಆಶ್ಚಯ್ಯದ ಅತಿಶಯವೇನೆಂದು ಹೇಳಲಿ ! ಆ ರಾಜ ! 
ಕುಮಾರನು ದೇಹದಲ್ಲಿ ಪ್ರಾಣವು ತುಂಬಿ ಒಮ್ಮಿಂದೊಮ್ಮೆಲೆ ಎದ್ದು , ವೇಮನಾರರ 
ಪಾದಗಳಿಗೆ ಶರಣು ಎನ್ನುತ್ತ ಅತ್ಯಂತ ಭಕ್ತಿಯಿಂದ ಅಡ್ಡ ಬಿದ್ದನು- ವ!! ಆ ರೀತಿ 
ಸಾಷ್ಟಾಂಗ ನಮಸ್ಕಾರಮಾಡಿ,ಪ್ರೋತ್ರಮಾಡುತ್ತ ೬೩ . ' ಯಮನಿಗೆ ಯಮನೆನಿಸಿದ 
ಶಿವಸ್ವರೂಪನೇ , ಭಯಂಕರ ಮುಖದ ಯಮನಿಂದುಂಟಾದ ( ಮರಣ) ಭಯವನ್ನು 
ಹೋಗಲಾಡಿಸುತ್ತ ನನ್ನನ್ನು ಪಾಲಿಸಬೇಕು' ಎಂದು ಯಮನ ಮೃತ್ಯುವಿನ ಭಯದಿಂದ 


1 ನೇ ( ಮು ) 


ಏಕತ್ರಿಂಶಾಶ್ವಾಸಂ 


೨೧೧ 


ವ॥ ಎಂದವನತ್ಯಂತದೈನ್ಯಂ ವಿಗೆ ಬೇಡೆ ಕಾರುಣ್ಯದಿನಾ ವೇಮನಾರ್ಯರವಂಗಮವನಂಗನೆಗಮ 
ವನ ಬಾಂಧವರ್ಗಂ ಶಿವದೀಕ್ಷೆಯಿತ್ತು ಪುನೀತರಂ ಮಾಡೆ ಗಣಸಭೆಗವರೆಲ್ಲರವನತರಾಗಿ ರಾಗಿಸಿ 


೬೪ 


ಧರಣೀಭಾಗಕ್ಕಿದೊಂದಚ್ಚರಿಯೆನೆ ಪಟುಹಾಲಾಹಲಚ್ಚಾಲಿಕೀಲಾ 
ಕರ ಕಾಲವ್ಯಾಲ ದಂತಾಹತಮ್ಮತನೃಪಜಾತಾಂಗದೊಳ್ಯಾಣಮಂ ಸಾ 
ದರವುವುತೆಮ್ಮೆಲ್ಲರ ಭವಹರಣಂಗೆಯ ನೀ ದೇವನೀ ಶಂ 
ಕರರೂಪಂ ಮಾಣದೀ ಶಾಂಭವವಿಮಳಕಳಾಧುರ್ಯನೀ ವೇಮನಾರ್ಯ೦. 
ಫಣಿವಿಷದಿನಳಿದ ಜನಪನ 
ಪೆಣಕ್ಕೆ ಜೀವನಮನಿನಜನಂ ಸದೆದಿತ್ತಂ 
ಪ್ರಣುತಗುಣನಿವನ ಶಕ್ತಿಯ 

ನೆಣಿಪೊಡೆ ಪೊಡೆಯಲರ ಬೊಮ್ಮರುಂ ನೆರೆದವರೇ 
ವ ! ಎಂದವರ್ನ ನಲಿದು ಪೊಗಳುತ್ತುವಿರೆ ಶರಣಗಣನಾ ಪ್ರಸ್ತಾವದೊಳ್ 

ಪ್ರಮಥೇಂದ್ರಾಂಘಿಸದಾಕೃತಪ್ರಣಮನಂ ತಳ್ಳಿರ್ದ ವಿದ್ಯಾಪರಿ | 
ಶ್ರಮನಂ ಶಾಂಭವಶರ್ಮಧರ್ಮರಮನಂ ನಿರ್ಧೂತ ನಿಶ್ಲೇಷ ದು 
ರ್ದಮನಂ ದಂಡಿತದರ್ಪದೃಪ್ರಯಮನಂ ವಿಜ್ಞಾತ ಶೈವಾಗಮ 
ಕ್ರಮನಂ ವೇಮನ ಪಂಡಿತಾರ್ಯತಮನಂ ಕೊಂಡಾಡಿ ಸಂಪ್ರೀತಿಯಿಂ 


೬೬ 


ಗಾಬರಿಗೊಂಡ ಮನಸ್ಸಿನ ಆ ರಾಜಪುತ್ರನು ಎಂದನು . ವ!! ಹೀಗೆಂದು ಆ ರಾಜ 
ಕುಮಾರನು ಅತ್ಯಂತ ದೀನಭಾವದಿಂದ ಕೂಡಿ ಬೇಡಿಕೊಳ್ಳಲು, ಕಾರುಣ್ಯದಿಂದ ಆ 
ವೇಮನಾರನು ಅವನಿಗೂ ಅವನ ಹೆಂಡತಿಗೂ , ಅವನ ಬಂಧು ಬಾಂಧವರಿಗೂ ಶಿವ 
ದೀಕ್ಷೆಯನ್ನಿತ್ತು ಪುನೀತರನ್ನಾಗಿ ಮಾಡಲು ಅವರೆಲ್ಲರೂ ಶಿವಗಣಗಳ ಸಭೆಗೆ ಪ್ರೀತಿ 
ಯಿಂದ ನಮಸ್ಕಾರ ಮಾಡಿದವರಾಗಿ - ೬೪ , ಈ ದೇವತಾ ಸ್ವರೂಪನೂ , ಶಂಕರನ 
ಸ್ವರೂಪನೂ , ಶಿವಸಂಬಂಧವಾದ ನಿರ್ಮಲ ವಿದ್ಯೆಯಲ್ಲಿ ಸಮರ್ಥನಾದವನೂ ಆದ 
ವೇಮನಾರನು-ಭೂಮಂಡಲಕ್ಕೆ ಇದು ಒಂದು ಅಶ್ಚರ ! ಎನ್ನುವ ರೀತಿಯಲ್ಲಿ, 
ಸಮರ್ಥವಾದ ಹಾಲಾಹಲಕ್ಕೆ ಸಮಾನವಾದ ವಿಷದ ಅಗ್ನಿಗೆ ಆಗರವೆನಿಸಿದ 
ಯಮ ಸ್ವರೂಪದ ಹಾವಿನ ಹಲ್ಲಿನಿಂದ ಕಡಿಯಲ್ಪಟ್ಟು ಮೃತನಾದ ರಾಜಕುಮಾರನ 
ದೇಹದಲ್ಲಿ ಪ್ರಾಣವನ್ನು ತಪ್ಪದೆ ಉಂಟುಮಾಡಿ , ಸಂರಕ್ಷಿಸುತ್ತ ನಮ್ಮೆಲ್ಲರ ಭವ 
ವನ್ನು ದೂರಮಾಡಿದನು ( ಎಂದು ಎಲ್ಲರೂ ಹೊಗಳಿದರು.) ೬೫ . ಹಾವಿನ ವಿಷ 
ದಿಂದ ಸತ್ತುಹೋದ ರಾಜನ ಹೆಣಕ್ಕೆ ಜೀವವನ್ನು ಯಮನನ್ನು ಕೊಂಡು ದಾನಮಾಡಿ 
ದನು. ಶ್ರಾವ್ಯವಾದ ಗುಣಗಳುಳ್ಳ ಇವನ ಶಕ್ತಿಯನ್ನೆಣಿಸಲು, ವಿಷ್ಣು ಬ್ರಹ್ಮರಾದರೂ 
ಸಮರ್ಥರಾಗುವರೇ ? ( ಪೊಡಯಲರ - ನಾಭಿಯಲ್ಲಿ ಹೂವುಳ್ಳವನು- ವಿಷ್ಣು ) ವ|| 
ಎಂದು ಅವರೆಲ್ಲ ವಿಶ್ವಾಸದಿಂದ ನಲಿದಾಡಿ ಹೊಗಳುತ್ತಿರಲು , ಶರಣ ಸಮೂಹವು ಆ 
ಸಮಯದಲ್ಲಿ - ೬ - ೬೭. ಪ್ರಮಥ ಗಣಂಗಳ ಪಾದಗಳಿಗೆ ಸತತ ನಮಸ್ಕಾರ ಮಾಡ 


೨೨ 


ಬಸವರಾಜ ವಿಜಯಂ 


ತೆಗೆದು ಬಿಗಿದಪ್ಪಿ ನಲಿನಲಿ 
ದೊಗುವಿಗೆಯಿಂನೋಡಿ ಪಾಡಿ ಮುಂಡಾಡಿ ಮನಂ 
ಬುಗುವwsಂದೆ ಮನ್ನಿಸಿ 
ನೆಗಳ ಕೃಪಾವಾರಿಧಿಯೊಳೆಲಾಡಿಸುತುಂ 


ವಿತತಾತ್ಮೀಯು ಪ್ರಸಾದಾಮೃತಮನೊಸಗೆಯಿಂದೀಯೆ ಕೆಯ್ಯೋಂಡಿಳಾಸ 
ನ್ನು ತಪ್ಪಿರ್ಪನ್ನ ಮಾ ವಾರ್ತೆಯನದೊಲವಿಂ ಬಂದು ಕಂಡಂಘ್ರಪದ್ಮಾ 
ನತಿಗೆಯಾನಂದದಿಂದ ಪೊಗಳವರ ಕೃಪಾಪಾತ್ರನಾಗುತ್ತೆ ವಿಶೆ : 
ನೈತನಿರ್ದಂ ತದ್ಧ ಹಾಸ್ಪ್ಯಾನದ ನಡುವೆ ಮೃಡಸ್ವಾಂತಪದ್ಮಾಧಿರೂಢಂ 


೬೮ 


ವೇಮಾರ್ಯರ ಕಥೆಯನಿದಂ 
ಪ್ರೇಮಂಕೆಮ್ಮಿಕ್ಕು ಪಠಿಯಿಪಾಲಿಪ ಸುಜನ 
ರ್ಭಿಮಾನಯಾಪಮೃತ್ಯುವ 
ನೀ ಮಹಿಯೊಳದುಪೂರ್ಣಸುಖಮಂ ಪಡೆವರ್ 


೬೯ 


ತಕ್ಕವನೂ , ಶಿವತತ್ಯ ವಿದ್ಯೆಗಳ ಪರಿಶ್ರಮವನ್ನು ಪಡೆದಿರುವವನೂ , ಶಂಭು ಸಂಬಂಧ 
ವಾದ ವೀರಶೈವ ಧರ್ಮದ ಆಶ್ರಯದಲ್ಲಿ ಸಂತೋಷಗೊಳ್ಳುವವನೂ , ನಿಶ್ಲೇಷವಾಗಿ 
ಹೋಗಲಾಡಿಸಿದ ದುಷ್ಟ ಜನರನ್ನುಳ್ಳವನೂ , ದರ್ಪದಿಂದ ಗರ್ವವನ್ನು ಹೊಂದಿದ 
ಯಮನನ್ನು ದಂಡಿಸಿದವನೂ , ಶಿವನಿಂದ ಹೇಳಲಾದ ಶಿವಾಗಮಗಳನ್ನು ತಿಳಿದವನೂ , 
ಆದ ಪಂಡಿತ ಶ್ರೇಷ್ಠ ವೇಮನಾರಾಧ್ಯನನ್ನು ಅತಿ ಪ್ರೀತಿಯಿಂದ ಕೊಂಡಾಡುತ್ತ ಬರ 
ಸೆಳೆದು ಬಿಗಿಯಾಗಿ ಆಲಿಂಗಿಸಿಕೊಂಡು, ನಲಿನಲಿದು ತುಂಬಿ ಹೊರಸೂಸಿದ ಆನಂದದಿಂದ 
ನೋಡಿದರು. ಸ್ತೋತ್ರಮಾಡಿ, ಮೈಮೇಲೆಕೈಯಾಡಿಸುತ್ತ ಪರಿಪೂರ್ಣ ಪ್ರೀತಿಯಿಂದ 
ತುಂಬಿ ಮನ್ನಣೆ ಮಾಡಿ, ಪ್ರಖ್ಯಾತವಾದ ತಮ್ಮ ಕೃಪೆಯೆಂಬ ಸಮುದ್ರದಲ್ಲಿ ತೇಲಾಡಿ 
ಸಿದರು . ೬೮, ಅಧಿಕವಾದ ತಮ್ಮ ಪ್ರಸಾದಾಮೃತವನ್ನು ಸಂಭ್ರಮದಿಂದ ಕೊಡಲು 
ಅದನ್ನು ಸ್ವೀಕಾರಮಾಡಿ ಆ ಭೂಜನರಿಂದಸ್ತೋತ್ರ ಮಾಡಿಸಿಕೊಳ್ಳುವ ವೇಮನಾರಾ 
ಧನು ಶೋಭಿಸುತ್ತಿರುವಷ್ಟರಲ್ಲಿ ಆ ಸುದ್ದಿಯನ್ನು ಕೇಳಿ ಸಂತೋಷದಿಂದ ವಿಶ್ವದಲ್ಲೆಲ್ಲ 
ಉನ್ನತನೆಂದೆನಿಸುವವನೂ , ಪರಮೇಶ್ವರನ ಹೃದಯ ಕಮಲದಲ್ಲಿ ವಾಸಿಸುವವನೂ 
ಆದ ಬಸವೇಶ್ವರನು ಬಂದು ಅವನ ಪಾದಕಮಲಗಳಲ್ಲಿ ನಮಸ್ಕಾರಮಾಡಿ, ಆನಂದ 
ದಿಂದ ಹೊಗಳಿ ಅವರ ಕೃಪೆಗೆ ಪಾತ್ರನಾಗುತ್ತ ಇರುತ್ತಿದ್ದನು. ೬೯ . ವೇಮನಾರರ 
ಈ ಕಥೆಯನ್ನು ಅತಿಶಯ ಪ್ರೇಮದಿಂದ ಪಠಣ ಮಾಡುವವನೂ , ಆಲಿಸುವವನೂ , 
ಸಜ್ಜನರುಗಳು ಭಯಂಕರವಾದ ರೋಗ ಮತ್ತು ಅಪಮೃತ್ಯುಗಳನ್ನು ಈ ಭೂಮಿಯಲ್ಲಿ 


೨೧೩ 


ಏಕತ್ರಿಂಶಾಶ್ವಾಸಂ 


ಇಂದು ಕುಂದ ಹಿಮ ಹೀರ ಸುಧಾಭಯಶೋಯುತೇ 
ಸ್ಕಂದಮಾತೆ ಹರಿಧಾತೃಸುರೇಂದ್ರಪರಿಸ್ತುತೇ 
ಮಂದರಾದ್ರಿಮಣಿಮಂದಿರಮಧ್ಯವಿರಾಜಿತೇ 
ಚಂದಮೊಂದೆ ಪೊರೆಯೆನ್ನನಪರ್ಣೆ ಕೃಪಾನ್ವಿತೇ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ವೇಮನಾರಾಧ್ಯಕಥಾವಿವರಣಂ 


ಏಕತ್ರಿಂಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೩೧ಕ್ಕೆ ಪದಗಣನೆ ೨೪೫೦ಕ್ಕೆ ಮಂಗಳಮಹಾ ಶ್ರೀ 


| 


ನಾಶಮಾಡಿ ಪೂರ್ಣ ಸುಖವನ್ನು ಪಡೆಯುವರು . ೭೦ . ಚಂದ್ರ , ಮೊಲ್ಲೆಯ ಹೂವು, 
ಪಚ್ಚ ಕರ್ಪೂರ , ವಜ್ರ , ಅಮೃತ ಇವುಗಳ ಕಾಂತಿಯಂತಿರುವ ಯಶಸ್ಸಿನಿಂದ 
ಕೂಡಿದವಳೂ , ಷಣ್ಮುಖನ ತಾಯಿಯೂ , ವಿಷ್ಣು ಬ್ರಹ್ಮ ದೇವೇಂದ್ರಾದಿಗಳಿಂದ 
ಸ್ತೋತ್ರ ಮಾಡಿಸಿಕೊಳ್ಳುವವಳೂ , ಮಂದರ ಪರ್ವತದ ರತ್ನ ನಿರ್ಮಿತ ಮಂದಿರದ 
ಮಧ್ಯದಲ್ಲಿ ವಾಸಿಸುವವಳೂ , ಆದ ಹೇ ಕೃಪೆಯಿಂದ ಕೂಡಿದ ಪಾರ್ವತಿಯೇ ಚಂದ 
ವಾಗಿ ನನ್ನನ್ನು ರಕ್ಷಿಸು . 


ಮೂವತ್ತೊಂದನೆಯ ಆಶ್ವಾಸವು ಸಮಾಪ್ತವಾಯಿತು 


ದ್ವಾತ್ರಿಂಶಾಶ್ವಾಸಂ 

[ ಚಿಕ್ಕ ಮಾದಣ್ಣನ ಕಥೆ] 
ಶ್ರೀಶಿಖರಿಜಾಕುಚಾಂಬುಜ 
ಕೋಶಾರ್ಪಿತಪಾಣಿಪಲ್ಲವಂ ಶಿಖಿರವಿರಾ 
ಶ್ರೀಶನಯನತ್ರಯಂ ಜಗ | 
ದೀಶಂ ಪೊರೆಗೆಮ್ಮನಾವಗಂ ಶಿವಲಿಂಗಂ 
ಕೋಣೆಯೋಳೆ ಕಂಗೊಳಿಪ ಕ 
ಲ್ಯಾಣ ಪುರಾಂತರದೊಳಲ್ಲಿ ಮತ್ತಂ ಲಿಂಗ 
ಪ್ರಾಣಿಕಳಾನಿಧಿಯೊಪ್ಪುವ 
ನೇಣಾಂಕಧರಸ್ವರೂಪನನುಪಮ ಮಹಿಮಂ 
ಧರೆಯಲ್ಲಿ ಶತಾಯುರ್ವೈ 
ಪುರುಷ ಶ್ರುತಿವಾಕ್ಯಮಂ ವಿಭಂಗಿಸಿ ತನ್ಮಾ 
ದರಸಂ ಸಪ್ತಶತಂ ವ . 
ತೃರಮಮರ್ದಿರೆ ತನಗೆ ಬಾಳನತಿ ವೈಭವದಿಂ 
ಮುಳಿದುದನ್ಮ ತುದಂಷ್ಟಾಂಕುರವನಧಟಿನಿಂ ಕಿತ್ತು ಕಾಲೋಗ್ರದಂತು 
ಗಳನಾದಂ ಪೊಯ ದುರ್ಚುವಧಿವಿಧಿಗಳಂ ಮೆಟ್ಟಿ ಪಂಕೇಜಗರ್ಭೋ 


* ಚಿಕ್ಕ ಮಾದಣ್ಣನ ಕಥೆ 
೧. ಮಂಗಳಕರಳಾದ ಪಾರ್ವತೀದೇವಿಯ ಮೊಲೆಗಳೆಂಬ ಕಮಲದ ಮೊಗ್ಗುಗಳ 
ಮೇಲೆ ಇಡಲ್ಪಟ್ಟ ಚಿಗುರಿನಂತಹ ಕೈಗಳುಳ್ಳವನೂ , ಅಗ್ನಿ , ಸೂರ, ಚಂದ್ರರೆಂಬ 
ಮೂರುಕಣ್ಣುಳ್ಳವನೂ , ಜಗತ್ತಿನ ಒಡೆಯನೂ ಆದ ಶಿವಲಿಂಗನು ಯಾವಾಗಲೂ 
ನಮ್ಮನ್ನು ರಕ್ಷಿಸಲಿ. ೨ -೩ . ಭೂಮಂಡಲದಲ್ಲಿ ಶೋಭಿಸುವ ಕಲ್ಯಾಣ ಪಟ್ಟಣ 
ಮಧ್ಯದಲ್ಲಿ ಮತ್ತೊಬ್ಬ ಅಂಗ ಲಿಂಗಗಳ ಸಾಮರಸ್ಯಜ್ಞಾನವೆಂಬ ವಿದ್ಯೆಯ ನಿಧಿಯೂ , 
ಶ್ರೇಷ್ಠನಾದ ಪರಮೇಶ್ವರಸ್ವರೂಪನೂ , ಅನುಪಮವಾದ ಮಹಿಮೆಗೆ ಆಧಾರನಾದ 
ವನೂ ಆದ ಸಕಲೇಶ ಮಾದರಸನೆಂಬುವವನು, “ಭೂಮಿಯಲ್ಲಿ ಮನುಷ್ಯನು ನೂರು 
ವರ್ಷಗಳವರೆಗೆ ಜೀವಿಸುವನು ' ಎಂದೆನ್ನುವ ವೇದವಾಕ್ಯವನ್ನೂ ಭಂಗಗೊಳಿಸಿ 
( ಅಲ್ಲವೆನಿಸಿ) , ತನಗೆ ಏಳುನೂರುವರ್ಷಗಳ ಆಯುಷ್ಯವನ್ನುಳ್ಳವನಾಗಿ ಅತ್ಯಂತ 
ವೈಭವದಿಂದ ಜೀವಿಸಿದ್ದನು. ೪, ಕೋಪದಿಂದ ಅತ್ಯಧಿಕವೆನಿಸುವ ಮೃತ್ಯುವಿನ 


1 


ಸ ( ಚ) 


ದ್ವಾತ್ರಿಂಶಾಶ್ವಾಸಂ 


ಜ್ವಳಗರ್ವಧ್ವಂಸನಂಗೆಳೆಯೊಳೆದರೆ ಮಾರಾರಿ ಮಾಯಾರಿಯೆಂಬ 
ರ್ಗಳ ಚಂಚತ್ಕಾಹಳೀ ಸಂಕುಳಮೆಸೆದನವಂ ಮಾದಿರಾಜಾಭಿಧೇಯಂ 


ಸಾಂಗಮನೆ ರಚಿಸುತುಂ ಶಿವ 
ಲಿಂಗದ ಜಂಗಮದ ಪಾದಪೂಜೆಯನಮg 
ತುಂಗತರ ಭಕ್ತಿಯಿಂದ ಬೆ 
ಡಂಗವರೆ ಹರಂಗೆ ಬೀಣೆಯಂ ಕೇಳಿಸುತುಂ 


ಇರುಳೆಲ್ಲಂ ನಾದಾಮೃತ 
ಶರಧಿಯೊಳೋಲಾಡಿಸುತ್ತೆ ಶಿವನಂ ಶರಣೆ 

ರಸಂಗದೆ ಚಿರಸುಖಿಯಾ 
ಗಿರುತಿರ್ದ ಸುಜನವನಜವನದಿನನಾಥಂ 


ಆತನ ಶಿಷ್ಯನೊರ್ವನಕಳಂಕಗುಣಾಂಕನನೂನಭಕ್ತಿವಿ 
ಖ್ಯಾತವಿಲಾಸನಾತ್ಮಸತಿಯುಂ ಸುತನುಂ ಸಹಿತಂ ಗುರೂತ್ತಮ 
ಪ್ರೀತಿಯಿನಂಘಿಪೂಜೆಗಳನೊಲು ನಿವಿರ್ಚುತೆ ನಿಚ್ಚವು ಸುವ್ಯ 
ತಾತುಳ ಚಿಕ್ಕಮಾದನೆನಿಸಿರ್ದ ವಿದಗ್ಗ ವರೇಣ್ಯನೊಪ್ಪಿದಂ. 


ಕೋರೆ ದಾಡೆಯ ಮೂತಿಯನ್ನು ಪರಾಕ್ರಮದಿಂದ ಕಿತ್ತುಹಾಕಿದವನೂ , ಯಮನ 
ಭಯಂಕರವಾದ ಹಲ್ಲುಗಳನ್ನು ಚೆನ್ನಾಗಿ ಹೊಡೆದು ಕಿತ್ತುಹಾಕಿ, ಬದುಕುವ ಕಾಲ 
ನಿಯಮವನ್ನೇ ಮೆಟ್ಟಿಹಾಕಿ, ವಿಷ್ಣುವಿನ ಉಜ್ವಲವಾದ ಗರ್ವವನ್ನು ನಾಶಗೊಳಿಸಿ , 
' ಮನ್ಮಥನನ್ನು ನಾಶಗೊಳಿಸಿದವನು , ಮಾಯೆಯನ್ನು ದೂರಗೊಳಿಸಿದವನೆಂದು' 
ಹೊಳೆಯುವ ಕಹಳೆಗಳ ಸಮೂಹವು ಕೂಗುತ್ತಿರಲು, ಆ ಮಾದಿರಾಜನೆಂಬ ಹೆಸರಿನ 
ವನು ಶೋಭಿಸುತ್ತಿದ್ದನು. ೫. ಅವನು ಯಥಾಸಾಂಗವಾಗಿ ಶಿವಲಿಂಗದ ಜಂಗಮದ 
ಪಾದ ಪೂಜೆಯನ್ನು ಪವಿತ್ರವಾದ ಅತಿ ಎತ್ತರಮಟ್ಟದ ಭಕ್ತಿಭಾವದಿಂದ ಆಚರಿಸು 
ತಿದ್ದನು. ಬೆಡಗಿನಿಂದ ಕೂಡಿದ ವೀಣಾವಾದನವನ್ನು ಶಿವನಿಗೆ ಕೇಳಿಸುತ್ತ ಇದ್ದನು. 
೬ . ಸಜ್ಜನರೆಂಬ ಕಮಲಗಳ ವನಕ್ಕೆ ಸೂಯ್ಯನಂತಿರುವ ಆ ಮಾದಿರಾಜನು ರಾತ್ರಿ 
ಯೆಲ್ಲವೂ ( ತನ್ನ ವೀಣೆಯ ) ನಾದವೆಂಬ ಅಮೃತ ಸಮುದ್ರದಲ್ಲಿ ಶಿವನನ್ನು ನಲಿದಾಡು 
ವಂತೆ ಮಾಡುತ್ತ , ಶ್ರೇಷ್ಟ ಶರಣರ ಸಮೂಹದ ಸಹವಾಸದೊಡನೆ ಶಾಶ್ವತ ಸುಖಿ 
ಯೆನಿಸಿ ಇರುತ್ತಿದ್ದನು. ೭ . ( ಇಂಥ) ಆ ಸಕಲೇಶ ಮಾದಿರಾಜನಿಗೆ ಒಬ್ಬ ಚಿಕ್ಕ 
ಮಾದಣ್ಣನೆಂಬ ಹೆಸರಿನ ಶಿಷ್ಯನು ಇದ್ದನು. ಅವನು ಕಲಂಕರಹಿತವಾದ ಸದ್ಗುಣಗಳೇ 
ಲಕ್ಷಣವಾಗಿ ಉಳ್ಳವನೆನಿಸಿ, ತನ್ನ ಹೆಂಡತಿ ಮತ್ತು ಮಗ ಸಹಿತವಾಗಿ, ಗುರುಶ್ರೇಷ್ಠ 
ನಾದ ಮಾದರಸನ ಪಾದ ಪೂಜೆಯನ್ನು ಒಲಿದು ಪ್ರೀತಿಯಿಂದ ನಿತ್ಯವೂ ಮಾಡುತ್ತ , 
ಅಸಮಾನವಾದ ಒಳ್ಳೆಯ ಚರಿತೆಯುಳ್ಳವನೂ , ಪಂಡಿತ ಶ್ರೇಷ್ಟ ಎನಿಸಿ ( ಆ 


೨೧೬ 


ಬಸವರಾಜ ವಿಜಯಂ 


ಗುರುಮಾದಿರಾಜಪಾದಾಂ 
ಬುರುಹ ಗತಿಯೆಂದು ಸೇವಿಸುತೆ ಸಲೆ ನಿಜಮಂ 
ದಿರ ಕೃತ್ಯಕೇನುಮಂ ಭಾ 
ಸುರಮತಿ ಚಿಂತಿಸದೆ ಸಂತವಿರ್ದಂ ಭಕ್ತಂ 


ವ ! ಅಂತು ಪಲಕೆಲವರಂ ಬಾಳುತ್ತುಮಿರ್ದೊಂದುದಿನದಿರುಳೊಳಿರ್ದಿದ್ರಂತಿರಸು 
ಗಳೆವಿನಂ ತದ್ರಮಣಿಕಂಡು ಚರಪಾದೋದಕದಿಂ ತೊಳೆದೋರಸಿ ಸರ್ವಾಂಗದೊಳಸಿತೋದ್ಧೂಳನಂ 
ಗೆಯು ರುದ್ರಾಕೆಗಳಿನಲಂಕರಿಸುತ್ತುಮಾ ಕಳೇವರಮನೊಂದು ಕಂಭದೊಳ್ಳೆ ರ್ಮಿಸಿ ನೆರೆಪೊರೆಯವ 
ರಾರುಮಱಯದಂತದಂ ನಿಕ್ಷೇಪಿಸಲೆಂದು ಗೊಪೆಯು ನವಳಗುಳನಿತಳೆ ಖನನನಿರ್ಭರಧ್ವನಿಗೆ 
ಪಟ್ಟಿರ್ದ ತರುಣಂ ನಿದ್ರೆತಿಳಿದೆಳಗುಳುವಿರ್ಪ ಮಾತೆಯಿರವಂ ಕಂಡು ಕೌತುಕಂಬಟ್ಟು - 


ಎಲೆ ಜನನಿ ಲಿಂಗಪೂಜಾ 
ರ್ಥಲಸದಿಯನದೇಕೆ ನೀನಗಳ ಪೆ ಗ. 
ಲಲನಯ್ಯನ ಪೂಜೆಗೆ ಪೊಸ 
ಸಲಿಲಂಗೊಳಲೆಂದೊಅಂತೆಯಂ ನೆಗಳ ಪೆಯೋ 


ಅಯ್ಯನೇಕೆ ಚರಬ್ಬಂದದೋಲಗ 
ಕೊಯ್ಯನೆಂದಿನವೊಲಿಂದು ಪೋಗದೀ | 


ಕಲ್ಯಾಣದಲ್ಲಿ) ಶೋಭಿಸುತ್ತಿದ್ದನು. ೮. ಆ ಭಕ್ತನಾದ ಚಿಕ್ಕ ಮಾದಣ್ಣನು ಗುರು 
ವಾದ ಮಾದಿರಾಜನ ಪಾದಕಮಲವೇ ಗತಿಯೆಂದು ನಂಬಿ , ಸೇವೆ ಮಾಡುತ್ತ , ತನ್ನ 
ಮನೆತನದ ಕೆಲಸಗಳೇನೆಂಬುದನ್ನೂ ಮನಸ್ಸಿಗೆ ತಂದುಕೊಳ್ಳದೆ, ಪ್ರಕಾಶಮಾನವಾದ 
ಬುದ್ದಿಯುಳ್ಳ ಅವನು ಸಂತೋಷದಿಂದ ಇದ್ದನು. ವ! ಈರೀತಿ ಅನೇಕ ವರ್ಷಗಳ 
ವರೆಗೆ ಬಾಳುತ್ತಿದ್ದು ಒಂದು ದಿವಸ ರಾತ್ರಿ ಇದ್ದಕ್ಕಿದ್ದ ಹಾಗೆ ಪ್ರಾಣವು ಹೋಗಲಾಗಿ, 
ಆತನ ಹೆಂಡತಿಯು ಕಂಡು, ( ಆ ಹೆಣವನ್ನು ) ಜಂಗಮ ಪಾದೋದಕದಿಂದ ತೊಳೆದು 
ಒರೆಸಿ, ಸಮಸ್ತ ದೇಹಕ್ಕೂ ಭಸ್ಮವನ್ನು ಉದಳನಗೊಳಿಸಿ ( ಭಸ್ಮದಿಂದ ಆಚ್ಛಾದನ 
ಗೊಳಿಸಿ), ರುದ್ರಾಕ್ಷ ಮಾಲೆಗಳಿಂದ ಅಲಂಕಾರಗೊಳಿಸಿ , ಆ ಹೆಣವನ್ನು ಒಂದು ಕಂಬದ 
ಆಸರೆಗೆ ಕುಳ್ಳಿರಿಸಿ, ನೆರೆ ಹೊರೆಯವರಾರಿಗೂ ಗೊತ್ತಾಗದ ಹಾಗೆ ಅದನ್ನು ಹುಗಿಯ 
ಬೇಕೆಂದು , ಒಂದು ಕುಣಿಯನ್ನು ತೆಗೆಯುವುದಕ್ಕೋಸುಗ ತೊಡಗಿದಳು . ( ಆಗ) 
ಭೂಮಿಯ ಅಗೆತದ ವಿಶೇಷವಾದ ಸಪ್ಪಳಕ್ಕೆ ಮಲಗಿಕೊಂಡಿದ್ದ ಬಾಲಕನು ( ಮಗಳು ) 
ನಿದ್ದೆಯಿಂದ ಎಚ್ಚರಗೊಂಡು ನೆಲವನ್ನಗೆಯುತ್ತಿದ್ದ ತಾಯಿಯ ರೀತಿಯನ್ನು ಕಂಡು, 
ಆಶ್ವರಪಟ್ಟವನಾಗಿ - ೯ , ' ಎಲೈ ತಾಯಿಯೇ , ಲಿಂಗಪೂಜಾರ್ಥವಾಗಿರುವ ಈ 
ಶ್ರೇಷ್ಠ ಜಗುಲಿಯನ್ನೇಕೆನೀನುನೋಡುತ್ತಿದ್ದೀಯೆ ? ಅಪ್ಪನ ಲಿಂಗಪೂಜೆಗೆ ಬೇಗನೆ 
ಹೊಸನೀರನ್ನು ಪಡೆಯಬೇಕೆಂದು ಒಂದು ಒರತೆಯನ್ನು ತೆಗೆಯುತ್ತಿರುವೆಯೇನು ?'. 
೧೦ . “ ಅಯ್ಯನು ಜಂಗಮ ಸಮೂಹದ ಸಭೆಗೆ ಪ್ರತಿದಿನದಂತೆ ಈ ದಿವಸ ಬೇಗನೆ 


ದ್ವಾತ್ರಿಂಶಾಶ್ವಾಸಂ 


ರಯ್ಯಮಾದ ಮನೆಗಂಬದೊತ್ತಿನೋಳ್ 
ಸುಯ್ಯಡಂಗಿದವನಂತಿರಿರ್ದಪಂ. 


ಎಂದು ಮುಳಿಯು ನಿನ್ನೊಡ 
ನಿಂದು ಕರಂ ಮುಳಿದು ಸುಮ್ಮನಿರ್ದಪನಕುಂ 
ತಂದೆ ನಿಜದಿಂದೆ ಮುಳಿಸಿಂ 
ಗೋಂದಿದ ಕಾರಣವದಾವುದಪೆನಗೀಗಲ್ 


ಸಾಂಗನಿಜಶೀಲಮಂ ಸಿ 
ರ್ಕುಂಗೊಳಿಸಿದೆಯೋ ಗೃಹಕ್ಕೆ ಪದೆದೇಳಗೆ ನೀಂ . 
ಜಂಗಮತತಿ ಸಮಯೋಚಿತ 
ದಿಂಗಿತಪೂಜೆಯನೋಡರ್ಶದೇಂ ಪೋದೆಯೋ ಪೇಳ್ 


ಸಾರಣೆಯಲ್ಲಿ ಜಂತುತತಿ ನೋಂದುದೊ ಸೋದಿಸಿದಂಬುವಿಂದೆ ಸಂ 
ಪೂರಿತವಾದುದಿಲ್ಲವೊ ಕನತ್ಕಲಶಂ ಕಡೆಗೆಲ್ಲ ಸೂತ್ರವೇ 
ನೊರೆಯನಾಳು ದೋ ಪಳೆಯಗಂಧವನಿಟ್ಟೆಯೊ ಮಾಸಿ ಭಿನ್ನಮಾ 
ದೋರಣವಲ್ಲದಕ್ಷತೆಯನಿತ್ತೆಯೊ ಪಜ್ಜಳಿಪಂತೆ ನಿಯಂ 


ಬೆಳಗದೆ ಶಿವೋಪಕರಣಾ 
ವಳಿಯಂ ಸಾರ್ತಿದೆಯೊ ತೊಟ್ಟುಗಳೆದೋವದೆ ಪೂ 


ಹೋಗದೆ, ಈ ಮನೋಹರವಾದ ಮನೆಯ ಕಂಬಕ್ಕೆ ಏಕೆ ಉಸುರು ಹಿಂಗಿದವರ ಹಾಗೆ 
ಕುಳಿತುಬಿಟ್ಟಿದ್ದಾನೆ ?' ೧೧ . 'ಎಂದೂ ಕೋಪಗೊಳ್ಳದ (ತಂದೆಯು) ಈ ದಿವಸ 
ನಿನ್ನೊಡನೆ ಅಧಿಕವಾಗಿಕೋಪಗೊಂಡು ಸುಮ್ಮನಿದ್ದಾನೆಂದು ಕಾಣುತ್ತದೆ. ತಂದೆಯು 
ನಿಜವಾಗಿ ಕೋಪದಿಂದ ಕೂಡಿದ ಕಾರಣವೇನೆಂಬುದನ್ನು ಈಗ ನನಗೆ ಹೇಳು'. 
೧೨. ' ಯಥಾ ಸಾಂಗವಾದ ಅವನ ( ಆ ತಂದೆಯ ) ಆಚಾರವನ್ನು ಏನಾದರೂ 
ತೊಡಕುಗೊಳಿಸಿದೆಯೋ ( ತೊಂದರೆ ಗೊಳಿಸಿದೆಯೋ ), ಜಂಗಮ ಸಮೂಹವು 
ಪ್ರೀತಿಯಿಂದ ಮನೆಗೆ ಬಂದರೆ , ನೀನು ಅವರ ಕಾಲಕ್ಕೆ ಉಚಿತವೆನಿಸುವ ಲಿಂಗಪೂಜಾ 
ಕಾರವನ್ನು ಮಾಡಿಸದೆ ಹೋದೆಯೋ ' ೧೩ - ೧೪, ' ಸಾರಣೆ ಮಾಡುವಾಗ ಕ್ರಿಮಿಗಳ 
ಸಮೂಹವೇನಾದರೂ ನೊಂದುವೋ ? ಅಭಿಷೇಕಾರ್ಥವಾದ ನೀರಿನ ಕಲಶವು 
ಶೋಧಿಸಿ ಶುದ್ದ ಪಡಿಸಿದ ನೀರಿನಿಂದ ತುಂಬಿದುದಾಗಿರಲಿಲ್ಲವೋ ? ಮೇಲೆ ಕಟ್ಟಿದ 
ಅದರ ದಾರವೇನಾದರೂ ಓರೆಯಾಗಿ ? ಹಳೆಯದಾದ ಗಂಧವನ್ನು (ಪೂಜೆಗೆ) 
ಇಟ್ಟಿದ್ದೆಯೋ ? ಮಾಸಿಹೋದವೂ , ಗೊನೆ ಮುರಿದಂಥವೂ ಮನೋಹರವಲ್ಲ. 
ದಂಥವೂ ಆದ ಅಕ್ಷತೆಗಳನ್ನು ಕೊಟ್ಟಿದ್ದೆಯೋ ? ಪ್ರಜ್ವಲಿಸುವಹಾಗೆ ಪ್ರೀತಿಯಿಂದ 
ಬೆಳಗದೆ ಇರುವ ಶಿವಪೂಜಾಸಾಮಗ್ರಿಗಳ ಸಮೂಹವನ್ನು ಜೋಡಿಸಿದ್ದೆಯೋ ? 


೨೧೮ 


ಬಸವರಾಜ ವಿಜಯಂ 


ಗಳನರ್ಪಿಸಿದೆಯೊ ಪೊಸಗು 
ರ್ಗುಳರಸದಿಂದಗ್ನಿ ನಾಂದಿ ಪೊಗೆ ತರ್ಗದುದೋ 


ಸಾರಪ್ರಭೆ ವಸುಳ್ಳುದೊ ಪೇ 

ರಾಜನಮೋಜೆದಪ್ಪಿ ಮನವಿಯೋ ಪೇ 
ಟೊರಂತೆ ಗಡಣಿಸಿರ್ದುಪ 
ಹಾರಕ್ಕಿದಿರಿಟ್ಟ ಸೊಡರ ಕಳೆ ಕುಂದಿದುದೊ 
ಲಿಂಗಾರ್ಪಿತ ಶೇಷದೊಳಭ 
ವಂಗರ್ಪಿತವಾಗದುದನೆ ಬೆರಸಿದೆಯೋ ಮಹಾ 
ಲಿಂಗ ತ್ರಿವಿಧೋದಕಮರಿ 
ಪಿಂಗದೆ ನೀನೊಂದುಗೆಯ್ಯೋ ಮಂಪಿಂದಂ 
ಅಸಮಾಕ್ಷನಡಿಗಳಂ ಜಾ 
ನಿಸುವಾಗನ್ಮಾತನಾಡಿಸಿದೆಯೋ ನಿತಾಂತಂ 
ಬೆಸಕೆಯ್ಯೋಡಲಸಿದೆಯೊ ನೀ 
ನುಸುರಲ್ಲದೊಡಯ್ಯನಿಂತು ಮುನಿವನೆ ಜನನಿ 


ತಾಯೆ ಬಿಡು ನೆಲನನಗುಳ್ಳುದ 
ನೋಯಾರದೆ ನೀನುಮಾನುಮಿವನಂಫಿಲಸ 
ತೊಯರುಹಕೆಜಿಗೆ ತಿಳಿದಪ 
ನೀವಸರದಲ್ಲಿ ನೋಳ್ಕೊಡಿಂತಿದೆ ಕಜ್ಜಂ 
ಬಾರೆಂದು ಕರೆವುತುಂ ಕರ 
ನೀರಜದಿಂ ಜನನಿಯುಟ್ಟ ಚೇಲಾಂಚಲಮಂ 


ತೊಟ್ಟು ಕಳಚಿ ಹಳೆಯವಾದ ಹೂವುಗಳನ್ನು ಪ್ರೀತಿದಪ್ಪಿ ಅರ್ಪಿಸಿದ್ದೆಯೋ ? 
ಹೊಸದಾದ ಗುಗ್ಗುಳ ಹಾಕುವುದರಿಂದ ಬೆಂಕಿಯೆಲ್ಲ ಆರಿ ಆ ಗುಗ್ಗುಳದ ಹೊಗೆ ತಗ್ಗಿ . 
ಹೋಯಿತೋ ? ೧೫ - ೧೬ - ೧೭ . “ಕ್ರಮತಪ್ಪಿ ಇಟ್ಟ ನೀರಾಜನ ( ಮಂಗಳಾರತಿ) ದ 
ಶ್ರೇಷ್ಠವಾದ ಕಾಂತಿಯು ಮಂಕಾಗಿತ್ತೋ ? ಕ್ರಮವಾಗಿ ಜೋಡಿಸಿಟ್ಟ ಉಪಾಹಾರಕ್ಕೆ 
ಮನಸ್ಸು ಮಾಡಿದೆಯೋ ? ( ಮುಂಭಾಗದಲ್ಲಿ) ಮುಡಿಸಿಟ್ಟ ದೀಪಗಳು ಕಾಂತಿಗುಂದಿ 
ದ್ದ ವೋ ? ಶಿವಲಿಂಗಕ್ಕೆ ಅರ್ಪಿಸಲ್ಪಟ್ಟ ಪ್ರಸಾದದೊಡನೆ ಪರಮಾತ್ಮನಿಗೆ ಅರ್ಪಿಸಲಿಕ್ಕೆ 
ಯೋಗ್ಯವಲ್ಲದುದನ್ನೇನಾದರೂ ಬೆರೆಸಿದ್ದೆಯೋ ? ಮಹಾಲಿಂಗದ ತ್ರಿವಿಧದುದಕವಾದ 
ಗುರು ಲಿಂಗ ಜಂಗಮ ಪಾದೋದಕವನ್ನು ( ಬೇರೆಬೇರೆಯಾಗಿಡದೆ) ನೀನು ಮರೆತು 
ಒಂದುಗೂಡಿಸಿಬಿಟ್ಟೆಯೋ ? ಪರಮಾತ್ಮನ ಪಾದಧ್ಯಾನದ ಸಮಯದಲ್ಲಿ ಮಾತನಾಡಿಸಿ 
ಬಿಟ್ಟೆಯೋ ? ( ಏನನ್ನಾದರೂ ) ಅಪ್ಪಣೆ ಮಾಡಿದಾಗ ವಿಶೇಷ ಆಲಸ್ಯ ತೋರಿಸಿ 
ದೆಯೋ ? ಅಲ್ಲದಿದ್ದರೆ ತಂದೆಯು ಹೀಗೆಕೋಪಗೊಳ್ಳುವನೇ ಜನನೀ , ನೀನು ಹೇಳು'. 
೧೮ - ೨೦ . “ ಅಮ್ಮಾ ಈ ನೆಲವನ್ನಗೆಯುವುದನ್ನು ಬಿಡು ; ನಾನೂ ನೀನೂ ಚೆಂದವಾಗಿ 


ದ್ವಾತ್ರಿಂಶಾಶ್ವಾಸಂ 


ಭೀರುಮತಿ ಪಿಡಿದು ಸೆಳೆಯೆ ಕು 
ಮಾರಂ ನಡೆನೋಡಿ ಮಾತೆ ನಸುನಗುತಾಗಳ್ 


ಎಲೆ ಮಗನೆ ಕಲ್ಕ ನುಡಿಗಳ 
ನಲಸದೆ ಪಲವಂದದಿಂದ ನುಡಿವುದನುಳಿ1 ಕಾ 
ದಲನ ಮುಳಿಸಿಲ್ಲಿ ಕೂಪದ 
ಜಲದಿಂ ತಿಳಿದಪ್ಪುದದನಗುಳಪೆನಿಗಳ 


ಎಳೆಯನೆನಿಸಿರ್ದ ನಿನಗೀ 
ಮುಳಿಸಿನ ಮಾತೇಕೆ ಪೋಗಿ ಪವಡಿಸು ಮುಳಿಸಂ 
ತಿಳಿಸಿದಪೆನಿಯೊಅಂತೆಯ 
ಸಭಿಳಮನೊಸೆದಿತ್ತು ಮೆಲ್ಲನನುನಯದಿಂದಂ 


ವಃ ಎನೆ ನಿಜಜನನಿಗಸದಳವಾದ ಜನಕನ ಬಲ್ಕುಳಿಸೆನಗೆ ತಿಳಿಸಲೆಂತಾನುಮಳವಲ್ಲೆಂದು 
ಗುರು ಮಾದಿರಾಜನಿನಲ್ಲದಿಂತಿದು ತಿಳಿವಡದೆಂದು ನೆನೆದು ತರುಣನಾ ಪರ್ಬದ ವರ್ಬಿನೊಳೊರ್ವನೆ 


ಹೋಗಿ ಇವನ ಪಾದಕಮಲಗಳಲ್ಲಿ ನಮಸ್ಕಾರಮಾಡಿದರೆ (ಬಹುಶಃ) ಕೋಪವನ್ನು 
ಬಿಡಬಹುದು ; ವಿಚಾರಿಸಿ ನೋಡಿದರೆ ಈ ಅವಸರದಲ್ಲಿ ಇದೇ ಯೋಗ್ಯವಾದ ಕಾವ್ಯ 
ಬಾ ' ಎಂದು ಹೆದರಿದ ಆ ಕುಮಾರನು ತನ್ನ ಕರ ಕಮಲದಿಂದ ತಾಯಿಯುಟ್ಟ ಸೀರೆಯ 
ನಿರಿಗೆಗಳನ್ನು ಹಿಡಿದು ಎಳೆಯಲು ದಿಟ್ಟಿಸಿ ಮಗನ ಮುಖವನ್ನು ನೋಡಿದ ತಾಯಿಯು 
ಆಗ ನಸುನಗುತ್ತ , “ ಎಲೈ ಮಗನೇ ಕಲಿತ ಅಂದವಾದ ಅನೇಕ ನುಡಿಗಳನ್ನು ಅಲಸದೆ 
ಮಾತನಾಡುವುದನ್ನು ಬಿಡು. ಇಲ್ಲಿ ಬಾವಿಯನ್ನು ತೋಡಿ ಅದರನೀರಿನಿಂದ ನನ್ನ ಪತಿಯರಿ 
ಕೋಪವು ಇಳಿಯುವಂತೆ ಮಾಡುತ್ತೇನೆ. ಆದ್ದರಿಂದ ನೆಲವನ್ನು ಈಗ ಇಲ್ಲಿ ತೋಡು 
ತಿದ್ದೇನೆ.' ೨೧. ' ಎಳೆಯನಾದ ನಿನಗೆ ಈ ಕೋಪದ ಗೊಡವೆಯೇಕೆ ? ಹೋಗಿ 
ಮಲಗಿಕೋ . ಈ ಒರತೆಯ ನೀರನ್ನು ಪ್ರೀತಿಯಿಂದ (ನಿನ್ನ ತಂದೆಗೆ) ಕೊಟ್ಟು, ನಯ 
ವಾದ ಮಾತುಗಳನ್ನು ಮೆಲ್ಲನೆ ಮಾತನಾಡಿ ಸಿಟ್ಟನ್ನು ತಿಳಿಗೊಳಿಸುತ್ತೇನೆ.' ವ|| 
ಎಂದು ತಾಯಿಯು ಹೇಳಲು, ಆ ಕುಮಾರನು ನನ್ನ ತಾಯಿಗೆ ಅಸಮಾನವಾದ ರೀತಿ 
ಯಲ್ಲಿ ನನ್ನ ತಂದೆಗುಂಟಾದ ಅಧಿಕವಾದ ಕೋಪವನ್ನು ಸಮಾಧಾನ ಮಾಡುವುದು 
ಯಾವರೀತಿಯಿಂದಲೂ ಶಕ್ತಿಯಿಲ್ಲದವನಾಗಿದ್ದೇನೆ. ಗುರುವಾದ ಸಕಳೇಶ ಮಾದರಸ 
ನಲ್ಲದೆ ಇಂತುಂಟಾಗಿರುವಕೋಪವು ಇಳಿಯುವುದಿಲ್ಲವೆಂದು ಯೋಚಿಸಿ , ಆ ಕುಮಾರನು 
ದಟ್ಟವಾದ ಕತ್ತಲೆಯಲ್ಲಿ ಒಬ್ಬನೇ ತನ್ನ ಮನೆಯಬಾಗಿಲ ಕದವನ್ನು ಗಿರೆಂದು ತೆಗೆದು 
ಹೊರಟು ಬಂದು ಸಕಲೇಶಮಾದರಸರ ಮನೆಯನ್ನು ಪ್ರವೇಶಿಸಿದನು . ( ಅಲ್ಲಿ ಆ 


1 ಡಿ ( ದ) 


೨೨೦. 


ಬಸವರಾಜ ವಿಜಯಂ 


ನಿಜಗೃಹಕವಾಟಮಂಗಿನೆತೆಗೆದೇವ್ರಂದು ಸಕಲೇಶದೇವನರಮನೆಯಂ ಪೊಕ್ಕು ಸರಸಮಧುರತರ 
ವೀಣಾರಣಿತರಾಗರಸಸುಧಾಸಾಗರದೊಳೀಶ್ವರನನವಗಾಹಂಗೆಯ್ಯುತ್ತುವಿರ್ದಾ 


ಸಕಳೇಪ್ಪ ದಾನಿಯೆನಿಸುವ 
ಸಕಳೇಶ್ವರ ಮಾದಿರಾಜನಂ ಕಂಡೊಲವಿಂ 
ಸುಕುಮಾರ ಮಾನಸಾಂಬುಜ 
ಸುಕುಮಾರ ಪಾದಪದಕವನತನಾದಂ 


ವ|| ಅಂತೆಅಗಿ ಕರಾಂಬುಜಂಗಳಂ ಮುಗಿದುಮ್ಮಳಿಸುತಿಂತೆಂದಂ 


ಅವಧರಿಸಯ್ಯ ಬಿನ್ನಪಮನೆಮ್ಮಯ ತಂದೆ ನಿಮಿತ್ತವಿಲ್ಲದಿಂ 
ದವಿರಳವಾದ ಪೆರ್ಮುಳಿಸನಾಳು ವಿಭೂತಿಯನೆಮ್ಮೆ ಪೂಸಿ ತ 
ನೃವಯವದಲ್ಲಿ ನಿಮ್ಮಡಿಗಳಿತ್ತ ನವಾ೦ಬರಮಂ ಮುಸುಂಕಿ ಕೋರಿ 
ಡವಿಚಲಿತಾಂಗನಾಗಿರುತುಮಿರ್ದಪನೊಯ್ಯನೆ ನಿರ್ಮಿ ಕಂಭಮಂ 


ನುಡಿಯಂ ನೋಡಂ ಮಿಸುಕಂ 
ಕಡುಮುಳಿಸಂ ತಾಳು ಮೂರ್ತಿಗೊಂಡಿರ್ದಪನಾ 
ಮೃಡಪೂಜೆಯ ವೇದಿಕೆಯಂ 
ಬಿಡದಗುಳ ಪಳೆನ್ನ ಜನನಿಯೊರ್ವಳೆ ಗೃಹದೊರ್ಲ 


೨೪ 


ಮಾದರಸರು) ರಸವತ್ತಾದ ಧ್ವನಿಯನ್ನುಂಟುಮಾಡುವ ಅತ್ಯಂತ ಮನೋಹರವಾದ 
ವೀಣಾಧ್ವನಿಯ ರಾಗದಿಂದುಂಟಾದ ಸಂಗೀತ ರಸವೆಂಬ ಕ್ಷೀರಸಮುದ್ರದಲ್ಲಿ ಈಶ್ವರ 
ನನ್ನು ಮುಳುಗಿಸುತ್ತಲಿದ್ದನು. ೨೨. ಸಕಲ ಇಷ್ಟಾರ್ಥಗಳನ್ನುಂಟುಮಾಡುವ ದಾನಿ 
ಯೆಂದೆನಿಸುವ ಸಕಳೇಶ್ವರ ಮಾದಿರಾಜನನ್ನು ಕಂಡು, ಪಾದಪದ್ಮಗಳಿಗೆಕೋಮಲವಾದ 
ಮನಸ್ಸೆಂಬ ಕಮಲದಿಂದ ಕೂಡಿದ ಚೆಲುವಾದ ಅಂಗವುಳ್ಳ ಬಾಲಕನು ಪ್ರೀತಿಯಿಂದ 
ನಮಸ್ಕಾರ ಮಾಡಿದನು . ವ!! ಈ ರೀತಿ ನಮಸ್ಕಾರಮಾಡಿ , ಕರಕಮಲಗಳನ್ನು 
ಮುಗಿದು , ದುಃಖದಿಂದ ಹೀಗೆಂದನು : ೨೩ . 'ಅಯ್ಯಾ , ನನ್ನ ಬಿನ್ನಹಗಳನ್ನು ಕೇಳು : 
ನನ್ನ ತಂದೆಯು ಈ ದಿನ ಯಾವ ಕಾರಣವೂ ಇಲ್ಲದೆ ತೆರಪಿಲ್ಲದ ತೀವ್ರಕೋಪವನ್ನು 
ಹೊಂದಿದ್ದಾನೆ. ಮೈಗೆಲ್ಲ ಚೆನ್ನಾಗಿ ವಿಭೂತಿಯನ್ನು ಧರಿಸಿಕೊಂಡಿದ್ದಾನೆ. ನೀವುಕೊಟ್ಟ 
ನೂತನ ವಸ್ತ್ರವನ್ನು ಮೈಮೇಲೆ ಹೊದ್ದು ಮುಸುಕು ಹಾಕಿಕೊಂಡಿದ್ದಾನೆ. ಅಲುಗಾಡದ 
ಹಾಗೆ ಮೆಲ್ಲಗೆ ಕಂಬಕ್ಕೆ ಆತುಕೊಂಡು ಕುಳಿತುಬಿಟ್ಟಿದ್ದಾನೆ.' ೨೪, ಮಾತನಾಡುತ್ತಿಲ್ಲ, 
ನೋಡುತ್ತಿಲ್ಲ ; ಮಿಸುಗಾಡುತ್ತಿಲ್ಲ ; ಅತ್ಯಧಿಕ ಕೋಪವನ್ನು ಹೊಂದಿ ಕುಳಿತುಕೊಂಡು 
ಬಿಟ್ಟಿದ್ದಾನೆ. ಮನೆಯಲ್ಲಿ ಶಿವಪೂಜೆಯ ಗದ್ದುಗೆಯನ್ನು ನನ್ನ ತಾಯಿಯೊಬ್ಬಳೇ 


1 ತಿ( ಚ) 


೨೨೧ 


ದ್ವಾತ್ರಿಂಶಾಶ್ವಾಸಂ 


ಜನಕನಡಿಗೆಗಿ ನಯದಿಂ 
ಮುನಿಸಂ ಕಳೆಯೆಂದೊಡಗುಳೋ ಅಂತೆಯು ಜಲವಿ 
ತನುನಯದೆ ತಿಳಿಪಿದಪೆನೆಲೆ 
ತನುಭವ ನೀಂ ಪೋಗು ಪವಡಿಸೆಂದಸವಸದಿಂ 


ಪಿಡಿದ ಸೆಲಿಂಗಂ ಕರದಿಂ 
ಬಿಡಿಸಿಕೊಳುತ್ತೆನ್ನ ಮಾತೆ ತೊಲಗೆಂದೆನ್ನಂ 
ಜಡಿದೊಡಿದನೆಲ್ಲಮಂ ನಿ 
ಮೃಡಿಗರಿಪಲ್ಪಂದೆನಯ್ಯ ದೇಶಿಕತಿಲಕಾ 


ಕ 


ಇನಕರದಿಂ ಮರ್ಬಳಿವಂ 
ತೆ ನಿತಾಂತಂ ನಿಮ್ಮ ಪದದ ಸಂದರ್ಶನದಿಂ 
ಜನಕನ ಮುಳಿಗಳಿದಪುದೆ ? 
ಯ್ಯನೆ ಬಿಜಯಂಗೆಯು ದೇವ ಪೂರೆಯಲ್ವೇಳ್ಳುಂ 


ಎಂದುಂ ಮುಳಿಸಿಲ್ಲಮ್ಮ 
ತಂದೆಗೆ ಮುಳಿದಿರ್ಪನೀಗಳೇಕೆದಿಯು 
ಮುಂದೆಲಗಿ ನುಡಿಯಿಸಿದೊಡೇ 
ನೆಂದು ತಾಂ ನುಡಿಯನೆನ್ನೊಳೇವೇಳಪೆನೋ 


ತಪ್ಪದೆ ಅಗೆಯುತ್ತಿದ್ದಾಳೆ.' ೨೫ . (ತಾಯಿಗೆ ನಾನು) ತಂದೆಯ ಪಾದಗಳಿಗೆ 
ನಮಸ್ಕಾರಮಾಡಿ ವಿನಯದೋರಿ ಸಿಟ್ಟನ್ನು ಕಳೆಯೆಂದು ಹೇಳಿದರೆ ಅವಳು - ಮಗನೇ 
ನೀನು ಹೋಗಿ ಮಲಗಿಕೋ . ನಾನು ಒರತೆಯನ್ನು ತೋಡಿ, ( ಅದರಲ್ಲಿ ಬಂದ) ನೀರನ್ನು 
ಕೊಟ್ಟು ಪ್ರೀತಿಯಿಂದ ( ನಿನ್ನ ತಂದೆಯ ) ಸಿಟ್ಟನ್ನು ಕಳೆಯುತ್ತೇನೆಂದು ಆತುರದಿಂದ. 
ತೋಡುತ್ತಿದ್ದಾಳೆ.' ೨೬. ಹೇ ದೇಶಿಕ ಶ್ರೇಷ್ಟನೇ , (ನಾನು) ಹಿಡಿದ ನನ್ನ ತಾಯಿಯ 
ಸೆರಗನ್ನು ಕೈಯಿಂದ ಬಿಡಿಸಿಕೊಳ್ಳುತ್ತ ಅವಳು ( ಆಚೆ) ತೊಲಗು ಎಂದು ಗದರಿಸಿದಳು . 
ಇದನ್ನೆಲ್ಲ ನಾನು ನಿಮ್ಮ ಪಾದಗಳಲ್ಲಿ ಬಿನ್ನವಿಸಿಕೊಳ್ಳಲು ಅಯಾ ಬಂದಿದ್ದೇನೆ.' 
೨೭. 'ದೇವ, ಸೂರನ ಕಿರಣಗಳಿಂದ ಕತ್ತಲೆಯು ಪೂರ್ಣವಾಗಿ ನಾಶವಾಗುವ ಹಾಗೆ, 
ನಿಮ್ಮ ಪಾದದ ಸಂದರ್ಶನದಿಂದ (ನನ್ನ ) ತಂದೆಯ ಕೋಪವೆಲ್ಲ ಒಮ್ಮೆಲೇ ನಾಶ 
ವಾಗುವುದೆಂದು ಇಲ್ಲಿಗೆ ಬಂದೆನು. (ನೀವು ಅಲ್ಲಿಗೆ ದಯಮಾಡಿಸಿ ರಕ್ಷಿಸಬೇಕು.' 
೨೮. ' ನನ್ನ ತಂದೆಗೆ ಎಂದೂ ಕೋಪವಿರಲಿಲ್ಲ. ಈಗೇಕೆ ಕೋಪಗೊಂಡಿರುವ 
ನೆಂಬುದನ್ನು ತಿಳಿಯೆನು. ಅವನ ಮುಂದೆ ನಮಸ್ಕರಿಸಿ, ಮಾತನಾಡಿಸಿದರೂ ನನ್ನೊಡನೆ 
ಏನೊಂದನ್ನೂ ಅವನು ಮಾತನಾಡುತ್ತಿಲ್ಲ. ( ಅದನ್ನು ಏನೆಂದು ಹೇಳುವೆನೋ ! 


೨೨೨ 


ಬಸವರಾಜ ವಿಜಯಂ 


ಜನಕಂ ಪ್ರಣಯದಿನೆನ್ನಯ 
ಜನನಿಯೊಳೆ ಪೊದಳು ಮುನಿವೊಡಂ ಮುನಿಗೆವು ' ಎ 
ಇನಿತುಂ ತಪ್ಪಿಲ್ಲದೆ ಸು 
ಮ್ಮನೆ ತಾನೆನ್ನೊಡನೆ ಮುನಿದನಿದು ಚಿತ್ರತರಂ 


೨೯ 


ಅರಿದರಿದಾತನ ದೇಹದ 
ಪರಿಯೆನ್ನೋಳೇವ ಪೇಳ್ಕೊಡಸದಳವಖಿಳೊ 
ರ್ವರೆಯೊಳಿದು ಪೊಸತು ನಿಮ್ಮಯ 
ಚರಣಾಬ್ದಮೆ ಬಲ್ಲುದದನದೇವಣ್ಣಿಪೆನೋ 


ಅಳವಿಯೊಳೆನ್ನ ನೀಕ್ಷಿಪುದುಮಾಗಳೆ ಪೊಂಪುಳಿದಾಳೆ ಮೆಯ್ಯೋದ| 
ಲ್ಲಿಳಿಯೆ ಸುಖಾಶ್ರು ಬಾರೆಲೆ ತನಭವ ಬಾರೆಲೆ ತಂದೆ ಬಾರ ಮಂ 
ಜುಳಗುಣ ಬಾಲಲಿಂಗವಿಭು ಬಾರೆನ: ತುಂ ಬಿಗಿಯಪ್ಪಿಕೊಂಡು ಕೊ 
ಮಳಭುಜದಿಂದ ಮೆಯ ಡಪಿ ಮುದ್ದಿಸಿ ನೋಡಿ ಮನೋನುರಾಗದಿಂ 


6 


ತೆಗೆದುಂಗದೊಳಿಟ್ಟು ಚಂಡಿಕೆಯನೆಳ್ಳಿಂ ಕಟ್ಟಿ ಸಂಪ್ರೀತಿ ಕೆ . 
ಯ್ಕೆಗೆಪೂಮಾಲೆಯ ಸುತ್ತಿ ಭಾಳತಳದೊಳ್ಳಸ್ಮತ್ರಿಪುಂಡ್ರಾಂಶವುಂ 


( ಹೇಳಲು ಗೊತ್ತಾಗುತ್ತಿಲ್ಲ ಎಂದು ಭಾವ)' ೨೯ , ' ನನ್ನ ತಂದೆಯು ವಿಶ್ವಾಸದಿಂದ 
ನಮ್ಮಮ್ಮನೊಡನೆ ಹೆಚ್ಚಾಗಿ ಕೋಪ ಮಾಡಿದರೂ ಮಾಡಿಕೊಳ್ಳಲಿ ! ಸ್ವಲ್ಪವೂ 
ತಪ್ಪಿಲ್ಲದೆ ಸುಮ್ಮನೆ ಅವನು ನನ್ನೊಡನೆ ಕೋಪಗೊಂಡನು . ಇದು ( ನನಗೆ) ವಿಚಿತ್ರ 
ವೆನಿಸಿದೆ.' ೩೦ . 'ದೇವ, ನನ್ನ ಮೇಲೆ ನನ್ನ ತಂದೆಯ ಸ್ನೇಹದ ರೀತಿಯು ಅಸಾಧ್ಯ ! 
ಅಸಾಧ್ಯ ! ಹೇಳುವುದಕ್ಕೆ ಅಸಾಧ್ಯವಾದದ್ದು . ( ಅವನು ನನ್ನಲ್ಲಿ ತೋರಿಸುತ್ತಿದ್ದ 
ಪ್ರೀತಿ) ಅಖಿಳ ಭೂಮಂಡಲದಲ್ಲಿಯೇ ಹೊಸದು . ಅದು ನಿಮ್ಮ ಪಾದಕಮಲಕ್ಕೇ 
ಗೊತ್ತು ; ಅದನ್ನು ಏನೆಂದು ವರ್ಣಿಸುವೆನೋ ! ೩೧ - ೩೨. ವಿಶ್ವಾಸದಿಂದ 
( ಅಳವಿಯೊಳ) ನನ್ನನ್ನು ನೋಡುವನು . ಆ ಕ್ಷಣವೇ ಮೈ ರೋಮಾಂಚನಗೊಳ್ಳು 
ವನು ; ಹೊರಹೊಮ್ಮಿ ಕಣ್ಣೀರುಗಳು ( ಆನಂದಬಾಷ್ಪಗಳು) ಇಳಿಯುತ್ತಿರಲು , ಬಾರೆಲೆ 
ಮಗನೇ , ಬಾರೆಲೆ ನನ್ನ ತಂದೆಯೇ , ಬಾರ ಮನೋಹರವಾದ ಗುಣದ ಬಾಲಲಿಂಗ 
ವಿಭುವೇ , ಬಾರಪ್ಪಾ ! ಎನ್ನುತ್ತ ಬಿಗಿಯಾಗಿ ಅಪ್ಪಿಕೊಂಡು, ಕೋಮಲವಾದ ತನ್ನ 
ಭುಜಗಳಿಂದ ಮೈದಡವಿ, ಮುದ್ದು ಮಾಡಿ ನೋಡಿ, ಮನಃಸಂಪ್ರೀತಿಯಿಂದ ಎಳೆದು 
ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು, ನನ್ನ ಚಂಡಿಕೆಯನ್ನು ಚೆನ್ನಾಗಿ ಕಟ್ಟುವನು . 
ಮೇರೆದಪ್ಪಿದ ವಿಶೇಷ ಪ್ರೀತಿಯಿಂದ ಹೂಮಾಲೆಯನ್ನು ಆ ಶಿಖೆಗೆ ಕಟ್ಟುವನು . 
ಹಣೆಯ ಮೇಲೆ ಭಸ್ಮದಮೂರು ಬೆರಳಿನ ಚಿಹ್ನೆಯನ್ನು ಅಳವಡಿಸುವನು . ಎರಡೂ 


1 ಯಿಗೆ( ದ) 2 ವಜ) 


ದ್ವಾತ್ರಿಂಶಾಶ್ವಾಸಂ 


ನೆಗಳ ಕಿದ್ವಯಕೆಚ್ಚು ಕಜ್ಜಳವನೆ ಕರ್ಣದೊಳೂ ದೊಡಂ 
ಬೆಗಳಂ ಸಾರ್ಚಿ ನಿರೀಕ್ಷಿಸುತ್ತೆ ನಲಿವಂ ಮುಂಡಾಡುವಂ ಮುದ್ದಿಸಂ 
ಕೊನೆವರಲಿಂದಿಯನೆ 
ಯ್ಯನೆ ಜಕ್ಕುಲಿಸುತ್ತೆ ನಗಿಪನಂಗನೆ ನೋಡೆಂ 
ದೆನುತುಂ ಜರ್ಬುತೆ ಪುರ್ಬಿ೦ 
ದಿನಿಯಳ ಅಪುತ್ತೆ ಬಿನದಿಪಂ ನಸುನಗುತುಂ 


ಅಡಿಗಡಿಗಪ್ಪಿಕೋಳ್ಳನನುರಾಗದಿನೋದಿಪನೀಶಮಂತ್ರಮಂ 
ಮೃಡ ಶಿವ ಶಂಭು ಶಂಕರ ಹರಾಭವ ಭರ್ಗ ಭವಾದಿನಾಮಮಂ 
ನುಡಿ ನುಡಿಯೆಂದು ತಾಂ ಕಲಿಷನಾಲಿಪನೊಳೊಸಲೊಡ್ಡಿ ಜೈ ಗುಡು 
ಪ್ರೊಡನೊಡನುರ್ಬಿ ಮೇಣ್ಣಿಡಿದು ಗಲ್ಲಮನೊಲ್ಲಲುಗುತ್ತೆ ರಾಗಿಪಂ 
ವ|| ಮಂ 

ಬಸವನ ಬಂಟನ ಸುತನೆ ಕಿನ್ನರದೇವನ ಕೂರ್ಪ ಲೆಂಕನೆ 
ವಸುಟಿಯ ಚೌಡರಾಜನ ಹಲಾಯುಧನಾಳೊ ತೆಲುಂಗ ಬೊಮ್ಮನಾ 
ಲೈಸದ ಬೆಡಂಗನೋ ಮಸಣಿದೇವನ ದಾಸನೆ ದಾಸಿಮಯ್ಯನೆ 
ಲೈಸಕದ ನೃತ್ಯನೋ ದಸರಿದೇವನ ಚಾರನೋ ಮಾತಿದೇವನಾ 
ಪಳೆಯನೊ ಸೇದಿರಾಜನಸಿಯಂ ಪಿಡಿವಾತನೆ ಪಂಡಿತಾರ್ಯನು 
ಜ್ವಳಪದಪದ್ಯಸೇವಕನೋ ವೇವರಸಾರ್ಯರ ಶಿಷ್ಯನೋ ವಿಶೃಂ 
ಖಳಮತಿ ಬಂಕನಂಕದವನೋ ಸಿರಿಯಾಳ್ವನ ಸೋನುವಿಂಗೆ ನ 
ಲೈಳೆಯನೊ ಸೌಂದರಾಧಿಪನ ದೂತನೊ ಚನ್ನಯನಾತ್ಮಜಾತನೋ 


೩೬ 


ಕಣ್ಣುಗಳಿಗೆ ಕಾಡಿಗೆಯನ್ನು ಬಳಿಯುವನು. ಕಿವಿಗಳಲ್ಲಿ ಹೂವಿನ ಗೊಂಡೆಗಳನ್ನು 
ಅಳವಡಿಸುವನು. ನೋಡಿನಲಿದಾಡುವನು , ಮೈಮೇಲೆಕೈಯಾಡಿಸಿ ಮುದ್ದಿಸುವನು . 
೩೩ - ೩೪, ಬೆರಳಿನ ತುದಿಯಿಂದ ಪಕ್ಕೆಗಳಲ್ಲಿ ಮೆಲ್ಲನೆ ಚಕ್ಕಳುಗುಳಿಯಾಡಿಸಿ , ನಗಿಸು 
ವನು. “ ಅಂಗನೆಯೇ , ನೋಡು' ಎಂದು ಹುಬ್ಬಿನ ಸನ್ನೆಯಿಂದ ತನ್ನ ಇನಿಯಳಿಗೆ 
(ನಮ್ಮ ಅಮ್ಮನಿಗೆ) ಸೂಚಿಸುತ್ತ , ವಿನೋದಗೊಳಿಸುವನು ; ನಸುನಗುತ್ತ ಕ್ಷಣಕ್ಷಣಕ್ಕೂ 
ಅಪ್ಪಿಕೊಳ್ಳುವನು. ಈಶ್ವರ ಸಂಬಂಧದ ( ನಮಃಶಿವಾಯ ) ಮಂತ್ರವನ್ನು ವಾತ್ಸಲ್ಯ 
ದಿಂದ ಹೇಳಿಕೊಡುವನು . ಮೃಡ, ಶಿವ, ಶಂಭು , ಶಂಕರ , ಹರ, ಅಭವ, ಭರ್ಗ , ಭವ 
ಇತ್ಯಾದಿ ಶಿವನಾಮವನ್ನು ಹೇಳುಹೇಳೆಂದು ತಾನೇ ಕಲಿಸಿಕೊಡುವನು . ನಾನು ನುಡಿದು 
ದನ್ನು ಕೇಳುವನು . ತನ್ನ ನುಣ್ಣನೆಯ ಹಣೆಯನ್ನು ಮುಂದಕ್ಕೆ ಚಾಚಿ, ಜೈ ಜೈಯೆಂದು 
ಜೈಗುಡುತ್ತ ಆಕೂಡಲೆ ಉತ್ಸಾಹಗೊಂಡು, ಗಲ್ಲವನ್ನು ಹಿಡಿದು ಅಲುಗಾಡಿಸುತ್ತ , 
ಅನುರಾಗ ತೋರಿಸುವನು. ವೆ!! ಮತ್ತು ೩೫ - ೩೯ . ( ಅಪ್ಪಾ ! ನೀನು) ಬಸವಣ್ಣನ 
ಬಂಟನೆ ? ಕಿನ್ನರಯ್ಯನ ಮಗನೋ ? ಮುಸುಟಿಯ ಚೌಡರಾಯನ ಪ್ರೀತಿಯ 
ನೃತ್ಯನೋ ? ಹಲಾಯುಧನ ಆಳೋ ? ತೆಲುಂಗು ಜೊಮ್ಮಯ್ಯನ ಅಪ್ಪಣೆಯ 


೨೨೪ 


ಬಸವರಾಜ ವಿಜಯ 


ಚೇರಮನಶ್ವರಕ್ಷಕನೋ ಗೊಲ್ಲಳನೊಳು ಅಗಾವನೋ ಬಹಿ 
ರ್ದಾರಮನೊಲ್ಲು ಕಾವ ಚರನೆ ಗಣನಾಥನ ಬಂಡಿ' ಕಾಳಿನ 
ಬೀರದ ಬಿಬ್ಬಿ ಬಾಚಯನ ಹೊನ್ನಯನಗ್ಗದ ಕಂಬಿಕಾನೋ 
ಮಾರಯನಂಗಣಕ್ಕೆ ಚಳೆಯಂಗುಡುವಾತನೂ ಚೋಳರಾಜನಾ 


ಪಡಿಯಅನೊ ಪಗಲೆಣೆಯರಾಳತಿಗೆನೆ ಕಕ್ಕಯಂಗಿವಂ 
ಪಡಿಗವನಾಂಪನೋ ಮಳಯರಾಜನ ಸತ್ತಿಗೆದಾಳ್ಯ ಬೆಡಂ 
ಗಿಡಿದಿರಿವತ್ರನರ್ಭಕನೊ ಚನ್ನ ವೃಷಾಂಕನ ಸುಪ್ರಸಾದಿಯೋ . 
ನಿಡುಗುಡಿಮಾರನಂಗಣರಜಂದೆಗೆವಾತನೆ ಸಿದ್ಧರಾಮನಾ | 


೩೮ 


ಮೇರೆಗೆ ನಡೆಯುವ ವಿಲಾಸವುಳ್ಳವನೋ ? ಮಸಣಿದೇವನ ದಾಸನೋ ? ಜೇಡರ 
ದಾಸಿಮಯ್ಯನ ಒಳ್ಳೆಯ ಆಜ್ಞಾಧಾರಕನಾದ ಆಟೋ ? ದಸರಿದೇವನ ಚಾಕರಿ 
ಮಾಡುವವನೋ ? ಆ ಮಾಚಿದೇವನ ಹಳಬನೋ ( ಹೆಳವನೋ ) ಸೇದಿರಾಜನ 
ಖಡ್ಗವನ್ನು ಹಿಡಿಯುವವನೋ ? ಪಂಡಿತಾರಾಧ್ಯನ ಉಜ್ವಲವಾದ ಪಾದಕಮಲಗಳ 
ಸೇವಕನೋ ? ವೇಮನಾರಾಧ್ಯರ ಶಿಷ್ಯನೋ ? ಸ್ವತಂತ್ರ ಮತಿಯುಳ್ಳ ಬಂಕಯ್ಯನ 
ಬಿರುದನ್ನು ಹೊಗಳುವವನೋ ? ಶಿರಿಯಾಳಸೆಟ್ಟಿಯ ಮಗನ ಪ್ರೀತಿಯ ಸ್ನೇಹಿತನೋ ? 
ಸುಂದರ ನಂಬಿಯಣ್ಣನ ದೂತನೋ ? ಮಾದಾರ ಚನ್ನಯ್ಯನ ಔರಸಪುತ್ರನೋ ? 
ಚೇರಮರಾಯನ ಕುದುರೆ ಕಾಯುವವನೋ ? ಗೊಲ್ಲಾಳಯ್ಯನೊಡನೆ ಪ್ರೀತಿಯಿಂದ 
ಹಸುವನ್ನು ಕಾಯುವವನೋ ? ಗಣನಾಥನ ಹೊರಬಾಗಿಲನ್ನು ಪ್ರೀತಿಯಿಂದ ಕಾಯುವ 
ನೃತ್ಯನೋ ? ವೀರವೃತ್ತಿಯ ಬಿಬ್ಬಿ ಬಾಚಯ್ಯನ ಬಂಡಿಯನ್ನು ಹೊಡೆಯುವವನೋ ? 
ಹೊನ್ನಯ್ಯನ ಶ್ರೇಷ್ಠವಾದ ಕಂಬಿ ( ಆಡ್ಡೆ ) ಯನ್ನು ಹೊರುವವನೋ ? ಮಾರಯ್ಯನ 
ಅಂಗಳಕ್ಕೆ ನೀರನ್ನು ಚಿಮುಕಿಸುವವನೋ ? ಕರಿಕಾಲ ಚೋಳಮಹಾರಾಜನ ಬಾಗಿಲು 
ಕಾಯುವವ ( ಪ್ರತೀಹಾರಿ) ನೋ ? ಪಗಲೋಣೆಯರ ಅಪ್ಪಣೆಯನ್ನು ಪರಿಪಾಲಿಸು 
ವವನೋ ? ಕಕ್ಕಯ್ಯನಿಗೆ ಇವನು ಪೀಕದಾನಿ ( ತಾಂಬೂಲವನ್ನು ಉಗುಳುವ ಪಾತ್ರೆ ) 
ಯನ್ನು ಹಿಡಿಯುವವನೋ ? ಮಲಯರಾಜನ ಛತ್ರಿಯನ್ನು ಹಿಡಿಯುವವನೋ ? 
ಬೆಡಗಿನವನಾದ ಇರಿವತ್ರನ ಶಿಶುವೋ ? ಚೆನ್ನಬಸವೇಶ್ವರನ ಶ್ರೇಷ್ಠ ಪ್ರಸಾದಿಯೋ ? 
ನಿಡುಗುಡಿ ಮಾರಯ್ಯನ ಅಂಗಳದ ಧೂಳನ್ನು ಗುಡಿಸುವಾತನೋ ? ಸಿದ್ದರಾಮೇಶ್ವರ 
ನನ್ನು ಸೇವಿಸುವ ಆ ಗುಡ್ಡನೋ ? ಸುರಗಿಯ ಚೌಡಯ್ಯನ ನೃತ್ಯನೋ ? ಖ್ಯಾತಿವೆತ್ತ 


1 ದಿಂಜ, ದ) . 

+ ಹಳಬ ಅಥವಾ ಹೆಳವ ( ಹೆಳ೨) ಎಂಬುದೊಂದು ಜನಾಂಗ. ಇವರು ಕೆಲವು ಮನೆತನಗಳ 
ಹಿಂದಿನ ಚರಿತ್ರೆಯನ್ನೆಲ್ಲ ಸಂಗ್ರಹಿಸಿಕೊಳ್ಳುತ್ತ ಬಂದು ಮುಂದಿನ ಸಂತತಿಯವರಿಗೆ ಆಗಾಗ ಬಂದು 
ಹೊಗಳಿ ಹೇಳುತ್ತಾರೆ. ಇಲ್ಲಿ ' ಪಳೆಯ ' ಎಂದು ಇವರಿಗೇ ಹೇಳಿರಬಹುದೆಂದು ತೋರುತ್ತದೆ. ಈ 


ದ್ವಾತ್ರಿಂಶಾಶ್ವಾಸಂ 

ಸೇವಿಪ ಗುಡ್ಡನೋ ಸುರಗಿ ಚೌಂಡನ ಕಿಂಕರನೊ ಪೊದಳ ಕೆಂ 
ಬಾವಿಯ ಭೋಗನಾಗರದ ಸಿಂಬಕನೋ ಕಲಿಕಾವನಂಘ್ರರ 
ಕಾವಹನಕ್ರಿಯಾತನೆ ಮಾದರಸಾರ್ಯರ ಮೊಮ್ಮನೋ ಮಹಾ 
ದೇವಿಯ ಚಿಕ್ಕಮಾದಣನ ಕಂದನೊ ನೀನೆನುತೆನ್ನನಳ್ಳಂ 
ಕರೆಕರೆದು ಲಲ್ಲೆಗೆಯಾ 
ದರಿಸುತೆ ಪೇರುರದೊಳಪ್ಪುವ ಸಡಗರಿಸು 
ಕರತಳತಾಳಮನೊತ್ತುತೆ 
ಪಿರಿದುತೃವದಿಂದೆ ಕುಣಿಯಿಪಂ ಪಿತನೆನ್ನಂ 
ಪೆಗಲೇರಿಸಿಕೊಂಡೆನ್ನಂ 
ವಿಗೆ ನಿಮೋಲಗಕೆ ಬರ್ಪನತಿ ಸಂಭ್ರಮದಿಂ 
ದಗಲದನುದಿನಮುಮಿಂತಿಂ 
ತಗಣಿತ ಸಂಪ್ರೀತಿವೆತ್ತು ಮನ್ನಿಪನೆನ್ನಂ 
ಇಂದೆನ್ನೊಳುನಿದುಸುರಂ 
ತಂದೆ ಮಹಾಮಹಿಮ ನೀಮೆ ಬಲ್ಲಿರಿದ ಮೇ 
ಹೊಂದುಂ ತನ್ನೊಳ್ಳಲೆ | 
ಸಂದಿಸದಾನಾಡೆನನ್ಯ ಶಿಶುಗಳೆಂದು 
ಶರಣರಡಿಗಂಡು ವಂದಿಸ 
ದಿರೆನಭವಾನರ್ಪಿತಕ್ಕೆ ಬಾಯ್ದೆ ಜತೆಯಂ ಶಂ 
ಕರಪೂಜೆಗೆಟ್ಟ ಸಮಯದೆ 

ಕರೆಯಂ ಕಂಡುದನೆ ಬಯಸಿ ಬೇಡೆನಜಸ್ತ೦ 
ಕೆಂಭಾವಿ ಭೋಗಣ್ಣನ ಪ್ರೀತಿಯ ಆಳೊ ? ಕಲಿ ಕಾಮದೇವನ ( ಪಾದದ) ಕೆರಗಳನ್ನು 
ಹೊರುವ ಕಾವ್ಯದಲ್ಲಿ ನಿಯಮಿತನಾದವನೋ ? ಮಾದರಸಾರನ ಮೊಮ್ಮಗನೋ ? 
ಮಹಾದೇವಿಯ ( ಚಿಕ್ಕಮಾದಣ್ಣನ ಹೆಂಡತಿ) ಚಿಕ್ಕಮಾದಣ್ಣನ ಮಗನೋ ಎನ್ನುತ್ತ 
ನನ್ನನ್ನು ಪ್ರೀತಿಯಿಂದ - ೪೦. ಕರೆಕರೆದು ಲಲ್ಲೆಮಾಡಿ ( ಮುದ್ದುಮಾಡಿ), ಆದರ 
ತೋರಿಸುತ್ತ ಅಗಲವಾದ ಎದೆಯಿಂದ ಅಪ್ಪಿಕೊಳ್ಳುವನು ; ಸಂಭ್ರಮಗೊಳ್ಳುವನು ; 
ಕೈ ಚಪ್ಪಾಳೆಯ ತಾಳಗಳನ್ನು ಕುಟ್ಟುತ್ವ ಎನ್ನ ತಂದೆಯು ನನ್ನನ್ನು ಅತ್ಯಂತ ಉತ್ಸಾಹ 
ದಿಂದ ಕುಣಿಸುವನು. ೪೧. ಪ್ರತಿದಿನವೂ ತಪ್ಪದಂತೆ ನನ್ನನ್ನು ತನ್ನ ಹೆಗಲ ಮೇಲೆ 
ಕುಳ್ಳಿರಿಸಿಕೊಂಡು ಅತ್ಯಂತ ಸಂಭ್ರಮದಿಂದ ನಿಮ್ಮ ಓಲಗಕ್ಕೆ ಬರುವನು. ಓ ಹೀಗೆ ಹೀಗೆ 
ಲೆಕ್ಕವಿಲ್ಲದ ವಿಶೇಷಪ್ರೀತಿಯಿಂದ ನನ್ನನ್ನು ಮನ್ನಣೆ ಮಾಡುವನು . ೪೨. ಈ ದಿನ 
ನನ್ನೊಡನೆ ಕೋಪಗೊಂಡು ( ನನ್ನ ) ತಂದೆಯು ಮಾತನ್ನೇ ಆಡುತ್ತಿಲ್ಲ; ಇದನ್ನು ಮಹಾ 
ಮಹಿಮರಾದ ನೀವೇ ಬಲ್ಲಿರಿ . ಮತ್ತು ಒಂದು ತಪ್ಪು ನನ್ನಿಂದ ಉಂಟಾಗಿಲ್ಲ: ಬೇರೆ 
ಮಕ್ಕಳ ಹಾಗೆ ನಾನು ಮಾತನಾಡುವವನಲ್ಲ. ೪೩ . ಸತತವೂ ಶರಣರುಗಳ ಪಾದ 
ವನ್ನು ಕಂಡು ನಮಸ್ಕರಿಸದೆ ಇರುವುದಿಲ್ಲ; ಈಶ್ವರನ ಎಡೆಗೆ ಬಾಯಿ ತೆರೆಯುವುದಿಲ್ಲ ; 
ಶಂಕರನ ಪೂಜೆ ಮಾಡುವ ಸಮಯದಲ್ಲಿ ಕರೆಯುವುದಿಲ್ಲ ( ಮಾತನಾಡಿಸುವುದಿಲ್ಲ ; 

* 15 


೨೨೬ 


ಬಸವರಾಜ ವಿಜಯಂ 


ಪೊಲ್ಲದುವನೆಸಗೆನಯ್ಯನ 
ಸೊಲ್ಲಂ ಸಲೆ ಮೀಅನನ್ಯರೊಸಗೆಯ ಗೃಹಕಾರಿ 
ನಿಲ್ಲದೆ ಪೋಗೆಂ ಸಮಯಕೆ 
ಸಲ್ಲದರೊಳುಡಿಯನೀಶಮನುವಂತೆ ಮಹಿಳೆಯೆಂ 
ಇಂತಾನಿರ್ಪಂದಮಂ ತಾನಯನೆ ಮುಳಿದಂ ನೆರ್ನೆರಂ ತಾತನೆ 
ಆಂತಾಪಂಗೊಂಡು ಮೇಣಾಂ ತಿಳಿಪೆ ತಿಳಿಯನೇನೆಂದಪೆಂ ಸತ್ಯಪಾದ್ರ್ರ 
ಸ್ವಾಂತರ್ನಿಮೆಯ್ಲಿ ಬೇಗಂ ತಿಳಿಪೆ ತಿಳಿದಪಂ ಬಲ್ಲೆನಾನೆಲ್ಲಮಂ ದು 
ಶಿಂತಾಕಾಂತಾರದಾವಾನಳ ಗುರುವರ ನೀಂ ಬಂದು ರಕ್ಷಿಪ್ಪುದೆಮ್ಮಂ 
ಎಂದಿಂತು ಮುದ್ದು ನುಡಿಗ . 
ಛಂದಣಿಸಿರೆ ದೇವ ಬನ್ನಿ ಮೆಂದಡಿಗಡಿಗಾ 
ಕ್ರಂದಿಸುತೆಲಗುತೆ ಕರೆವುತೆ 
ಕುಂದದೆ ದೈನೆಕ್ಕಿವೆರಸಿ ಪೊರಳುತ್ತಡಿಯೊಳಕೆ 
ಕರಕರಿಪ ತರುಣನಿರವಂ 
ಕರುಣಾನಿಧಿ ನೋಡಿ ದಶನದೀಧಿತಿ ಮೊಗದೊ 
ಇರಕಲಿಸೆ ನಗುತೆ ಸಕಳೇ 
ಶ್ವರದೇವಂ ಬೀಣೆದೆಗೆದು ಕೆಲಕಿಳುಪುತುಂ 


೪೭ 


ಕಂಡದ್ದನ್ನೆಲ್ಲ ಅಪೇಕ್ಷಿಸಿ ಬೇಡುವುದಿಲ್ಲ . ೪೪. ಕೆಟ್ಟ ಕೆಲಸವನ್ನೆಂದೂ ಮಾಡುವುದಿಲ್ಲ; 
ನನ್ನ ತಂದೆಯ ಮಾತನ್ನು ಎಂದೂ ಮೀರುವುದಿಲ್ಲ ; ಬೇರೆಯವರ (ಶಿವಭಕ್ತಿ 
ಯಿಲ್ಲದವರ) ಮನೆಯಲ್ಲುಂಟಾಗುವ ಉತ್ಸವಗಳಿಗೆ ಹೋಗುವುದಿಲ್ಲ; ನನ್ನ ವೀರಶೈವ 
ಸಮಯಕ್ಕೆ ಸಲ್ಲದವರೊಡನೆ ನುಡಿಯುವುದಿಲ್ಲ ; ಈಶ್ವರ ಮಂತ್ರವನ್ನು ಮರೆಯುವು 
ದಿಲ್ಲ . ೪೫ . ತಾತನೇ . ಹೀಗೆ ನಾನಿರುವ ರೀತಿಯನ್ನು ತಾನು ( ನಮ್ಮ ತಂದೆಯು) 
ತಿಳಿದಿಲ್ಲವೇ ? ಕಾರಣವಿಲ್ಲದೆ ನನ್ನೊಡನೆ ಕೋಪಗೊಂಡಿದ್ದಾನೆ. ಸಂಕಟಗೊಂಡು 
ನಾನು ಹೋಗಿ( ಅವರ ಕೋಪವನ್ನು ) ತಿಳಿಗೊಳಿಸಿದರೂ ತಿಳಿಗೊಳ್ಳುತ್ತಿಲ್ಲ. ಇದಕ್ಕೇನೆ 
ಇಲಿ!ಶ್ರೇಷ್ಟ ದಯಾರಸದಿಂದ ಆದ್ರ್ರಗೊಂಡ ಮನಸ್ಸುಳ್ಳವರಾದನೀವುಬೇಗ ಬಂದು 
ತಿಳಿಗೊಳಿಸಿದರೆ ಕೋಪ ಬಿಡುವನು ; ಅದನ್ನೆಲ್ಲ ನಾನು ಬಲ್ಲೆನು , ಆದ್ದರಿಂದ ಕೆಟ್ಟ 
ಚಿಂತೆಗಳೆಂಬ ಅರಣ್ಯಕ್ಕೆ ದಾವಾನಳ ಸ್ವರೂಪನಾದ ಗುರುಶ್ರೇಷ್ಠನೇ , ನೀನು ಬಂದು 
ನಮ್ಮನ್ನು ರಕ್ಷಿಸು. ೪೬ - ೪೭. ಹೀಗೆಂದು ಮುದ್ದಾದ ಮಾತುಗಳಿಂದ ಕೂಡಿ' ದೇವ, 
ಬನ್ನಿ 'ರೆಂದು ಹೆಜ್ಜೆ ಹೆಜ್ಜೆಗೂ ಅಳುತ್ತ , ನಮಸ್ಕರಿಸುತ್ತ , ಕರೆಯುತ್ತ , ಪಾದಗಳಲ್ಲಿ 
ಹೊರಳುತ್ತ , ದೈನ್ಯದಿಂದಕೂಡಿದ ಮಾತುಗಳಿಂದ ಕುಂದಿಲ್ಲದೆ ಕಳವಳ ಪಡುತ್ತಿರುವ 
ಬಾಲಕನ ಸ್ಥಿತಿಯನ್ನು ಆ ಸಕಳೇಶ ಮಾದರಸರು ನೋಡಿ, ಹಲ್ಲುಗಳ ಕಾಂತಿಯು ಮುಖ 


1 ಮಂತ್ರವ ( ಮುಜ,ಗದ,) 


ದ್ವಾತ್ರಿಂಶಾಶ್ವಾಸಂ 


ಶೀಲವಂತರನಂತರಂಟಿವಳಂತೋಚಿಂತೆಯನೆಮ್ಮೆ ತ 
ಮಾಲಯಸ್ಥಳದಲ್ಲಿ ತೋಡಿದರುಂಟೆ ಪೆರ್ಮುಳಿಸಾಗೆ ತ 
ತ್ಕಾಲದೊಳಡಿವಂದನಂ ಬಿಸುಟಿತನಂತೆ ಮುಸುಂಕುತುಂ 
ಚೇಲಮಂ ಮಿಗೆ ನೆರ್ವಿ ಕಂಬವನಿರ್ದರುಂಟೆ ಗೃಹಾಧಿಪರ್ 
ಚಿತ್ರವಿದು ಚಿಕ್ಕಮಾದನ 
ಪುತ್ರನಿವಂ ನುಡಿವ ಮಾತು ಪೊಸಬಗೆಯೆಮ್ಮಿ 
ಶೋತಕಿನಿದಾಯು ಶಿವ ಶಿವ 

ಧಾತ್ರಿಯೊಳಿವನನ್ನ ರೊಳರೆ ನುಡಿಯ ಬೆಡಂಗರ್ 
ವಃ ಎಂದು ಪೊಗಳು ತಲೆದಡಪಿ ಮುದ್ದಿಸಿ ಮುಂಡಾಡಿ ನೋಡಿ 
ಬಾಲಲಿಂಗ ನಡೆ ಪೋಷಮೆನುತುಂ 
ಲೀಲೆಯಿಂದೆ ಸಕಳೇಶ್ವರದೇವಂ 
ಕಾಲವೈರಿಯ ನಿರೂಪವಿದೆಂದಾ 
ಕಾಲಕಂಠನಿಭನೇಳರುತಾಗಳ್ 


ಸಕಳೇಷ್ಟಪ್ರದ ದೇವ ನೀನಿರೆ ವಲಂ ಬೇರೊಂದು ನಿಶ್ಮಿಸಿ ಬೇ 
ಡಿ ಕರಂ ದಾವತಿಗೊಳ್ಳನನ್ನು ಬಿಡದಾನೆಂಬಿಂತಿದಂ ನೀನೆ ಬ 
ಲ್ಲೆ ಕೃಪಾಸಾಗರ ಪೇಳುದೇಂ ಪೆಜತನೆನ್ನಂಗೇಂದ್ರಿಯ ಪ್ರಾಣ ಚಿ 
ತಕಧೀಶಂ ಸಕಳೇಶ ನೀನೇ ನಿಜಮೆಂದಾನಂದದಿಂ ಗೀತಮಂ 


ಪಾಡುತ್ತೆ ಬಾಲಲಿಂಗಂ | 
ಕೂಡೆಯರೆ ನಿಜ ದೃಗಂಚಲಪ್ರಭೆ ಜವದಿಂ 


ದಲ್ಲಿ ಹೊರಹೊಮ್ಮುವಂತೆ ನಗುತ್ತ ವೀಣೆಯನ್ನು ತೆಗೆದು ಕೆಳಗಿಟ್ಟನು. ೪೮ . ಶೀಲ 
ವುಳ್ಳವರು ಲೋಕದಲ್ಲಿ ಲೆಕ್ಕವಿಲ್ಲದಷ್ಟು ಇರುವರು. ಈ ಚಿಕ್ಕ ಮಾದಣ್ಣನ ಪತ್ನಿಯಂತೆ 
ತಮ್ಮ ಮನೆಯಲ್ಲಿಯೇ ಬಾವಿಯನ್ನು ತೋಡಿದವರುಂಟೇ ? ಕೋಪವು ಅಧಿಕವಾದರೆ 
ಆಯಾ ಕಾಲಕ್ಕೆ ಉಚಿತವಾದ ಗದರಿಕೆ ಹಾಕುವ ರೀತಿಯನ್ನು ಬಿಟ್ಟು , ಈತನ ಹಾಗೆ 
ಬಟ್ಟೆಯನ್ನು ಮುಸುಕು ಹಾಕಿಕೊಂಡು ಕಂಬಕ್ಕೆ ಆತು ಕುಳಿತುಕೊಳ್ಳುವ ಗೃಹಸ್ಥರೂ 
ಉಂಟೇ ? ೪೯ . ಈ ಚಿಕ್ಕ ಮಾದಣ್ಣನ ಪುತ್ರನಾದ ಇವನನೂತನ ರೀತಿಯ ಮಾತುಗಳು 
ವಿಚಿತ್ರವಾಗಿವೆ . ನಮ್ಮ ಕಿವಿಗೆ ಬಹು ಮಧುರವಾಗಿವೆ , ಶಿವ ಶಿವ !ಲೋಕದಲ್ಲಿ ಇವ 
ನಂಥ ನುಡಿಯ ಬೆಡಗಿನ ಮಕ್ಕಳು ಯಾರಾದರೂ ಇರುವರೇ ? ವ|| ಎಂದು ಹೊಗಳಿ 
ತಲೆಯ ಮೇಲೆಕೈಯಾಡಿಸಿ, ಮುದ್ದು ಮಾಡಿ ಮೈಯನ್ನು ಸವರಿನೋಡಿ- ೫೦ . ನೀಲ 
ಕಂಠ ಸ್ವರೂಪನಾದ ಸಕಳೇಶ್ವರ ಮಾದರಸನು, ಇದು ಪರಮೇಶ್ವರನ ನಿರೂಪವೆಂದು 
ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತ , “ಎಲೈ ಬಾಲಲಿಂಗ, ನಡೆ ಹೋಗೋಣ' ಎಂದು 
ಹೊರಟು ಬಂದನು . ೫೧ - ೫೨. ' ಹೇ ದೇವ, ಸಕಲ ಇಷ್ಟಾರ್ಥಗಳನ್ನು ಕೊಡುವವನು 
ನೀನಿರುವಾಗ ಬೇರೊಂದನ್ನು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಬೇಡುವ ವಿಶೇಷ ಧಾವತಿ 


೨೨೮ 


ಬಸವರಾಜ ವಿಜಯಂ 


ದೋಡಿಸೆ ತಮಮಂ ಗುರುಕುಲ 
ಚೂಡಾಮಣಿ ಮಾದಿರಾಜನೊಸೆದೇwಂದಂ 


289 


ವರಿ ಅಂತೇಂದು ತನ್ಮಂದಿರಮಂ ಪೊಕ್ಕು ನಿಂದು ನಿರೀಕ್ಷಿಸಿ 


ಏಗೆಯ ಪೆ ಮಗಳೇ ಪೊದ 
ಜೀಗಳ್ಳಿನಿಯನೇಕೆ ಮುನಿದನೊ ಪೊಜಮ 
ಟೀ ಗುಣನಿಧಿ ನಟ್ಟಿರುಳೆ 
ಮಾಗಾರಕ್ಕೇಕೆ ಬಂದನೋ ಬಳಲುತುಂ 


೫೩ 


ವಂ ಎಂಬ ಗಂಭೀರ ಧ್ವನಿಯನಾ ಮಹಾದೇವಿ ಕೇಳು ಖನನಕ್ರಿಯೆಯನುಳಿದು ಭೀತಿ 
ವೆರಸಿ ಭಕ್ತಿಭರದಿನೆಆಗುವಂತೆ ತದಂಫ್ರಿಜಗಿ ಮಗುಳು ಮಗುಳು ಪೊಡವಡುತ್ತುಮಿರೆ ನಡುವನೆಗೆ 
ವಂದು ಕಂಭಮಂ ನೆಮ್ಮಿರ್ದ ಚಿಕ್ಕಮಾದಣ್ಣನಂಗಮಂ ಮಾದಿರಾಜನಚ್ಚರಿವೆತ್ತು ನಿಜಕೃಪಾಪೀಯೂ 
ಪಾದ್ರ್ರಕಟಾಕ್ಷದಿಡರೆ ನೋಡಿ ಪೆಸರ್ಗೊಂಡು ಕರೆದು 


ಯನ್ನು ಮಾಡಿಕೊಳ್ಳುವವನು ನಾನಲ್ಲ. ತಪ್ಪದೆ ಹೀಗೆಂದು ನಾನು ತಿಳಿದಿರುವ ಈ 
ರೀತಿಯನ್ನು ನೀನೇ ತಿಳಿದಿದ್ದೀಯೆ ಬೇರೆ ಹೇಳುವುದಾದರೂ ಏನಿದೆ? ಹೇ ಕೃಪಾ 
ಸಾಗರನೇ , ಸಕಲಕ್ಕೂ ಈಶ್ವರನೇ , ನನ್ನ ದೇಹ, ಇಂದ್ರಿಯ, ಪ್ರಾಣಚಯಕ್ಕೆಲ್ಲ ನಿಜ 
ವಾಗಿ ನೀನೇ ಒಡೆಯನಾಗಿದ್ದೀಯೆ ? ಹೀಗೆಂದು ವಚನವನ್ನು ಹಾಡುತ್ತ , ಆ ಬಾಲಲಿಂಗ 
ನೊಡನೆ ತನ್ನ ಕಣ್ಣಿನ ಕೊನೆಯ ಕಾಂತಿಯು ತೀವ್ರವಾಗಿ ( ಮುಸುಕಿದ) ಕತ್ತಲೆಯನ್ನು 
ಓಡಿಸುತ್ತಿರಲು, ಆ ಗುರುಕುಲ ಚೂಡಾಮಣಿಯಾದ ಸಕಳೇಶ ಮಾದರಸನು ಚಿಕ್ಕ 
ಮಾದಣ್ಣನ ಮನೆಗೆ ಹೊರಟು ಬಂದನು. ವ|| ಆ ರೀತಿ ಹೊರಟು ಬಂದು ಅವನ 
ಮನೆಯನ್ನು ಪ್ರವೇಶಿಸಿ ನಿಂತು ನೋಡಿ - ೫೩ . ' ಮಗಳೇ ಹರ್ಷಗೊಂಡು ಏನು ಮಾಡ 
ತೊಡಗಿದ್ದೀಯೆ? ನಿನ್ನ ಗಂಡನೇಕೆ ಕೋಪಗೊಂಡನೋ ? ಮನೆ ಬಿಟ್ಟು ಹೊರಟು ಈ 
ಸದ್ಗುಣಗಳ ನಿಧಿಯಾದ ಬಾಲಲಿಂಗನು ಸಂಕಟಪಟ್ಟು ಮಧ್ಯರಾತ್ರಿಯಲ್ಲಿ ನಮ್ಮ 
ಮನೇಗೇಕೆ ಬಂದನೋ ? ವ|| ಹೀಗೆಂಬ ಗಂಭೀರವಾದ ಧ್ವನಿಯನ್ನು ಆ ಮಹಾ 
ದೇವಿಯುಕೇಳಿ, ನೆಲವನ್ನು ಅಗಿಯುವ ಕಾವ್ಯವನ್ನು ಬಿಟ್ಟು ಭಯದಿಂದ ಕೂಡಿದವಳಾಗಿ 
ಭಕ್ತಿಯ ಭಾರದಿಂದ ಬಾಗುವ ಹಾಗೆ ಆ ಮಾದರಸನ ಪಾದಗಳಿಗೆ ನಮಸ್ಕರಿಸಿ , ಪುನಃ 
ಪುನಃ ಅಡ್ಡ ಬೀಳುತ್ತಿರಲು, ನಡುಮನೆಗೆ ಬಂದು ಅಲ್ಲಿ ಕಂಬವನ್ನು ಆತುಕೊಂಡು 
ಕುಳಿತಿದ್ದ ಚಿಕ್ಕ ಮಾದಣ್ಣನ ಶರೀರವನ್ನು ಮಾದಿರಾಜನು ಆಶ್ಚರಗೊಂಡು, ತನ್ನ 
ದಯಾರಸದಿಂದ ತುಂಬಿದ ಕಡೆಗಣ್ಣಿನಿಂದ ನೋಡಿ, ಹೆಸರು ಹಿಡಿದು ಕರೆಯುತ್ತ 


ದ್ವಾತ್ರಿಂಶಾಶ್ವಾಸಂ 


ಬಿಡು ನಿನ್ನ ಮುನಿಸನೇಳೇ 
ಆಡವಿಲ್ಲದೆ ಚಿಕ್ಕಮಾದ ನೀನೆಂಬುದುಮಾ 
ಗಡೆ ತೀವೆ ಜೀವಮೆಲ್ಲವ 
ರಡಿಯೊಳ್ಮೆಗೆಡೆದು ದೇವ ಶರಣೆನುತಿರ್ದಂ 
ಮಕರಾಂಕಮಾನಹರಣ ಹಿ 
ಮಕರಾಂಕ ಕಪರ್ದಿರೂಪ ಜಯ ಜಯ ಸತತಂ 
ಸಕಳೇಪ್ಪಿತಪ್ರದಾಯಕ 
ಸಕಳೇಶ್ವರ ಮಾದಿರಾಜ ನತಸುರಭೂಜಾ 
ದೇವೇಶ ದೇವ ನಿಮ್ಮಡಿ 
ದಾವರೆಯಂ ಕಂಡು ಧನ್ಯನಾದೆಂ ಶಿವ ಧ 
ರ್ಮಾವಾಸನಾದೆನನುಪಮ 

ಪಾವನಪದನಾದೆನಾದೆನಾನತಿಮಾನ್ಯಂ 
ವ ॥ ಎಂದಿಂತು ನಿಜಭಕ್ತಿಯಿಂ ಪೊಗಳು ಪೊಡಮಟ್ಟು ತಚ್ಚರಣತಳಂಗಳಂ ಶಿರದೊಳೊತ್ತುಪೊರೆ 
ಯೇ ಮನೋರಮಣಿಯಂ ನಂದನನಂ ಬೆರಸು ಚಿಕ್ಕಮಾದಣ್ಣನನುಪಮಾನಂದದಿನಿರ್ಪಿನಮಲ್ಲಿ 

ನೆರೆರೆರೆದು ಪರಮ ಭಕ್ತ 
ರ್ಪರಮೋತ್ಸವವಲರೆ ಮಾದಿರಾಜನ ಪಾದಾಂ 
ಬುರುಹಕಭಿವಂದಿಸುತ್ತ 
ಚರಿವಡುತುಂನೋಡಿ ಸಂಭ್ರಮಂಗೊಳುತಾಗಳ್ 
ಕಾಲವ್ಯಾಲೇಭಪಂಚಾನನ ಕಲಿಕಲುಷಧ್ವಾಂತಮಾರ್ತಾಂಡ ದುರ್ದಾರಿ 
ತಾಲೀಕಾಲಾಪನಿರ್ವಾಪಕ ಪರತರ ಪಂಚಾಕ್ಷರಪ್ರಾಣ ಲಿಂಗ . 


೫೬ 


೫೪. ' ಚಿಕ್ಕ ಮಾದಣ್ಣ , ನೀನು ನಿನ್ನ ಈ ಕೋಪವನ್ನು ಬಿಡು. ತಡಮಾಡದೆ ಮೇಲ 
ಕೇಳು'. ಎನ್ನಲು ಆಗಲೇ ಜೀವತುಂಬಿ ಅವನು ಎದ್ದು ಆ ಮಾದಿರಾಜರ ಪಾದಗಳಲ್ಲಿ 
ಅಡ್ಡಬಿದ್ದು ' ದೇವ, ಶರಣು' ಎನ್ನುತ್ತಿದ್ದನು. ೫೫. ಮಕರ ಕೇತನನಾದ ಮನ್ಮಥನ 
ಗರ್ವವನ್ನು ನಾಶಮಾಡಿದವನೂ , ಚಂದ್ರಕಳಾದರನೂ , ಆದ ಪರಮೇಶ್ವರನ ಸ್ವರೂಪನೇ 
ಸತತವೂ ಸಕಲ ಇಷ್ಟಾರ್ಥಗಳನ್ನುಂಟು ಮಾಡುವವನೇ , ನಮಸ್ಕರಿಸಿದವರಿಗೆ ಕಲ್ಪವೃಕ್ಷ 
ಸಮಾನನಾದವನೇ , ಸಕಳೇಶ್ವರ ಮಾದರಸನೇ ಜಯ ಜಯ ! ೫೬. 'ದೇವೇಶ, 
ದೇವನೇ , ನಿಮ್ಮ ಪಾದಕಮಲವನ್ನು ಕಂಡು, ಧನ್ಯನಾದೆನು; ವೀರಶೈವ ಧರ್ಮಕ್ಕಾ 
ಶ್ರಯನಾದವನಾದೆನು ; ಉಪಮಾತೀತವಾದ ಪವಿತ್ರ ಸ್ಥಾನದಲ್ಲಿರುವವನಾದೆನು ; 
ಅತ್ಯಂತ ಮನ್ನಣೆಗೆ ಯೋಗ್ಯನಾದೆನು .' ವ|| ಈ ರೀತಿ ಅನ್ನುತ್ತ , ನೈಜವಾದ ಭಕ್ತಿ 
ಯಿಂದ ಹೊಗಳಿ, ನಮಸ್ಕಾರ ಮಾಡಿ, ಸಕಳೇಶ ಮಾದರಸರ ಪಾದತಳಗಳನ್ನು ತಲೆಯ 
ಮೇಲೆ ಧರಿಸಿ, ಸಂಭ್ರಮಗೊಂಡು , ಹೆಂಡತಿ ಮತ್ತು ಮಗನೊಡನೆ ಆ ಚಿಕ್ಕಮಾದಣ್ಣನು 
ಅನುಪಮವಾದ ಆನಂದದಲ್ಲಿ ಇರುತ್ತಿರುವಷ್ಟರಲ್ಲಿ - ೫೭- ೫೮. ಪರಮಭಕ್ತರ 
ಸಮೂಹವೆಲ್ಲ ಬಂದು ಬಂದು ಕೂಡಿತು . ಪರಮೋತ್ಸಾಹದಿಂದ ಅರಳಿಹೋದ 


೨೩೦ 


ಬಸವರಾಜ ವಿಜಯಂ 


೫೮ 


ವ್ಯಾಲಗ್ನ ಸ್ಕಾಂತ ಚಿಂತಾರಹಿತ ಚಿದಮಿತಾನಂದ ರ್ನಿಂದ ಪೂರ್ಣ 
ಪ್ರಾಲೇಯಾಂಶುಪ್ರಭಾಸ್ಸುರಿತನುತಯಶೋಭಾಸಿ ಮಾದಾರ್ಯವರ್ಯಾ 
ತರಳಂ ನಟ್ಟಿರುಳೆಯೇ ದೇವ ಮುನಿದಂ ಮತ್ತಾತನೀ ಕಾಯ್ದನೊ 
ತರಿಸಿವಡಿಯೆಯು ಗೆಂದ ನುಡಿಯಂ ಕೆಯೊಂಡು ಕಾರುಣ್ಯದೆ 
ಇರದಿಂ ಬಂದಸುವಿತ್ತು ನಿದ್ರಿತನನೇಳೆಂಬಂತಿರೇಳೇಳೆನು 
ತಿರವೇಲ್ವಂತಿರೆ ಮಾಡಿದ್ರೆ ಮರುರೆ ಶೈವಾಚಾರ್ಯಚೂಡಾಮಣಿ 
ಮುಗಿಲಿತ್ತೊಡೆಜೀವನಮಂ 
ಮಿಗೆ ಪುರುಡಿಸಿ ನಿನ್ನ ಪಾಂಗರುಚಿ ಮಿಂಚುವ ಮಿಂ 
ಚೊಗೆದಿತ್ತುದು ಜೀವನಮಂ 
ಜಗದೊಳ್ಳಕಾಂಗಸಸ್ಯಕನಳಚರಿತ್ರಾ 
ಗುರುಚರಹರಾಂಘಿಭಜನಮೆ 
ನೆರೆದಪವರ್ಗಕ್ಕಮರ್ಗಳಂ ನಿಜಮೆಂಬೀ 


ಅವರೆಲ್ಲರೂ ಸಕಳೇಶ ಮಾದರಸರ ಪಾದಕಮಲಗಳಿಗೆ ನಮಸ್ಕಾರಮಾಡುತ್ತ , ಆಶ್ಚಯ್ಯ 
ಪಟ್ಟು ನೋಡುತ್ತ ಸಂಭ್ರಮಗೊಂಡು ಆಗ - ಯಮನೆಂಬ ಸೊಕ್ಕಿದ ಆನೆಗೆ ಸಿಂಹ 
ಸ್ವರೂಪನಾದವನೂ , ಕಲಿಕಾಲದ ಪಾಪವೆಂಬ ಕತ್ತಲೆಗೆ ಸೂರಪ್ರಾಯನಾದವನೂ , 
ಇಂದ್ರಿಯನಿಗ್ರಹದ ವಿಷಯದಲ್ಲಿ ಅಸಮರ್ಥರಾದ ಅಸತ್ಯವಾದಿಗಳ ಮಾತನ್ನು ನಾಶ 
ಗೊಳಿಸುವವನೂ , ಪರಮಶ್ರೇಷ್ಟವಾದ ಪಂಚಾಕ್ಷರೀ ಮಂತ್ರವೇ ಪ್ರಾಣವಾಗಿ ಉಳ್ಳ 
ವನೂ , ಶಿವಲಿಂಗದಲ್ಲಿ ನಟ್ಟುಹೋದ ಮನಸ್ಸು , ಚಿಂತೆಯಿಂದ ದೂರನಾದ, ಅಮಿತ 
ವಾದ ಜ್ಞಾನಪ್ರಕಾಶದಲ್ಲಿ ಆನಂದಗೊಳ್ಳುವ, ದ್ವಂದ್ವಭಾವವಿಲ್ಲದ ( ಶಿವನಲ್ಲಿ ಅಭಿನ್ನ 
ಭಾವದಿಂದಿರುವ) ಪೂರ್ಣಚಂದ್ರನ ಕಿರಣಗಳ ಪ್ರಭೆಯಂತೆ ಪ್ರಕಾಶಮಾನವಾದ ಶ್ಚಾತ್ಯ 
ಯಶೋವಿಶೇಷದಿಂದ ಶೋಭಿಸುವ ಸಕಳೇಶ ಮಾದಾರವರಾ ( ಎಂದು ಹೊಗಳು. 
ತಿದ್ದರು). ೫೯ . ಚಿಕ್ಕಬಾಲಕನು ಮಧ್ಯರಾತ್ರಿಯಲ್ಲಿ ಹೋಗಿ, ' ದೇವ, ನನ್ನ ತಂದೆ. 
ಕೋಪವನ್ನು ದೂರಮಾಡಲು ಪೂಜ್ಯಪಾದರಾದ ತಾವು ದಯಮಾಡಿಸಬೇಕು.” ಎಂದ 
ಮಾತನ್ನನುಸರಿಸಿ ಕಾರುಣ್ಯದ ಆಧಿಕ್ಯದಿಂದ ಬಂದು ಚಿಕ್ಕಮಾದಣ್ಣನಿಗೆ ಪ್ರಾಣವನ್ನಿತ್ತು , 
ನಿದ್ರೆಹೋದವನನ್ನು ಎಬ್ಬಿಸಿದ ಹಾಗೆ ' ಏಳೇಳು' ಎನ್ನುತ್ತ ಎಬ್ಬಿಸಿ ಜೀವಿಸುವಂತೆ 
ಮಾಡಿದೆ. ಶೈವಾಚಾರರಲ್ಲಿ ಚೂಡಾಮಣಿಯಂತಿರುವವನೇ , ಭಾಪುರೇ ! ( ಎನ್ನು 
ತಿದ್ದರು) ೬೦ . ಪರಿಶುದ್ದ ಚರಿತ್ರೆಯುಳ್ಳ ಸಕಲೇಶ ಮಾದರಸನೇ , ಲೋಕದಲ್ಲಿ 
ಮುಗಿಲು ಮಳೆಯನ್ನು ಸುರಿಸುತ್ತದೆ. ( ಅದರಿಂದ ಸಸ್ಯಗಳು ಬದುಕುತ್ತವೆ) ಅದರೊಡನೆ 
ಸ್ಪರ್ಧೆಯಿಂದ ನಿನ್ನ ಕಡೆಗಣ್ಣುಗಳ ಕಾಂತಿಯೆಂಬ ಮಿಂಚು ಮಿಂಚಿ ಭಕ್ತನ ಅಂಗವೆಂಬ 
ಸಸ್ಯಕ್ಕೆ ನೀರನ್ನು (ಜೀವನವನ್ನು ಕೊಟ್ಟಿತು. ೬೧. ಸತ್ಪುರುಷರಾದ ಜನರಿಗೆ ಕಲ್ಪ 
ವೃಕ್ಷ ಪ್ರಾಯನಾದವನೇ , ಗುರುಗಳ ಜಂಗಮದ ಪಾದಗಳ ಭಜನೆಯೇ ಮೋಕ್ಷಕ್ಕಿಂತ 


೨೩೧ 


ದ್ವಾತ್ರಿಂಶಾಶ್ವಾಸಂ 


ಪರಿಯಣಪುವಂತೆ ಭಕ್ತನ 
ಹರಣವನೊಲ್ಲಿ ಶಿಷ್ಟಜನಮಂದಾರಾ 


ತರಳನ ನುಡಿಯೆನ್ನದೆ ನ 
ಟ್ಟಿರುಳೆಯುತೆ ಭಕ್ತನಸುವನಿತ್ತೆ ಮತ್ತು ಭಾ 
ಪುರೆ ದಯೆಯದೆಂತೋ ಶಕ್ತಿಯ 
ಪರಿಯೆನ್ನದೆ ಸೌಮ್ಯಗುಣಗಣಾಲಂಕರಣಾ 


ವ|| ಎಂದು ಕೀರ್ತಿಸಿ ತದ್ಭಕ್ತಸೂನುವಂ ನೋಡಿ 


ಹರಕೃಪವಡೆದಳಿದಣುಗನ 
ಹರಣಮನೆಲೆ ಪಡೆದರೊಳರಿಳಾತಳದೊಳಿವಂ 
ತರುಣಂ ನಿಮ್ಮಯ ಕೃಪೆವಡೆ 
ದಿರದಸುವಳಿದಾತ್ಮಜನಕನಸುವಂ ಪಡೆದು 


ಎಂದಿಂತೆಲ್ಲಾ ಗಣಂಗಳೊಗಳೆ ನೆಗಳ ಮಾದಾರ್ಯನಂ ಕಂಡು ಬಂದಾ 
ನಂದಂ ಪೆಂಪೇ ಭಕ್ತ೦ಗಸುವನೊಸೆದು ಕೊಟ್ಟಂಗಡೀ ದೇವನೆಂದೂ 
ಛಿಂದಂ ಕೊಂಡಾಡುತುಂ ಪಾಡು ಪದಕೆಆಗುತ್ತಲ್ಲಿ ಕಣ್ಮಪುತಿರ್ದಂ 
ಕಂದರ್ಪಾರಾತಿ ಭಕ್ತಪ್ರಕರಸುಖಕರಂ ಭಕ್ತಿಭಾವಾಭಿರಾಮಂ 


೬೪ 


ನಿಜವಾಗಿಯೂ ಶ್ರೇಷ್ಠವಾದದ್ದು , ಎಂಬ ಈ ರೀತಿಯನ್ನು ತಿಳಿಸುವ ಹಾಗೆ ಭಕ್ತನ 
ಪ್ರಾಣವನ್ನು ಒಲಿದುಕೊಟ್ಟೆ . ೬೨ . ಹೇ , ಶಾಂತಿಗುಣಗಳ ಸಮೂಹವೇ ಆಭರಣವಾಗಿ 
ಉಳ್ಳ ಮಾದರಸನೇ , ಚಿಕ್ಕಬಾಲಕನ ಮಾತೆಂದು ತಿಳಿಯದೆ (ಉದಾಸೀನ ಮಾಡದೆ) 
ಮಧ್ಯರಾತ್ರಿಯಲ್ಲಿ ಬಂದು ಭಕ್ತನ ಪ್ರಾಣವನ್ನು ಕೊಟ್ಟೆ. ಮರು ಭಾಪುರೇ ! ನಿನ್ನ 
ದಯೆಯೂ , ಸಾಮರ್ಥದ ರೀತಿಯೂ ಅದು ಎಂತಹುದೋ ! ವ|| ಹೀಗೆಂದು 
ಶ್ಲಾಘಿಸಿ ಆ ಭಕ್ತನಾದ ಚಿಕ್ಕಮಾದಣ್ಣನ ಮಗನನ್ನು ನೋಡಿ- ೬೩ . ಭೂಲೋಕದಲ್ಲಿ 
ಸತ್ತ ಮಗನ ಪ್ರಾಣವನ್ನು ಪರಮೇಶ್ವರನ ಕೃಪೆಯನ್ನು ಪಡೆದು ಪಡೆದವರುಂಟು 
ಈ ಬಾಲಕನು ನಿಮ್ಮ ಕೃಪೆಯನ್ನು ಪಡೆದು ತಪ್ಪದೆ ಸತ್ತುಹೋದತಂದೆಯ ಪ್ರಾಣ 
ವನ್ನು ಪಡೆದನು . ೬೪ , ಇತ್ಯಾದಿಯಾಗಿ ಸಮಸ್ತ ಶಿವಗಣಗಳು ಹೊಗಳುತ್ತಿರಲಾಗಿ 
ಖ್ಯಾತಿವೆತ್ತ ಸಕಳೇಶ ಮಾದರಸರಲ್ಲಿಗೆ ಆ ಮನ್ಮಥ ವೈರಿಯೂ , ಭಕ್ತಸಮೂಹಕ್ಕೆ ಸುಖ 
ವನ್ನುಂಟುಮಾಡುವವನೂ , ಭಕ್ತಿಯೆಂಬ ಕಾಂತೆಯಿಂದ ಮನೋಹರನಾದವನೂ ಆದ 
ಬಸವೇಶ್ವರನು ಬಂದು ಕಂಡು, ಉತ್ಸಾಹಗೊಂಡು ಈ ದೇವನು ಭಕ್ತನಿಗೆ ಪ್ರೀತಿ 
ಯಿಂದ ಪ್ರಾಣದಾನ ಮಾಡಿದನಲ್ಲವೇ ! ಎಂದು ಮನೋಹರವಾಗಿ ಕೊಂಡಾಡುತ್ತ , 
ಹಾಡುತ್ತ ಅವನ ಪಾದಗಳಿಗೆ ನಮಸ್ಕಾರ ಮಾಡುತ್ತ ಅಲ್ಲಿ ಶೋಭಿಸುತ್ತಿದ್ದನು. 


೨೩೨ 


ಬಸವರಾಜ ವಿಜಯಂ 


ಸಕಳೇಶ ಮಾದಿರಾಜ 
ಪ್ರಕಟ ಮಹತ್ವಾಂಕ ಕಥೆಯನಿದನೋದುವ ಕೇ 

ಕಳಂಕಚಿತ್ತರಹಿರಾ 
ಜಕಟಕನೋಲವಿಂದ ಪಡೆವರಭಿಮತಸುಖಮಂ 


ವೀರಶೈವಮಹಾವತಾಶ್ರಿತಭಕ್ತನಿರ್ಜರವಲ್ಲರೀ 
ದಾರುಣಾಸುರರಾಜಿಭಂಜನಶಾತಬಾಣಧನುರ್ಧರೀ 
ಮಾರಮರ್ದನಮಾನಸಾಂಬುಜರಾಜಹಂಸಿ ಶಿವಂಕರೀ 
ವಾರಣಾನನಮಾತೆ ರಕ್ಷಿಸುದೆನ್ನನದ್ರಿಜೆ ಶಾಂಕರೀ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 


ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 


ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ 
ಮಾದಿರಾಜಕೃತ ಚಿಕ್ಕಮಾದಣ್ಣ ಪ್ರಾಣದಾನ ಕಥನ 

ದ್ವಾತ್ರಿಂಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೩೨ಕ್ಕೆ ಪದಗಣನೆ ೨೫೫೬ಕ್ಕೆ ಮಂಗಳಮಹಾಶ್ರೀ 


೬೫ . ಸಕಳೇಶ ಮಾದರಸರ ಪ್ರಖ್ಯಾತವಾದ ಮಹತ್ವವೇ ಗುರುತಾಗಿ ಉಳ್ಳ ಈ 
ಕಥೆಯನ್ನು ಓದುವ, ಕೇಳುವ, ಕಲ್ಮಷ ರಹಿತರಾದ ಚಿತ್ರವುಳ್ಳವರು ಪರಶಿವನ ಕೃಪೆ 
ಯಿಂದ ( ಅಹಿಗಳ ರಾಜನಾದ ಆದಿಶೇಷನೇ ಕಿವಿಯ ಆಭರಣವಾಗಿ ಉಳ್ಳ ಪರಮೇಶ್ವರನ 
ಕೃಪೆಯಿಂದ) ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪಡೆಯುವರು . ೬೬ . ವೀರಶೈವ 
ಮಹಾಮತವನ್ನು ಆಶ್ರಯಿಸಿದ ಭಕ್ತರಿಗೆ ಕಲ್ಪಲತೆಯಂತಿರುವವಳೂ , ಭಯಂಕರರಾದ 
ರಾಕ್ಷಸರ ಸಮೂಹವನ್ನು ನಾಶಮಾಡುವ ತೀಕ್ಷವಾದ ಬಾಣ ಮತ್ತು ಬಿಲ್ಲುಗಳನ್ನು 
ಧರಿಸಿರುವವಳೂ , ಈಶ್ವರನ ಮನಸ್ಸೆಂಬ ಕಮಲಕ್ಕೆ ರಾಜಹಂಸಪಕ್ಷಿಯೆಂದೆನಿಸಿದವಳೂ , 
ಮಂಗಳವನ್ನುಂಟುಮಾಡುವವಳೂ , ಗಜಮುಖನ ತಾಯಿಯ ಪರ್ವತ ಪುತ್ರಿಯೂ 
ಆದ ಪಾರ್ವತಿಯೇ ನನ್ನನ್ನು ರಕ್ಷಿಸುವವಳಾಗು . 

ಮೂವತ್ತೆರಡನೆಯ ಆಶ್ವಾಸವು ಸಮಾಪ್ತವಾಯಿತು. 


ತ್ರ ಯ ೩ ೦ ಶಾ ಶ್ಯಾ ಸ೦ 

[ಕದಿರ ರೇವಯ್ಯನಕಥೆ] 
ಶ್ರೀತುಹಿನಗಿರಿಸುತಾಮುಖ 
ಶೀತಾಂಶುವಿಲೋಕನೋತ್ಸುಕಂ ಗುಣನಿಧಿ ವಿ 
ಖ್ಯಾತಹರಿಮುಖ್ಯಸುರಸಂ 
ಜಾತಾರ್ಚಿತನೀಗೆ ಸೌಖ್ಯವಂ ಶಿವಲಿಂಗಂ 
ಸುರುಚಿರ ಸುರಪುರದಿರವಂ 
ಪರಿಭವಿಸೆ ನೆಗಳೆವೆತ್ತ ಕಲ್ಯಾಣದೊಳೊ 
ಪ್ಪಿರುತಿರ್ಪನೋರ್ವನಭಿನವ 
ಚರಿತಂ ಚರಲಿಂಗಚರಣಸರಸಿಜನ್ಸಂಗಂ 
ವಿತತಸಿತಕೀರ್ತಿ ವಿಶ್ರುತ 
ಮತಿ ದಳಿತನತಾರ್ತಿ ದಾನನಿಧಿ ವಿದಿತಗುಣಾ 
ನೈತನುರುಗುರುಚರಪೂಜಾ 

ಚತುರಂ ಸಲೆ ಕದಿರ ರೆಮನೆಂಬ ಮಹಾತ್ಮ 

ವ|| ಆ ಮಹಿಮನೊಲ್ಲೊಂದು ದಿನ ಗುರುಚರಣದರ್ಶನಕ್ಕೆಂದು ಸಡಗರಂ ಮಿಗೆಪೊಳಲಂ 
ಪೊಣಮಟ್ಟು ಬರ್ಪಾಗಳೆಡೆವಟ್ಟೆಯೊಳೊಂದೂರಿರೆ ದೂರಾಂತರಾಳದೊಂಡು ತನಗೆ ಹರಪೂಜಾ 


ಕದಿರ ರೇಮಮ್ಮನಕಥೆ 
೧ . ಮಂಗಳಕರಳಾದ ಹಿಮವಂತ ರಾಜನ ಕುಮಾರಿ ಪಾರ್ವತಿಯ ಮುಖವೆಂಬ 
ಚಂದ್ರನನ್ನು ನೋಡುವುದರಲ್ಲಿ ಉತ್ಸಾಹವುಳ್ಳವನೂ , ಗುಣಗಳಿಗೆ ನಿಧಿಯೂ , ವಿಖ್ಯಾತ 
ರಾದ ವಿಷ್ಣುವೇ ಮೊದಲಾದ ದೇವತಾ ಸಮೂಹದಿಂದ ಪೂಜಿಸಿಗೊಳ್ಳುವವನೂ ಶಿವ 
ಲಿಂಗನು ಸೌಖ್ಯವನ್ನುಂಟುಮಾಡಲಿ . ೨. ಮನೋಹರವಾದ ಇಂದ್ರನ ಅಮರಾವತಿ 
ಯನ್ನು ತಿರಸ್ಕರಿಸುವ ರೀತಿಯಲ್ಲಿ ಖ್ಯಾತಿವೆತ್ತ ಕಲ್ಯಾಣ ನಗರದಲ್ಲಿ ಜಂಗಮಂಗಲದ 
ಪಾದ ಕಮಲಗಳಲ್ಲಿ ಶೃಂಗದೋಪಾದಿಯಲ್ಲಿ ಒಬ್ಬ ನೂತನ ಚರಿತ್ರೆಯುಳ್ಳ ( ಶರಣನು) 
ಒಪ್ಪಿ ಇರುತ್ತಿದ್ದನು. ೩ . ವಿಸ್ತಾರವಾದ ಶುಭಕೀರ್ತಿಯಿಂದ ಪ್ರಖ್ಯಾತ ಬುದ್ದಿ 
ಯುಳ್ಳವನೂ , ನಮಸ್ಕರಿಸಿದವರ ಮನೋವ್ಯಥೆಯನ್ನು ಕತ್ತರಿಸಿಹಾಕುವವನೂ , ದಾನಕ್ಕೆ 
ನಿಧಿರೂಪನೂ , ಪ್ರಖ್ಯಾತವಾದ ಸದ್ಗುಣಗಳಿಂದ ಕೂಡಿದವನೂ , ಗುರು - ಜಂಗಮರ 
ಪೂಜೆಯಲ್ಲಿ ಚತುರನ ಎನಿಸಿದ ಆ ಮಹಾತ್ಮನ ಹೆಸರು ಕದಿರ ರೇಮಯ್ಯನೆಂದು. ವ|| 
ಆ ಮಹಿಮನು ಪ್ರೀತಿಯಿಂದ ಒಂದು ದಿವಸ ಗುರುವಿನ ಪಾದದರ್ಶನಕ್ಕೆಂದು , ವಿಶೇಷ 
ಸಡಗರದಿಂದ ಪಟ್ಟಣದಿಂದ ಹೊರಹೊರಟು ಬರುತ್ತಿರುವಾಗ ಮಾರ್ಗಮಧ್ಯದಲ್ಲಿ 


೨೩೪ 


ಬಸವರಾಜ ವಿಜಯಂ 


ಸಮಯವಾದುದಿದನಲ್ಲಂಘಿಸಿ ಪೋಗೆ 'ಶಿವಾರ್ಚನಾತಿ ಶ್ರವಣಂ ಮಹಾದೋಷಕ್ಕೆ ಕಾರಣವೆಂದು 
ಶಿವಾಗಮೋಕ್ತಿಯೋಳವದಅನಿಲ್ಲಿ ಮಹಾದೋಷಂ ತಗುಳುಮೆಂದವಧರಿಸಿ ನಡೆತಂದಾ ಪುರದೊಳಿರ್ಪ 
ಸೋಮನಾಥನೆಂಬ ಭಕ್ತನಗಣಮಂ ಪೊಕ್ಕು ತದಂಗನೆಯಪ್ಪಣ್ಣಲದೇವಿ ಪಾದಪ್ರಕ್ಷಾಲನಂಗೆಯ್ಕೆ 
ಸಾದರಂ ತನ್ಮಂದಿರದೊಳಗಂ ಪುಗುತಂದಿಕ್ಕಿದ ಮೆಲ್ವಸೆಯೊಳ್ಳುಳ್ಳಿರ್ದಾಗಳ 

ಪಿರಿದುತೃವದಿಂ ಕಂಡಾ 
ದರದಿಂ ನಿಜತನಯ ಮಲ್ಲಿನಾಥಸಮೇತಂ 
ಗುರುವರನ ವಿಮಳ ಪದಸರ 
ಸಿರುಹಕ್ಕಾ ಸೋಮನಾಥಭಕ್ತಂ ಮಣಿದಂ 

ವ|| ಅಂತು ಮಣಿದೆಳು ನಿಂದು ಭಯಭಕ್ತಿಯಿಂ ಕರಾಂಜಲಿವೆರಸು ಕೀರ್ತಿಸುತ್ತು ಎರ್ಪಿ 
ನಮಲ್ಲಿ ಸಡಗರದಿನಣ್ಣಲದೇವಿ ಸಾಂಗವೆನೆ ಲಿಂಗಾರ್ಚನಂಗೆಯ್ಲಿ ನೈವೇದ್ಯಮಂ ಭಕ್ತಿಮಿಗೆ ಗಡಣಿಸ 
ಲೊಡನೆ 

ನಲಿದರ್ಪಿಸಿ ರೇಮಾರ್ಯ೦ 
ಸ್ವಲಿಂಗದೇವಂಗೆ ಸವಿದು ತಾನುಳಿಪಿದ ನಿ 
ರ್ಮಲಸುಪ್ರಸಾದಮಂ ಮನ 

ದೊಲವಿಂ ಕೆಯ್ಯೋಂಡನೆಜಿಗಿ ಮಗುಳ ವರಡಿಯೊಳ್ 
ಒಂದು ಊರು ಇತ್ತು . ಆ ಊರನ್ನು ದೂರದಿಂದಲೇ ಕಂಡು, ನನಗೆ ಲಿಂಗಪೂಜಾ 
ಸಮಯವಾಯಿತು. ಈ ಕಾಲವನ್ನು ಅತಿಕ್ರಮಿಸಿಹೋದರೆ , 'ಶಿವಾರ್ಚನೆಯನ್ನೂ ಅತಿ 
ಕ್ರಮಣಮಾಡುವುದು ಮಹಾದೋಷಕ್ಕೆ ಕಾರಣ' ವೆಂದು ಹೇಳಿದ ಶಿವಾಗಮ ವಚನವನ್ನು 
ಉಲ್ಲಂಘಿಸಿದಂತಾಗುವುದು . ಆದ್ದರಿಂದ ಇಲ್ಲಿ ಮಹಾ ದೋಷವು ನನಗೆ ಉಂಟಾಗು 
ವುದು ಎಂದು ನಿರ್ಧರಿಸಿದವನಾಗಿ ನಡೆದು ಬಂದು ಆ ಊರಿನಲ್ಲಿರುವ ಸೋಮನಾಥ 
ನೆಂಬ ಭಕ್ತನೊಬ್ಬನ ಮನೆಯ ಅಂಗಳವನ್ನು ಪ್ರವೇಶಿಸಿದ್ದನು, ಆ ಸೋಮನಾಥನ 
ಹೆಂಡತಿಯಾದ ಅಣ್ಣಲದೇವಿಯು ( ಈ ಕದಿರ ರೇಮಯ್ಯನ) ಪಾದಗಳನ್ನು ತೊಳೆದಳು. 
ಆದರಪೂರ್ವಕವಾಗಿ ಆ ಮನೆಯೊಳಕ್ಕೆ ಪ್ರವೇಶಿಸಿ ತಂದು ಹಾಕಿದ ಮೆತ್ತನೆಯ ಆಸನ 
ದಲ್ಲಿ ಕುಳಿತು ಆಗ - ೪, ಆಸೋಮನಾಥನೆಂಬ ಭಕ್ತನು ತನ್ನ ಮಗನಾದ ಮಲ್ಲಿನಾಥ 
ಸಮೇತವಾಗಿ ಅತ್ಯಂತ ಸಂತೋಷದಿಂದ ಕಂಡು, ಆ ಗುರುಶ್ರೇಷ್ಠನ ಪವಿತ್ರವಾದ 
ಕಮಲಗಳಿಗೆ ನಮಸ್ಕಾರ ಮಾಡಿದನು. ವ|| ಆ ರೀತಿ ನಮಸ್ಕರಿಸಿ ಮೇಲಕ್ಕೆದ್ದು ನಿಂತು, 
ಭಯ ಭಕ್ತಿಯಿಂದ ಕೈಮುಗಿದು ಸ್ತೋತ್ರ ಮಾಡುತ್ತಿರುವಾಗ ಅಲ್ಲಿ ಅಣ್ಣಲ ದೇವಿ 
ಯಥಾಸಾಂಗವಾಗಿ ( ಅವರ) ಲಿಂಗಾರ್ಚನೆಯನ್ನು ಮಾಡಿಸಿ, ನೈವೇದ್ಯವನ್ನು ವಿಶೇಷ 
ಭಕ್ತಿ ಯಿಂದ ಜೋಡಿಸಿಡಲು ಒಡನೆಯೇ - ೫ . ಕದಿರ ರೇಮಾರನು ತನ್ನ ಇಷ್ಟಲಿಂಗ 
ದೇವನಿಗೆ ಪ್ರೀತಿಯಿಂದ ಸಮರ್ಪಣೆಮಾಡಿ, ತಾನು ಊಟ ಮಾಡಿ , ಉಳಿಸಿದ ನಿರ್ಮಲ 
ವಾದ ಸುಪ್ರಸಾದವನ್ನು ಆ ಸೋಮನಾಥನು ಅವರ ಪಾದಗಳಲ್ಲಿ ನಮಸ್ಕಾರ ಮಾಡಿ 


( 


1 ಮೇ ( ಮ , ) 


೨೩೫ 


ತಯಂಶಾಶ್ವಾಸಂ 


ವ|| ಅಂತುಮಾ ಮಹಾಪ್ರಸಾದಮಂ ಕೆಯೋಂಡು ತನ್ನರಸಿಯಣುಗರ್ವೆರಸಿ ಸವಿದ 
ನಂತರಮಾ ಕದಿರ ರೇಮಯ್ಯನಿಂ ಶಿವತತ್ವಾನುಭಾವಮಂ ಬೆಸಗೊಂಡು ಕೇಳು ಕೃತಾರ್ಥಭಾವಮಂ 
ತಾಳಿ ರ್ದನಾಗ - 

ಎಳೆಯುಂ ರೇವಯ್ಯನ ಪದ 
ತಳಕೆಆಗುವನೋಲ್ಲು ನೋಡುವಂ ನಗುವಂ ಕಂ 
ಗಳ ಮುಗಿವನಲರ್ಚುವನ 
ವೈಳಿಪಂ ಸುಳಿಸುಳಿದು ಸುತ್ತುವ ಸಡಗರಪಂ . 


ಅಂಗಟಮಂ ಪಿಡಿದಲುಗುವ 
ನಂಗುಲಿಯಿಂ ಕರದಿನೊತ್ತುವ ಪದತಳಮಂ 
ಮುಂಗಡೆಯೋಳಾಡುವ ಮು 
ದಿಂಗೆಡೆಯೆಂದೆನಿಸಿ ಬಿನದಿಪಂ ಪುಟನೆಗೆವಂ 


ಎಲೆ ಬೊಪ್ಪ ನೋಳ್ಳುದಯ್ಯನ 
ನಿಲವು ನೀನೆಂದು ತೋಟವಂ ಕರತಳದಿಂ 
ನಲವರ್ಚುವನತ್ತಿತ್ತಂ 
ತೋಲಗಂ ಪೇಳತೊಂದನೆಳಸದಿಂತೆಸೆವಾಗ 


ವ ! ಕದಿರ ರೇವಯ್ಯನಾ ಕುವರನ ನಚ್ಚಿನ ಬಿನದಕ್ಕೆ ಬಗೆವೆತ್ತು ನೋಡಿ ಮುದ್ದು ಗೆದ್ದು 
ಮುಂಡಾಡಿ ಮೆಯ್ಯಂ ತಡಪಿ ಮನ್ನಿಸಿ 


ಸಂತೋಷಗೊಂಡವನಾಗಿ ಸ್ವೀಕರಿಸಿದನು . ವA ಆ ರೀತಿ ಆ ಮಹಾಪ್ರಸಾದವನ್ನು 
ತಾನು ತಕೊಂಡು ತನ್ನ ಹೆಂಡತಿ ಮಕ್ಕಳೂ ಒಡನೆಯೇ ಸ್ವೀಕಾರಮಾಡಿದನಂತರ ಆ 
ಕದಿರ ರೇಮಯ್ಯನಿಂದ ಶಿವತತ್ಯದ ಅನುಭಾವವನ್ನು ಅಪ್ಪಣೆ ಮಾಡಬೇಕೆಂದು ಕೇಳಿ 
ಪಡೆದು ಕೃತಾರ್ಥತೆಯ ಭಾವವನ್ನು ಹೊಂದಿದನು, ಆಗ - ೬೭. ಬಾಲಕನಾದ ಮಲ್ಲಿ 
ನಾಥನು ರೇಮಯ್ಯನ ಕಾಲಿಗೆ ನಮಸ್ಕರಿಸುವನು ; ಪ್ರೀತಿಯಿಂದನೋಡುವನು ; ನಗು 
ವನು ; ಕಣ್ಣುಗಳನ್ನು ಮುಚ್ಚುವನು ; ಅಪ್ಪಳಿಸುವನು ; ಸುಳಿಸುಳಿದು ಸುತ್ತಾಡುವನು ; 
ಸಂಭ್ರಮಗೊಳ್ಳುವನು ; ಹೆಬ್ಬೆರಳನ್ನು ಹಿಡಿದು ಅಲುಗಾಡಿಸುವನು ; ಬೆರಳುಗಳಿಂದ, 
ಕೈಗಳಿಂದ ಕಾಲುಗಳನ್ನು ಒತ್ತುವನು ; ಮುಂಭಾಗದಲ್ಲಿ ಆಟವಾಡುವನು ; ಪುಟನೆಗೆಯು 
ವನು, ಹೀಗೆ. (ಪ್ರೀತಿಗೆ ಇದೊಂದು ಸ್ಥಾನವೋ ಎನ್ನುವಂತೆ) ಆ ರೇಮಯ್ಯನನ್ನು 
ವಿನೋದಗೊಳಿಸುವನು . ೮. ' ಎಲೆ ಅಜ್ಜ , ನೀನು ನಮ್ಮಪ್ಪನ ನಿಲುವನ್ನು ನೋಡು” 
ಎಂದು ತನ್ನ ತಂದೆಯನ್ನು ಕೈಮಾಡಿತೋರಿಸುವನು, ಸಂತೋಷವನ್ನು ಅಧಿಕಗೊಳಿಸು 
ವನು, ಅತ್ತಿತ್ತ ಅಗಲಿ ಹೋಗುತ್ತಿರಲಿಲ್ಲ ; ಬೇರೊಂದೇನನ್ನೂ ಇಚ್ಛಿಸುತ್ತಿರಲಿಲ್ಲ - ಹೀಗೆ 
ಶೋಭಿಸುತ್ತಿರುವಾಗ - ವ|| ಕದಿರ ರೇಮಯ್ಯನು ಆ ಬಾಲಕನ ವಿಶ್ವಾಸಪೂರ್ಣವಾದ 
ವಿನೋದಕ್ಕೆ ಸಂತೋಷಗೊಂಡು ನೋಡಿ ಮುದ್ದು ಮಾಡಿ ಮುಂಡಾಡಿ ಮೈಯನ್ನು 


೨೩೬ 


ಬಸವರಾಜ ವಿಜಯಂ 


ಮುನ್ನೆಂದುಮಜಯದೀ ಮಗು 
ವೆನ್ನೊಳ್ಳಿನದಿಪುದು ಚಿತ್ರವೆನುತುಂ ಗುಣಸಂ 
ಪನ್ನ ಮಚ್ಚುತೆ ಮನದೊಲ 
ವಿನ್ನಗುತುಂ ನಲಿವುತಿರ್ಪ ಸುಮನಂತರದೊಳ್ 


ಅಣ್ಣಲದೇವಿ ಲಿಂಗಯಜನೋಚಿತ ವಸ್ತುವನೀಯ ನಿಯಂ 
ಬಣ್ಣಿಸಿ ಪಾಡಾತುಂ ಶಿವಸಮರ್ಚನೆಗೆಯು ಶಿವಪ್ರಸಾದನಂ 
ಪಣ್ಣನೆ ಭಕ್ತಿಯಿಂ ಸವಿದು ಶೇಷನನಿತ್ಯನವರ್ಗೆ ರೇಮಯಂ 
ಚಿಣ್ಯನುಮಾತ್ಮಮಾತೆಯೊಡನಾ ಗುರುಶೇಷವನುಂಡನಂ 


ವ|| ಅಂತುಮಾ ಮೂವರುಂ ಗುರುಪ್ರಸಾದಮಂ ಸೇವಿಸಿ ಧನ್ಯಭಾವಂಬಡೆದು ಮುಗುಳು 
ಪೊಡವಡಲೊಡನೆ ನಿಜ ಕಾರುಣ್ಯವಂ ಬೀಟ್ 


ಎಲೆ ಸೋಮನಾಥ ಗುರುಪುರಿ 
ಗೋಲವಿಂದಾಂ ಪೋಗಿ ಬರ್ಪೆನಂತಿರು ನೀನೆಂ 
ದಲಘುಮತಿ ಸಂತವಿರಿಸುತೆ 
ವಿಲಾಸದಿಂ ದೇಶಿಕೇಂದ್ರಪುರಿಗೇಳ್ಳಂದಂ 


೧೧ . 


ಪರಮಾನಂದದಿನಾ ಗುರು 
ವರನಂ ಕಂಡಳ್ಳ ಅಂದ್ರೆ ಮಮ್ಮಿಕ್ಕಿ ಕೃಪಾ 


ಸವರುತ್ತ ಮನ್ನಣೆಗೊಳಿಸಿ - ೯- ೧೦ . ' ಈ ಪೂರ್ವದಲ್ಲಿ ಎಂದೂ ನನ್ನನ್ನು ಈ ಮಗುವು 
ತಿಳಿದುದಲ್ಲ; ( ಈಗ) ನನ್ನಲ್ಲಿ ಈ ರೀತಿ ವಿನೋದಗೊಳಿಸುವುದು ವಿಚಿತ್ರವಾಗಿದೆಯಲ್ಲಾ! 
ಎನ್ನುತ್ತ ಆ ಸದ್ಗುಣ ಸಂಪನ್ನನಾದ ರೇಮಯ್ಯನು ಮೆಚ್ಚುತ್ತ , ಮನಸಂತೋಷದಿಂದ 
ನಗುತ ನಲಿದಾಡುತ್ತಿರುವ ಸ್ವಲ್ಪ ಸಮಯದ ನಂತರ ಅಣ್ಣಲದೇವಿಯು ಲಿಂಗಪೂಜಾ 
ಯೋಗ್ಯವಸ್ತುಗಳನ್ನು ಕೊಡಲಾಗಿ ಪ್ರೀತಿಯಿಂದ ಬಣ್ಣಿಸಿ ಹಾಡುತ್ತ ಶಿವಪೂಜೆಯನ್ನು 
ಮುಗಿಸಿ , ಶಿವ ಪ್ರಸಾದವನ್ನು ಭಕ್ತಿಯಿಂದ ಕ್ರಮವಾಗಿ ಸ್ವೀಕಾರ ಮಾಡಿ, ರೇಮಯ್ಯನು 
ಅವರಿಗೆ ಶೇಷಪ್ರಸಾದವನ್ನು ಕೊಟ್ಟನು. ಹೀಗೆಕೊಟ್ಟ ಗುರುವಿನ ಶೇಷಪ್ರಸಾದವನ್ನು 
ಚಿಣ್ಣನು ತನ್ನ ತಾಯಿಯೊಡನೆ ಪ್ರೀತಿಯಿಂದ ಊಟ ಮಾಡಿದನು . ವ|| ಹೀಗೆ ತಂದೆ 
ತಾಯಿಯರೂ ಮಗನೂ ಈ ಮೂವರೂ ಗುರುಪ್ರಸಾದವನ್ನು ಸೇವನೆ ಮಾಡಿ , ಧನ್ಯ 
ರಾಧವೆಂಬ ಭಾವನೆಯನ್ನು ಹೊಂದಿ, ಪುನಃ ನಮಸ್ಕಾರ ಮಾಡಲಾಗಿ ( ಆ ಗುರುವು 
ಅವರ ಮೇಲೆ ತನ್ನ ಕಾರುಣ್ಯವನ್ನು ಬೀರಿದನು. ಆಗ - ೧೧ . ' ಎಲೈ ಸೋಮನಾಥನೇ , 
ಗುರುವಿನ ಪಟ್ಟಣಕ್ಕೆ ನಾನು ಪ್ರೀತಿಯಿಂದ ಹೋಗಿಬರುತ್ತೇನೆ. ನೀನು ಈ ರೀತಿಯಲ್ಲಿ 
ಇರು.' ಎಂದು ಆ ಶ್ರೇಷ್ಟ ಮತಿಯುಳ್ಳ ರೇಮಯ್ಯನು ಅವನನ್ನು ಸಮಾಧಾನಪಡಿಸಿ, 
ಸಂಭ್ರಮದಿಂದ ತನ್ನ ಗುರುಶ್ರೇಷ್ಟನ ಪಟ್ಟಣಕ್ಕೆ ಹೊರಟುಬಂದನು. ೧೨ - ೧೩ . 
ಪರಮಾನಂದದಿಂದ ಆ ಗುರುಶ್ರೇಷ್ಟನನ್ನು ಕಂಡು ಅಕ್ಕರೆಯಿಂದ ಸಾಷ್ಟಾಂಗ ನಮ 


ತ್ರಯಂಶಾಶ್ವಾಸಂ 


ಕರ ಜಯ ಜಯ ಶರಣಾಗೆನು 
ತುರುತರ ನಿಜಭಕ್ತಿಭಾವದಿಂ ಕೀರ್ತಿಸುತುಂ 
ಜಲ ಗಂಧಾಕ್ಷತೆ ಪುಷ್ಪ ಧೂಪ ವಿಳಸದ್ದಿಪಾರ್ಪಣಂಗೆಯು ಮಂ 
ಜುಲ ನೈವೇದ್ಯ ಸುಗಂಧವೀಟಿಕೆಯನಿತ್ತೊರಂತೆ ಕೆಯ್ಯುತು 
ಜೈಲರತ್ನಾಭರಣಂಗಳಿಂ ಗುರುಪದಾಂಭೋಜಾತಮಂ ಪೂಜಿಸು 
ತೊಲವಿಂ ತತ್ಪವೆತ್ತು ತನ್ಮಠದೊಳಿರ್ದಂ ಭಕ್ತಿಭಾಗ್ಯಾನ್ವಿತಂ 
ವ|| ಅನ್ನೆ ವರವಿತ್ತಲ್ 
ಮಲ್ಲಿನಾಥನ ಮಾತೆ ಜಂಗಮವೃಲದಮೇರೆಮಂದಿರ 
ಕಲ್ಲಿ ವಂದಿಸುತಂಟ್ರಿಯಂ ತೊಳೆದೊಲ್ಲು ಕುಳ್ಳಿರಿಸುತ್ತೆ ತ 
ಇಲ್ಲವಾದರೆ ಪಾಕಮಂ ಸಮೆಯಕ್ಕೆ ಕಾಷ್ಟಮನಾಯು ತಂ 
ದಲ್ಲದಾಗದೆನುತ್ತೆ ನಂದನನೆಯೇ ಪಿಂದೆ ವಿಳಾಸದಿಂ 
ಬಂದು ಪಿಲನೆಯೇ ಪೊಕ್ಕಡುಗರ್ಬನೀಕ್ಷಿಸುತಾಯ ಪೊ 
ಛಂದು ಚಂದನಕಾಷ್ಟಮು ಸುತನೆ ತಾಂ ಕೆಳಗಿರ್ದು ಭು 
ಸ್ಪೆಂದು ಪಿರೆದೆಳು ಘೋರವಿಷಾನಿಭೀಷಣಸರ್ಪನಾ 
ಕಂದನಂ ಪಿಡಿದೊ ಕರ್ಚಿದುದುರ್ಚಿ ಪಿನೆ ಪಾಯ್ಸನಂ 


೧೫ 


ಸ್ಯಾರಮಾಡಿ, `ಕೃಪಾಕರನೇ , ಜಯಜಯ -ರಕ್ಷಿಸು' ಎನ್ನುತ್ತ ಅತ್ಯಂತ ಭಕ್ತಿಭಾವದಿಂದ 
ಸೈತ್ರ ಮಾಡುತ್ತ ಭಕ್ತಿ ಭಾಗ್ಯದಿಂದಕೂಡಿದ ರೇಮಯ್ಯನು-ನೀರು- ಗಂಧ- ಅಕ್ಷತೆ 
ಪುಷ್ಪಧೂಪ- ಪ್ರಕಾಶಿಸುವ ದೀಪಾದಿಗಳನ್ನು ಸಮರ್ಪಣೆ ಮಾಡಿ ಮನೋಹರವಾದ 
ನೈವೇದ್ಯ, ಸುಗಂಧಮಿಶ್ರಿತ ತಾಂಬೂಲವನ್ನು ಕೊಟ್ಟು ಕ್ರಮವಾಗಿ ಉಜ್ವಲವಾದ ರತ್ನಾ 
ಭರಣಗಳಿಂದ ಅಲಂಕಾರಗೊಳಿಸಿದನು . ಗುರುವಿನ ಪಾದ ಕಮಲಗಳನ್ನು ( ಈ ರೀತಿ) 
ಪೂಜಿಸುತ್ತ ಒಲುಮೆಯಿಂದ ಅವರ ಕೃಪಾ ವಿಶೇಷವನ್ನು ಪಡೆದು ಅವರ ಮಠದಲ್ಲಿ 
ಇರುತ್ತಿದ್ದನು. ವ|| ಅಷ್ಟರಲ್ಲಿ ಇತ್ತಕಡೆಗೆ - ೧೪ , ಮನೆಗೆ ಜಂಗಮ ಸಮೂಹವು 
ಬರಲಾಗಿ ಬಾಲಕನಾದ ಮಲ್ಲಿನಾಥನ ತಾಯಿಯು ಬಂದ ಆ ಜಂಗಮರಿಗೆ ನಮಸ್ಕಾರ 
ಮಾಡಿ , ಪಾದಗಳನ್ನು ತೊಳೆದು ಪ್ರೀತಿಯಿಂದ ಕುಳ್ಳಿರಿಸಿದಳು. ಪಲ್ಲವದಂತೆ ತುಟಿಗಳುಳ್ಳ 
ಆ ಸ್ತ್ರೀಯು( ಬಂದ ಜಂಗಮರಿಗೋಸುಗ ) ಅಡಿಗೆಯನ್ನು ಮಾಡುವುದಕ್ಕೆ ಕಟ್ಟಿಗೆ 
(ಸೌದೆ) ಯನ್ನು ತಂದಲ್ಲದೆ ಆಗದು ಎನ್ನುತ್ತ ಮನೆಯ ಹಿಂಭಾಗಕ್ಕೆ ಸಂಭ್ರಮದಿಂದ 
ಬಂದಳು . ಜೊತೆಗೆ ಬಾಲಕನ ಬಂದನು . - ೧೫ . ಹೀಗೆ ಬಂದು ಹಿತ್ತಿಲನ್ನು ಹೊಕ್ಕು , 
ಸೌದೆಯನ್ನು ನೋಡಿ ಆರಿಸುವ ಸಮಯದಲ್ಲಿ, ಬಾಲಕನು ಒಂದು ಚಂದನದ ಕಟ್ಟಿಗೆ 
ಯನ್ನು ಹಿಡಿದೆತ್ತಿದನು . ಆಗ ಅದರ ಕೆಳಗಿದ್ದ ಘೋರವಾದ ಅತ್ಯಂತ ವಿಷದಿಂದ 
ಭಯಂಕರವಾದ ಸರ್ಪವೊಂದು ಭುಸ್ಸೆಂದು ಹಲ್ಲು ಮೊರೆಯುತ್ತ ಮೇಲಕ್ಕೆದ್ದು , ಆ 
ಬಾಲಕನನ್ನು ಹಿಡಿದು ಒತ್ತಿ ಹಲ್ಲಿನ ಮೊನೆಗಳು ನಾಟಿ ಪಾರಾಗುವ ಹಾಗೆ ಕಚ್ಚಿತು. 


೨೩೮ 


ಬಸವರಾಜ ವಿಜಯಂ 


ವ ! ಅಂತು ತನ್ನನಗಿದ ಭೀಕರಾಹಿಯನಾ ಕುಮಾರಂ ಕಂಡಗಿದು ಜನನಿಯಂ ಬೆದರ್ದ 
ಕಂಗಳಿಂ ನೋಡಿ- 


ತಾಯೆ ಕಡೆದೋಲಗು ಬಾರದಿ 
ರೀಯೆಡೆಗಹಿಯಿದುದೀದುದಕಟಕಟೆನ್ನಂ 
ನೋಯಿಸಿ ಕಡಿದುದೆನುತುಂ 
ಬಾಯಳಿದಾ ಬಾಲನುಸುರ್ದು ಪಳಯಿಸುತಿಳೆಯೋಳ 
ಪಡಲಿಟ್ಟು ಫಣಿಯ ವಿಷದುರಿ 
ಯಡರೆ ಕರಂ ಮುಗುಳೆ ಕಣ್ಣರಳವಳಿದಸುವಂ 
ಬಿಡೆ ಮಲ್ಲಿನಾಥನವನು 
ಮೃಡಭಕ್ಕೆ ನಿರೀಕ್ಷಿಸುತ್ತೆ ಸಾರ್ಕೆಯೊಳಾಗಳ 


ಸುಗಿದಳೆ ಸುಯ್ದ ಲೇ ತನಯ ಹಾ ಸುತ ಹಾ ಸುಕುಮಾರ ಹಾಯೆನು 
ತೂಗಿದಳಲಿಂದೆ ರೋದಿಸಿದಳೇ ಬಗೆಗುಂದಿದಳೇ ಬಳಲೇ 
ಮಿಗೆ ಕಟಿಗಂದಿ ಕುಂದಿದಳೆ ಪೆರ್ಚದ ಬೇವಸದಿಂ ಬೆಳರ್ತು ಬೆಂ 
ಡೊಗೆದಳೆ ಕಂದ ಕೆಟ್ಟೆನಕಟೆಂತೆನಗೆಂದು ವಿಷಾದವಾಂತಲೇ 


ಅಣುಗು ಫಣಿಯಿಂ ಮಡಿದು 
ಗುಣನಿಧಿಯೋಗೆಯೇನೆಂದು ಪಳಯಿಸಿದಳೆ ತ 
ಲ್ಲಣಿಸಿ ಮಲಗಿದಳ ಧೈರ್ಯದ 
ಕಣಿ ಕಣ್ಣನಿಗದು ತಾಪಮಂ ತಾಳಿದಳೇ 


ವ|| ಆ ರೀತಿ ತನ್ನನ್ನು ಕಡಿದ ಭಯಂಕರ ಹಾವನ್ನು ಆ ಕುಮಾರನು ಕಂಡು 
ಹೆದರಿ ತಾಯಿಯನ್ನು ಬೆದರಿದ ಕಣ್ಣುಗಳಿಂದ ನೋಡುತ್ತ . - ೧೬ - ೧೮ ಅಮ್ಮಾ , 
ದೂರಕ್ಕೆ ಸರಿದು ಹೋಗು! ಈ ಕಡೆಗೆ ಬರಬೇಡ, ಹಾವಿದೆ ! ಹಾವಿದೆ ! ಅಕಟಕಟ !! 
ನನ್ನನ್ನು ನೋಯಿಸಿ ಕಡಿಯಿತು. ಎನ್ನುತ್ತ ಬಾಯಿಬಿಟ್ಟು ಆ ಕುಮಾರನು ಹೇಳಿ ಪ್ರಲಾ 
ಪಿಸುತ್ತ ಭೂಮಿಯ ಮೇಲೆ ಬಿದ್ದು , ಹಾವಿನ ವಿಷದ ಉರಿಯು ಏರಲಾಗಿ ಕಣ್ಣು 
ಗಳನ್ನು ಮುಚ್ಚಿ ಸಂಕಟಪಟ್ಟು ಆ ಮಲ್ಲಿನಾಥನು ಪ್ರಾಣವನ್ನು ಬಿಟ್ಟನು. ಹೀಗೆ ಪ್ರಾಣ 
ಬಿಟ್ಟ ಮಗನನ್ನು ಆ ಶಿವಭಕ್ತಿಯಾದ ಅಣ್ಣಲ ದೇವಿಯು ಸಮೀಪಕ್ಕೆ ಬಂದು ನೋಡುತ್ತ 
ಹೆದರಿದಳೇ ? ನಿಟ್ಟುಸಿರು ಬಿಟ್ಟಳೇ ? ಮಗನೇ ಹಾ ! ಸುತನೇ ಹಾ ! ಸುಕುಮಾರಾ 
ಹಾ ! ಎನ್ನುತ್ತ ಹೆದರಿ ಸಂಕಟದಿಂದ ಅತ್ತಳೇ ? ದೈತ್ಯಗುಂದಿದಳೇ ? ಬಳಲಿದಳೇ ? 
ಕಪ್ಪಿಟ್ಟು ಕುಂದಿದಳೇ ? ವಿಶೇಷವಾದ ಸಂಕಟದಿಂದ ಬೆಳ್ಳಗಾಗಿ ಬೆಂಡಾದಳೇ ? ಅಕ್ಕಟ ! 
ಕಂದಾ ಕೆಟ್ಟೆನು, ನನಗೆ ಇನ್ನೆಂತು ಎಂದು ವಿಷಾದಗೊಂಡಳೇ ? ೧೯ . ಗುಣಗಳಿಗೆ ನಿಧಿ 
ಯೆನಿಸಿದ ನನ್ನ ಮಗನು ಹಾವಿನ ಕಡಿತದಿಂದ ಸತ್ತನು. ಇನ್ನೇನು ಮಾಡಲೆಂದು ಪ್ರಲಾ 
ಪಿಸಿದಳೇ ? ಸಂಕಟದಿಂದ ಮರುಗಿದಳೇ ? ಧೈಯ್ಯದ ಗಣಿಯೆನಿಸಿದ ಅವಳು ಕಣ್ಣೀರು 


ತ್ರಯಂಶಾಶ್ವಾಸಂ 


ಅಕಟಿಂತು ಮಡಿಪಿದಂ ಗಡ 
ಸುಕುಮಾರನನಭವನೆಂದು ನೋಂದಳೆ ಮಡಿದ 
ರ್ಭಕನಸುವನೀವುದೆಲೆ ಭ 
ಕದಂಬಮೆ ತಳ್ಳದೆಂದು ಹಂಬಲಿಸಿದಳೆ 


ಹರ ನಿಮ್ಮಂಘ್ರಯ ಪೂಜೆಗೆಯು ಮಳಿವಂತಾಯ್ತಾತ್ಮಜಂಗೆಂದಳ 
ಿರಿದಾಗುತ್ತಿರೆ ಸುಯ್ದ ಲೇ ಗುರುಗಳಿಂ ಮುಂಮಂತ್ರಿಸಲ್ಮಾನೀ 
ತರುಣಂ ತಾನೆನುತುಂ ಪಲಂಬಿದಳೆ ಪುತ್ರಂ ಬಾಳ್ಳವೋಲ್ಲಾಡಿ 
ಶರಣರ್ತೆರಸಷೋಡಶರ್ಭಜಿಪೆನೆಂದಭ್ಯರ್ಥಿನಂಗೆಯ್ಸಳೇ 


ಅನುನಯದಿನೀಕ್ಷಿಸುತೆ ನಿಜ 
ತನಯನಿವಂ ಸಂದನಭವಗಣತತಿಗಿದು ಲೇ 
ಸೆನುತೋಲವಿಂದೆಳೆನಗೆಯಾ 
ನನನಳಿನದೊಳು ತನ್ನ ಪತಿಯೊಡನಾಗಳ್ 


ಪೆರಾರುಂ ಕಾಣದಂತಾಲಯಕೆ ಸುತನ ತಾಯಮಂ ತಂದು ಕಟ್ಟ 

ಅಳಾ ಲಿಂಗಾರ್ಚನಾವೇದಿಕೆಯನಗುಳು ರುದ್ರಾಕ್ಷೆಯಿಂ ಭಸ್ಮದಿಂದ 
ಆಗಂಪಂ ತಾಳ ಭಕ್ಕಾರ್ಪಿತಕುಸುಮಲಸದ್ದಿಲ್ಪದಿಂ ಸಿಂಗರಂಗೆ | 
ಮೈ ಅಕಂ ಕೆಯ್ದ ನಿಕ್ಷೇಪಿಸಿದಳದನದೇನೆಂಬೆನಾಶ್ಚರ್ಯದುರ್ಬಂ 


ಸುರಿಸಿ ತಾಪವನ್ನು ಹೊಂದಿದಳೇ ? ೨೦ . ಅಯ್ಯೋ ! ಪರಮಾತ್ಮನು ನನ್ನ ಸುಕು 
ಮಾರನನ್ನು ಹೀಗೆ ಸಾಯುವಂತೆ ಮಾಡಿದನಲ್ಲವೇ ! ಎನ್ನುತ್ತ ನೊಂದುಕೊಂಡಳೇ ? 
ಎಲೈ ಶಿವಭಕ್ತ ಜನಸಮೂಹವೇ , ತಡಮಾಡದೆ ನನ್ನ ಸತ್ಯ ಮಗನ ಪ್ರಾಣವನ್ನು 
ಕೊಡಿರೆಂದು ಹಲುಬಿದಳೆ ? ೨೧ . ಪರಮೇಶ್ವರನೇ , ನಿಮ್ಮ ಪಾದದ ಪೂಜೆಯನ್ನು 
ಮಾಡಿಯೂ ಕೂಡ, ನನ್ನ ಮಗನಿಗೆ ಇಂಥ ಸಾವುಂಟಾಯಿತೇ ಎಂದು ಹೆಚ್ಚಾದ ದುಃಖ 
ದಿಂದ ಉಸುರುಗರೆದಳೇ ? ಸದ್ಗುರುಗಳಿಂದ ಮಂತ್ರವನ್ನು ಹಾಕಿಸಿದರೆ ಈ ನನ್ನ 
ಮಗನು ಬಾಳುವನೆನ್ನುತ್ತ ( ಅದಕ್ಕಾಗಿ) ಹಲುಬಿದಳೆ ? ' ಹೇ ಶರಣರಿರಾ , ತೇರಸರು 
ಗಳಿರಾ, ಷೋಡಷರುಗಳಿರಾ ನನ್ನ ಪುತ್ರನು ಬದುಕುವ ಹಾಗೆ ಮಾಡಿಕೊಡಿರೇ ' ಎಂದು 
ಪ್ರಾರ್ಥಿಸಿಕೊಂಡಳೇ ? ೨೨. ( ಸತ್ತ ಆ ಮಗನನ್ನು ಸಂತೋಷದಿಂದ ನೋಡುತ್ತ , 
ಈ ನನ್ನ ಕುಮಾರನು ಶಿವಗಣಗಳ ಸಮೂಹಕ್ಕೆ ಸೇರಿಕೊಂಡನು . ಇದೊಂದು ಒಳ್ಳೆಯ 
ದಾಯಿತು ಎಂದು ಪ್ರೀತಿಯಿಂದ ಮುಖ ಕಮಲದಲ್ಲಿ ಎಳೆನಗೆ ಹೊರ ಚಿಮ್ಮುತ್ತಿರಲು 
ತನ್ನ ಪತಿಯೊಡನೆ ಹೇಳಿದಳು. ೨೩ . ಬೇರೆಯವರಾರೂ ಕಾಣದ ಹಾಗೆ ಮನೆಗೆ ಆ 
ತನ್ನ ಕುಮಾರನ ಮೃತದೇಹವನ್ನು ತಂದು, ವಿಶೇಷವಾದ ಅಕ್ಕರೆಯಿಂದ ಮನೆಯಲ್ಲಿನ 
ಲಿಂಗಾರ್ಚನೆಯ ವೇದಿಕೆಯನ್ನು ಅಗೆದು, ರುದ್ರಾಕ್ಷಿಯಿಂದಲೂ ಭಸ್ಮದಿಂದಲೂ , ಶ್ರೇಷ್ಠ 
ಬಿಲ್ವದಳಗಳಿಂದಲೂ ಅಲಂಕಾರಗೊಳಿಸಿ , ಪ್ರೀತಿಯ ಆಧಿಕ್ಯದಿಂದ ಹುಗಿದಳು . ಅವಳ 


೨೪೦ 


ಬಸವರಾಜ ವಿಜಯಂ 


ವ ! ಅಂತು ನಿಕ್ಷೇಪಿಸಿ ಸತಿಪತಿಗಳಿರ್ವರುಮೇಕಚಿತ್ತರಾಗಿ 


ಮುನ್ನಿನ ಪರಿಯಿಂ ಶಿವಗಣ 
ಪನ್ನಳಿನಮನೋಜೆಯಿಂದ ಪೂಜಿಸುತುಂ ಸ 
ತೋನ್ನತವತಿಗಳುಖಮಿ 
ರ್ಪವರಂ ಕದಿರ ರೇಮನಾ ಗುರುಸದಮಂ 


೨೪ 


ಭಜಿಯಿಸುತೇಳು ದಿನವಿ 
ರ್ದಜಡಂ ಗುರುಚರಣಕೆಜಿಗಿ ತರುಣಮನೋ 
Lಜೆಯಿಂ ಪಡದೇwಂದಂ 
ಸುಜನಸ್ತುತನಲ್ಲಿ ಮುಗುಳು ಶಿವಗಣಸಹಿತಂ 

೨೫ 
ವ|| ಅಂತೇಳಂದಾ ಸೋಮನಾಥಂರ್ದ ಪೊಳಲಂ ಪೊಕ್ಕು ಸಂಭ್ರಮದಿಂ ತನ್ಮಂದಿರಕ್ಕೆ 
ನಡೆತರೆ 

ಕಂಡಷ್ಟಾಂಗಪ್ರಣಾಮಂಬೆರಸು ತೊಳೆದು ಪಾದಾಬ್ಬ ಮಂ ಪಾದತೀರ್ಥ 
ಗೋಂಡಾಗಳ ನ್ಯಭಾವಂದಳೆದು ಪದೆದು ಲಿಂಗಾರ್ಚನಂಗೆಯ್ಲಿ ತಾನಂ 
ಪಂಡಿರ್ತಚೈಷಮಂ ಸೇವಿಸುವ ಸಮಯದೊಳ್ ನೋಡುತೋರ್ವರಂ ಮಾ 
ರ್ತಾಂಡಾಂಶುಸ್ಸಾರತೇಜ ಚದುರ ಕದಿರರೇಮಾರ್ಯನಿಂತೆಂದನಾಗಳ್ 

೨೬ 


ಆಶ್ಚರ್ಯಕರವಾದ ಆ ಉತ್ಸಾಹವನ್ನು ಏನೆಂದು ಹೇಳಲಿ ! ವ! ಆ ರೀತಿಯಿಂದ 
( ಮೃತನಾದ ಕುಮಾರನನ್ನು ) ಹುಗಿದು , ಸತಿಪತಿಗಳಿಬ್ಬರೂ ಒಂದೇ ಚಿತ್ರವುಳ್ಳವರಾಗಿ 
೨೪ - ೨೫. ಮೊದಲಿನ ರೀತಿಯಲ್ಲಿಯೇ ಶಿವಶರಣರುಗಳ ಪಾದ ಕಮಲಗಳನ್ನು ಯಥಾ 
ಕ್ರಮದಿಂದ ಆ ಸತ್ವಪೂರ್ಣ ಉನ್ನತ ಬುದ್ದಿಯುಳ್ಳ ದಂಪತಿಗಳು ಪೂಜಿಸುತ್ತ 
ಸುಖವಾಗಿ ಇರುತ್ತಿರುವಷ್ಟರಲ್ಲಿ ಪ್ರಜ್ಞಾನನಾದ ಕದಿರ ರೇಮಯ್ಯನು ತನ್ನ ಗುರು 
ವಿನ ಪಾದವನ್ನು ಭಜಿಸುತ್ತ ಏಳುದಿನ ( ಆ ಗುರುವಿನ ಊರಿನಲ್ಲಿ) ಇದ್ದು ಗುರುಚರ 
ಣಕ್ಕೆ ನಮಸ್ಕಾರಮಾಡಿ , ಆತನ ಕಾರುಣ್ಯವನ್ನು ಅತಿಶಯವಾಗಿ ಪಡೆದು ಸಜ್ಜನರಿಂದ 
ಶ್ಲಾಘಿಸಲ್ಪಡುವ ಅವನು ಶಿವಗಣಸಹಿತವಾಗಿ (ಕಲ್ಯಾಣದ ಕಡೆಗೆ) ಹೊರಟು ಬಂದನು. 
ವ|| ಹಾಗೆ ಹೊರಟು ಬಂದು , ಸೋಮನಾಥನಿದ್ದ ಪಟ್ಟಣವನ್ನು (ಮೊದಲಿನಂತೆ) 
ಹೊಕ್ಕು ಸಂಭ್ರಮದಿಂದ ಅವನ ಮನೆಗೆ ಬರಲಾಗಿ ೨೬ . ( 

ಸೋಮನಾಥನು ಕದಿರ 
ರೇಮಯ್ಯನನ್ನು ) ಕಂಡು ಸಾಷ್ಟಾಂಗ ಪ್ರಣಾಮ ಪೂರ್ವಕವಾಗಿ ಪಾದ ಕಮಲವನ್ನು 
ತೊಳೆದು, ಪಾದ ತೀರ್ಥವನ್ನು ಸ್ವೀಕರಿಸಿ ಧನ್ಯನಾದೆನೆಂಬ ಭಾವವನ್ನು ಹೊಂದಿ 
ಸಂತೋಷದಿಂದ ಲಿಂಗಾರ್ಚನೆಯನ್ನು ಮಾಡಿಸಿದನು. ತಾನೂ ತನ್ನ ಹೆಂಡತಿಯೂ , 
ಅವರ ಶೇಷಪ್ರಸಾದವನ್ನು ಸೇವಿಸುವ ಸಮಯದಲ್ಲಿ ಪ್ರೀತಿಯಿಂದ ಆ ಸೂರ ಕಿರಣ 
ಗಳಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ ತೇಜಸ್ಸಿಯಾದ ಚತುರ ಕದಿರ ರೇಮ 


ತ್ರಯಂಶಾಶ್ವಾಸಂ 


ಕೆ 


ಅಣ್ಣಲದೇವಿ ನಿನ್ನಣುಗನಾವೆಡೆಗೆಯ್ದಿ ದನಿಲ್ಲಿ ಕಾಣೆವಾ 
ಚಿಣ್ಣನನಾಡಿದನೋ ಮಕ್ಕಳೊಳಾರ್ಯಗೃಹಾಂತರಕ್ಕೆ ಮು 
ಕಣ್ಣನ ಪೂಜೆಯಂ ಪದೆದು ನೋಳ್ಕೊಡೆಪೋದನೋ ಭಕ್ತರೀಶನಂ 
ಬಣ್ಣಿಸಿ ಪಾಡೆ ಕೇಳಲವರಂಗಣಕೇಂ ತಳರ್ದ ನಿಂದನೋ 
ಚರಲಿಂಗದ ಮಠದ 
ಲ್ಪರಿದನೋ ಶಿವಲಿಂಗಯಜನಕೊಪ್ಪುವ ಪೊಸ ಕ 
ಮರಲಂ ತಿಳಿಯಿತ್ತಿಲ 
ನಿರದೆಯೇ ವಿನೋದದಿಂದೆ ಪೂಗೊಯ್ದು ಪನೋ 
ಗಿರಿಶಪುರಾಣವನೋದುವ 
ಶರಣರ ಬಳಿಸಾರ್ದು ಬಾರದಿರ್ಪನೊ ನಿನ್ನೊಳ್ 
ತರುಣಂ ಮುನಿದೇಂ ಮೆಯ್ದರೆ 
ದಿರುತಿರ್ಪನೊ ಪೊಂಗೆ ನಿದ್ರೆಗೆ ರ್ದಪನೋ 


ಅಂದಾವೆಯ್ದರೆ ತಾಂ ಪಲ 
ವಂದದೆ ಬಿನದಿಸುತುವಿರ್ದನೆಮ್ಮೊಡನೊಲವಿಂ 
ಕಂದನವನಾಡದಿರ್ಪೀ 
ಮಂದಿರವಿದು ಭಿನ್ನವಾಗಿ ಕಾಣಿಪುದಲ್ವೇ 


ಯ್ಯನು ದಂಪತಿಗಳಿಬ್ಬರನ್ನೂ ನೋಡುತ್ತ ಆಗ ಹೀಗೆಂದನು : ೨೭ ಅಣ್ಣಲದೇವಿಯೇ 
ನಿನ್ನ ಕುಮಾರನು ಎಲ್ಲಿಗೆ ಹೋಗಿದ್ದಾನೆ ? ಆ ಚಿಣ್ಣನನ್ನು ನಾವು ಕಾಣಲಿಲ್ಲವಲ್ಲಾ ! 
ಮಕ್ಕಳೊಡನೆ ಆಡಲಿಕ್ಕೆ ಹೋಗಿರುವನೋ ? ಶ್ರೇಷ್ಟರಾದ ಶಿವಶರಣರ ಮನೆಗೆ ಪರ 
ಮೇಶ್ವರನ ಪೂಜೆಯನ್ನು ಪ್ರೀತಿಯಿಂದನೋಡಲಿಕ್ಕೆ ಹೋದನೋ ? ಭಕ್ತ ಜನರು 
ಗಳು ಈಶ್ವರನನ್ನು ವರ್ಣಿಸಿ ಹಾಡುತ್ತಿರಲು ಅದನ್ನು ಕೇಳುವುದಕ್ಕೆ ಅವರ ಮನೆಯ 
ಅಂಗಳಕ್ಕೆ ಹೊರಟುಹೋಗಿ ಅದನ್ನು ಕೇಳುತ್ತ ಅಲ್ಲಿಯೇ ನಿಂತನೊ ಏನೊ ? ೨೮ 
ಜಂಗಮಲಿಂಗದ ಮಠದ ಕಡೆಗೆ ಓಡಿದನೋ ? ಶಿವಲಿಂಗ ಪೂಜೆಗೆ ಒಪ್ಪುವಂತಹ ಹೊಸ 
ಸುಗಂಧಭರಿತ ಹೂವುಗಳನ್ನು ಎತ್ತಿತರಲು ಹಿತ್ತಿಲನ್ನು ಪ್ರವೇಶಿಸಿ ಅಲ್ಲಿ ವಿನೋದದಿಂದ 
ಹೂವುಗಳನ್ನೇನಾದರೂ ಎತ್ತುತ್ತಿರುವನೋ ? ೨೯ . ಶಿವ ಪುರಾಣವನ್ನು ಹೇಳತಕ್ಕ 
ಶರಣರುಗಳ ಹತ್ತಿರಕ್ಕೆ ಹೋಗಿ, ಬಾರದೆ ಇರುವನೋ ? ನಿನ್ನೊಡನೆ ಆ ಬಾಲಕನು 
ಕೋಪಿಸಿಕೊಂಡು ಅಡಗಿಕೊಂಡು ( ಎಲ್ಲಿಯಾದರೂ ) ಕುಳಿತಿರುವನೋ ? ( ಅಥವಾ) 
ಹೊರಗೆಲ್ಲಿಯಾದರೂ ನಿದ್ರೆಮಾಡುತ್ತಿರುವನೋ ? ೩೦ . ಈ ಪೂರ್ವದಲ್ಲಿ ನಾವು 
ಬಂದಿದ್ದಾಗ ನಮ್ಮೊಡನೆ ಅತಿ ಪ್ರೀತಿಯಿಂದ ಹಲವಾರು ಪ್ರಕಾರದಲ್ಲಿ ವಿನೋದಗೊಳಿಸು 
ತಿದ್ದನು . ಕಂದನಾದ ಅವನು ಆಟವಾಡದಿರುವ ಈ ಮನೆಯು ಭಿನ್ನವಾಗಿ (ಬೇರೊಂದು 


1 ವಾದ) 
* 16 


೨೪೨ 


ಬಸವರಾಜ ವಿಜಯಂ 


19 


ಕರೆ ತಂಗಿ ನಿನ್ನ ತನಯನ 
ನರವರಿಸದೆ ಬೇಗಮೀಗಳೆಂದಾ ಗುಣಸಾ 
ಗರ ಕದಿರ ರೇಮನೆನೆ ತ 
ತರುಣಿಮಣಿ ಮಣಿದು ಮುಗುಳು ನೆಗಳ್ತಂಜಲಿಯಂ 
ದೇವ ಕರೆಯಲೆ ಚಂಗಳೆ 
ದೇವಿಯೆ ವೇಳಾಂ ತನೂಜನಂ ಕರೆಯದ ಸ 
ದ್ಯಾವಮನಾನಂಬಿಯೆ 
ಭಾವಿಸೆ ತದೇಹದಾಸಿಯುರ್ಗಾನಣೆಯೇ 
ಕರೆಯಲ್ಲಾಮರ್ಥ್ಯವಿಲ್ಲಂ ಕರೆಯದುಸಿರನಿರ್ದಂದು ನಿಮುಕ್ತಿಯಂ ಸೈ 
ತಿರದಾದಂ ಮೀಜದಂತಾದಪುದೆನಗಿದನೇನೆಂಬೆನಾಂ ದೇವ ನೀಮೆ 

ರವಂ ಮನೊಡದೀ ದುರ್ಘಟವನೊರೆವುದೇಂ ತಕ್ಕುದೇ ಪೇಳಪಾಸಾ 
ಗರ ಕಾರ್ಯಾಕಾರ್ಯಮಂ ನಿಮ್ಮಡಿಗಳಿಗುವಂತಲ್ಲದಾನೆತ್ತ ಬಲ್ಲೆಂ 
ದೇವ ಭವದೀಯ ಪದರಾ 
ಜೀವದೊಳೆನ್ನಣುಗನಿರ್ದಘಂ ಗಡ ಬೇಟಿ 
ನಾವೆಡೆಯೊಳಚಿಸಿ ಕರೆವೆಂ 
ನೀವಿದನಂದಿರ್ದುಮೆನಗೆ ಪೇಳ್ವುದು ಚಿತ್ರಂ 


ವಿಧವಾಗಿ ಕಾಣುತ್ತಿರುವದಲ್ಲವೇ ? ೩೧ - ೩೨ . ತಂಗೀ ಕಳವಳಿಸದೆ ನಿನ್ನ ಕುಮಾರ 
ನನ್ನು ಈಗಲೇ ಬೇಗ ಕರೆಯಮ್ಮಾ !' ಎಂದು ಆ ಸದ್ಗುಣ ಸಮುದ್ರನಾದ ಕದಿರ ರೇಮ 
ಹೈನು ಎನ್ನಲಾಗಿ, ಆ ಸ್ತ್ರೀರತ್ನವು ಅವರಿಗೆ ನಮಸ್ಕಾರ ಮಾಡುತ್ತ , ಪುನಃ ಕೈಮುಗಿದು 
ನಿಂತು 'ದೇವ ( ಆ ಮಗನನ್ನು ) ಕರೆಯಲಿಕ್ಕೆ ನಾನೇನು ( ಸಿರಿಯಾಳ ಪತ್ನಿಯಾದ) ಚಂಗ 
ಳೆಯೇ ? ಹೇಳು ( ಅಥವಾ) ಮಗನನ್ನು ಕರೆಯದೆ ಸದ್ಭಾವವನ್ನು ಹೊಂದುವುದಕ್ಕೆ ಆ 
ನಿಂಬಿಯಕ್ಕನೇ ? ವಿಚಾರಮಾಡಿನೋಡಿದರೆ ಅವರ ಮನೆಯ ದಾಸಿಯರಿಗೆ ನಾನು 
ಸಮಾನಳೇ ? ೩೩ . ಕೃಪಾಸಮುದ್ರನೇ , ( ನನಗೆ ನನ್ನ ಮಗನನ್ನು ) ಕರೆಯಲಿಕ್ಕೆ 
ಸಾಮರ್ಥವಿಲ್ಲ ; ಕರೆಯದೆ ಸುಮ್ಮನಿದ್ದರೆ ನಿಮ್ಮ ಮಾತನ್ನು ನಡೆಸದೆ ಅತಿಶಯ ( ಆದರೆ ) 
ವಾಗಿ ನಾನು ಮಾರಿದಂತಾಗುವುದು. ದೇವಾ ಈ ವಿಷಯದಲ್ಲಿ ನಾನೇನು ಹೇಳಲಿ ! 
ನೀವೇ ನನ್ನ ಸ್ಥಿತಿಯನ್ನು ಮೊದಲು ನೋಡಿಕೊಳ್ಳದೆ ಈ ಅಸಾಧ್ಯ ಕಾವ್ಯವನ್ನು ಹೇಳು 
ವುದೇನು ತಕ್ಕಷ್ಟೇ ? ಹೇಳು ! ಕಾರ ಅಕಾರ ಇವನ್ನು ತಮ್ಮ ಶ್ರೀಪಾದಗಳೇ ಬಲ್ಲವು; 
ಹಾಗಲ್ಲದೆ ನಾನು ಬಲ್ಲೆನು ? ೩೪ . ' ದೇವ, ನಿನ್ನ ಪಾದಕಮಲಗಳಲ್ಲಿ ನನ್ನ ಮಗ 
ನಿದ್ದಾನಲ್ಲವೇ ! ( ಅಲ್ಲಲ್ಲದೆ) ಬೇರೆ ಇನ್ನಾವ ಕಡೆಗಳಲ್ಲಿ ಅವನನ್ನು ಹುಡುಕಿ ಕರೆಯಲಿ ? 
ನೀವು ಈ ವಿಷಯವನ್ನು ತಿಳಿದೂ ಕೂಡ ನನಗೆ ಹೇಳುತ್ತಿರುವುದು ವಿಚಿತ್ರವಾಗಿದೆ. 


1 ಜು ( ರ) 


ತ್ರಯಂಶಾಶ್ವಾಸಂ 


೨೪೩ 


ವ ॥ ಎಂದು ನುಡಿವ ಸದೃಕೆಯ ಭಕ್ತಿಭಾವಕ್ಕೆ ಸಾಶ್ಚರ್ಯಚಿಂ ಸಂತಸಂಬಟ್ಟು ಪೂಳ 
ನಿಕ್ಷೇಪಮನಗುಳ್ಳಂತಿರಾ ವೇದಿಕಾಸಮಾಧಿಯನಗುಳ್ಳಿ ಮುಸುಂಕಿ ತಳ ಬಿಲ್ವಿದಳ ಭಸಿತರೇಣುಗಳ 
ನಾಗಳೆ ನೂಂಕಿ ಭೋಂಕನೆ ನಿಜಪ್ರಸನ್ನ ದೃಷ್ಟಿ ರುಚಿಸುಧಾಸೇಚನವನೆಸಗುವಂತಿರಭೀಕ್ಷಿಸಿ 


ಪೆಸರ್ಗೊಂಡೇಳೇಳೆಂಬುದು 
ಮಸವಸದಿಂ ತೆರೆದು ಕಂಗಳಂ ಜನನಿಗೆ ಸಂ 
ತಸಮೊಗೆತರೆ ಮೊಲೆವಾರಿ 
ದೋಸರ್ದಿಳಿತರೆ ಕುವರನೆಲ್ಲ ನತಿ ಸಂಭ್ರಮದಿಂ 


ವಗಿ ಆಂತೇಳು ಶರಣಾರ್ಥಿರವಂ ಬೆರಸು ಮುಗಿದ ಕೆಖಾಂತಳ ನಿಜಕುಮಾರಕನು ಮಾತೆ 
ಬಿಗಿದಪ್ಪಿ ತೆಗೆದೆತ್ತಿಕೊಂಡು ಕದಿರ ರೇಮವಿಭುವಿನಡಿದಾವರೆಗೆ ಪೊಡಮಡಿಸಲೊಡನೆ 


ಕರುಣಾಸುಧೆ ತೆರೆ ಮಸಗು 
ತಿರೆ ನೋಡಿ ನಿಜ ಪ್ರಸಾದದಿಂ ತಣಿಪುತೆ ತ 
ತರುಣನನಾ ಪಿತರರನಾ 
ದರಿಸಿ ಮಹಾಸುಖದೊಳಿರಿಸಿದ ಘನಮಹಿಮಂ 


೩೬ 


ವ|| ಹೀಗೆಂದು ನುಡಿಯುವ ಆ ಸದೃಕ್ಕೆಯಾದ ಅಣ್ಣಲದೇವಿಯ ಭಕ್ತಿಭಾವಕ್ಕೆ ಆಶ್ಚಯ್ಯ 
ದಿಂದ ಕೂಡಿದ ಚಿತ್ರವುಳ್ಳವನಾದ ಆ ರೇಮಯ್ಯನು ಸಂತೋಷಗೊಂಡು, ಹುಗಿದ 
ಐಶ್ವರ ( ದ್ರವ್ಯ) ವನ್ನು ತೋಡುವಂತೆ ಅ ಪೂಜಾ ವೇದಿಕೆಯ ಸ್ಥಾನದಲ್ಲಿದ್ದ ಸಮಾಧಿ 
ಯನ್ನು ಅಗೆದು ತುಂಬ ಮುಚ್ಚಿಕೊಂಡ ಬಿಲ್ವದಳ ಭಸ್ಮದ ಧೂಳನ್ನು ಆಗಲೇ ನೂಕಿ, 
ಕೂಡಲೇ ತನ್ನ ಪ್ರಸನ್ನತೆಯಿಂದ ಕೂಡಿದ ದೃಷ್ಟಿಯ ಕಾಂತಿಯೆಂಬ ಅಮೃತದ ಸೇಚನ 
ವನ್ನು ಮಾಡುವಂತೆ ನೋಡಿದನು . ೩೫. ಆ ಬಾಲಕನ ಹೆಸರು ಹಿಡಿದು ' ಏಳೇಳು' 
ಎಂದು ಕರೆಯಲಾಗಿ, ಆ ಕೂಡಲೇ ( ಬೇಗನೆ ) ಕಣ್ಣುಗಳನ್ನು ತೆರೆದು , ತಾಯಿಗೆ 
ಸಂತೋಷವುಂಟಾಗುವಂತೆ, ಹೆಚ್ಚಾಗಿ ಮೊಲೆ ಹಾಲುಗಳು ತೊರೆಸಿ ಒಸರಿ ಹೊರಬರು 
ಬರುವಂತೆ ಆ ಕುಮಾರನು ಅತ್ಯಂತ ಸಂಭ್ರಮದಿಂದ ಎದ್ದು ಬಂದನು . ವ|| ಹಾಗೆ 
ಎದ್ದು , ' ಶರಣಾರ್ತಿ ' ಎಂಬ ಧ್ವನಿಯಿಂದ ಕೂಡಿ, ಕೈಮುಗಿದುಕೊಂಡೇ ಎದ್ದ ತನ್ನ 
ಕುಮಾರನನ್ನು ತಾಯಿಯು ಬಿಗಿಯಾಗಿ ಅಪ್ಪಿಕೊಂಡು, ಎಳೆದು ಎತ್ತಿಕೊಂಡು , ಕದಿರ 
ರೇಮವಿಭುವಿನ ಪಾದಕಮಲಗಳಿಗೆ ನಮಸ್ಕಾರಮಾಡಿಸಲು ಆ ಕೂಡಲೆ ೩೬ , ಆ ಘನ 
ಮಹಿಮಾ ಶಾಲಿಯಾದ ಕದಿರ ರೇಮಯ್ಯನು ಕರುಣೆಯೆಂಬ ಅಮೃತದ ಕೆರೆಗಳು 
ಮುತ್ತಿಕೊಳ್ಳುವ ಹಾಗೆ ( ಆ ಕುಮಾರನನ್ನು ನೋಡುತ್ತ , ತನ್ನ ಪ್ರಸಾದದಿಂದ ಅವ 
ನನ್ನು ತಣಿಸಿ, ಆ ಬಾಲಕನನ್ನೂ , ಆತನ ತಂದೆ ತಾಯಿಯರುಗಳನ್ನೂ ಆದರಿಸಿ , ಮಹಾ 


1 ಯ ( ಮು ) 


೨೪೪ 


ಬಸವರಾಜ ವಿಜಯಂ 


- ವ ಆಗಳಾ ಕದಿರ ರೇವಯ್ಯನಿಂತೆಸಗಿದದ್ದುತ ವಾರ್ತೆಯಂ ಬಸವರಾಜಂ ಕೇಳು 
ಸಂಭ್ರಮಿಸಿ ಗಣಸಮಿತಿಸಮೇತಂ ಬಂದು ಕಂಡು ತದಂಛಿಯುಗಕ್ಕೆ ಭಕ್ತಿವಿಗೆ ಪೂವಲಿಗೆದು 
ಸಾಷ್ಟಾಂಗ ಆಗಿ ನಿಂದು 

ಪರಮಾನಂದಸರೋವರಾಳ ನಿಗಮಾಂಭೋಜಾತಬಾಲಪ್ರಭಾ 
ಕರ ಕಾರುಣ್ಯಕಳಾವಿಳಾಸನಿಧಿ ನಿರ್ಧೂತಾನತವಾತಸಂ 
ಸರಣಧಾಂತ ಧಾವನೋದ್ಯಮ ಸದಾನಿರ್ನಿದ ಭೂರುದ್ರ ಭಾ 
ಸುರವೀರವ್ರತ ಭಾಪುರೇ ಕದಿರ ರೇಮಾಚಾರ್ಯ ಚೂಡಾಮಣಿ 
ಶರಣಲಲಾಮ ಸತ್ಯಗುಣಧಾಮ ಸದಾಶಿವಭಕ್ತಿಸೀವ ಶೈ 
ವರುಚಿರನಾಮಜಾಪಕ ನಿಕಾಮ ನಿರಾಕೃತಮತ್ಯಕಾಮ ದು 
ರ್ಧರಪರಭೀಮ ಸದ್ವನಧಿಸೋಮ ಸಮಸ್ತ ಕಳಾಭಿರಾಮ ಚಾ 
ಗುರೆ ತತನಾಮ ಸನ್ನತಜನಾಮರಭೂಗುಹ ರೇಮ ಧೀವಾಣಿ 
ಎಂದಿಂತಾನಂದದಿಂ ಕೀರ್ತಿಸುತಳಿದೆಳೆಯಂಗಿಂತುಟೇಳುಂ ದಿನಂಗ 

ಶೃಂದಾಗಳ್ಯಾಣಮಂ ಪಾಲಿಸಿದಿರವವು ನೀವೆಂದು ಕೊಂಡಾಡುತುಂ ನ 
ಸುಖದಲ್ಲಿ ಇರುವಂತೆ ಮಾಡಿದನು. ವ|| ಆಗ ಆ ಕದಿರ ರೇಮಯ್ಯನು ಈ ರೀತಿ 
ಯಲ್ಲಿ ಮಾಡಿದ ಅದ್ಭುತವಾರ್ತೆಯನ್ನು ಬಸವರಾಜನು ಕೇಳಿ, ಸಂಭ್ರಮಗೊಂಡು, ಶಿವ 
ಗಣ ಸಮೂಹದೊಡನೆ ಕೂಡಿಕೊಂಡು ಅವನಿರುವಲ್ಲಿಗೆ ಬಂದು, ಅವನ ಎರಡೂಪಾದ 
ಗಳಿಗೆ ವಿಶೇಷ ಭಕ್ತಿಯಿಂದ ಅಂಜಲಿಯಲ್ಲಿ ಹಿಡಿದ ಹೂವುಗಳನ್ನು ಹಾಕಿ , ಸಾಷ್ಟಾಂಗ 
ನಮಸ್ಕಾರಮಾಡಿ, ನಿಂತು ೩೭ . ಹೇ , ಪರಮಾನಂದವೆಂಬ ಸರೋವರದಲ್ಲಿನ ಹಂಸ 
ಪಕ್ಷಿಯೋಪಾದಿಯಲ್ಲಿರುವವನೂ , ವೇದಗಳೆಂಬ ಕಮಲಗಳಿಗೆ ಬಾಲಸೂರನ ಬಿಸಿಲಿ 
ನಂತಿರುವವನೂ , ಕರುಣೆಯೆಂಬ ವಿದ್ಯೆಯ ಲೀಲೆಗೆ ನಿಕ್ಷೇಪರೂಪನೂ , ನಮಸ್ಕಾರ 
ಮಾಡಿದ ಭಕ್ತರುಗಳ ಜನನಮರಣಾತ್ಮಕ ಸಂಸಾರವೆಂಬ ಕತ್ತಲೆಯನ್ನು ಪರಿಹರಿಸು 
ವವನೂ , ಭೂ ಭಾಗವನ್ನು ಪರಿಪಾಲಿಸುವ ಕರ್ತವ್ಯದಲ್ಲಿ ಯಾವಾಗಲೂ ಜಾಗರೂಕ 
ನಾಗಿರುವವನೂ , ಭೂಮಂಡಲದ ರುದ್ರ ಸ್ವರೂಪನೂ , ಪ್ರಕಾಶಮಾನವಾದ ವೀರಶೈವ 
ವ್ರತವುಳ್ಳವನೂ , ಆದ ಕದಿರ ರೇಮಯ್ಯ ಶಿರೋರತ್ನವೇ , ಭಾಪುರೇ ! ೩೮. ಶಿವಶರಣರಲ್ಲಿ 
ಭೂಷಣನಾದವನೇ , ಸತ್ಯ ಗುಣಗಳಿಗೆ ಮೂಲಸ್ಥಾನನಾದವನೇ , ಸದಾಶಿವನ ಭಕ್ತಿಯಲ್ಲಿ 
ಮೇರೆಯಿಲ್ಲದಿರುವವನೇ , ಶಿವ ಸಂಬಂಧವಾದ ಮನೋಹರವಾದ ನಾಮ ಸ್ಮರಣೆಮಾಡು 
ವವನೇ , ಅತ್ಯಧಿಕವಾಗಿ ಮದೋನ್ಮತ್ವ ಮನ್ಮಥ ಸಂಬಂಧವಾದ ಕಾಮವನ್ನು ತಿರಸ್ಕರಿಸಿ 
ದವನೂ , ಸಹಿಸಲಸಾಧ್ಯವಾದ ಪರಸಮಯಕ್ಕೆ ಭಯಂಕರನಾಗಿರುವವನೂ , ಸತ್ಪುರುಷ 
ರೆಂಬ ಸಮುದ್ರಕ್ಕೆ ಚಂದ್ರನೋಪಾದಿಯಲ್ಲಿರುವವನೂ , ಸಮಸ್ತ ಶ್ರೇಷ್ಠ ವಿದ್ಯೆಗಳಿಂದ 
ಮನೋಹರನಾಗಿರುವವನೂ , ಪ್ರಸಿದ್ದವಾದ ಹೆಸರುಳ್ಳವನೂ , ನಮಸ್ಕಾರ ಮಾಡುವ 
ಜನರಿಗೆ ಕಲ್ಪವೃಕ್ಷಪ್ರಾಯನಾದವನೂ , ಹೇ ರೇಮಾ ಪಂಡಿತ ರತ್ನವೇ ಚಾಗುರೇ ! 
( ಭಲರೇ !) ೩೯ . ಈ ರೀತಿಯಾಗಿ ಆನಂದದಿಂದ ಹೊಗಳುತ್ತ “ ಅಮಮ ! ನೀವು 


ತ್ರಯಂಶಾಶ್ವಾಸಂ 


ಣ್ಣಿಂದಂ ತತ್ಸಾರಕಾರುಣ್ಯಮನೆ ಪಡೆದು ಕಣೋಪ್ಪಿದಂ ಭಕ್ತಿವಲ್ಲಿ 
ಕಂದಂ ಕಂದರ್ಪದರ್ಪಪ್ರಹರಗಣಘನಾಂಭೋಧಿಚಂದ್ರಂ ನೃಪೇಂದ್ರಂ 
ಕದಿರ ರೇಮವಿಭುಸಚ್ಚರಿತ್ರಮಂ 
ಪದೆದು ಕೇಳ್ವನಿದನಾವನೋದುವಂ 
ಮದನವೈರಿ ನಿಜಭೋಗಮೋಕ್ಷಸಂ 
ಪದವನೀವನವರ್ಗಿ ಧರಿತ್ರಿಯೊಳ್ 
ಮಂದರ ಭಧರಮಂದಿರಭಾಸುರೆ ಶಾಂಕರಿ ಶಂಭುಸುಖಂಕರಿ ಸಂ 
ಕ್ರಂದನವಂದಿತೆ ಚಂದನಗಂಧಿ ಸುಧಾಕರಮೌಲಿ ಶುಭಾಕರಪೂ 
ರ್ಣೇಂದುಮುಖಾನ್ವಿತ ಕುಂದದರಸ್ಮಿತರಾಜಿತೆ ನಿರ್ಜರಪೂಜಿತೆ ಸೈ 

ಪೊಂದಿಗೆ ರಕ್ಷಿಪುದಿಂದಿರೆಗಾರ್ಯೆ ಜಗನ್ನು ತೆ ಪರ್ವತರಾಜಸುತೇ 
ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಕದಿರರೇಮಾರ್ಯ ವೃತ್ತಾಂತಕಥನಂ 

- ತ್ರಯಂಶಾಶ್ವಾಸಂ ಸಮಾಪ್ತಂ | 

ಅಂತು ಆಶ್ವಾಸ ೩೩ಕ್ಕೆ ಪದಗಣನೆ ೨೫೯೭ಕ್ಕೆ ಮಂಗಳಮಹಾ ಶ್ರೀ ! 
ಸತ್ತು ಹೋದ ಚಿಕ್ಕ ಬಾಲಕನಿಗೆ ಸತ್ತ ಏಳು ದಿನಗಳ ಮೇಲೆ ಪ್ರಾಣವನ್ನು ದಯಪಾಲಿಸಿ 
ದಿರಿ .' ಎಂದು ಕೊಂಡಾಡುತ್ತ ಪ್ರೀತಿಯಿಂದ ಅವನ ಸಾರತರವಾದ ಕಾರುಣ್ಯವನ್ನು 
ಪಡೆದು ಭಕ್ತಿಯೆಂಬ ಬಳ್ಳಿಯ ಗೆಡ್ಡೆಯಂತಿರುವವನೂ , ಮನ್ಮಥನ ದರ್ಪವನ್ನು ಹರಣ 
ಮಾಡಿದವನೂ , ಶಿವಗಣಗಳ ಮಹಾಸಂದೇಹವೆಂಬ ಸಮುದ್ರಕ್ಕೆ ಚಂದ್ರಪ್ರಾಯನೂ 
ಆದ ಬಸವೇಶ್ವರನು ( ಆ ಕಲ್ಯಾಣ ಪಟ್ಟಣದಲ್ಲಿ) ಕಂಗೊಳಿಸುತ್ತಿದ್ದನು. ೪೦ . ಕದಿರ 
ರೇಮಪ್ರಭುವಿನಶ್ರೇಷ್ಠವಾದ ಚರಿತ್ರೆಯನ್ನು ಸಂತೋಷದಿಂದ ಯಾವನು ಕೇಳುವನೋ 
ಮತ್ತು ಇದನ್ನು ಓದುವನೋ ಅವನಿಗೆ ಶಿವನು ತನ್ನ ಸಂಬಂಧವಾದ ಭೋಗಮೋಕ್ಷ 
ಸಂಪತ್ತನ್ನು ಕೊಡುವನು. ೪೧ . ಮಂದರ ಪರ್ವತದ ಮನೆಯಲ್ಲಿ ಪ್ರಕಾಶಿಸುವವಳೂ 
ಶಂಕರನ ಪತ್ನಿಯೂ , ಶಂಭುವಿಗೆ ಸುಖವನ್ನುಂಟು ಮಾಡುವವಳೂ , ಇಂದ್ರನಿಂದ 
ನಮಸ್ಕರಿಸಿಕೊಳ್ಳುವವಳೂ , ಚಂದನ ಗಂಧದ ಪರಿಮಳವುಳ್ಳವಳೂ , ಚಂದ್ರನನ್ನು 
ಮೌಳಿಯಲ್ಲುಳ್ಳವಳೂ , ಮಂಗಳವನ್ನುಂಟುಮಾಡುವ ಪೂರ್ಣ ಚಂದ್ರನಂತೆ ಪ್ರಕಾಶಿಸುವ 
ಮುಖವುಳ್ಳವಳೂ , ಸ್ವಲ್ಪ ಅರಳಿದ ಮೊಲ್ಲೆಯ ಹೂವಿನಂತಹ ಮುಗುಳು ನಗೆಯಿಂದ 
ವಿರಾಜಿಸುವವಳೂ , ದೇವತೆಗಳಿಂದ ಪೂಜೆಗೊಳ್ಳುವವಳೂ ಆದ ಪೂಜ್ಯಳೇ , ಜಗಜ್ಜನ 
ಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳುವವಳೇ , ಪರ್ವತರಾಜ ಪುತ್ರಿಯೇ ಪುಣ್ಯವುಂಟಾಗು 
ವಂತೆ ( ನನ್ನನ್ನು ರಕ್ಷಿಸುವುದು. 


ಚತುಸ್ತ್ರಿಂಶಾಶ್ವಾಸಂ 
[ ಏಕಾಂತ ರಾಮಯ್ಯನಕಥೆ] 


ಶ್ರೀಕಾತ್ಯಾಯನಿಯರಸಂ 
ಗೋಕಾಂತವಿರಿಂಚಿವಿಷ್ಟು ಪೂಜಿತಪದನ 
ಸೈಕಮಹಿಮಾಂಕನತುಳ ಕೃ . 
ಪಾಕರನೆಮಗೀಗೆ ಸೌಖ್ಯವಂ ಶಿವಲಿಂಗಂ 


ಆ ಕಲ್ಯಾಣದೊಳಿರ್ಪನೋರ್ವನನಘಂ ಗಾಂಭೀರ್ಯವಾರಾಶಿ ಭ 
ದ್ರಾಕಾರ ಪರವಾದಿಮತ್ತಗಜಪಂಚಾಸ್ಯಂ ಪರಿಭಾಜದ 
ಸೈಕಾಶ್ಮೀಯಮಹತ್ವಮಂಡಿತನುಮೇಶಧ್ಯಾನಸಂಧಾನವಿ 
ದ್ಯಾಕಾಂತಂ ಗುಣಶಾಲಿ ಶೌರ್ಯನಿಧಿ ಸಂದೇಕಾಂತರಾಮಾಯಣ 


ಶಿವಧರ್ಮಪ್ರತಿಪಾಲಕಂ ಶಿವಕಥಾಕರ್ಣಾವತಂಸಂ ಶಿವೋ 
ತೃವಧಾಮಂ ಶಿವಮಂತ್ರವಾಣಿ ಶಿವಭಕ್ತ ಪ್ರೇಮಕೃದ್ವರ್ತನಂ 


ಏಕಾಂತ ರಾಮಯ್ಯನ ಕಥೆ 
೧. ಮಂಗಳಕರಳಾದ ಪಾರ್ವತಿಯ ಪತಿಯೂ , ಇಂದ್ರ (ಗೋಕಾಂತ), ಬ್ರಹ್ಮ , 
ವಿಷ್ಣು ಮೊದಲಾದವರಿಂದ ಪೂಜಿಸಲ್ಪಡುವ ಪಾದವುಳ್ಳವನೂ , ಅತ್ಯಧಿಕವಾದ 
ಮಹಿಮೆಯೇ ಚಿಹ್ನೆಯಾಗಿ ಉಳ್ಳವನೂ , ಅಸದೃಶ ಕೃಪೆಯನ್ನುಂಟುಮಾಡುವವನೂ , 
ಆದ ಶಿವಲಿಂಗನು ನಮಗೆ ಸೌಖ್ಯವನ್ನು ಕೊಡಲಿ. ೨. ಆ ಕಲ್ಯಾಣನಗರದಲ್ಲಿ ಒಬ್ಬ 
ಪಾಪರಹಿತನೂ , ಗಾಂಭೀರದಲ್ಲಿ ಸಮುದ್ರದಂತಿರುವವನೂ , ಮಂಗಳಕರ ಆಕಾರ 
ವುಳ್ಳವನೂ , ಪರವಾದಿಗಳೆಂಬ ಮದೋನ್ಮತ್ತ ಆನೆಗಳಿಗೆ ಸಿಂಹಪ್ರಾಯನಾದವನೂ , 
ಅಧಿಕವಾಗಿ ಪ್ರಕಾಶಿಸುವ ತನ್ನದೇ ಆದ ಮಹಿಮೆಯಿಂದ ಅಲಂಕೃತನಾದವನೂ , 
ಪರಮೇಶ್ವರನ ವಿಷಯಕವಾದ ಅನುಸಂಧಾನ ( ಲಿಂಗಾಂಗ ಸಾಮರಸ್ಯದ ಅನುಸಂಧಾನ) 
ವಿದ್ಯೆಯಿಂದ ಪ್ರಕಾಶಿಸುವವನೂ , ಸದ್ಗುಣಸಮೂಹಗಳಿಂದ ಕೂಡಿದವನೂ , ಶೌರ 
ಗಳಿಗೆ ನಿಧಿಸ್ವರೂಪನೂ , ಎನಿಸಿ, ಏಕಾಂತರಾಮಯ್ಯನೆಂಬ ಹೆಸರಿನ ಶರಣನು ಇದ್ದನು. 
೩ . ( ಅವನು) ವೀರಶೈವ ಧರ್ಮದ ಸಂರಕ್ಷಕನು ; ಶಿವಸಂಬಂಧವಾದ ಕಥೆಗಳೇ 
ಕಿವಿಗೆ ಆಭರಣವಾಗಿ ಉಳ್ಳವನು ; ಶಿವನ ಉತ್ಸವಗಳಿಗೆ ಆಶ್ರಯ ಸ್ಥಾನನು ; ಮಾತು 
ಗಳೆಲ್ಲ ಶಿವಮಂತ್ರವಾಗಿ ಉಳ್ಳವನು ; ಶಿವಭಕ್ತರಲ್ಲಿ ಪ್ರೇಮವನ್ನುಂಟುಮಾಡುವ 
ವರ್ತನೆಯುಳ್ಳವನು ; ಶಿವಯೋಗದ ಸಂಬಂಧಗೊಳಿಸಲ್ಪಟ್ಟ ಆತ್ಮನನ್ನುಳ್ಳವನು ; 


೨೪೭ 


ತ್ರಯಂಶಾಶ್ವಾಸಂ 


ಇಲ್ಲಿ 


ಶಿವಯೋಗಾಂಗಸಮನ್ವಿತಂ ಶಿವಮತಾಚಾರಾಧ್ವದೀಪಾಂಕುರಂ 
ಶಿವಲಿಂಗಾಂಘಿಸಮರ್ಚಕಂ ಶಿವಗಣಶ್ರೀಪಾದಪೂಜಾಪರಂ 
ಶಿವಲೋಲಂಶಿವದೂಷಕಪ್ರಕರದರ್ಪಾಂಬೋದರಂಝಾನಿಲಂ 
ಶಿವನಿಷ್ಕಾನಿಧಿ ನೀತಿಶಾಲಿ ಶಿವತತ್ವಜ್ಞಾನರತ್ನಾಕರಂ 
ಶಿವಭಕ್ತಿಪ್ರಮದಾಮುಖ್ಯಿಕಮುಕುರಂ ಶೈವಾಗಮಾಭಿಜ್ಞನೊ 
ಪುವನೆಂದುಂ ಶಿವದರ್ಶನಾಂಬುಜಮನೀಬಾಲಪ್ರಭಾವಲ್ಲಭಂ 
ವ|| ಎಂಬ ನೆಗಳೆಗಡರ್ಪಾಗಿ ರಂಜಿಸುತ್ತುಮಿರ್ದು 
ಶಿವಲೋಕಕ್ಕೆಯ್ದ ಲಿಂಗಾರ್ಚನೆಯ ಕಡೆಯೊಳಲ್ಲಿರ್ದ ವಿಖ್ಯಾತಲೀಲೋ 
ತೃವರುದ್ರಶ್ರೇಣಿ ಭಾಸ್ವತ್ಸಮಥತತಿಗೆ ದಂಡಪ್ರಣಾಮೋತ್ಕರಂ ಗೆ 
ಯು ವಿಳಾಸಂಬತ್ತು ನಕ್ಷಂ ಪೊಗಳು ಶಿವರಹಸ್ಯಾರ್ಥದೇಕಾಂತಮಂ ಮಾ 
ಡಿ ವಿಶಿಷ್ಟಾನಂದವಾರಾಶಿಯೊಳೆ ಮುಳುಗಿಸುತ್ತಿದ್ದುತೋತ್ಸಾಹದಿಂದ 
ಮಗುಳೆ ಯರುತುಂ ಧಾತ್ರಿಗೆ 
ಮಗುಳ್ಳಾಲೋಕಕ್ಕೆ ಪೋಗುತಂತಂತೆಸರು 
ತೊಗುಮಿಗೆಯಿನನುದಿನಂ ತಾಂ 

ನೆಗಳೆಸೆದಿರ್ದಂ ಶಿವೈಕ್ಯ ಜನಮಂದಾರಂ 
ವೀರಶೈವ ಮತಾಚಾರಕ್ಕೆ ದಾರಿ ದೀಪದ ಕುಡಿಯಂತಿರುವವನು ; ಶಿವಲಿಂಗದ ಪಾದ 
ವನ್ನು ಪೂಜಿಸುವವನು : ಶಿವಗಣಗಳ ಮಂಗಳಕರವಾದ ಪಾದಗಳನ್ನು ಪೂಜಿಸು 
ವವನು ಎನಿಸಿದ್ದನು. ೪ . ( ಅವನು) ಶಿವನಲ್ಲಿ ಲೋಲನು ( ಆಸಕ್ತನು); ಶಿವನನ್ನು ದೂಷಿ 
ಸುವ ಜನರ ಸಮುದಾಯದ ದರ್ಪವೆಂಬ ಮೋಡಕ್ಕೆ ಪ್ರಚಂಡ ವಾಯು ಸ್ವರೂಪನು; 
ಶಿವನಲ್ಲಿಟ್ಟ ನಿಷ್ಟೆಗೆ ನಿಧಿಸ್ವರೂಪನು ; ನೀತಿವಂತನು ; ಶಿವನ ಸಂಬಂಧವಾದ ತತ್ವ 
ವೆಂಬ ಜ್ಞಾನಕ್ಕೆ ಸಮುದ್ರಪ್ರಾಯನು ; ಶಿವಭಕ್ತಿಯೆಂಬ ಸುಂದರಿಯ ಮುಖದ 
ಪ್ರಮುಖ ಕನ್ನಡಿಯಂತಿರುವವನು ; ಶೈವಾಗಮ ಜ್ಞಾನವುಳ್ಳವನು ; ವೀರಶೈವ 
ದರ್ಶನವೆಂಬ ಕಮಲವನಕ್ಕೆ ಸೂರನೆನಿಸಿ ಸದಾ ಒಪ್ಪುತ್ತಿದ್ದನು. ವೆ!! ಹೀಗೆಂಬ 
ಖ್ಯಾತಿಗೆ ಆಶ್ರಯನೆನಿಸಿ ಶೋಭಿಸುತ್ತ ( ಆ ಕಲ್ಯಾಣದಲ್ಲಿ) ಇದ್ದು ೫ - ೬ . ಅವನು 
ಶಿವಲೋಕಕ್ಕೆ ಹೋಗಿ, ( ಅಲ್ಲಿ) ಲಿಂಗಾರ್ಚನೆಯಾದಮೇಲೆ ವಿಖ್ಯಾತವಾದ ಲೀಲೆಯಿಂದ 
ಕೂಡಿದ ಉತ್ಸಾಹ ಭರಿತ ರುದ್ರಗಣಗಳ ಸಮೂಹಕ್ಕೂ ಪ್ರಕಾಶಮಾನರಾದ ಶಿವಗಣ 
ಗಳ ಸಮೂಹಕ್ಕೂ ದಂಡ ಪ್ರಣಾಮವನ್ನು ಅತಿಶಯವಾಗಿ ಮಾಡುವನು . ಸಂಭ್ರಮ 
ಗೊಂಡು ಪ್ರೀತಿಯಿಂದ ಅವರನ್ನು ಹೊಗಳುವನು . ಶಿವನ ಸಂಬಂಧದ ರಹಸ್ಯವಾದ 
ತತ್ಯಾರ್ಥವನ್ನು ಸಮಾಲೋಚನೆ ಮಾಡುವನು . ಅವರನ್ನು ಆನಂದವೆಂಬ ಸಮುದ್ರ 
ದೊಳಗೆ ಮುಳುಗಿದವರನ್ನಾಗಿ ಮಾಡುವನು . ಅದ್ಭುತವಾದ ಉತ್ಸಾಹಭರಿತನಾಗಿ 
ಅಲ್ಲಿಂದ ತಿರುಗಿ ಭೂಲೋಕಕ್ಕೆ ಬರುವನು. ಪುನಃ ಸ್ವರ್ಗಕ್ಕೆ ಹೋಗುವನು. ಹೀಗೆ 
ಶಿವೈಕ್ಯ ಚಿತ್ರರೆನಿಸಿದ ಜನರಿಗೆ ಕಲ್ಪವೃಕ್ಷ ಸಮಾನನಾದ ಆ ಏಕಾಂತ ರಾಮಯ್ಯನು ಪ್ರತಿ 
ದಿನವೂ ಆಯಾಕಾರಗಳನ್ನು ಉತ್ಸಾಹಭರಿತನಾಗಿ ಮಾಡುತ್ತ ಪ್ರಖ್ಯಾತನೆನಿಸಿಶೋಭಿಸು 


೨೪೮ 


ಬಸವರಾಜ ವಿಜಯಂ 


ಏಕಾಂತವಾಡುತಿಂತು ಪಿ 
ನಾಕಿಯ ಗಣನಿವಹದೊಡನೆ ಶಿವನೊಡನೊಲವಿಂ 
ದೇಕಾಂತರಾಮವಿಭುವೆ 
ಛಾಕಾಲದೊಳಿಂತು ಮೆರೆವುತಿರ್ದೊಂದುದಿನಂ 


ಬಿನದದಿನಾ ನಗರದ ಪಾ 
ವನ ಶಿವನಿಳಯಕ್ಕೆ ಬಂದು ಕುಳ್ಳಿರ್ದಾರ 

ನಭಜಕನಾ ಗುಡಿಯನೊ 
ಯ್ಯನೆ ಕೆರ್ಪ೦ ತಾಳ ಕಾಲ್ಗಳಿಂದೊಳಪೊಕ್ಕಂ 


ವ|| ಪುಗೆ ಕಂಡು ಕಾಯಂ ತಾಳ 


ಎಲೆ ಶವಣಗುನ್ನಿ ಲಿಂಗದ 
ನಿಲಯವನಡಿಗೆರ್ಪುವೆರಸು ಪುಗಲಕ್ಕುಮೆ ದು . 
ಹೃಲ ನೆಗಳೆ ನೀನಕೃತ್ಯಮ 
ನಲಸದೆ ದುರ್ವಾರದುರಿತಭಾಜನನಾ 


ಗುಡಿಯಂ ಪೊಅಮಡು ತಪ್ಪೆ 
ದಡಿಗೆರ್ಷ ಕಳೆದು ಬಂದು ಲಿಂಗಕ್ಕೀಗ. 
ಳೊಡಮಡು ಪೊಡಮಡದೊಡೆ ನಿ 
ನ್ಯೂಡಲಂ ಕಡಿದಿಕ್ಕಿದಲ್ಲದಾಂ ಬಿಟ್ಟವೆನೇ 


ವ|| ಎನೆ ಕೇಳು ಜೈನಂ ಸರೋಷಹಸಿತಾಸ್ಯನಾಗಿ 


ತಿದ್ದನು. ೭ - ೮ . ಏಕಾಂತರಾಮಯ್ಯ ವಿಭುವು ಎಲ್ಲಾ ಕಾಲದಲ್ಲ , ಪರಮೇಶ್ವರನ 
ಗಣಸಮೂಹದೊಡನೆ, ( ಮತ್ತು ) ಶಿವನೊಡನೆ ಪ್ರೀತಿಯಿಂದ ಈರೀತಿ ಏಕಾಂತ 
ರಹಸ್ಯಾರ್ಥಗಳನ್ನು ತಿಳಿಯುವ ಕರ್ತವ್ಯದಲ್ಲಿ ಮೆರೆಯುತ್ತಿದ್ದನು. ಒಂದು ದಿನ ಆ 
ಕಲ್ಯಾಣನಗರದ ಪವಿತ್ರವಾದ ಶಿವಮಂದಿರಕ್ಕೆ ಬಂದು, ಕುಳಿತುಕೊಂಡಿದ್ದನು. ಅಷ್ಟರಲ್ಲಿ 
ಒಬ್ಬ ಜೈನನು ಆ ಗುಡಿಯನ್ನು ಕೆರಗಳನ್ನು ಮೆಟ್ಟಿದ ಕಾಲಿನಲ್ಲಿಯೇ ಮೆಲ್ಲಗೆಬಂದು 
ಹೊಕ್ಕನು. ವ|| ಹೀಗೆ ಅವನು ಹೊಕ್ಕದ್ದನ್ನು ಕಂಡು -೯ . 'ಎಲೈ ಸವಣ ನಾಯಿಯೇ , 
ಕಾಲಲ್ಲಿ ಕೆರವನ್ನು ಮೆಟ್ಟಿಕೊಂಡೇ ಶಿವಾಲಯವನ್ನು ಪ್ರವೇಶಿಸಬಹುದೇ , ದುಷ್ಟನೂ 
ನೀಚನೂ ಆದ ನೀನು ಹಿಂಜರಿಯದೆ ಹೀನಕೆಲಸವನ್ನು ಮಾಡಿದೆ . ಹೋಗಲಾಡಿಸಲ 
ಶಕ್ಯವಾದ ಪಾಪಕ್ಕೆ ಭಾಜನನಾದೆ. ೧೦ . ಗುಡಿಯಿಂದ ಹೊರಗೆ ಹೊರಟು ಬಾ , 
ಕೆರವನ್ನು ಕಳಚಿ ಬಂದು ತಪ್ಪಾಯಿತೆಂದು ಹೇಳಿ ಲಿಂಗದ ಮುಂದೆ ಅಡ್ಡಬೀಳು. ಹಾಗೆ 
ಹೇಳಿ ನಮಸ್ಕರಿಸದಿದ್ದರೆ ನಿನ್ನ ದೇಹವನ್ನು ಕತ್ತರಿಸಿ ಹಾಕಿದಲ್ಲದೆ ಬಿಡುವುದಿಲ್ಲ. 
ವ|| ಹೀಗೆನ್ನಲು ಆ ಜೈನನು ಕೇಳಿ, ಕೋಪದಿಂದ ಕೂಡಿದ ( ಅಟ್ಟಹಾಸದ) ನಗೆಯ 


೨ರ್೪ 


ಚತುಸ್ಮಿಂಶಾಶ್ವಾಸಂ 


ಇನಿತೊಂದಾಗ್ರಹಮೇಕೆ ಶೈವ ನಿನಗೆನ್ನೊಳ್ ಭೂರಿಭೂಭಾಗದ 
ಲ್ಲಿ ನಿತಾಂತಂ ಶಿವಭಕ್ತಿ , ನಿನ್ನ ಶಿರದೊಳ್ಳುಳ್ಳಿ ನೀನೊರ್ವನಾ 
ದೆ ನವೀನಂ ಶಿವದರ್ಶನಸ್ಥಿತಿಗೆ ಪಂಪಂ ಮಾಡಲಿಂತಪ್ಪ ಕೊ 
ರ್ವನದೇಕೆನ್ನೊಳೆತೋಟವಯ್ ಬಿಡು ಬಿಡೀ ದುರ್ವಾರಗರ್ವೋಕ್ತಿಯಂ 


ಗುಡಿ ಬಸದಿಯೆ ಜಿನನೆ ಜಗ 
ಕೊಡೆಯಂ ಬೇಜನ್ನು ದೈವಮುಂ ಗುಡಿಯುಂ ಪೇ 
qಡವಿಯೊಳೊಳವೆಯಿದೇನಂ 
ನುಡಿದಪೆ ಮೇಣುಡಿಂದು ನಿನ್ನಯ ಶಿರಮಂ 


ಪದೇಳುಂ ದಿನಮಂ ಕಳಿ 
ದುಜ್ ಪತ್ತಿಸಿ ಕೊಂಡೊಡಿಳೆಗೆ ಶಂಭುವೆ ದೈವಂ 
ನೆಜಿಗಲಿ ನೀನೇ ಭಕ್ತಂ 
ಮಜುಮಾತೇಂ ನಿನ್ನ ಪೆಂಪನಂದಪೆನಿಗಳ 


ವ|| ಎಂದಾ ಜೈನನ ದುರ್ವಚನವನಾ ಜನನುತಚರಿತ್ರಂ ಕೇಳು - 


ಮುಖವುಳ್ಳವನಾಗಿ - ೧೧ . ' ಎಲೈ ಶೈವನೇ , ನಿನಗೆ ನನ್ನ ಮೇಲೆ ಇಷ್ಟೊಂದು 
ಆಗ್ರಹವೇಕೆ ? ಈ ಭೂಭಾಗದಲ್ಲಿ ತುಂಬಿರುವ ಸಮಸ್ತ ಶಿವಭಕ್ತಿಯೆಲ್ಲಾ ನಿನ್ನ 
ತಲೆಯಲ್ಲೇ ಹುಟ್ಟಿತ್ತೇ ? ನೀನೊಬ್ಬ ಹೊಸಮನುಷ್ಯನಾಗಿದ್ದೀಯೆ. ಶಿವನ ದರ್ಶನ 
ಮಾಡುವಿಕೆಗೆ ಇಷ್ಟೊಂದು ಒತ್ತಾಯಮಾಡುದ ಕೊಬ್ಬನ್ನು ನನ್ನಲ್ಲೇಕೆ ತೋರಿಸು 
ತೀಯೆ ? ಸಾಕು ಈ ಹೋಗಲಾಡಿಸಲಶಕ್ಯವೆನ್ನುವ ಗರ್ವದ ನುಡಿಗಳನ್ನು ಬಿಟ್ಟು 
ಬಿಡು ! ೧೨ - ೧೩ . ' ಗುಡಿ ' ಎಂದರೆ ಬಸದಿಯೇ ? ಜಗತ್ತಿಗೆಲ್ಲ ಒಡೆಯನೆಂದರೆ 
ಜಿನನೇ ! ಬೇರೆ ಇನ್ನು ಯಾವ ದೇವರೂ , ಗುಡಿಯ ಲೋಕದಲ್ಲಿ ಇರುವವೇ ? 
ಹೇಳು ! ನೀನು ಮಾತನಾಡುವುದು ಇದೇನು ? ಒಂದು ವೇಳೆ ( ಹಾಗೆ ಬೇರೆ ಗುಡಿ 
ಯಾಗಲಿ ದೈವವಾಗಲಿ) ಇವೆಯನ್ನುವುದಾದರೆ, ಈಗ ನಿನ್ನ ಶಿರಸ್ಸನ್ನು ಕತ್ತರಿಸಿಕೊಂಡು 
ಏಳು ದಿವಸಗಳು ಕಳೆದಮೇಲೆ ಚೆನ್ನಾಗಿ ( ಪುನಃ ) ಹತ್ತಿಸಿಕೊಂಡರೆ , ಭೂಮಿಗೆಲ್ಲ ಶಿವನೇ 
ದೇವರು , ಮಹಾಕಲಿಯೆನಿಸಿದ ನೀನೇ ಭಕ್ತ ; ಬೇರೆ ಮಾತೇನು ? ಈಗ ನಿನ್ನ 
ಘನತೆಯನ್ನು ನಾನು ನೋಡುತ್ತೇನೆ. ವ|| ಹೀಗೆಂದ ಆ ಜೈನನ ದುಷ್ಟವಚನವನ್ನು 
ಜಗತ್ತಿನಲ್ಲೆಲ್ಲ ಶ್ಲಾಫ್ಯನೆನಿಸಿದ ಚರಿತ್ರೆಯುಳ್ಳ ಆ ಏಕಾಂತರಾಮಯ್ಯನು ಕೇಳಿ 


1 ವ ( ಚ , ರ) 


೨೫೦ 


ಬಸವರಾಜ ವಿಜಯಂ 


೧೪ 


ಇಜವುದು ತಡವಿತನ 
ನಿಜದೊಡೆಸಪನದೇಕೆಮೂದಲಿಸಿದ ಕ 
ಟೈಆಕದ ಕಮನೀಗಳೆ 
ನೆಹಿತೆ ತೋರ್ಪುದೆ ಪಂತನಂತೆ ಗೆದ್ದು ಪೆನೆನುತುಂ 
ವ|| ಎಂದು ವೀರಭಕ್ತಿ ವಿಜೃಂಭಿಸಿ ನಿರ್ಧಾರಣಂಗೆಯು ರ್ಬಿ ನಿಂದು 
ಕಡುಪಿಂ ಪೂಣ್ಣೆಲೆ ಜೈನ ಕೇಳ್ಳಿನನೆ ದೈವಂ ಲೋಕಕೆಂದೇ ಯಂ 
ನುಡಿವುರ್ದಪ ನಾಭಿರಾಜ ಮರುತಾದೇವ್ಯಾತ್ಮಜಂ ಲೋಕಕೆಂ 
ತೊಡೆಯಂ ತಾನೆನಿಸಿರ್ದನಮ್ಮ ಶಿವಭಕ್ತವಾತದಿಂ ಬನ್ನಮಂ 
ಪಡೆದಂ ತಾಂ ಮುಗುಲ್ಲಿಂತು ಕೇಳು ಮmದಿರ್ದುಂ ಕೆಮ್ಮನೇನೆಂದಪರ್ 
ಶಿರಮರಿದು ಮುಗುಳು ಪಡೆವುದಿ 
ದರಿದೇ ಕೇಳ್ಳುಮೆಮ್ಮ ಶರಣರ್ಶಿರಮಂ 
ಕರಮರಿದು ಮೇಣದಂ ಪಡೆ 
ಯರೆ ನಿನಗಾನೊರೆವೆನವರ ಚರಿತಮನಿಗಳ 
ಸಾರತರ ಭಕ್ತಿ ಮಿಗೆ ಜಂ 
ಬೂರ ಮಹಾಕಾಳನೆಂಬ ಭಕ್ತಂ ಶಿರಮಂ 
ಮಾರಾರಿಗೆ ಕೋಟದರ್ಪಿಸಿ 
ಪೌರಜನಂ ಪೊಗಳೆ ಮಗುಳೆ ಪಡೆದೊಪ್ಪಿರ್ದಂ 


೧೭ 


೧೪. (ಈತನನ್ನು ) ಕತ್ತರಿಸಿಹಾಕುವುದು ತಡವಿಲ್ಲದ್ದು ; ಈತನನ್ನು ಇರಿದು ಹಾಕಿದರೆ 
ಸತ್ತೇ ಹೋಗುತ್ತಾನೆ, ಅದಾದರೂ ಏಕೆ ? ಇವನು ತಿರಸ್ಕರಿಸಿ ನುಡಿದ ಮಹಾ 
ಸಾಹಸದ ಕಾವ್ಯವನ್ನು ಈಗಲೇ ಚೆನ್ನಾಗಿ ಮಾಡಿತೋರಿಸುವುದೇ ನನ್ನ ಶಪಥ ; 
ಹಾಗೆಯೇ ಮಾಡುತ್ತೇನೆ ಎನ್ನುತ್ತ - ವ! ಹೀಗೆಂದು ವೀರಭಕ್ತಿಯು ಆಧಿಕ್ಯಗೊಳ್ಳು 
ವಂತೆ ನಿರ್ಧಾರಮಾಡಿ ಉತ್ಸಾಹದಿಂದ ನಿಂತುಕೊಂಡು ೧೫ . ಶೌರವಿಶಿಷ್ಟನಾಗಿ 
ಶಪಥಮಾಡಿ , 'ಎಲೈ ಜೈನನೇ ಕೇಳು : ಲೋಕಕ್ಕೆ ಜಿನನೇದೇವರೆಂದು ಅವನ ಹೆಚ್ಚಳ 
ವನ್ನು ಮಾತನಾಡುತ್ತಿದ್ದೀಯೆ. ನಾಭಿರಾಜನಿಂದ ಮರುತಾದೇವಿಯ ಗರ್ಭದಲ್ಲಿ 
ಹುಟ್ಟಿದವನು ಲೋಕಕ್ಕೆ ದೇವನೆಂತಾದಾನು ? (ಮೇಲಾಗಿ) ಅವನು ನಮ್ಮ ಶಿವ 
ಭಕ್ತರ ಸಮೂಹದಿಂದ ಭಂಗಗೊಂಡವನಾಗಿದ್ದಾನೆ. ಇದನ್ನು ನೀನು ಕೇಳಿ ತಿಳಿದಿದ್ದರೂ 
ಪುನಃ ಹೀಗೆ ವ್ಯರ್ಥವಾಗಿ (ಲೋಕಕ್ಕೆ ಆ ಜಿನವೇ ದೈವನೆಂದು) ಮಾತನಾಡು 
ತಿದ್ದೀಯೆ. ೧೬ . ಶಿರವನ್ನು ಕತ್ತರಿಸಿಕೊಂಡು ಪುನಃ ಪಡೆಯುವುದೇನು ಅಸಾಧ್ಯ 
ಕಾರವೇ ? ಕೇಳು : ಈ ಪೂರ್ವದಲ್ಲಿ ನಮ್ಮ ( ಅನೇಕ) ಶರಣರು ಶಿರಸ್ಸನ್ನು ಚೆನ್ನಾಗಿ 
ಕತ್ತರಿಸಿಕೊಂಡು, ಪುನಃ ಅದನ್ನು ಪಡೆದಿಲ್ಲವೇ ? ಅವರ ಚರಿತ್ರೆಗಳನ್ನು ನಿನಗೀಗ 
ಹೇಳುತ್ತೇನೆ : ೧೭.. ಸಾರತರವಾದ ಮಿಗಿಲಾದ ಶಿವಭಕ್ತಿಯಿಂದ ಕೂಡಿದ್ದ 
ಜಂಬೂರು ಮಹಾಕಾಳಯ್ಯನೆಂಬ ಭಕ್ತನು, ಪರಮೇಶ್ವರನಿಗೆ ತನ್ನ ಶಿರಸ್ಸನ್ನು ಕತ್ತರಿಸಿ 
ಅರ್ಪಣಮಾಡಿ, ಪಟ್ಟಣದ ಜನರೆಲ್ಲ ಹೊಗಳುತ್ತಿರುವಂತೆ ಪುನಃ ಶಿರಸ್ಸನ್ನು ಪಡೆದು 


೨೫೧ 


ಚತುಸ್ತ್ರಿಂಶಾಶ್ವಾಸಂ 


ಶರಣಂ ಗೋವಿಂದಭಟ್ಟಾರಕನನುವವನಾ ವಾರ್ತೆಗಳಲ್ಲಿಗೇಳಂ 
ದಿರದೀಶಂಗಿತ್ರ ನಿರ್ಮಾಲ್ಕಶಿರವನಿವನಿಂತಾಂತುದೇ ತಪ್ಪೆನು 
ಶ್ರರಿಯಾಣ್ಯಗರ್ಪಿಸುತ್ತುಂಕೊಅದು ನಿಜಶಿರೋಭೋಜವಂ ಬೇಂದೊಂದು 
ಶಿರವ ಮಜುಂ ದಿನಂಗಳಳಿಯೆ ಪಡೆದನಾ ಲಿಂಗದಿಂ ಸಾಹಸಾಂಕಂ 


ವ ! ಅಂತವಂ ಪಡೆಯೆ ಕಂಡಲ್ಲಿ ಮೊರಟದ ಬಂಕಿದೇವನೆಂಬ ಚಲದಂಕಭಕ್ತಂ ಪರಿಹಾಸಂ 
ಗೆಯು ಸಂಭ್ರಮಿಸಿ ನಿಂದು 


ಅನಯದಿನಿವಂಗೆ ಮೂಲಂ 
ದಿನಂಬರಂ ಶಿರವನೀಯದಿರ್ಪಂದಭವಂ 
ಘನದೀರ್ಘನಿದ್ರೆಯೊತ್ಸಂ 
ದನೊ ಮೆಯ್ಯಂ ಮಜರೆದು ನಿದ್ರೆಗೆ ನೋ ತಿಳಿಯೆಂ 


ವರಿ ಎಂದೇಳಿದಂಗೆಯು ನಕ್ಕು ಪನ್ನತಿಕೆಯಿಂ ತನ್ನ ಕರತಲ ಕರಾಳ ಖಡ್ಗಮಂ ಜಡಿದಡಸಿ 
ಪಿಡಿದು ಸಾರತರ ವೀರಭಧುರಂಧರಂ ನಿಜಶಿರಮಂ ಗರಿಲನರಿದು ಮಗುಳೊಗೆವ ಶಿರಮನಂತೆ 
ಕೊರೆದು 


ಕುಂದದ ನಿಜಭಕ್ತಿಯ ಬಲ 
ದಿಂದಂ ತಲೆ ಮತ್ತೆ ಮತ್ತೆ ಮೊಳೆವುತ್ತಿರೆ ಶ್ 


ಶೋಭಿಸಿದನು. ೧೮ . ಅನುಪಮ ಶರಣನೆಂದೆನಿಸಿದ ಗೋವಿಂದ ಭಟ್ಟಾರಕನು 
ಈ ವಾರ್ತೆಯನ್ನು ಕೇಳಿ ಅಲ್ಲಿಗೆ ಬಂದು ಈಶ್ವರನಿಗೆ ಅರ್ಪಿಸಿದ ನಿರ್ಮಾಲ್ಯ ಶಿರಸ್ಸನ್ನು 
ಹೀಗೆ ಪುನಃ ಪಡೆದದ್ದೇ ತಪ್ಪು ಎನ್ನುತ್ತ , ತನ್ನ ಶಿರಸ್ಸೆಂಬ ಕಮಲವನ್ನು ಕೊರೆದು, 
ಪಾರ್ವತೀಪತಿಗೆ ಸಮರ್ಪಣೆ ಮಾಡಿ, ಮೂರು ದಿನಗಳನಂತರ ಆ ಸಾಹಸಾಂಕನು ಲಿಂಗ 
ಕೃಪೆಯಿಂದ ಬೇರೊಂದು ಶಿರಸ್ಸನ್ನು ಪಡೆದನು . ವ|| ಈ ರೀತಿ ಅವನು ಪಡೆದುದನ್ನು 
ಕಂಡ ಮೋರಟದ ಬಂಕಿದೇವನೆಂಬ ಹೆಸರಿನ ಚಲವೇ ಗುರುತಾಗುಳ್ಳ ಭಕ್ತನು ಅಪಹಾಸ್ಯ 
ಮಾಡಿ , ಸಂಭ್ರಮಗೊಂಡು ನಿಂತು - ಮೋರಟದ ಬಂಕಿದೇವನಕಥೆ ( ಅಥವಾಮೋರಟದ 
ಮಲ್ಲಿಕಾರ್ಜುನನ ಕಥೆ) ೧೯ . ನೀತಿದಪ್ಪಿ (ಕ ಮದಪ್ಪಿ ) ಈ ಗೋವಿಂದ ಭಟ್ಟಾರಕನಿಗೆ 
ಮೂರುದಿನಗಳವರೆಗೆ ಶಿರಸ್ಸನ್ನು ಕೊಡದೆ ಇರುವಾಗ ಪರಮೇಶ್ವರನು ಚಿರನಿದ್ರೆಯಲ್ಲಿ 
ದ್ದನೋ ( ಅಥವಾ) ಎಚ್ಚರದಪ್ಪಿ ನಿದ್ರೆಮಾಡುತ್ತಿದ್ದನೋ ತಿಳಿಯೆನು. ವ|| ಹೀಗೆಂದು 
ತಿರಸ್ಕಾರಮಾಡಿ ನಗುತ್ತ ಶೌರದಿಂದ ತನ್ನ ಕಯ್ಯಲ್ಲಿರುವ ಭಯಂಕರ ಖಡ್ಗವನ್ನು 
ಝಳಪಿಸುತ್ತ , ಭದ್ರವಾಗಿ ಹಿಡಿದುಕೊಂಡು ಶ್ರೇಷ್ಟತರ ವೀರಶೈವ ಭಕ್ತಿಧುರಂಧರನಾದ 
ಮೊರಟದ ಬಂಕಯ್ಯನು ತನ್ನ ಶಿರಸ್ಸನ್ನು ಗರಿಲ್ಲೊಂದು ಕತ್ತರಿಸಿದನು. ಪುನಃ ಜಿಗಿಯು 
ತಿರುವ ಶಿರಸ್ಸನ್ನು ಅದೇ ರೀತಿಯಲ್ಲೇ ಕತ್ತರಿಸುತ್ತ ( ಇರಲು) ೨೦ - ೨೫ . ಪವಿತ್ರವಾದ 
ಅವನ ಶ್ರೇಷ್ಯಭಕ್ತಿಯ ಪ್ರಭಾವದಿಂದ ಆ ತಲೆಯು ಪುನಃ ಪುನಃ ಜಿಗಿಯುತ್ತಲೇ 


೨೫೨ 


ಬಸವರಾಜ ವಿಜಯಂ 


ರ್ಯ೦ದಳೆದು ಕೊಟ್ಟರೆ 

ಕೊರೆದು ತಜ್ 
ಸಂದವನಭಂಗೆ ಭಕ್ತನರ್ಪಿಸುವಾಗಳ್ ' 
ನಲಿವ ತಲೆ ನಗುವ ತಲೆ ಕ 
ಣ್ಣಲರ್ಚಿ ನಿರೀಕ್ಷಿಸುವ ತಲೆ ಕಡಂಗುವ ತಲೆಯಾ 
ರ್ದುಲಿವ ತಲೆ ಮಲೆವ ತಲೆ ಕೆಲ 
ಕೊಲೆದುರ್ಬುವ ತಲೆ ಪೊದಳು ಪಾಡುವ ತಲೆಗಳ 
ಬೆರೆವ ತಲೆ ಮುರಿದು ನೋಡುವ 
ಮುಜಕದ ತಲೆ ಸುರ್ಬನೇಜಿಸುವ ತಲೆ ಪಲ್ಲಂ 
ಕಿಜವ ತಲೆ ನಿಮಿರ್ವ ತಲೆ ಬಾ 
ಮೈ ಆವೊಳಲೆ ಜಯ ಜಯ ಪ್ರಣಾದದ ತಲೆಗಳ 
ತೂಗುವ ತಲೆ ಕುಕಿಲಿಜಿವುತೆ 
ಕೂಗುವ ತಲೆ ರಸನೆದೆರೆವ ತಲೆ ಶಿವ ಶರಣೆಂ 
ದಾಗುಳಿಪ ತಲೆ ಪೊದಳನು 
ರಾಗಿಪ ತಲೆ ರಂಜಿಸಿರ್ಪ ತಲೆ ಪೊಸತಲೆಗಳ 
ಕರಮೆಸೆಯೆ ಶತಸಹಸ್ರ 
ಶಿರಮವು ಶಿವಲಿಂಗಕರ್ಪಿತಂಗೆಯು ತ್ವಂ 
ತಿರೆ ಲಿಂಗದ ಗರ್ಭಗೃಹಾಂ 
ತರಮಂ ನೆಜತೆ ತೀವಿ ಲಿಂಗದಂಗದೊಳೆಂ 


ಇರಲು ಆ ಭಕ್ತನು ಕಾಠ್ಯ ವಿಶಿಷ್ಟನಾಗಿ ( ಹುಟ್ಟುತ್ತಿರುವ ತಲೆಗಳನ್ನೆಲ್ಲ) ಕೊರೆಕೊರೆದು 
ನಿರ್ಧಾರಮನಸ್ಸಿಂದ ಶಿವನಿಗೆ ಅರ್ಪಿಸುತ್ತಿರುವಾಗ ನಲಿದಾಡುವ ತಲೆ, ನಗುತ್ತಿರುವ 
ತಲೆ, ಕಣ್ಣರಳಿಸಿ ನೋಡುವ ತಲೆ, ಉತ್ಸಾಹಗೊಳ್ಳುವ ತಲೆ, ಗಟ್ಟಿಯಾಗಿ ಚೀರುವ 
ತಲೆ, ಮಲೆತು ನಿಲ್ಲುವ ತಲೆ, ಅಕ್ಕಪಕ್ಕಕ್ಕೆ ಒಲೆದಾಡುತ್ತ ಉಬ್ಬುತ್ತಿರುವ ತಲೆ, 
ಸಂತೋಷದಿಂದ ಹಾಡುವ ತಲೆ , ಬಿಗಿದುಕೊಳ್ಳುವ (ಸೆಡೆದುಕೊಳ್ಳುವ) ತಲೆ , ವಕ್ರವಾಗಿ 
ದೃಷ್ಟಿಯಿಟ್ಟು ನೋಡುವ ಮರುಕದ ತಲೆ , ಹುಬ್ಬವನ್ನೇರಿಸುವ ತಲೆ , ಹಲ್ಲು ಕಿರಿಯುವ 
ತಲೆ, ನಿಗುರಿ ನಿಲ್ಲುವ ತಲೆ , ಬಾಯನ್ನು ತೆರೆಯುವ ಒಳ್ಳೆಯ ತಲೆ, ' ಜಯ ಜಯ ' 
ಎಂದು ವಿಶೇಷ ಧ್ವನಿ ಮಾಡುವ ತಲೆ , ತೂಗಾಡುವ ತಲೆ , ಕೇಕೆ ಹಾಕುತ್ತ ತೂಗಾಡುವ 
ತಲೆ, ನಾಲಗೆ ಹೀರಿದ ತಲೆ, ' ಶಿವನೇ ಶರಣು ' ಎಂದು ಆಕಳಿಸುವ ತಲೆ, ವ್ಯಾಪ್ತವಾಗಿ 
ಅನುರಾಗ ತೋರಿಸುವ ತಲೆ, ಹೀಗೆ ರಂಜಿಸುತ್ತಿದ್ದ ಹೊಸ ಹೊಸವಾದ ಲಕ್ಷ 
ಸಂಖ್ಯೆಯ ತಲೆಗಳು ಶಿವಲಿಂಗಕ್ಕೆ ಅರ್ಪಿಸಲ್ಪಟ್ಟವುಗಳಾಗಿರಲು ಅವುಗಳೆಲ್ಲ ಶಿವಾಲಯದ 
ಗರ್ಭ ಗೃಹದ ಒಳಗಡೆಯಲ್ಲಿ ಪೂರ್ಣವಾಗಿ ತುಂಬಿಕೊಂಡು ಲಿಂಗದ ಅಂಗಕ್ಕೆ ಮುತ್ತಿ 


1 ತಾ ( ರ) 


೨೫೩ 


ಚತುಸ್ಮಿಂಶಾಶ್ವಾಸಂ 


೨೫. 


ಪಸರು ಬೆರೆಕಂಡು ಬಿಂಕ ಚಲದಂಕಾ ನಿನ್ನ ಸದ್ಯಕ್ಕಿ ಸಾ 
ಹಸದುರ್ಬಂ ನಡೆ ನೊಳೊಡೆನ್ನಳವೆ ಹಾ ಹಾ ನೀಲ್ ಶಿರಃಶ್ರೇಣಿ ಸಂ 
ದೆಸಕಂಬತ್ತು ಮುಸುಂಕೆ ಸೈರಿಪನದೆಂತೀ ಭಾರಮಂ ಪೊಣ್ಮದು 

ಸಕಾನಾರ್ಪೆನೆ ಸೋಲೆನಾಂ ನಿನಗೆ ಗೆಲ್ಲಂ ನಿನ್ನದೆಲ್ಲಂದದಿಂ 
ಬಿಡು ಬಿಡು ಕೊರಲಂ ಕೊಅಲೆವೀ 
ಕಡುಗಪ್ಟಿಮನಯ್ಯ ಸಾಲ್ಕು ಮಂದಾಕ್ಷಣ 
ಧೃಡನವನ ಕೆಯ್ಯನೊಯ್ಯನೆ 
ಪಿಡಿದು ನಿವಾರಿಸುತೆ ಮುದವನೋದವಿಸುತಾಗಳ 
ಮೊರಟದ ಮಲ್ಲಿಕಾರ್ಜುನನಿಳಾತಳಮಚ್ಚರಿವಟ್ಟು ಕೀರ್ತಿಸು 
ತಿರೆ ನಿಜಮಸ್ತಕವ್ರಜದ ಪೂಜೆಯನಾಳಿರೆ ಬಂಕನಂಕಮಂ 
ಹರನೊಡನೊಲ್ಲು ಗೆಲ್ಲನವನಂದದ ಭಕ್ತರನೇಕರುಂಟು ಈ 
ಆರೆಯೊಳದಿರ್ಕೆ ನಿನ್ನಳವೆ ಕೇಳ್ಕೊಡೆ ಮತ್ತಮನನರ್ಯದಿಂ 


ಸುತ್ತು ಮುತ್ತೆಲ್ಲ ಪ್ರಸಾರಗೊಂಡಿದ್ದವು. ಇದನ್ನು ಕಂಡು ಆ ಗೋವಿಂದ ಭಟ್ಟಾರಕ 
ಶರಣನು ' ಹೇ , ಬಿಂಕದ ಶಪಥಗಾರನಾದ ಬಂಕಿ ದೇವನೇ , ನಿನ್ನ ಸದ್ಭಕ್ತಿಯ ಸಾಹಸದ 
ಆಧಿಕ್ಯವನ್ನು ನೋಡುವುದು ನನ್ನ ಸಾಮರ್ಥ್ಯಕ್ಕೆ ಮಿಕ್ಕಿದ್ದು , ಹಾ ! ಹಾ ! ನಿಲ್ಲು ನಿಲ್ಲು! 
( ಈ ನಿನ್ನ ) ಶಿರಸ್ಸಿನ ಸಾಲುಗಳು ಒತ್ತೊತ್ತಾಗಿ ( ಶಿವಲಿಂಗದ ಸುತ್ತೆಲ್ಲ) ಮುತ್ತಿ 
ಕೊಂಡಿರುವುವು. ಇದನ್ನು ನಾನೆಂತು ಸೃರಿಸಲಿ ? ಈ ರೀತಿಯ ಘನತೆಯನ್ನು ಹೊರ 
ಹೊಮ್ಮಿಸಿದ ನಿನ್ನ ಸಾಮರ್ಥ ತೋರಿಸಲು ನಾನು ಸಮರ್ಥನೇ ? ನಿನಗೆ ನಾನು 
ಸೋತೆನು , ಎಲ್ಲಾ ರೀತಿಯಲ್ಲಿ ಗೆಲುವು ನಿನ್ನದೇ ಆಯಿತು. ೨೬ . 'ಅಯ್ಯ ಸಾಕು; 
ಕೊರಳನ್ನು ಕತ್ತರಿಸುವ ನಿನ್ನ ಈ ಸಾಹಸದ ಉದ್ಯೋಗವನ್ನು ಬಿಟ್ಟು ಬಿಡು', ಎಂದಾ 
ಕ್ಷಣದಲ್ಲಿಯೇ ಶಿವನು ಅವನ ಕಯ್ಯನ್ನು ಮೆಲ್ಲನೆ ಹಿಡಿದು ( ಶಿರವನ್ನು ಕತ್ತರಿಸುವ ಅವನ 
ಕಾರವನ್ನು ) ನಿವಾರಣೆ ಮಾಡಿ, ಆಗ ಸಂತೋಷವುಂಟಾಗುವಂತೆ ಮಾಡಿದನು. 
೨೭. ( ಇಂಥ) ಮೊರಟದ ಮಲ್ಲಿಕಾರ್ಜುನನ್ನು (ಅಥವಾ ಮೊರಟದ ಬಂಕಿ ದೇವನನ್ನು ) 
ಲೋಕವೆಲ್ಲ ಆಶ್ಚರದಿಂದಕೂಡಿಸ್ತೋತ್ರ ಮಾಡುತ್ತಿತ್ತು . ಅವನ ಆ ಎಲ್ಲ ಶಿರಸ್ಸು 
ಗಳೆ ಪೂಜೆಯನ್ನು ಮಾಡುತ್ತಿದ್ದವು. ಬಂಕಯ್ಯನು ಹೀಗೆ ತನ್ನ ಶಪಥವನ್ನು ಹರ 
ನೊಡನೆ ಮಾಡಿ ಗೆದ್ದನು. ಇವನಂತಹ ಭಕ್ತರುಲೋಕದಲ್ಲಿ ಅನೇಕರುಂಟು. ಕೇಳು 
ಕೇಳುವುದಕ್ಕೆ ನಿನಗೆ ಸಾಮರ್ಥವುಂಟೆ ? (ಹೀಗೆಂದು) ಪುನಃ ಅತ್ಯಧಿಕ ಶೌರದಿಂದ ( ಆ 
ಏಕಾಂತ ರಾಮಯ್ಯನು ಜೈನನಿಗೆ ಹೇಳತೊಡಗಿದನು) ತೀರುವಾಕದೀಶ್ವರನ ಕಥೆ 


* ತಮಿಳು ದೇಶದ ಪ್ರಸಿದ್ದ ಶೈವಸಮಯಾಚಾರರಲ್ಲಿ ಒಬ್ಬರಾಗಿ ಪ್ರಸಿದ್ಧರಾದ ವಾಗೀಶ? 
ಎಂಬುವರೇ ಇವರು . ಇವರಿಗೆ ಶೈವೋಪದೇಶವಾದ ಮೇಲೆ ' ವಾಗೀಶ' ಎಂಬ ಹೆಸರು ಬಂದಿರ 
ಬಹುದು. 


ಬಸವರಾಜ ವಿಜಯಂ 


ನಿನ್ನ ತಥಾಗತಮತಮಂ 
ಬನ್ನಂಬಡಿಸಿದ ಮದೀಯ ಶರಣರ ಪಂಪ 
ಚನ್ನಲರೆ ಪೇಳಪೆಂ ಬುಧ 
ಸನ್ನುತ ತಿರುವಾಕರೀಶನೆಂಬವನೊರ್ವಂ 


ತಿರುವಾರೂರೊಳಗೊಪ್ಪುವಂ ಜಿನಮತಾಚಾರ್ಯ೦ ಕಳಾವೃಂದ ಬಂ 
ಧುರನಿರ್ಪನ್ನ ಮವಂಗೆ ಶೂಲರುಜೆಯಾದತ್ತಾತನಾರೋಗದಿಂ 
ಮರಣಾವಸ್ಥೆಯನಾಳು ಬಿಳು ಧರೆಯೊಳ್ ಬೇಳಪ್ಪಿನಂ ತತ್ಸಹೋ 
ದರಿ ಕಂಡೆಂದಳವಂಗೆ ಶಂಕರಪದಾಂಭೋಜಾತಮಂ ಭಕ್ತಿಯಿಂ 


ಮಅವುಗೆ ನಿನ್ನೀ ರುಜೆಯಂ 
ಪಜಿಗುಂ ಸುಖಮಕ್ಕುದನೆ ನಂಬುಳಿದೀ ನಿ 
ನೈಜಕದ ಮಂತ್ರದ ತಂತ್ರದ 
ಬಜೆ ಬೆಟ್ಟದ ಕಜ್ಜದಿಂದೆ ಫಲಮಿನಿತಿಲ್ಲಂ 


ವ|| ಎಂದ ನಿಜಾಗ್ರಜೆಯ ಹಿತೋಪದೇಶವನವಂ ಮನದಗೊಂಡಂತೆ ಗೆಯ್ಯ ತೊದ 
ಇಲ್ಲೆನ್ನನೇಪರಿಯನಾದೊಡಂ ಪೊರೆವುದೆಂದು ದೈನೊಕ್ತಿಯಿಂ ಮೆಯ್ಯಕ್ಕೆ ಮಣಿಯೆ 

ಹರಸರಣರ್ಕಳಂ ನೆನೆದು ನಿಪೈ ಪೊದರೆಮೂಲಮಂತ್ರದಿಂ 
ಪರಮವಿಭೂತಿಯಂ ಪಿಡಿದು ಮಂತ್ರಿಸಿ ತನ್ನಿಟಿಲಪ್ರದೇಶದ 


( ವಾಗೀಶರು) ೨೮ - ೩೦ . ( ಎಲೈ ಜೈನನೇ ) ನಿನ್ನ ಜೈನ ಮತವನ್ನು ಭಂಗಗೊಳಿಸಿದ 
ನನ್ನ ಶರಣರ ಹಿರಿಮೆಯನ್ನು ಮನೋಹರವಾಗಿ ಹೇಳುತ್ತೇನೆ(ಕೇಳು). ಜ್ಞಾನಿಗಳಿಂದ 
ಶಾತ್ಯನೆನಿಸಿದ ತಿರುವಾಕರೀಶ್ವರನೆನ್ನುವ ಶರಣನೊಬ್ಬನು ತಿರುವಾರೂರೆಂಬಲ್ಲಿಶೋಭಿ 
ಸುತ್ತಿದ್ದನು. ಜಿನಮತದ ಆಚಾರನೂ , ವಿದ್ಯಾ ಸಮೂಹದಿಂದ ತುಂಬಿದವನೂ ಎನಿ 
ಸಿದ ಅವನಿಗೆ ಹೊಟ್ಟೆನೋವಿನ ರೋಗವು ಪ್ರಾಪ್ತವಾಗಿತ್ತು . ಆತನು ಆ ರೋಗದಿಂದ 
ಮರಣಾವಸ್ಥೆಯನ್ನು ಹೊಂದಿ ಭೂಮಿಯ ಮೇಲೆ ಬಿದ್ದು ಶಕ್ತಿಗುಂದಿದವನಾಗಿರಲು 
ಅವನ ಸಹೋದರಿಯು ಕಂಡು ಅವನಿಗೆ ಹೀಗೆಹೇಳಿದಳು: ಶಂಕರನ ಪಾದಕಮಲಗಳನ್ನು 
ಭಕ್ತಿಯಿಂದ ಮರೆ ಹೊಕ್ಕರೆ, ಅವನು ನಿನ್ನ ಈ ರೋಗವನ್ನು ಪರಿಹರಿಸುವನು . ( ಆಗ) 
ಸುಖವುಂಟಾಗುವುದು ; ಇದನ್ನು ನಂಬು , ಉಳಿದ ಈ ನಿನ್ನ ಪ್ರಿಯವಾದ ಮಂತ್ರ , 
ತಂತ್ರ , ವ್ಯರ್ಥವಾದ ವೈದ್ಯ ಮೊದಲಾದ ಕಾರದಿಂದ ಸ್ವಲ್ಪವೂ ಫಲವಿಲ್ಲ . ವ|| ಹೀಗೆಂದ 
ನನ್ನ ಸಹೋದರಿಯ ಹಿತೋಪದೇಶವನ್ನು ಅವನು ಮನಸ್ಸಿಗೆ ತಂದುಕೊಂಡು 
ಹಾಗೆಯೇ ಮಾಡುತ್ತೇನೆ, ತಪ್ಪುವುದಿಲ್ಲ; ನನ್ನನ್ನು ಯಾವ ರೀತಿಯಿಂದಲಾದರೂ , 
ರಕ್ಷಿಸಬೇಕು, ಎಂಬ ದೀನಭಾವದ ಮಾತುಗಳಿಂದ ಕೂಡಿ, ಸಾಷ್ಟಾಂಗಪೂರ್ವಕವಾಗಿ 
ನಮಸ್ಕರಿಸಿ ತಲೆ ತಗ್ಗಿಸಿ ನಿಲ್ಲಲು ೩೧. ಆಗ ಅವಳು ಹರಶರಣರುಗಳನ್ನು ನೆನೆದು 
ನಿಷ್ಕಾಯುತಳಾಗಿ ' ನಮಃ ಶಿವಾಯ ' ಎಂಬ ಮೂಲ ಮಂತ್ರದಿಂದ ಶ್ರೇಷ್ಟ ವಿಭೂತಿ 


) 


C 


೧೨ 


ಚತುಂಶಾಶ್ವಾಸಂ 

೨೫೫ 
ಆರಿಸಿನಿರೀಕ್ಷೆಗೆಯುದುವವಳವಿಲಾದುದು ಶಿಯಾಗಳ 
ಚರಿವಡುತಕ್ಕ ರಕ್ಷಿಸಿದೆಯೆಂದೇಆಗಿರ್ದನವಂ ತರ್ದಿಯೋಲ್‌ 

- ೩೧ 
ವ|| ಅಂತೆಆಗಿ ತನ್ನಿರೂಪದಿನಭವನಂ ಶರಣೋಕ್ಕು ಶಿವಾಜ್ಞೆಯಂ ಪೊತ್ತಾ ಪೊಳಲ 
ಪೊಲಗೇರಿಯೊಳೊಂದು ಜೀರ್ಣಕುಟಿಯೊಳೆಲಸಿರ್ದ ಸದ್ಗುರುವಂ ಕಂಡು ದಂಡ ಪ್ರಣಾಮಂಗೆಯು 
ವಿಧಿವದುಪಸನ್ನನಾಗಿ 

ಗುರುವರ ಪೆಳರ್ದಿ ಭವಭರ 
ದುರವಣೆಗಾಂ ನಿಮ್ಮ ಚರಣಮಂ ಮಜವೊಕ್ಕೆಂ 
ಹರದೀಕ್ಷೆಯಿತ್ತು ಪೊರೆದು 

ರಿಸೆನ್ನನೆನುತ್ತೆ ಬಿನ್ನಪಂ ಗೆಯ್ಯಲೋಡಂ 
ಕರುಣಾಲೋಕನಮಾತ್ರದಿಂಮೊದಲ ದುಷ್ಕರ್ಮಂಗಳಂ ತೂಳು ಕು 
ಳ್ಳಿರಿಸುತ್ತುಂ ಕಳಶೋದಕ ಪನದಿಂ ಶುದ್ಧಾತ್ಮನಂ ಮಾಡಿ ತ 
ಬೃರದೊಳ್ಳಿತೆವಹಸ್ತಮಂ ಮಡಗಿ ಭಸ್ಮಲೇಪನಂಗೆಯು ಭಾ . 
ಸುರ ಭಾಳಸ್ಥಳದಲ್ಲಿ ದುರ್ಲಿಪಿನಿರಾಸಂಗೆಯು ತದೇಶಿಕಂ 
ಕರುಣಿಸಿ ಲಿಂಗಮಂ ಕರದೊಳಾತನ ಕರ್ಣದೊಳೀಶಮಂತ್ರಮಂ 

ನಿರವಿಸಿ ಚಿದ್ಘನಪ್ರಭೆಯನಾತ್ಮನೊಳೊಂದಿಸಿ ಮಾಯೆಯಂ ಸಮು 
ಯನ್ನು ಕೈಯಲ್ಲಿ ಹಿಡಿದು, ಆತನ ಹಣೆಯಲ್ಲಿ ಧರಿಸಿ, ನೋಡುತ್ತಿರಲು ( ಆತನ ) 
ಉದರ ಶೂಲೆಯು ಇಲ್ಲದಾಯಿತು. ಅವನು ಆಶ್ಚಯ್ಯಪಡುತ್ತ ' ಅಕ್ಕ , ( ನನ್ನನ್ನು ) 
ರಕ್ಷಿಸಿದೆ' ಎಂದು ಅವಳ ಪಾದಗಳಲ್ಲಿ ನಮಸ್ಕರಿಸಿದನು . ವ|| ಆ ರೀತಿ ನಮಸ್ಕಾರ 
ಮಾಡಿ , ಅವಳ ಆದೇಶದಂತೆ ಪರಮೇಶ್ವರನನ್ನು ಶರಣು ಹೊಕ್ಕು , ಶಿವನ ಆಜ್ಞೆಯನ್ನು 
ಧರಿಸಿ, ಆ ಪಟ್ಟಣದ ಹೊಲೆಯರ ಕೇರಿಯಲ್ಲಿ ಒಂದು ಹರಕು ಗುಡಿಸಲಿನಲ್ಲಿ ವಾಸ 
ಮಾಡಿಕೊಂಡಿದ್ದ ಸದ್ಗುರುವನ್ನು ಕಂಡು, ದೀರ್ಘದಂಡ ಪ್ರಣಾಮ ಮಾಡಿ , ವಿಧಿ 
ವತ್ತಾಗಿ ಅವನ ಶಿಷ್ಯತ್ವವನ್ನು ಪಡೆದು , ೩೨ - ೩೩ . ಗುರುಶ್ರೇಷ್ಠನೇ , ಜನನ ಮರ 
ಣಾತ್ಮಕವಾದ ಈ ಸಂಸಾರ ಭಾರದ ತೀವ್ರತೆಗೆ ಹೆದರಿದ ನಾನು ನಿಮ್ಮ ಪಾದದ ಮರೆ 
ಹೊಕ್ಕಿದ್ದೇನೆ. ನನಗೆ ಶಿವದೀಕ್ಷೆಯಿತ್ತು ಸಂರಕ್ಷಿಸಿ ಉದ್ದಾರ ಮಾಡಬೇಕೆಂದು 
ವಿಜ್ಞಾಪಿಸಿಕೊಳ್ಳಲಾಗಿ ಆ ದೇಶಿಕವರೇಣ್ಯನು ಕಾರುಣ್ಯ ಪೂರ್ಣವಾದ ನೋಡುವಿಕೆ 
ಯಿಂದಲೇ ಅವನ ಪೂರ್ವದ ದುಷ್ಕರ್ಮಗಳನ್ನೆಲ್ಲ ತೊಡೆದುಹಾಕಿದನು . ಕುಳ್ಳಿರಿಸಿ 
ಕೊಂಡು ( ಅವನನ್ನು ) ತನ್ನ ಕಮಂಡಲೋದಕದ ಸ್ನಾನದಿಂದ ಪರಿಶುದ್ಧಾತ್ಮನನ್ನಾಗಿ 
ಮಾಡಿ, ಶಿರದಲ್ಲಿ ಮಂಗಳಕರವಾದ ಹಸ್ತವನ್ನಿಟ್ಟು , ಹಣೆಯ ಮೇಲೆ ಭಸ್ಮವನ್ನು 
ಧರಿಸಿ, ಹಣೆಯಲ್ಲಿನ (ಬ್ರಹ್ಮನು ಬರೆದ) ಕೆಟ್ಟಲಿಪಿಯನ್ನು ಹೋಗಲಾಡಿಸಿದನು. 
೩೪ . ಆತನ ಕೈಗೆ ಲಿಂಗವನ್ನು ಕರುಣಿಸಿ ಕೊಟ್ಟು, ಕಿವಿಯಲ್ಲಿ ಶಿವಮಂತ್ರವನ್ನು 
ಉಸುರಿ ಆತ್ಮರಲ್ಲಿ ಪ್ರಕಾಶಮಯ ಜ್ಞಾನವನ್ನುಂಟು ಮಾಡಿ, ಮಾಯೆಯನ್ನು 
( ಅಜ್ಞಾನವನ್ನು ) ಓಡಿಸಿ, ಇಷ್ಟಲಿಂಗದಿಂದ ಕೂಡಿದ ಅವನ ಅಂಗವನ್ನು ದೃಢವಾಗಿ 


೨೫೬ 


ಬಸವರಾಜ ವಿಜಯ 


ಇರಿಸಿ ನಿಜಾಂಗಲಿಂಗ ದೃಢಯೋಗಮನಾಗಿಸಿ ತತ್ತ್ವ ರೂಪಮಂ| 
ಪರಿವಿಡಿಗೆಯು ಬೋಧಿಸಿ ನಿಮಿರ್ಚಿ ನಿರಾಕಳಚಿತ್ತವೃತ್ತಿಯಂ 
ವಿತತ ಶಿವಜ್ಞಾನ ಸಮು 
ನೃತಸಯೆಯಂ ನೆಗಳ್ಳಿ ಗುರುಚರಲಿಂಗಾ 
ರ್ಪಿತ ಸುಪ್ರಸಾದಸುಖಷರಿ 
ಣತಿಯಂ ಪಡೆದಿತ್ತು ತಿಳುಪಿ ಚಿದ್ಘನದಿರವಂ 
ಜೀವನ್ಮುಕ್ತಿಗೆ ಮೂಲಕಾರಣಮೆನಿಪ್ಪ ಸ್ಪಂದಪೂರ್ಣ ಪ್ರಭಾ 
ಭಾವೋದ್ಯಣವಾಂಗಲಿಂಗಮನೆ ಸಾಕ್ಷಾತ್ಕಾರವು ಮಾಡಿ ವಿ 
ದ್ಯಾವಾಸಂ ಗುರುದೀಕ್ಷೆಗೆಯ್ಯ ದಯೆಯಿಂ ಕೆಯ್ಯೋಂಡು ಸದೃಕ್ಕಿವೆ 
ತಾ , ವಾಗೀಶ್ವರನಿರ್ದನೀಶ್ವರಪದಾಂಭೋಜಾತಪೂಜೋತ್ಸವ 
ಪರಮಾನಂದವನಾಳು ಭಸ್ಮವಿಳಸದುದ್ರಾಕ್ಷೆಯ ತಾಳು ಭಾ 
ಸುರ ಪಂಚಾಕ್ಷರಮಂತ್ರವ ಜಪಿಯಿಸುತ್ತೀಶಾರ್ಚನಂಗೆಯ್ಯುತುಂ 
ಚರಪಾದಾಂಬುಜಮು ಸಮರ್ಚಿಸುತೆ ಶೈವಾಚಾರಸಂಪತ್ತಿವೆ 
ತಿರದರ್ಥಾಂಗನಿಜಾಸುಮುಖ್ಯಮನುಮೇಶಂಗರ್ಪಿಸುತ್ತಳ್ಳ ಅ೦ 
ಪರಮ ಶಿವಲಾಂಛನ 
ಸುರಿತಾಂಗಂ ಭಕ್ತಿಪರವಶ್ಯದಿನಿಂತೆ 


- 


೩೭ 


ಸಂಬಂಧಗೊಳಿಸಿ , ಆ ಲಿಂಗಸ್ವರೂಪವನ್ನು ಕ್ರಮವಾಗಿ ಬೋಧಿಸಿ, ಚಿತ್ತವೃತ್ತಿಯನ್ನು 
ನಿಶ್ಚಂಚಲಗೊಳಿಸಿದನು. ೩೫ . ಪ್ರಸಿದ್ಧವಾದ ಪರಶಿವಜ್ಞಾನ ಮತ್ತು ತತ್ಸಂಬಂಧ 
ವಾದ ಶ್ರೇಷ್ಟ್ರಕ್ರಿಯೆಯನ್ನು ಅವನಿಗೆ ಉಂಟುಮಾಡಿ , ಗುರು ಮತ್ತು ಜಂಗಮಾರ್ಪಿತ 
ವಾದ ;ಶ್ರೇಷ್ಠ ಪ್ರಸಾದದ ಸುಖದ ಪರಿಣಾಮವನ್ನು ಸಂತೋಷದಿಂದ ಕೊಟ್ಟು 
ಉತ್ಕೃಷ್ಟವಾದ ಪರಮಾತ್ಮನ ಜ್ಞಾನದ ರೀತಿಯನ್ನು ತಿಳಿಸಿದನು. ೩೬ . 
ಜೀವನ್ಮುಕ್ತಿಗೆ ಕಾರಣವೆಂದೆನಿಸುವ ಅಚಲಿತವಾದ ಪೂರ್ಣ ಪ್ರಕಾಶಾಧಿಕ್ಯದಿಂದ 
ಕೂಡಿದ, ಉತ್ಕೃಷ್ಟ ಓಂಕಾರವೆಂಬ ಮೂಲಪ್ರಣವವೇ ದೇಹವಾಗಿಉಳ್ಳ , ಲಿಂಗದ 
ಸಾಕ್ಷಾತ್ಕಾರವನ್ನುಂಟುಮಾಡುತ್ತ , ಸಕಲವಿದ್ಯೆಗಳಿಗೆ ಆವಾಸನೆನಿಸಿದ ಗುರುವು ದೀಕ್ಷೆ 
ಮಾಡಲಾಗಿ, ಅಂಥ ಶಿವದೀಕ್ಷೆಯನ್ನು ಪಡೆದು, ಈಶ್ವರವಿಷಯಕ ಸದ್ಭಕ್ತಿಯನ್ನು 
ಹೊಂದಿ, ಈಶ್ವರಪಾದಪೂಜೆಯಲ್ಲಿ ಕುತೂಹಲವುಳ್ಳವನಾಗಿ ವಾಗೀಶ್ವರನು ( ಸುಖ 
ದಿಂದ) ಇದ್ದನು, ೩೭. ( ಆ ವಾಗೀಶನು ) ಪರಮಾನಂದಭರಿತನಾಗಿ, ಭಸ್ಮ , ಶ್ರೇಷ್ಠ 
ರುದ್ರಾಕ್ಷಿಗಳನ್ನು ಧರಿಸಿ, ಪ್ರಕಾಶಮಾನವಾದ ಪಂಚಾಕ್ಷರಮಂತ್ರವನ್ನು ಜಪಿಸುತ್ತ , 
ಈಶ್ವರ ಪೂಜೆಯನ್ನು ಮಾಡುವವನಾಗಿ , ಜಂಗಮ ಪಾದಕಮಲಗಳನ್ನು ಸಮರ್ಪಿ 
ಸುತ್ತ , ( ಈ ಪ್ರಕಾರದಲ್ಲಿ) ವೀರಶೈವಾಚಾರ ಸಂಪತ್ತಿನಿಂದ ಕೂಡಿ, ತನ್ನ ಐಶ್ಚಯ್ಯ , ದೇಹ 
ಪ್ರಾಣಾದಿಗಳನ್ನು ಈಶ್ವರನಿಗೆ ಪ್ರೀತಿಯಿಂದ ಅರ್ಪಿಸಿದವನಾಗಿದ್ದನು. ೩೮ . ವಾಗೀಶನು 
ಹೀಗೆಶ್ರೇಷ್ಟವಾದ ಶಿವಸಂಭಂಧದ ಲಾಂಛನಗಳಿಂದ ಪ್ರಕಾಶಿಸುವ ದೇಹವುಳ್ಳವನಾಗಿ 


೨೫೭ 


ಚತುಸ್ತ್ರಿಂಶಾಶ್ವಾಸಂ 


ಪ್ಪಿಗೆ ವಾಗೀಶಂ ಜೈನೋ 
ತರಮೀಕ್ಷಿಸಿ ಮುಳಿದು ಕೆಳರ್ದು ಗಳ ಪುತೆ ಪಲವಂ 


ಮೃಡದರ್ಶನಮಂ ಪೊಕ್ಕಂ. 
ಜಡಮತಿ ಜಿನಮತಮನುಳಿದು ಮುದ್ದುರುವೆನುತುಂ 
ಪಿಡಿದಿಭದ ಮುಂದೆ ನೂಂಕಿದೊ 
ಡೆಡೆಗಿಡದೆ ಗಜಾಸುರಾರಿ ಶರಣೆನುತಿರ್ದಂ 


ಅಂಜಿದುದು ಮತ್ತ ಕುಂಜರ 
ನಂಜದವರ್ಮಗಳು ಫಣಿಗಳಿ೦ ಬಾಧಿಸೆ ಮೃ 
ತ್ಯುಂಜಯ ಫಣಿಧರ ಶರಣೆನು 
ತುಂ ಜಯಿಸಿದನುಗ್ರಫಣಿಗಳಂ ವಾಗೀಶಂ. 


೪ ) 


ಶವಣರದನೀಕ್ಷಿಸುತೆ ಘೋ 
ರವಿಷಂ ತೀವಿರ್ದ ಕೊಳದೊಳಿಡೆ ಸಾಗರಸಂ 
ಭವವಿಷಹರ ಶರಣೆನುತುಂ 
ಜವದಿಂ ಮೇಗೊಗೆದು ಜಯಿಸಿದ ವಿಷಮನದಂ 


ಅಳಿಯನಿವನಾವ ತೇಜದಿಂ 
ದಳಿವವೊಲೆಸಗುವೆವೆನುತ್ತೆ ಕಾಲ್ಲಿರ್ಚಿನೊಳಾ 
ಖಳರಿಡೆ ಜಯಿಸಿದನದನು 
ಜ್ವಳ ಶಿಖಿರಸನಾಪ್ರಹರಣ ಶರಣೆನುತಾಗಳ್ 


ಶೋಭಿಸುತ್ತಿರಲು, ಜೈನರ ಸಮೂಹವು ನೋಡಿ, ಕೋಪಗೊಂಡು, ಕೀಳ್ಯಾಡಿ 
ಹಲವಾರು ವಿಧದಲ್ಲಿ ನಿಂದೆಗೆಯುತ್ತಿತ್ತು . ೩೯ . ಮಂದಮತಿಯಾದ ಇವನು ಜೈನ 
ಮತವನ್ನು ಬಿಟ್ಟು ನನ್ನ ಗುರುವೆಂದು ಶಿವಮತವನ್ನು ಪ್ರವೇಶಿಸಿದನು, ಎನ್ನುತ್ತ 
( ಆ ಜೈನರು ) ಇವನನ್ನು ಹಿಡಿದು ಆನೆಯಮುಂದೆ ನೂಕಲಾಗಿ ಅವನು 'ಗಜಾಸುರನಿಗೆ 
ವೈರಿಯಾದ ಶಿವನಿಗೆ ಶರಣು' ಎನ್ನುತ್ತಿದ್ದನು. ೪೦ . ಇವನನ್ನು ಕಂಡು ಮದೋನ್ಮ 
ತವಾದ ಆ ಆನೆಯು ಹೆದರಿತು , ಅಷ್ಟಕ್ಕೂ ಅವರು ಹೆದರದೆ, ಹಾವುಗಳಿಂದ ಬಾಧೆ 
ಗೊಳಿಸಲು, 'ಮೃತ್ಯುಂಜಯನೇ , ಸರ್ಪಾಭರಣನೇ , ಶರಣು' ಎನ್ನುತ್ತ ಆ ಭಯಂಕರ 
ಹಾವುಗಳನ್ನು ಜಯಿಸಿದನು . ೪೧ . ಜೈನ ಶ್ರವಣರು ಅದನ್ನು ಕಂಡು , ಘೋರ 
ವಿಷದಿಂದ ಕೂಡಿದ ಸರೋವರದಲ್ಲಿ ಮುಳುಗಿಸಿದರು . `ಕ್ಷೀರಸಾಗರದಲ್ಲಿ ಹುಟ್ಟಿದ 
ಹಾಲಾಹಲ ವಿಷವನ್ನು ಧರಿಸಿದ ಶಿವನೇ ಶರಣು' ಎನ್ನುತ್ತ ಬೇಗನೆ ಮೇಲಕ್ಕೆ ಹಾರಿ 
ಬಂದು ಆ ವಿಷವನ್ನು ಜಯಿಸಿದನು . ೪೨ . ಯಾವರೀತಿಯಿಂದಲೂ ಇವನು ಸಾಯುತ್ತಿಲ್ಲ 
ವೆಂದುಕೊಂಡು ಕಾಡುಕಿಚ್ಚಿನಿಂದ ಇವನು ಸಾಯುವಂತೆ ಮಾಡುತ್ತೇವೆಂದು ಕಾಡುಕಿಚ್ಚಿಗೆ 
ಗುರಿಮಾಡಲು, ' ಪ್ರಕಾಶಮಾನವಾದ ಬೆಂಕಿಗಳ ನಾಲಿಗೆಯನ್ನೆ ಕತ್ತರಿಸಿದ ಶಿವನೇ 
* 17 


೨೫೮ 


ಬಸವರಾಜ ವಿಜಯಂ 


ವ ಮತ್ತಮಿಂತು ಕತಿಪಯ ಕಪಟೋಪಾಯದಿಂ ಕೊಲಲ್ಬಗೆದೆಸಗಿದಂದವೆಲ್ಲವಂ 
ತಿರುವಾಕರೀಶಂ ಗೆಲೆ ಕಂಡು ಭಯಂಗೊಂಡೀ ಮಹಾಮಹಿಮ ಬಳಿಯಿನೆಮ್ಮನೆಂತುಂ ಭಂಜಿಸದೆ 
ಮಾಣನೆಂದು ನೆನೆದಾ ಶವಣರೆಲ್ಲರವನತರಾಗಿ ಶರಣ್ಯಗಳೊಡನನಿಬರೆಲ್ಲರ ಭವಿಮುದ್ರೆಯಂ 
ತೊಡೆದು ಶಿವಮುದ್ರಾಂಕಿತರಂ ಮಾಡಿ ಶಿವಭಕ್ತಿಭಾಗ್ಯಮನಿತ್ತು ಪೊರೆದು 


ಕಳಲೆಯಂ ಕಳೆವಂತಿರೆ | 
ಕಿತ್ತು ಬಿಸುಟ್ಟಣ್ಮನಿಂ ಜಿನಪ್ರತಿಮೆಗಳಂ 
ತಳ ಗುಡಿಗಳನೆ ಕಿಡಪಿ ನೆ 
ಗಳೆಗೆ ನೆಲೆಯಾಗೆ ನೋಳ್ಳರರಿದೆನೆ ಧರೆಯೊಳಗೆ 


ಜನಮ ತಮದನಗಕುಲಿಶಂ 
ಜನಮತಘನಚಂಡಮಾರುತಂ ಜಿನಮತಕಾ 
ನನಪರಶುವೆಂಬ ಬಿರಿದೆಸೆ 
ಯೆ ನಿತಾಂತಂ ಮದನಾಗನೇ ವಾಗೀಶಂ 


ಆರಹತ ಕೇಳ್ಳುದೆಲೆ ತಿರು 
ವಾರೂರೆನಿಸಿರ್ಪ ಪೊಳಲೊಳೊಪ್ಪುವನೊರ್ವಂ 
ಮಾರಹರಭಕ್ತನಚಳಿತ 
ಧೀರ ನಿರುತ್ಸಾಂಡಿಯೆಂಬನನಘಚರಿತ್ರಂ 


ಶರಣು' ಎನ್ನುತ್ತ ಅದನ್ನು ಜಯಿಸಿದನು . ವ|| ಈರೀತಿ ಅನೇಕ ಕಪಟೋಪಾಯ 
ಗಳಿಂದ ಕೊಲ್ಲಲು ಯೋಚಿಸಿ, ಅದರಂತೆ ಮಾಡಲು, ಅವೆಲ್ಲವನ್ನೂ ತಿರುವಾಕರೀಶನು 
ಗೆಲ್ಲಲು ( ಅವನನ್ನು ಕಂಡು ಭಯಗೊಂಡವರಾಗಿ , ಈ ಮಹಿಮನು ( ಇಷ್ಟು ಹಿಂಸೆಯನ್ನು 
ನಾವು ಮಾಡಿದ) ನಮ್ಮನ್ನು ಆಮೇಲೆ ನಾಶಮಾಡದೆ ಬಿಡನು ಎಂದು ಯೋಚಿಸಿದರು, 
ಆ ಜೈನ ಸಂನ್ಯಾಸಿಗಳೆಲ್ಲ ತಲೆಬಾಗಿ ಶರಣು ಹೊಕ್ಕರು. ಆಗ ಅವರೆಲ್ಲರ ಭವಿಮುದ್ರೆ 
ಯನ್ನು ತೊಡೆದು ಹಾಕಿ ಶಿವಲಾಂಛನ ವಿಶಿಷ್ಟರನ್ನಾಗಿ ಮಾಡಿ, ಶಿವಭಕ್ತಿಯೆಂಬ ಭಾಗ್ಯ 
ವನ್ನುಂಟುಮಾಡಿ ರಕ್ಷಿಸಿದನು . ೪೩ . ನೋಡುವವರಿಗೆ ಇದು ಆಶ್ಚದ್ಯವೆನ್ನುವ ಹಾಗೆ 
ಪರಾಕ್ರಮದಿಂದ ಕತ್ತಲೆಯನ್ನು ನಾಶಮಾಡುವಂತೆ , ಜನಪ್ರತಿಮೆಗಳನ್ನು ಕಿತ್ತು ಬಿಸಾಡಿ, 
ಆ ಗುಡಿ ( ಬಸದಿ) ಗಳನ್ನೆಲ್ಲ ಕೆಡವಿ ಹಾಕಿ ಪ್ರಸಿದ್ದಿಗೆ ನೆಲೆಯಾಗುವಂತೆ ಮಾಡಿದನು . 
೪೪ . ಹೀಗೆ ಆ ವಾಗೀಶನು 'ಜೈನಮತವೆಂಬ ಮರದ ಪರ್ವತಕ್ಕೆ ವಜ್ರಾಯುಧ, ಜೈನ 
ಮತವೆಂಬ ಮೋಡಗಳಿಗೆ ಚಂಡಮಾರುತ, ಜೈನಮತವೆಂಬ ಅರಣ್ಯಕ್ಕೆ ಕೊಡಲಿ,' ಎಂಬ 
ಬಿರುದು ಶೋಭಿಸುವ ಹಾಗೆ ನಿಶ್ಚಯವಾಗಿ ಮೆರೆದವನಾಗಲಿಲ್ಲವೇ ? ೪೫ . ಎಲೈ 
ಜೈನನೇ , ಕೇಳು: ತಿರುವಾರೂರೆಂಬ ಪಟ್ಟಣದಲ್ಲಿ ಪರಮೇಶ್ವರನ ಭಕ್ತನೂ ಅಚಲನಾದ 
ಧೀರನೂ , ಎಂದೆನಿಸಿದ, ` ನಿರುತ್ಸಾಂಡಿ ' ಎಂಬ ಹೆಸರಿನ ಪಾಪರಹಿತವಾದ ಚರಿತ್ರೆಯುಳ್ಳ 


೨೫೯ 


ಡುಪ್ರಿಂಶಾಶ್ವಾಸಂ 


ಜಾತ್ಯಂಧಕನಖಳಬುಧ 
ಸ್ತುತ್ಯನವರ ಲಿಂಗಮಜ್ಜನಾರ್ಥದ ಕೊಳನಂ 
ಸತ್ಯನಿಧಿ ನೆಗಳ ಬಗೆವಿಡಿ 
ದತ್ಯಧಿಕಮೆನಿಪ್ಪ ಲಿಂಗಗೇಹದ ಬಳಿಯೊಳ್ 


೪೭ 


ಪೆಡಗೆ ಗುದ್ದಲಿ ನೇಣ್ಯಳಂ ತಳೆದೊಳ್ಳಿನಿಂ ಶಿವಲಿಂಗದಾ 
ಗುಡಿಯ ಮುಂಗಡೆಯೊಂದುಮಂ ಕೊಳದಗ್ರದೇಶದೊಳೊಂದುಮಂ 
ನಡುವೆ ಕಂಭವನಲ್ಲಿ ಪರ್ಮಿಳಿಗಟ್ಟು ತುಂ ಪಿಡಿದೆದ್ದಿ ಮ 
ಚಿಣ್ಣಡಕುತೊಂದೆಡೆ ನೇರ್ಪುಗೊಂಡಗುಳುಮಂತ' ವನಿರ್ಪಿನಂ 

ವರಿ ಜಿನಸಮಯಸ್ಥರಾದ ಕುಮತಿಗಳದು ಕಡಜಂಗೊಂಡೇwಂದು ನಟ್ಟ ಕಂಭಮಂ 
ಮುಡಿದು ನೇಣಂಪದು ಭಕ್ತಕೃತ್ಯಕ್ಕೆ ವಿಘ್ನಮಂ ನೆಗಳ್ಳಿ ಪಿರಿದು ಪರಿಹಾಸಂ ಗೆಯುತ್ತುವಿರ್ಪಿ 
ನಮಲ್ಲಿ 

ಆಗಳಕಡೆದಭವನಿ 
ನಾ ಗುಣನಿಧಿ ಜಿನಮತಸ್ಥರಂ ಕುರುಡರನಂ 
ದಾಗಿಸಿ ಭಂಗಿಸಿ ಕೆಡಪಿ ಜಿ 
ನಾಗಾರವನಾತ್ಮಮಹಿಮೆಯಂ ಪ್ರಕಟಿಸನೇ 


ಒಬ್ಬನು ಶೋಭಿಸುತ್ತಿದ್ದಾನೆ. ೪೬- ೪೭. ಅವನು ಹುಟ್ಟು ಕುರುಡನು , ಸಮಸ್ತ 
ವಿದ್ವಾಂಸರ ಶ್ಲಾಘನೆಗೆ ಪಾತ್ರನಾದವನು. ಆ ಸತ್ಯಕ್ಕೆ ನಿಧಿಯೆನಿಸಿದ ಭಕ್ತನು ಲಿಂಗ 
ಮಜ್ಜನಕ್ಕೊಸ್ಕರ ಒಂದು ಕೊಳವನ್ನು ನಿರ್ಮಾಣ ಮಾಡುವ ಪ್ರೀತಿಯಿಂದಕೂಡಿದ 
ಮನಸ್ಸುಳ್ಳವನಾಗಿ, ಅತ್ಯಂತಶ್ರೇಷ್ಠವೆನಿಸಿದ ಶಿವಾಲಯದ ಬಳಿಯಲ್ಲಿ ಹೆಡಿಗೆ, ಗುದ್ದಲಿ, 
ಹಗ್ಗ ಮೊದಲಾದುವುಗಳನ್ನು ಹಿಡಿದು ಆ ಶಿವಾಲಯದ ಮುಂಭಾಗದಲ್ಲಿ ಕೊಳದ ಅಗ್ರ 
ಭಾಗದಲ್ಲಿ ಒಂದು ಕಂಬವನ್ನು ನಿಲ್ಲಿಸಿ ಅದಕ್ಕೆ ದೊಡ್ಡ ಹಗ್ಗವನ್ನು ಕಟ್ಟಿ (ಕುರುಡ 
ನಾದ್ದರಿಂದ) ಆ ಹಗ್ಗದ ಗುರುತನ್ನು ಹಿಡಿದುಕೊಂಡು ನೆಲವನ್ನು ಅಗೆದು ಮಣ್ಣನ್ನು 
ರಾಶಿ ಹಾಕುತ್ತ ತನ್ನ ಕರ್ತವ್ಯದಲ್ಲಿ ಈ ರೀತಿ ಅವನು ಇರುತ್ತಿರುವಾಗ, ವ!! 
ದುರ್ಬುದ್ದಿಯುಳ್ಳ ಜೈನಮತಸ್ಥರಾದ ಕೆಲವರು ಇದನ್ನು ಕಂಡು ಮಾತೃರಗೊಂಡು 
ಅಲ್ಲಿಗೆ ಬಂದು, ನಿಲ್ಲಿಸಿದ ಕಂಬವನ್ನು ಮುರಿದು, ಹಗ್ಗವನ್ನು ಹರಿದು, ಆ ಭಕ್ತನ 
ಕರ್ತವ್ಯಕ್ಕೆ ವಿಘ್ನವನ್ನುಂಟುಮಾಡಿ, ವಿಶೇಷವಾಗಿ ಹಾಸ್ಯವನ್ನು ಮಾಡುತ್ತಿರುವಷ್ಟರಲ್ಲಿ. 
೪೮. ಆ ಕೂಡಲೇ ಗುಣನಿಧಿಯಾದ ಅವನು ಶಿವನಿಂದ ಕಣ್ಣುಗಳನ್ನು ಪಡೆದು , ( ತನ್ನ 
ಕಾರಕ್ಕೆ ವಿಘ್ನವನ್ನುಂಟುಮಾಡಿದ) ಜೈನ ಮತಸ್ಥರನ್ನು ಕುರುಡರನ್ನಾಗಿಮಾಡಿ, ಭಂಗ 
ಗೊಳಿಸಿ ಜೈನ ದೇವಾಲಯ ( ಬಸದಿಗಳನ್ನು ಕೆಡವಿ ಹಾಕಿ ತನ್ನ ಮಹಿಮೆಯನ್ನು 


1 ಣ್ಣುಡು( ಚ) 2 ಮತ್ತ ( ಅ) 


೨೬೦ 


ಬಸವರಾಜ ವಿಜಯಂ 


ವ|| ಅಂತುವಲ್ಲದೆಯಂ 
ಧರಣೀಭಾಮಿನಿಯಾಸ್ಯಬಿಂಬವೆನೆ ಚೆಲ್ಲಾಗಿರ್ದ ತದ್ದಾವಿಡೋ 
ರ್ವರೆಯೋ೪ ಕಂಗೊಳಿಸಿರ್ಪ ಕಾಲಪುರದೊಳ್ ಶೈವದ್ವಿಜಾಖ್ಯಾನವೂ 
ಸುರವರ್ಯಂಗೊಗೆದೊಪ್ಪಿದಂ ಕುಮತವಿಧ್ವಂಸಾರ್ಥಮೀಶಾಜ್ಞೆಯಿ೦ 

ಶರಜನ್ಮಂ ಜಿತತಾರಕಂ ಪ್ರಮುದಿತಸ್ವಾರಾಣ್ಮುಖಂ ಷಣ್ಮುಖಂ - 

ವ , ಅಂತೊಗೆದು ಶೈಶವವಿಳಾಸವನವಲಂಬಿಸಿರೆ ತಜ್ಜನಕನೊಂದುದಿನದ ಮಧ್ಯಂದಿನ 
ಸ್ನಾನಕ್ಕೆ ಬರುತ್ತುಮಾ ಕುಮಾರನಂ ಪೆಗಲೊಳೆದು ಪೆಂಪಿಂದೇಳtಂದೊಂದು ಕುಸುಮಾರಾಮದ 
ವಿವಳಸ್ಥಳದ ಕುಮುದ ಕಲ್ಲಾರ ಕಮನೀಯ ಸರಳತರಳತರಂಗಸಂಗತ ಮಧುರ ಶೀತಳವಿಮಳಜಳ 
ಕಲಿತ ಸರೋವರದ ಪರಿಸರದ ಪಸಲೆಯೊಳಿರಿಸಿ ನೀರ್ಮುಳುಗಲೆ ದನಿತಳಾಕುಮಾರನಿರ್ದ 
ತಾಣಕ್ಕೆ 

ಜನನಿ ಜನಕರ್ಕಳಿರ್ವ 
ರ್ಮನಮೋಲ್ಲೇyಂದು ನಿಜಕುಮಾರನನಾಗ 
ಆನೆಕೊನೆವೋಗುತೆ ರಾಗಿಸಿ 
ಬಿನದದೆ ನಡೆನೋಡಿನೋಡಿ ನಲಿದರುಮೇಶರ್‌ | 


ಪ್ರಕಟಿಸಲಿಲ್ಲವೇ ? ವ ! ಅದೂ ಅಲ್ಲದೆ - ತಿರುಜ್ಞಾನ ಸಂಬಂಧರ ಕಥೆ ೪೯ . 
ಭೂಮಿಯೆಂಬ ಸುಂದರಸ್ಮಿಯ ಮುಖಮಂಡಲವೋ ಎಂಬಂತೆ ಚೆಲುವುಗೊಂಡಿದ್ದ 
ಆ ದ್ರಾವಿಡ ದೇಶದಲ್ಲಿ 'ಕಾಲಪುರ' ಎಂಬ ಊರುಶೋಭಿಸುತ್ತಿತ್ತು . ಅಲ್ಲಿ ಶೈವಬ್ರಾ 
ಹ್ಮಣನೆಂಬ ಹೆಸರಿನ ದ್ವಿಜನಿಗೆ ದುಷ್ಟಮತಗಳ ಧ್ವಂಸ ಕಾಠ್ಯಕ್ರೋಸುಗ ಪರಮೇಶ್ವರನ 
ಆಜ್ಞೆಯಿಂದ ಶರವೆಂಬ ಹುಲ್ಲಿನಲ್ಲಿ ಜನ್ಮ ಧರಿಸಿದವನೂ , ತಾರಕನನ್ನು ಜಯಿಸಿದವನೂ , 
ಇಂದ್ರನೇ ಮೊದಲಾದವರನ್ನು ಸಂತೋಷಗೊಳಿಸಿದವನೂ ಎನಿಸಿದ ಷಣ್ಮುಖನೇ 
ಮಗನೆನಿಸಿಶೋಭಿಸುತ್ತಿದ್ದನು.* ೫೦ . ಹೀಗೆ ಅವನು ಜನ್ಮತಾಳಿ , ಬಾಲೋಚಿತವಾದ 
ಸೌಂದಯ್ಯದಿಂದ ಕೂಡಿರಲು , ಅವನ ತಂದೆಯೆನಿಸಿದ ಆ ಬ್ರಾಹ್ಮಣನು ಒಂದು ದಿನ 
ಮಧ್ಯಾಹ್ನ ಕಾಲದ ಸ್ನಾನಕ್ಕೆಂದು ಆ ಕುಮಾರನನ್ನು ಹೆಗಲ ಮೇಲೆ ಕುಳ್ಳಿರಿಸಿ 
ಕೊಂಡು ಸಂಭ್ರಮದಿಂದ ಬಂದು, ಒಂದು ಹೂದೋಟದ ಪರಿಶುದ್ದ ಸ್ಥಳದಲ್ಲಿರುವ 
ಕವಲ, ಕಲ್ಲಾರಗಳಿಂದಲೂ , ಮನೋಹರವಾದ ಸರಳವಾದ ಕೆರೆಗಳಿಂದಲೂ , 
ಮಧುರವಾದ ನೀರಿನಿಂದಲೂ ತುಂಬಿದ್ದ ಸರೋವರದ ದಂಡೆಯ ಮೇಲೆ ಅವನನ್ನು 
ಕುಳ್ಳಿರಿಸಿ ಸ್ನಾನಕ್ಕೆ ತೆರಳಿದನು . ಅಷ್ಟರಲ್ಲಿ ಆ ಬಾಲಕನಿದ್ದ ಸ್ಥಳಕ್ಕೆ ಆ ಕುಮಾರನ 


1 ಆಂ ( ಚ) 

* ತಮಿಳುನಾಡಿನ ಮೂವರು ಸಮಯಾಚಾರರೆನಿಸಿದವರಲ್ಲಿ ಒಬ್ಬರಾದ ' ತಿರುಜ್ಞಾನ 
ಸಂಬಂಧರು ' - ಇವರು ಷಣ್ಮುಖನ ಅವತಾರವೆಂಬ ನಂಬಿಕೆಯಿದೆ, 


೨೬ರಿ 


ಚತುಸ್ತ್ರಿಂಶಾಶ್ವಾಸಂ 


ಮೃಡನಂಗದತ್ತಣಿಂದಿಳಿ 
ದೊಡನೇಂದಗಜೆ ಬೀಗಿ ಬಿಗಿಯಪ್ಪಿ ಮುದಂ | 
ಬಡೆದೆಚ್ಚು ಪಾಯ ಮೊಲೆವಾ 
ಲೊಡೆಯೊಳ್ಳುಳ್ಳಿರಿಸಿ ಕುವರನಂ ಮುದ್ದಿಸಿದಳೆ 

ವ|| ಅಂತು ಮುದ್ದಿಸಿ ಮುಂಡಾಡಿ ಶಾಂಭವಿ ಶಾಂಭವದೀಕ್ಷೆಯಂ ಕರುಣಿಸಿ ತೊರೆದ 
ಮೊಲೆವಾಲಂ ತಣಿವಿನಮಡಿಮತ್ತಮಿರದೆ 

ಮೊಲೆವಾಲಂ ತೀವಿ ಪೊಂಬಟ್ಟಲೋಳೆ ಶಿಶುಕರಕ್ಕಂತದ ಕೊಟ್ಟು ಸಾರೋ 
ದ್ವಿಲಸತ್ಯಾಲಾಹದಿಂದಂ ಪರಸಿ ಸರಸಿಜಾತಾಕ್ಷಿ ಮಾಣಿಕ್ಕಭೂಷಾ 
ವಲಿಯಿಂ ಕೆಯ್ದೆ ಯು ನೇಹಂ ನಿಮಿರೆ ಬಿಗಿದು ತಳ್ಳಿ ಸುತಾತ್ಮೀಶನಂಕ 
ಸ್ಥಲಮಂ ತಾನೆಯೆ ತತ್ಕಾಲದೊಳೆಕೊಳದೆ ನೀರ್ವಿಂದು ಬಂದಂ ದ್ವಿಜೇಂದ್ರಂ ೫೨ 
ಕುಡಿದ ಮೊಲೆವಾಲ ಧಾರೆಗೆ 
ಳೊಡನಿಳಿತರೆ ಲಾಲೆವಿಡಿದು ಕಡೆವಾಯಿರಿ ಚೆ 


(ಷಣ್ಮುಖನ) ಜನನೀಜನಕರಾದ ಉಮಾಶಂಕರರಿಬ್ಬರೂ ಸಂತೋಷದಿಂದ ಬಂದು 
ತಮ್ಮ ಕುಮಾರನಾದ ಅವನನ್ನು ಬಹು ಸಂತೋಷದಿಂದ ಪ್ರೀತಿಸಿ, ವಿನೋದ 
ದಿಂದ ದಿಟ್ಟಿಸಿನೋಡುತ್ತ ನಲಿದಾಡಿದರು . ೫೧, ಈಶ್ವರನ ದೇಹದಿಂದ ಪಾರ್ವತಿಯು 
ಆ ಕೂಡಲೇ ಬೇರ್ಪಟ್ಟು ಬಂದು (ಕುಮಾರನನ್ನು ಕಂಡು) ಉಬ್ಬಿಹೋಗಿ, ಬಿಗಿಯಾಗಿ 
ತಬ್ಬಿಕೊಂಡು, ಸಂತೋಷಗೊಳಿಸುತ್ತಿರಲು ಮೊಲೆಯ ಹಾಲುಗಳು ಚಿಮ್ಮಿ ಹೊರ 
ಬರುತ್ತಿದ್ದವು. ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆ ಕುಮಾರನನ್ನು 
ಮುದ್ದಿಸಿದಳು. ವ|| ಆ ರೀತಿ ಮುದ್ದಿಸಿ ಮೈಮೇಲೆ ಕೈಯಾಡಿಸಿ , ಪಾರ್ವತಿಯು 
ಅವನಿಗೆ ಶಿವಸಂಬಂಧವಾದ ದೀಕ್ಷೆಯನ್ನು ಅನುಗ್ರಹಿಸಿ, ತೊರೆದು ಹೋದ 
ಮೊಲೆಹಾಲನ್ನು ತೃಪ್ತಿಗೊಳ್ಳುವಂತೆ ಉಣ್ಣಿಸಿ, ಮತ್ತು ಇರದೆ ೫೨. ಆ 
ಕಮಲನೇತ್ರೆಯಾದ ಪಾರ್ವತಿಯು ತನ್ನ ಮೊಲೆಹಾಲನ್ನು ಬಂಗಾರದ ಬಟ್ಟಲಲ್ಲಿ ತುಂಬಿ , 
ಅದನ್ನು ಆ ಶಿಶುವಿನ ಕೈಯಲ್ಲಿಕೊಟ್ಟು ಸಾರವತ್ತಾದವೂ , ಉಜ್ವಲವಾದವೂ ಆದ ಸತ್ಯ 
ನುಡಿಗಳಿಂದ ( ಯಥಾರ್ಥವಾದ ಮಾತುಗಳಿಂದ) ಆಶೀರ್ವಾದ ಮಾಡಿದಳು. ಮಾಣಿಕ್ಯ 
ವಿಶಿಷ್ಟವಾದ ರತ್ನಾಭರಣಗಳಿಂದ ಅಲಂಕಾರಗೊಳಿಸಿದಳು . ಸಂತೊಷವು ಅಧಿಕ 
ಗೊಳ್ಳಲಾಗಿ ಅವನನ್ನು ಬಿಗಿಯಾಗಿ ಹಿಡಿದಪ್ಪಿಕೊಂಡು, ಪತಿಯಾದ ಪರಮೇಶ್ವರನ 
ದೇಹಾರ್ಧದ ಗುರುತಿನವಳಾಗಿ ಆಗಲು ( ಈಶ್ವರನ ದೇಹಾರ್ಧದಲ್ಲಿ ಸಮಾವೇಶ 
ಗೊಳ್ಳಲು) ಅಷ್ಟರಲ್ಲಿಯೇ ಆ ಶ್ರೇಷ್ಠ ಬ್ರಾಹ್ಮಣನು ಸ್ನಾನಮಾಡಿ ಅಲ್ಲಿಗೆ ಬಂದನು. 
೫೩ - ೫೪ , ಮೊಲೆ ಹಾಲನ್ನು ಕುಡಿದ ಕಾರಣ ಕಟಬಾಯಿಯಿಂದ ಲಾಲಾರಸದಿಂದ 
ಕೂಡಿ ಹಾಲಿನ ಧಾರೆಯು ಇಳಿಯುತ್ತಿರುವವನೂ , ರತ್ನಾಭರಣಗಳ ಪ್ರಕಾಶದಿಂದ 
ಶೋಭೆಗೊಂಡಿರುವವನೂ , ಬಂಗಾರದ ಬಟ್ಟಲನ್ನು ಕೈಯಲ್ಲಿ ಹಿಡಿದಿರುವವನೂ ಆದ 


ಬಸವರಾಜ ವಿಜಯ 


W 


ಲ್ವಡರ್ದ ಮಣಿ ಭರಣರುಚಿ ಪೆಂ 
ಪಿಡಿದಿರೆ ಪೊಂಬಟ್ಟಲಾಂತು ಮಿಸುಗುವ ಶಿಶುವಂ 
ಜನಕಂ ವಿಸ್ಮಯಮುತ್ತು ನೋಡಿ ತಿನಿಸಂ ತಾಳೆ ತಣಿಂ ಬಂದುದೀ 
ಕನಕಪ್ರೊಜ್ಜಳಪಾತ್ರಪೂರ್ಣಸುಧೆ ಪೇಳೆಂದಾಗ್ರಹಂಗೆಯ್ಕೆ ನಂ 
ದನನಾ ತಾತನ ತರ್ಜನಕ್ಕಳಯಿತೆಂದಂ ತಂದೆ ಕೇಳ್ಳಂದರಿಂ 
ದು ನಭೋಮಾರ್ಗದ ರತ್ನ ಪುಷ್ಪಕದೊಳೊಂದಂಬಿಕಾಶಂಕರರ್ 
ಪ್ರಕಟಜಟಾಕಿರೀಟಿಯ ಫಣೀಂದ್ರವಿಭೂಷನ ಶೂಲಪಾಣಿಯು 
ದೃಕರಟಿ ಕೃತ್ತಿವಾಸನ ಶಿಖಾವಹಲೋಚನನಂಕದಿಂ ಮಣಿ 
ಪ್ರಕರಕಿರೀಟಧಾರಿಣಿ ಸುರತ್ನ ವಿಭೂಷಣೆ ಪದ್ಮಪಾಣಿ ದಿ 
ವ್ಯಕನಕವಾಸೆ ಸಾರಕರುಣಾದ್ರ್ರವಿಲೋಚನೆ ಬಂದಳು 
ಕುಸುಮದೊಳೆ ಕಂಪು ಕರ್ಬಿನ | 
ರಸದೊಳ್ಳಿಸುಪಿಂಪು ಜೊನ್ನದೊಂಪು ವಿರಾ 
ಜಿಸುವವೊಲಭವನೊಳೊಡವೆರೆ 
ದೆಸೆವ ಜಗನ್ಮಾತೆ ಕೃಪೆಯಿನಿಂದೇಳಂದಳ 

೫೬ 
ವ|| ಅಂತೇಳಂದು ಜಗಜ್ಜನನಿ ಜನನಿ ತನಯನಂ ಮುದ್ದಿಸಂತೆನ್ನಂ ತನ್ನಂಕಪರ್ಯಂಕ 
ದೊಗೆದು ಬಿಗಿದಪ್ಪಿ ಕುಳ್ಳಿರಿಸಿ ಕೃಪಾರಸಂ ತೆರೆಮಸಪ ಕಟಾಕ್ಷದಿನಭೀಕ್ಷಿಸಿ ತೊರೆದೆಚ್ಚು ಪಾಯ 


ಆ ಬಾಲಕನನ್ನು ಕಂಡು ತಂದೆಯಾದ ಆ ಬ್ರಾಹ್ಮಣನು ಆಶ್ಚರಗೊಂಡು ನೋಡಿ, 
ಕೋಪಗೊಂಡು, ' ಈ ಹಾಲಿನಿಂದ ತುಂಬಿದ ಹೊಳೆಯುತ್ತಿರುವ ಬಂಗಾರದ ಪಾತ್ರೆ 
ಅಲ್ಲಿಂದ ಬಂತು ? ಹೇಳು' ಎಂದು ಆಗ್ರಹಗೊಳಿಸಲು , ಕುಮಾರನಾದ ಅವನು 
ತಂದೆಯ ಈ ಭಯಗೊಳಿಸುವಿಕೆಗೆ ಹೆದರಿ , “ ಅಪ್ಪಾ , ಕೇಳು ಈಗ ತಾನೆ ಆಕಾಶಮಾರ್ಗ 
ದಿಂದ ಪುಷ್ಪಕ ವಿಮಾನದಲ್ಲಿ ಕುಳಿತು ಪಾರ್ವತಿ ಪರಮೇಶ್ವರರು ಬಂದರು . ೫೫. 
' ಪ್ರಕಟಗೊಂಡ ಜಡೆಯೇ ಕಿರೀಟವಾಗಿವುಳ್ಳವನೂ , ಆದಿಶೇಷನ ಆಭರಣವುಳ್ಳವನೂ , 
ತ್ರಿಶೂಲ ಹಸ್ತನೂ , ಶ್ರೇಷ್ಠ ಆನೆಯ ಚರ್ಮವನ್ನುಟ್ಟವನೂ , ಅಗ್ನಿನೇತ್ರನೂ ಆದ ಶಿವನ 
ತೊಡೆಯಿಂದ ಮಣಿಸಮೂಹಗಳ ಕಿರೀಟ ಧರಿಸಿದವಳೂ , ಶ್ರೇಷ್ಠ ರತ್ನಾಭರಣಗಳಿಂದ 
ಭೂಷಿತಳಾದವಳೂ , ಕಮಲವನ್ನು ಕೈಯಲ್ಲಿ ಹಿಡಿದಿರುವವಳೂ , ಬಂಗಾರದ ಪಟ್ಟೆ 
ವಸ್ತ್ರವನ್ನುಟ್ಟವಳೂ , ಸಾರವತ್ತಾದ ಕರುಣೆಯಿಂದತೋಯ್ದುಹೋದಕಣ್ಣುಳ್ಳವಳೂ 
ಆದ ಪಾರ್ವತಿಯು ಪ್ರೀತಿಯಿಂದ ಬಂದಳು.' ೫೬ . 'ಹೂವಿನಲ್ಲಿ ಸುಗಂಧ, ಕಬ್ಬಿನ 
ಹಾಲಿನಲ್ಲಿಶೋಭಿಸುವ ರುಚಿ, ಬೆಳದಿಂಗಳಲ್ಲಿ ತಂಪು ವಿರಾಜಿಸುವಂತೆ, ಪರಮೇಶ್ವರನಲ್ಲಿ 
ಒಡಗೊಂಡು ಶೋಭಿಸುವ ಆ ಜಗತ್ತುಗಳ ತಾಯಿಯಾದ ಪಾರ್ವತಿಯು ಕೃಪೆಯಿಂದ 
ಈಗ ತಾನೆ ಬಂದಳು. ವ|| 'ಹೀಗೆ ಬಂದು ಜಗತ್ತಿನ ತಾಯಿಯಾದ ಅವಳು 
ತಾಯಿಯು ತನ್ನ ಮಗುವನ್ನು ಮುದ್ದಾಡುವಂತೆ ನನ್ನನ್ನು ತನ್ನ ತೊಡೆಯ ಮೇಲೆ 
ಕುಳ್ಳಿರಿಸಿಕೊಂಡು, ಬರಸೆಳೆದು ಬಿಗಿಯಾಗಿ ಅಪ್ಪಿಕೊಂಡು, ಕುಳ್ಳಿರಿಸಿ, ಕೃಪೆಯ ರಸವು 


೨೬೩. 


ಚತ: ಸ್ಮಿಂಶಾಶ್ವಾಸಂ 


ಮೊಲೆವಾಲನೂಡಿ ವಣಿದೊಡವನಿಟ್ಟು ಮಗಳು ಕುಚಕನಕಕಲಶದಮ್ಮತರಸಮಂ ಪೊಂಬಟ್ಟ 
ಲೋಳ್ಳರೆದು ತೀವಿ ಮತ್ಕರದೊಳಿತು ಕರುಣಿಸಿ ನಿಜರಮಣನೊಡನೆ ಮಣಿಪುಷ್ಪಕವನಡರ್ದು 

ತೊಳತೊಳಗುತೆ ಸುರಪಥದೊ 
ಇಳರ್ದಪಳೆಲೆನೋಳ್ಳುದೆಂದು ಜನಕಂಗೆನೆ ಕೇ 
ಇಳೆಗಿದು ಪೊಸತೆನುತುಂ ಬಾಂ 
ದಳದೊಳ್ಳಡೆನೋಡಿ ಕಂಡನವನದ್ರಿಜೆಯಂ 
ಗಿರಿಶಾಂಕಾರೂಢಿಯು ಗೀರ್ವರವುರಹರಭಾವಾಸಮಾಚಾಲಿತೋಚ್ಚಾ 
ಮರಚಂಚತ್ಯಾರ್ಶೆಯಂ ನಿರ್ಜರಪರಿತಪಾದಾಬ್ಬಿಯಂ ದಿವ್ಯದೇಹಾ 
ಭರಣಪ್ರದ್ಯೋತಿತಾಶಾಕುಳೆಯನಮಿತ ಸೌಂದರ್ಯಸಂಪನ್ನೆಯಂ ಶಾಂ 
ಕರಿಯಂ ಕಂಡಲ್ಲಿ ದಂಡಪ್ರಣತಿಯೆಸಗಿದಂ ಭೂಸುರಂ ಭಕ್ತಿಯಿಂದಂ 
ವಂ ಅಂತು ದಂಡಪ್ರಣಾಮಂಗೆಯು ಪುತ್ರನಂ ವಿಸ್ಮಯಮುತ್ತು ನೋಡಿ 
ತನುಜನೆನಗಲಿವಂ ಮ 
ಜನಕಂ ಮದ್ದುರು ಮದಿಷ್ಟದೈವವೆನುತುಂ 
ಮನದೊಳಮಿಸುತೆ ಪೆಗಲೊ 
ಳ್ಳಿನದದೆ ತಳೆದವನನಾತ್ಮಗೃಹಕೇಳಂದು 


ತೆರೆಯಾಗಿ ಹೊರಹೊಮ್ಮುತ್ತಿರಲು ಕಡೆಗಣ್ಣುಗಳಿಂದ ನೋಡಿ, ತೊರೆದು ಚಿಮ್ಮಿ 
ಬರುತ್ತಿರುವ ಮೊಲೆ ಹಾಲನ್ನು ಕುಡಿಸಿ, ರತ್ನಾಭರಣಗಳನ್ನಿಟ್ಟು ಅಲಂಕರಿಸಿ ಪುನಃ 
ಬಂಗಾರದ ಕಲಶಗಳಿಗೆ ಸಮಾನವಾದ ಮೊಲೆಯ ಅಮೃತ ರಸವನ್ನು ಈ ಬಂಗಾರದ 
ಬಟ್ಟಲಲ್ಲಿ ತುಂಬಿ , ನನ್ನ ಕೈಗೆ ಕೊಟ್ಟು ಕರುಣೆದೋರಿ ತನ್ನ ಪತಿಯಾದ ಶಿವನೊಡನೆ 
ಪುಷ್ಪಕ ವಿಮಾನವನ್ನು ಹತ್ತಿ ' - ೫೭. 'ತೊಳ ತೊಳಗುತ್ತ ಆಕಾಶ ಮಾರ್ಗದಲ್ಲಿ 
ಹೋಗುತ್ತಿರುವವರು, ಎಲೆ ತಂದೆಯೇ , ನೋಡು' ಎಂದು ತನ್ನ ತಂದೆಗೆ ಹೇಳಲು. 
ಅವನು ಕೇಳಿ ಭೂಮಂಡಲದಲ್ಲಿ ಇದೊಂದು ಹೊಸ ವಿಷಯವೆಂದುಕೊಂಡು ಪಾರ್ವತಿ 
ಯನ್ನು ಆಕಾಶದಲ್ಲಿ ದಿಟ್ಟಿಸಿ ನೋಡುತ್ತ ಕಂಡನು. ೫೮. ಪರಮೇಶ್ವರನ ತೊಡೆ 
ಯನ್ನೇರಿದವಳೂ , ಬ್ರಹ್ಮ , ವಿಷ್ಣುಗಳ ಹೆಂಡಂದಿರು ಪಾರ್ಶ್ವದಲ್ಲಿ ನಿಂತು ಚಲನೆಗೊಳಿಸು 
ತಿರುವ ಚಾಮರಗಳುಳ್ಳವಳೂ , ದೇವತೆಗಳಿಂದ ಸುತ್ತುವರಿಯಲ್ಪಟ್ಟ ಪಾದಕಮಲ 
ವುಳ್ಳವಳೂ , ದಿವ್ಯಶರೀರದಲ್ಲಿರುವ ಆಭರಣಗಳ ಪ್ರಕಾಶದಿಂದ ದಿಕ್ಕುಗಳ 
ಸಮೂಹವನ್ನು ಬೆಳಗಿಸುವವಳೂ , ಅಗಣಿತವಾದ ಸೌಂದಯ್ಯದಿಂದ ಕೂಡಿದ 
ವಳೂ ಆದ ಪಾರ್ವತೀ ದೇವಿಯನ್ನು ಕಂಡು ಅಲ್ಲಿಯೆ ಆ ಶೈವ ಬ್ರಾಹ್ಮಣನು 
ಭಕ್ತಿಯಿಂದ ದೀರ್ಘ ದಂಡ ಪ್ರಣಾಮಗಳನ್ನು ಮಾಡಿದನು. ವ!! ಹಾಗೆ 
ದೀರ್ಘದಂಡ ಪ್ರಣಾಮಗಳನ್ನು ಮಾಡಿ, ಪುತ್ರನನ್ನು ಆಶ್ಚರದಿಂದ ನೋಡುತ್ತ 
೫೯ . ' ಇವನು ನನ್ನ ಮಗನಲ್ಲ; ನನ್ನ ತಂದೆ , ನನ್ನ ಗುರು, ನನ್ನ ಇಷ್ಟ ದೈವ' ಎನ್ನುತ್ತ 
ಮನಸ್ಸಿನಿಂದಲೇ ನಮಸ್ಕಾರ ಮಾಡುತ್ತ , ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಆ 


೨೬೪ 


ಬಸವರಾಜ ವಿಜಯಂ 


ವ? ಅಂತೇಳ್ಳಂದು ನಿಜರಮಣಿಯೊಡನದೆಲ್ಲವನಜಿಪಿ ತನ್ಮನಕ್ಕೆ ಸಾಶ್ಚರ್ಯಸಂತೋ 
ಷಮಂ ಪಡೆದು ಸುಖವಿರ್ದನನ್ನೆಗಂ 

ಪಡೆದಂ ಸರ್ವಜ್ಞತೆಯಂ 
ಪಡೆದಂ ವಾಕ್ಸಿದ್ಧಿ ವೃದ್ದಿ ಯಂ ತೇಜಮುಮಂ | 
ಪಡೆದಂ ಕುವರಂ ಗಿರಿಶನ 
ಮಡದಿಯ ಮೊಲೆವಾಲ ಮಹಿಮೆ ಸಾಧಾರಣವೇ 


ತರುಣಂ ಮಯದಿನದುದಯದೊ 
ಳಿರದೆಳಾ ಪುರದ ಗಿರಿಶಗೃಹಕೇಳದಾ 
ದರದಿಂ ಕಂಡಂ ಗಿರಿಜೆಯ 
ಚರಣಮನೊಲ್ಲೆ ಆಗಿ ಪೊಗಳನತಿ ಸಂಭ್ರಮದಿಂ. 
ಸುರನುತಚರಣೆ ವರಗುಣಭರಣೇ ಖರರುಚಿಬಿಂಬಗತೇ . 
ಸರಸಿಜವದನೇ ಸುರುಚರರದನೇ ಪುರಹರಣಾಂಗಯುತೇ 
ಕರದೃತನಳಿನೇ ಪರಿಹೃತವಳಿನೇ ಹರಿವಿಧಿಶಕ್ರನತೇ 

ಕರಿರಿಪುಗಮನೇ ಹರಿರಿಪುಶಮನೇ ಪೊರೆ ಗಿರಿರಾಜಸುತೇ | 
ವ ! ಎಂದಭಿವಂದಿಸಿದ ನಂದನನನಂಬಿಕೆ ದಯಾವಲೋಕನದಿನಭೀಕ್ಷಿಸಿ 


ಬ್ರಾಹ್ಮಣನು ತನ್ನ ಮನೆಗೆ ಬಂದನು. ವ!! ಹಾಗೆ ತನ್ನ ಮನೆಗೆ ಬಂದು, ತನ್ನ 
ಹೆಂಡತಿಯೊಡನೆ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿ , ಅವಳ ಮನಸ್ಸಿಗೆ ಆಶ್ಚದ್ಯವನ್ನೂ 
ಸಂತೋಷವನ್ನೂ ಉಂಟು ಮಾಡಿ, ಸುಖದಿಂದ ಇರುತ್ತಿರುವಲ್ಲಿ ೬೦ . ಆ ಕುಮಾರನು 
ಸರ್ವಜ್ಞತ್ವವನ್ನು ಪಡೆದನು; ವಾಕ್ಸಿದ್ದಿಯನ್ನೂ , ತೇಜಸ್ಸನ್ನೂ ಪಡೆದನು. ಈಶ್ವರನ 
ಪತ್ನಿಯಾದ ಪಾರ್ವತಿಯ ಮೊಲೆ ಹಾಲಿನ ಮಹಿಮೆಯೇನು ಸಾಮಾನ್ಯವಾದದ್ದೇ ? 
೬೧ . ಮರುದಿನ ಪ್ರಾತಃ ಕಾಲದಲ್ಲಿ ಆ ತರುಣನು ತಪ್ಪದೆ ಆ ಪಟ್ಟಣದಲ್ಲಿರುವ ಪರ 
ಮೇಶ್ವರನ ಗುಡಿಗೆ ಬಂದು ಪ್ರೀತಿಯಿಂದ ಪಾರ್ವತೀ ದೇವಿಯನ್ನು ಕಂಡು ಸಂತೋಷ 
ದಿಂದ ನಮಸ್ಕರಿಸಿ ಅತ್ಯಂತ ಸಂಭ್ರಮದಿಂದ ಹೊಗಳುತ್ತಿದ್ದನು. ೬೨. ದೇವತೆಗಳಿಂದ 
ಸ್ತೋತ್ರ ಮಾಡಿಸಿಕೊಳ್ಳುವ ಪಾದವುಳ್ಳವಳೇ , ಶ್ರೇಷ್ಠ ಸದ್ಗುಣಗಳೇ , ಆಭರಣವಾಗಿ 
ಉಳ್ಳವಳೇ , ಸೂರಮಂಡಲವನ್ನು ಹೊಂದಿದವಳೇ , ಕಮಲ ಮುಖಿಯೇ , ಮನೋಹರ 
ವಾದ ದಂತಗಳುಳ್ಳವಳೇ , ತ್ರಿಪುರಸಂಹಾರಿಯಾದ ಶಿವನ ಅಂಗದಲ್ಲಿ ಬೆರೆತಿರುವವಳೇ , 
ಕೈಯಲ್ಲಿ ಕಮಲವನ್ನು ಧರಿಸಿರುವವಳೇ , ವಿಷ್ಣು , ಬ್ರಹ್ಮ , ಇಂದ್ರಾದಿಗಳಿಂದ ಸ್ತೋತ್ರ 
ಮಾಡಿಸಿ ಕೊಳ್ಳುವವಳೇ , ಸಿಂಹವನ್ನು ವಾಹನವನ್ನಾಗಿ ಮಾಡಿಕೊಂಡು ಸಂಚರಿಸು 
ವವಳೇ ಹೇ ಗಿರಿರಾಜ ಪುತ್ರಿಯೇ ರಕ್ಷಿಸು. ವ!! ಹೀಗೆಂದು ( 

ಸೋತ್ರ ಮಾಡಿ) ನಮಸ್ಕ 


1 


( ಮು ) 


ಚತುಂಶಾಶ್ವಾಸಂ 


ಚಂಡಿಕೆಗಾತ್ಮಕಂಧರದ ಮಾಲೆಯನಪ್ಪಿರೆ ಸೂಡಿ ಸತ್ಯಭಾ 
ಮಂಡಿತಮಂಡನದುಡಿಸಿ ಸಾರ್ಚಿ ಸುವರ್ಣದುಕೂಲಮಂ ಮನಂ 
ಗೋಂಡೆಸೆವಾನಕಪ್ರಕರಮಂ ಮಣಿಚಾಮರವೀಜನಂಗಳಂ 
ದಂಡಿಗೆ ಕಾಹಳೀ ಧವಳಶಂಖಮನಿತ್ತಳಪರ್ಣೆ ಕೂರ್ಮೆಯಿಂ 


ಚಂದಂ ಮಿಗೆ ಶಂಕರನಂ 
ನಂದೀಶಾದೀಶಗಣಮನನ್ನಂ ಪಾಡಂ 
ದಿಂದುರವಿಬಿಂಬನಿಭಮಂ 
ಪೊಂದಾಳಮನಿತ್ತಳಗಜೆ ಕುವರಂಗೋಲವಿಂ 

ವ ! ಅಂತಿತ್ತು ಮನ್ನಿಸಿ ಕಳುವೆ ತಿರುಜ್ಞಾನ ಸಂಬಂಧೀಶನೀಶನೆಡೆಗೇyಂದು ಪೊಂಗಿ ಪೊಡ 
ವಟ್ಟು ಪೊಂದಾಳಮಂ ಪಿಡಿದು ನಿಂದು 


ಧೃತಶಶಿಶಕಲಂ ಕೃತಭವನಕುಲಂ ಶತದಳನೇತ್ರತಂ 
ತತಗುಣಭರಣಂ ಜಿತದನುಜರಣಂ ಶ್ರುತಿಗಣವಂದ್ಯಪದಂ 
ವಿತರಣನಿಳಯಂ ನೃತಫಣಿವಳಯಂ ಕ್ರತುಗತನಾಕಿಹರು 
ರತಿಪತಿಹರಣಂ ಪ್ರತಿಭಜಶರಣಂ ನುತಗಿರಿಜಾರಮಣಿಂ 


ರಿಸಿದ ಕುಮಾರನನ್ನು ಪಾರ್ವತಿಯು ದಯಾ ಪೂರ್ಣವಾದ ದೃಷ್ಟಿಯಿಂದ ನೋಡಿ, 
೬೩ -೬೪. ಅವನ ಕಂಡಿಕೆಗೆ ತನ್ನ ಕೊರಳಲ್ಲಿರುವ ಮಾಲೆಯನ್ನು ( ತೆಗೆದು) ಚಂದ 
ಕಾಣುವಂತೆ ಅಲಂಕಾರಗೊಳಿಸಿ, ಅತ್ಯಂತ ಪ್ರಭೆಯಿಂದ ಅಲಂಕಾರಗೊಂಡ ಆಭರಣ 
ಗಳನ್ನು ಚೆಂದ ಕಾಣುವಂತೆ ತೊಡಿಸಿ, ಸುವರ್ಣಮಯವಾದ ರೇಷ್ಮೆಯ ವಸ್ತ್ರವನ್ನು 
ಉಡಿಸಿ, ಮನೋಹರವಾಗಿ ಶೋಭಿಸುವ ವಾದ್ಯ (ತಮಟೆಗಳೇ ಮೊದಲಾದ ವಾದ್ಯ ) 
ಸಮೂಹವನ್ನು , ರತ್ನದ ಹಿಡಿಕೆಗಳುಳ್ಳ ಚಾಮರ ಮತ್ತು ಬೀಸಣಿಕೆಗಳನ್ನು , ಪಲ್ಲಕ್ಕಿ , 
ಕಹಳೆ, ಬಿಳಿಯ ಶಂಖಗಳನ್ನು ಆ ಪಾರ್ವತಿಯು ಪ್ರೀತಿಯಿಂದಕೊಟ್ಟಳು. “ ಅತ್ಯಂತ 
ಮನೋಹರವಾಗಿರುವಂತೆ ಶಂಕರನನ್ನೂ , ನಂದೀಶ್ವರನೇ ಮೊದಲಾದ ಶಿವಗಣ 
ಸಮೂಹವನ್ನೂ , ನನ್ನನ್ನೂ ಸೋತ್ರ ಮಾಡು' ಎನ್ನುತ್ತ ಸೂರಚಂದ್ರ ಬಿಂಬಗಳಿಗೆ 
ಸಮಾನವೆನಿಸಿದ ಬಂಗಾರದ ತಾಳಗಳನ್ನು ಪಾರ್ವತಿಯು ಪ್ರೀತಿಯಿಂದ ತನ್ನ ಆ 
ಮಗನಿಗೆ ಕೊಟ್ಟಳು. ವ|| ಈ ರೀತಿ ಮನ್ನಣೆ ಮಾಡಿ ಕಳಿಸಲು ತಿರುಜ್ಞಾನ 
ಸಂಬಂಧರು ಈಶ್ವರನ ಸಮೀಪಕ್ಕೆ ಹೋಗಿ, ಅತ್ಯುತ್ಸಾಹದಿಂದ ಸಾಷ್ಟಾಂಗ ಪ್ರಣಾಮ 
ಮಾಡಿ, ಬಂಗಾರದ ತಾಳಗಳನ್ನು ಹಿಡಿದು ನಿಂತು ೬೫. ಚಂದ್ರನ ಒಂದು ಕಳೆಯನ್ನು 
ಧರಿಸಿದವನೂ , ಸಮಸ್ತ ಲೋಕಗಳನ್ನು ಸೃಷ್ಟಿಸಿದವನೂ , ವಿಷ್ಣುವಿನಿಂದ ನಮಸ್ಕರಿಸಿ 
ಕೊಳ್ಳುವವನೂ , ಅನಂತ ಸದ್ಗುಣಗಳೇ ಆಭರಣವಾಗಿ ಉಳ್ಳವನೂ , ರಥದಲ್ಲಿ ರಾಕ್ಷಸ 
ರನ್ನು ಗೆದ್ದವನೂ , ವೇದ ಸಮೂಹದಿಂದ ನಮಸ್ಕರಿಸಿಕೊಳ್ಳಲ್ಪಟ್ಟ ಪಾದವುಳ್ಳವನೂ , 
ದಾನ ಗುಣಕ್ಕೆ ಆಶ್ರಯನೆನಿಸಿದವನೂ , ಹಾವುಗಳ ಕಂಕಣಗಳನ್ನು ಧರಿಸಿದವನೂ , ದಕ್ಷ 


೨೬ 


ಬಸವರಾಜ ವಿಜಯಂ 


ವ|| ಎಂದು ತುಂಬುರಾದಿಗಳಂ ಪಳಿಕೆಯು ಪಾಡೆ ಸಂಗೀತರಸಕ್ಕೆ ಶಂಕರಂ ಮಚ್ಚಿ ಮನಂ 
ದಂದು ಸರ್ವಸಿದ್ದಿ ಪ್ರದಭಸ್ಮಘ೦ಟಿಕೆಯುಮಂ ಗಗನಗಮನಮಣಿಮಯ ಮಂಟಪಮುಮಂ ಪೊನ್ನಂ 
ದಣಮುಮಂ ಮೌಕ್ತಿಕಾತಪತ್ರಮುಮನಪರಿಮಿತ ಧನಕನಕ ವಸನಮಣಿಭರಣಾದಿಗಳನೀಸಿ ಕೊಂಡಲ್ಲಿಂ 
ಮಣಿಮಯಾಂದೋಳವನಡರ್ದು ತಳರ್ವಾಗಳೆದ ಧವಳಾತಪತ್ರದ ಕೆಲಬಲದೊಳ್ಳಿಸುವ ಧವಳ 
ಚಾಮರದ ಸೂಸುವ ಸೀಗುರಿಯ ನವರತ್ನಮಾಲೆಯ ನಡತೋರಣದ ಮುಂದೆ ಮಿಳಿರ್ವ ವೃಷಭ 
ಧ್ವಜದ ಪಿಂದೆ ಬರ್ಪ ವಿಬುಧಕದಂಬದ ಮೊಳಗುವ ದುಂದುಭಿಯ ಪೂರೈಪ ಶಂಖದ ಡಮಡಮೆಂಬ 
ಡಿಂಡಿಮದ ಜತಿಗುಡುವ ಮೃದಂಗದ ಬೆಂಬಳಿವಿಡಿದ ಬೊಂಬುಳಿಯ ಕುಣಿವ ನಚ್ಚಣಿಯರ ಬಿರಿದ , 
ಪೊಗಳ್ವ ವಂದಿವೃಂದದ ನೆರೆದು ನೋಳ್ ಪುರಜನದ ಕಳಕಳದ ಪಿರಿಯ ಸಂಭ್ರಮವಿಂಬುವಡೆಯ 


ಯಜ್ಞಕ್ಕಾಗಮಿಸಿದ ದೇವತೆಗಳನ್ನು ಕೊಂದವನೂ , ಮನ್ಮಥನನ್ನು ಸುಟ್ಟವನ 
ಸ್ತೋತ್ರ ಮಾಡುವವರನ್ನು ರಕ್ಷಿಸುವವನೂ ,ಸೋತ್ರಾರ್ಹಳಾದ ಪಾರ್ವತಿಯ ಪತಿಯೂ 
( ಆದವನೇ ). ವ|| ಹೀಗೆಂದು ತುಂಬುರರೇ ಮೊದಲಾದ ದೇವಲೋಕದ ಗಾಯಕ 
ರನ್ನು ತಿರಸ್ಕರಿಸುವಂತೆ ಹಾಡಿದನು. ( ಇವನ ಈ ) ಸಂಗೀತದ ಮಾಧುರಕ್ಕೆ ಶಂಕರನು 
ಮೆಚ್ಚಿ , ಮನವೊಲಿದು ಸಕಲ ಸಿದ್ಧಿಗಳನ್ನುಂಟು ಮಾಡುವ ಭಸ್ಮದ ಘಟ್ಟಿಯನ್ನೂ , 
ಗಗನದಲ್ಲಿ ಸಂಚರಿಸುವದಕ್ಕೆ ಯೋಗ್ಯವಾದ ರತ್ನ ಖಚಿತ ಮಂಟಪವನ್ನೂ , ಬಂಗಾರದ 
ಪಲ್ಲಕ್ಕಿಯನ್ನೂ , ಮುತ್ತನ್ನು ಬಿಗಿಸಿ ಮಾಡಿದ ಛತ್ರಿಯನ್ನೂ , ಅಗಣಿತವಾದ ಧನ, 
ಕನಕ, ವಸ್ತ್ರ , ರತ್ನಾಭರಣವೇ ಮೊದಲಾದವುಗಳನ್ನೂ ಕೊಡಲು, ಅವುಗಳನ್ನು 
ಸ್ವೀಕರಿಸಿ, ಅಲ್ಲಿಂದ ಮುಂದೆ ರತ್ನಖಚಿತ ಪಲ್ಲಕ್ಕಿಯನ್ನೇರಿ, ಹೊರಡುತ್ತಿರುವಾಗ ಎತ್ತಿ 
ಹಿಡಿದ ಶ್ವೇತ ವರ್ಣದ ಛತ್ರಿ , ಅಕ್ಕ ಪಕ್ಕಗಳಲ್ಲಿ ಬೀಸುತ್ತಿರುವ ಚಾಮರಗಳು , ಬೀಸು 
ತಿರುವ ಸೀಗುರಿ (ಮೂರ್ಛಾಲು) ಗಳು , ನವರತ್ನಗಳಿಂದ ಮಾಡಿದ ನಡೆದೊರಣ 
ಗಳು ( ಎತ್ತಿಕೊಂಡು ಹೋಗಲು ಯೋಗ್ಯವಾದ ತೋರಣಗಳು) ಮುಂಭಾಗದಲ್ಲಿ 
ಹಾರಾಡುತ್ತಿರುವ ವೃಷಭ ಧ್ವಜಗಳು, ಹಿಂಭಾಗದಲ್ಲಿ ಅನುಸರಿಸಿ ಬರುತ್ತಿರುವ 
ವಿದ್ವಾಂಸರ ಸಮೂಹ, ಧ್ವನಿಮಾಡುತ್ತಿರುವ ನಗಾರಿಗಳು, ಊದುತ್ತಿರುವ ಶಂಖ 
ಡಮಡಮ ಎಂದು ಧ್ವನಿಮಾಡುತ್ತಿರುವ ಡಮರುಗಳು , ಇವುಗಳೊಡನೆ ಮೇಳಗೊಂಡು 
ನುಡಿಸುತ್ತಿರುವ ಮೃದಂಗ , ಬೆನ್ನು ಹತ್ತಿ ನರ್ತಿಸುತ್ತ ಬರುವ ನರ್ತಕಿಯರು, ಬಿರು. 
ದನ್ನು ಉತ್ತರ ಸ್ವರದಿಂದ ಹೊಗಳುವ ಮಂದಿಗಳ ಸಮೂಹ ಇವೆಲ್ಲವುಗಳನ್ನು ನೋಡು 
ತಿರುವ ನಾಗರೀಕ ಕಳಕಳವೆನ್ನುವ ಹಿರಿದಾದ ಸಂಭ್ರಮದ ಆಧಿಕ್ಯದಿಂದ ಕೂಡಿ 


1 ಘು ( ಚ) . 


ಚತುಂಶಾಶ್ವಾಸಂ 


ತತಜೈನವಾತಗರ್ವಾಚಳದವಿಧರನಿ . ಬಂದನೀ ಬಂದನತ್ಯು 

ತಬೌದ್ದಧ್ಯಾಂತವಿಧ್ವಂಸನಖರಕರನೀ ಬಂದನೀ ಬಂದನಕ್ಕೂ 
ರ್ಜಿತಚಾರ್ವಾಕೊಗ್ರದರ್ವಿಕರಖಗಪತಿ ಬಂದನೀ ಬಂದನೆಂದ 
ದ್ಭುತನಾದಂ ಕರ್ಣಮಂ ಜಕ್ಕುಲಿಸೆ ಕಹಳೆಗಳ ಮುಂದೆ ವಿಸ್ತಾರದಿಂದ 


ಕರೆಯೆ ಬಿರಿದೆತ್ತಿ ಜೈನ 
ರ್ಜರಿಯೆ ಖಲರ್ಸರಿಯೆ ಬೌದ್ಧರೆರ್ದೆ ಬಿರಿಯೆ ಬುಧ 
ರ್ಪೊರೆಯೇಜ್ ಪೊಗಳೆ ನೋಳ್ಳ 
ರ್ಪಿರಿದಚ್ಚರಿವೆಜತೆಯ ತಳರ್ದನತಿ ಸಂಭ್ರಮದಿಂ 


ಶಿವಲಿಂಗಂಗಳನಲ್ಲಿಗಲ್ಲಿಗೊಲವಿಂದಂ ನೋಡುತುಂ ಪಾಡುತು | 
ಶಿವಭಕ್ತರ್ಗೊಲವೀವುತುಂ ಪ್ರಣತನಾದುತ್ತುಂಗಚೋಳಂಗೆ ಪೂ 
ರ್ಣವಿಳಾಸಂ ಶಿವದೀಕ್ಷೆಯಂ ಕರುಣಿಸುತ್ತಾರ್ಪಿಂದೆ ಮಾಯಾಂತ ಬೌ 
ದವರೇಣ್ಯದ್ವಿ ಸಹಸ್ತಮಂ ಜಯಿಸಿ ವಾದಂಗೆಯು ವಿಕ್ರಾಂತದಿಂ 


ಕೊಂಡಿರಲು ೬೬ -೬೭. ವಿಸ್ತಾರವಾದ ( ಅಧಿಕವಾದ) ಜೈನರುಗಳ ಸಮೂಹದ 
ಗರ್ವವೆಂಬ ಪರ್ವತಕ್ಕೆ ವಜ್ರಾಯುಧ ಪ್ರಾಯನು ಇಗೋ ಇಲ್ಲೇ ಬಂದನು ! ಅತ್ಯಂತ 
ಗರ್ವಿಷ್ಠರಾದ ಬೌದ್ದರೆಂಬ ಕತ್ತಲೆಯ ಸಮೂಹವನ್ನು ವಿಧ್ವಂಸನಗೊಳಿಸುವ ಸೂರ 
ಪ್ರಾಯನಾದವನು ಇಗೋ ಇಲ್ಲೇ ಬಂದನು ! ಬಂದನು ! ಅತ್ಯಂತ ಊರ್ಜಿತಾವಸ್ಥೆಯಲ್ಲಿ 
ರುವ ಚಾರ್ವಾಕರೆಂಬ ಭಯಂಕರ ಹಾವುಗಳಿಗೆ ಗರುಡ ಪ್ರಾಯನಾದವನು ಇಗೋ 
ಇಲ್ಲೇ ಬಂದನು! ಬಂದನು ! ಎಂದೆನ್ನುವ ಅತ್ಯದ್ಭುತವಾದ ಧ್ವನಿಯು ಕಿವಿಗಳನ್ನು 
ಚಕ್ಕಳಿಗುಳಿಯಿಡುವ ಹಾಗೆ ಕಹಳೆಗಳು ಮುಂಭಾಗದಲ್ಲಿ ಅಸಂಖ್ಯಾತವಾಗಿ ಬಿರುದನ್ನು 
ಹೇಳುತ್ತ ಕೂಗುತ್ತಿದ್ದವು. ( ಆಗ) ಜೈನರು ಜರುಗಿದರು ( ಹಿಂದಕ್ಕೆ ಸರಿದರು) 
ದುಷ್ಟರು ದೂರ ಸರಿದರು; ಬೌದ್ದರ ಎದೆಗಳು ಬಿರಿದವು; ವಿದ್ವಾಂಸರು ಉತ್ಸಾಹ 
ಗೊಂಡು ಹೊಗಳಿದರು ; ( ಈ ರೀತಿ) ನೋಡುವವರೆಲ್ಲ ಆಶ್ಚರಗೊಳ್ಳುವಂತೆ ಅತ್ಯಂತ 
ಸಂಭ್ರಮದಿಂದ ಹೊರಟನು . ೬೮. ಅಲ್ಲಿಗಲ್ಲಿಗೆ ಶಿವಲಿಂಗಗಳನ್ನು ಪ್ರೀತಿಯಿಂದ 
ನೋಡುತ್ತಲೂ ಹಾಡುತ್ತಲೂ , ಶಿವಭಕ್ತರೆನಿಸಿದವರಿಗೆ ಸಂತೋಷವನ್ನುಂಟು ಮಾಡು 
ತಲೂ , ನಮಸ್ಕರಿಸಿದ ಕುಲೋತ್ತುಂಗ ಚೋಳನೆಂಬ ರಾಜನಿಗೆ ಅತ್ಯಂತ ವೈಭವದಿಂದ 
ಶಿವದೀಕ್ಷೆಯನ್ನು ಕರುಣಿಸುತ್ತಲೂ , ಪರಾಕ್ರಮದಿಂದ ಎದುರಿಸಿದ ಎರಡು ಸಾವಿರ 
ಶ್ರೇಷ್ಠ ಬೌದ್ಧ ಧರ್ಮೀಯರನ್ನು ವಾದ ಮಾಡಿ ಶೌಲ್ಯದಿಂದ ಜಯಿಸಿದನು . 


೨೬೮ 


ಬಸವರಾಜ ವಿಜಯಂ 


ವಜವುಗೆ ಮೇಣವರ್ಗೆ ಶಿವದೀಕ್ಷೆಯನಿತ್ತು ಶಿವೈಕ' ನಿಷ್ಟೆಯಿಂ 
ತೆಜತೆಯಿಸಿ ಕೆತ್ತುದಂ ತಿರುಮರಕ್ಕಡಮೆಂಬ ಪುರಾಂತರಾಳದೊ 

ಜುಗುವ ಲಿಂಗದಾಗರದ ಬಲ್ಲ ದಪಂ ತಿರುವಾಲ ಪಟ್ಟಣ 
ಕತೆನಡೆತಂದು ಜೈನಕುಲಮಂ ಸಲೆ ಸೋಲಿಸಿ ವಾದದೇಳೆ ಯಿಂ 


ಫಣಿಯುಗಿಯ ಮಡಿದ ಶೂದ್ರನ 
ಪಣಕ್ಕೆ ಜೀವನವನಿತ್ತು ಮಧುರಾಹ್ವಯ ಪ 
ಟ್ಟಣಕೇಳಂದಂ ಸದಸ್ಲಿಂ 
ಗುಣನಿಧಿ ತದ್ರಷನರಸಿಯನುಮತದಿಂದ 


೭೦ 


ವ!! ಆಗಳಾ ಪುರದ ಜೈನಬೌದ್ದಾದಿಗಳಸೂಯೆಯಿಂದರಸನೆಡೆಗೇಳಂದು 


ಜಿನಧರ್ಮಾವಾಸಮಪ್ಪಿ ನಗರಿಗೆಲೆ ಧರಾಧೀಶ ನೀಂ ಜೈನನೆಂದೆಂ 
ಬ ನಿಮಿತ್ತಂ ಭೀತಿ ಮುನ್ನಿಲ್ಲದೆ ಜಿನವತಕಾಂತಾರದಾವಾಗ್ನಿ ತಾನೆಂ 
ದು ನಿತಾಂತಂ ಬಿಂಕದಿಂದಂ ಬಿರಿದ ಪೊಗಳಿಸುತ್ತೆ ಈ ಬಾಲನೊರ್ವಂ 
ಘನಶೈವಂ ತಳ್ಳದಿಲ್ಲಿಂ ಪೊಅಮಡಿಸವನಂ ಧೂರ್ತನಂ ದೂತದಿಂದಂ 


೭೧ 


ವ|| ಎಂದು ಪಿಸುಣ್ಣೆಡೆದ ಶವಣರ್ಗರಸನಿಂತೆಂದಂ 


೬೯ . (ಸೋತುಹೋದ ಆ ಬೌದ್ಧರು) ಮರೆ ಹೊಗಲಾಗಿ, ಅವರಿಗೆ ಶಿವ ದೀಕ್ಷೆಯನ್ನು 
ಕೊಟ್ಟನು. ' ತಿರುಮರಕ್ಕಡಿ' ಎಂಬ ಪಟ್ಟಣದ ಮಧ್ಯದಲ್ಲಿರುವಶೋಭಿಸುವ ಶಿವಾ 
ಲಯದ ಮುಚ್ಚಿದ ಬಲಾಡ್ಯವಾದ ಕದಗಳನ್ನು ಶಿವನಲ್ಲಿನ ಏಕನಿಷ್ಠೆಯಿಂದ ತೆಗೆಯಿಸಿ 
ದನು, ತಿರುವಾಲ' ವೆಂಬ ಪಟ್ಟಣಕ್ಕೆ ಬಂದು ( ಅಲ್ಲಿದ್ದ ) ಜೈನ ಸಮೂಹವನ್ನು 
ವಾದದ ಪ್ರೌಢಿಮೆಯಿಂದ ಚೆನ್ನಾಗಿ ಸೋಲಿಸಿದನು. ೭೦ , ಹಾವು ಕಚ್ಚಿ ಸತ್ತು 
ಹೋದಶೂದ್ರನೊಬ್ಬನ ಹೆಣಕ್ಕೆ ಜೀವವನ್ನು ಕೊಟ್ಟನು;' ಮಧುರಾ' ಎಂಬ ಹೆಸರಿನ 
ಪಟ್ಟಣಕ್ಕೆ ಸದ್ಗುಣಗಳ ನಿಧಿಯೆನಿಸಿದ ಆ ಪಟ್ಟಣದ ( ಪಾಂಡ್ಯ ) ಅರಸನ ಹೆಂಡತಿಯ 
ಇಚ್ಛೆಯ ಮೇರೆಗೆ ಸಂತೋಷದಿಂದ ಬಂದನು. ವ|| ಆಗ ಆ ಪಟ್ಟಣದಲ್ಲಿದ್ದ ಜೈನ 
ಬೌದ್ದಾದಿಗಳು ಅಸೂಯೆಯಿಂದ ಅರಸನ ಹತ್ತಿರಕ್ಕೆ ಬಂದು ೭೧. ಎಲೈ ಭೂಪಾ 
ಲವೇ , ನೀನು ಜೈನಧರ್ಮೀಯನೆಂಬ ನಿಮಿತ್ತದ ಭೀತಿಯೂ ಕೂಡ ಇಲ್ಲದೆ, ಜೈನಧರ್ಮೀ 
ಯರ ನಿವಾಸವೆನಿಸಿದ ಈ ಪಟ್ಟಣಕ್ಕೆ , ಜೈನಮತವೆಂಬ ಅರಣ್ಯಕ್ಕೆ ಕಾಡಿಚ್ಚು ಎಂಬ 
ಬಿರುದನ್ನು ಗರ್ವದಿಂದ ಅತ್ಯಧಿಕವಾಗಿ ಹೊಗಳಿಸಿಕೊಳ್ಳುತ್ತ ಓರ್ವ ಬಾಲಕನು ಬಂದಿ 
ದ್ದಾನೆ. ಮಹಾಶೈವನಾದ ಆ ಧೂರ್ತನು ಇಲ್ಲಿ ನಿಲ್ಲದಂತೆ ದೂತರಿಂದ ಹೊರಹಾಕಿಸು. 
ವ!! ಹೀಗೆಂದು ಚಾಡಿಯನ್ನು ಹೇಳಿದ ಸವಣರಿಗೆ ಅರಸನು ಹೀಗೆ ಹೇಳಿದನು : 


1 ಕ್ಯ ( ಚ, ಅ) 


2 ವಂ ( ದ, ಅ) . 


ಚತುಸ್ತ್ರಿಂಶಾಶ್ವಾಸಂ 


೨೬೯ 


೭೩ 


ಅವನುತುಂಗಾಖ್ಯ ಚೋಳೇಂದ್ರನ ಗುರುವವನಂ ಸರ್ವಶಾಸ್ತ್ರಜ್ಞನಂ ಬ .. 
ಅವರಲೆಂಬಂತದೆಂತಾಂ ಪೊಱವಡಿಸಿದಷೆಂ ನೀಮೆ ತರ್ಕಂಗಳಿಂ ಸೋ 
ಲೈವೊಲಾತಂ ವಾದದೊಳೆಡೆತಳರ್ಗುಮಿದೇ ಕಜ್ಜಮೆಂದಾಡೆ ಕೇಳ್ತಾ 
ಶರ್ವಕೆ್ರಯೊಂದು ಪಾಂಡ್ಯಕ್ಷಿತಿಪವಂತನಮಂ ಕಾಯುವೆತ್ತುರ್ಕಿನಿಂದ 
ಪದಿನೆಂಟು ಸಾಸಿರಂ ದು 
ರ್ಮದ ಜೈನರ್ ನೆರೆದು ಬಂದು ವಾದಿಸಿ ಜಯಮಾ 
ಗದೆಸೋಲು ಕುವರನೊಳೂ 
qುದಿಗೊಂಡಿರದೊಂದು ಕುಹಕಮಂ ಚಿಂತಿಸಿದರ್ 

ವ|| ಅಂತು ಚಿಂತಿಸುತ್ತಮಹಿಂಸಾ ಪರಮೋ ಧರ್ಮಯೆಂಬ ನಿಜೋಕ್ತಿಯಂ ನಿರ್ಮ 
ಲವಂಗೆಯಾ ತಿರುಜ್ಞಾನ ಸಂಬಂಧರ್ಷಟ್ಟಿದ ಗೃಹಕ್ಕೆ ನಟ್ಟಿರುಳ್ಳಿ ರ್ಚನಿರ್ಕೆ ಚುರ್ಚಲಾಜಿದದು 
ರೂಪುದಾಳೆ ಆಗಿ ಕೆಯುಗಿದು ನಿಲಲೊಡನೆ ಕಂಡು 

ಎಲವೊ ಕೃಶಾನು ದಕ್ಷನ ಮುಖಕ್ಕತಂಗಿಡುತೆಯ್ಲಿ ನೀಂ ಸಮು 
ಜ್ವಲರುಚಿ ಸಪ್ತಜಿಹ್ನೆಗಳನಂದೊಡನೀಗಿದೆ ವೀರಭದ್ರನಿಂ 
ಖಲರ ಬೆಸಕ್ಕೆ ಬಂದೆಗಡ ಮದ್ಯ ಹಕಿಂದಲೆ ನಿನ್ನ ಮಗನ . . 
ಸೃಲಿತ ಕೃಪಾಣದಿಂದರಿವೆನಿಲ್ಲಿಗೆ ತಳ್ಳದೆಪೋಗಿ ಪಾಂಡ್ಯನಾ 
ಒಡಲಂ ಪುಗು ಖಜೈನರ 
ಕಡು ಬಿಂಕವನಿಂದು ಕಾಣೆನೆಂದಟ್ಟಲೊಡಂ 


೭೨ - ೭೩ . ಅವನು ಉತ್ತುಂಗ ಚೋಳಮಹಾರಾಜನ ಗುರುವರನು. ಸರ್ವ 
ಶಾಸ್ತ್ರಜ್ಞನಾದ ಅವನನ್ನು ತಿಳಿದವರಲ್ಲವೆಂದು ನಾನು ತಾನೆ ಹೇಗೆ ಹೊರಡಿಸಲಿ. 
ನೀವೇ ಅವನನ್ನು ವಾದದಲ್ಲಿ ಸೋಲಿಸಿದರೆ ತಾನಾಗಿಯೇ ಹೊರಟುಹೋಗುವನು. 
ಇದೇ ಸರಿಯಾದ ಮಾರ್ಗ , ಎಂದು ಆ ರಾಜನು ಹೇಳಲಾಗಿ , ಆ ಶ್ರವಣರು ಪಾಂಡ್ಯ 
ಮಹಾರಾಜನ ಮಾತನ್ನು ಒಪ್ಪಿಕೊಂಡು ಕೋಪಗೊಂಡು ಗರ್ವದಿಂದ ದುಷ್ಟಮದ 
ದಿಂದ ಕೂಡಿದ ಹದಿನೆಂಟು ಸಾವಿರ ಮಂದಿ ಜೈನರು ಸೇರಿ ಒಂದು ವಾದಿಸಿದರು . ಆಗ 
ಆ ಜೈನರಿಗೆ ಜಯವಾಗದೆ ಸೋತು, ಆ ಬಾಲಕನೊಡನೆ ಮತ್ಸರದಿಂದ ತಳಮಳ 
ಗೊಂಡು , ತಪ್ಪದೆ ಒಂದು ಮೋಸವನ್ನು ಚಿಂತಿಸಿದರು . ವ!! ಹಾಗೆ ಚಿಂತಿಸುತ್ತ 
' ಅಹಿಂಸಾಪರಮೋಧರ್ಮ ' ಎಂಬ ತಮ್ಮ ಧರ್ಮದ ಸತ್ಯವಾಕ್ಯವನ್ನು ಗಾಳಿಗೆತೂರಿ 
( ನಿರ್ಮೂಲನಗೊಳಿಸಿ) ಆ ತಿರುಜ್ಞಾನ ಸಂಬಂಧರು ಮಲಗಿದ್ದ ಮನೆಗೆ ಮಧ್ಯರಾತ್ರಿ 
ಯಲ್ಲಿ ಬೆಂಕಿಯನ್ನು ಹಚ್ಚಿದರು , ಅದು ಸುಡಲಾರದೆ ( ಮನುಷ್ಯ) ರೂಪವನ್ನು ಧರಿಸಿ 
( ಅಗ್ನಿರೂಪಧರಿಸಿ) ಕೈಮುಗಿದು ನಿಲ್ಲಲಾಗಿ ಆ ಕೂಡಲೆ ಕಂಡು - ೭೪ - ೭೫, “ ಎಲೈ 
ಅಗ್ನಿಯೇ , ಹಿಂದೆ ನೀನು ದಕ್ಷನ ಯಜ್ಞಕ್ಕೆ ತಿಳುವಳಿಕೆಯಿಲ್ಲದೆ ಹೋಗಿ, ವೀರಭದ್ರ 
ನಿಂದ ಪ್ರಕಾಶಿಸುವ ಕಾಂತಿಯುಳ್ಳ ನಿನ್ನ ಏಳು ನಾಲಿಗೆಗಳನ್ನು ಹಾಳುಮಾಡಿಕೊಂಡೆ. 
ಎಲೈ ನೀನು ನನ್ನ ಮನೆಗೆ ಈ ದಿವಸ ದುಷ್ಟರಾದ ( ಜೈನ, ಬೌದ್ಧರುಗಳ ) ಅಪ್ಪಣೆ 


೨೭6 


ಬಸವರಾಜ ವಿಜಯಂ 


ಮೃಡಸುತನೇwಂದನಲಂ 
ತೊಡರ್ದರಸನ ತನುವಿನೊಳವೇಶಿಸಿತಾಗಳ 


23. 


ಬಿಡದುಗ್ರಜ್ವರರೂಪಿಂ 
ದಿಡಿದಡಸಿ ಕವಲು ಕವಿದು ಕಾಯ್ದೆ ವನೊಡಲಂ 
ಕಡುಪಿಂ ಜ್ವಾಲಾವಲಿಯಿಂ 
ಸುಡೆ ಸಿಡಿಮಿಡಿಗೊಂಡು ತಾಪವಿಹ್ವಳನಾದಂ 


ಕಳಿಗಂದಿದಾನನಂ ರಸ 
ಮಂತಧರಂ ಕಿಡಿಯನುಗುಳ್ಳ ಸುಳ್ಳದ ಬಾ 
ಯೊಅಪಾಯ್ಯ ಮೆಯ್ಯ ಬಿಸುಪೆ 
ಛಅನಳ್ಳಿಪ ತಾಪಮುರ್ಬಸಂಬಡುವಸುಗಳ 


೭೭ , 


ಇರೆ ಕಂದಿ ಕುಂದಿ ಸಂಜ್ವರ | 
ದುರಿಯಿಂ ಕಾಳ್ಳಿರ್ಚು ತಗುಳ ಮಿಗದು . ನೃಪಂ 
ಕೊರಗಿ ಕಳವಳಿಸಿ ಪೊರಳು 
ತುರುಳುತ್ತುಂ ಬೇಗೆವಟ್ಟು ಬೇವಸಗೊಂಡಂ - 


೭೮ 


ಯಿಂದ ಬಂದೆಯಲ್ಲವೇ ! ಈಗ ನೀನು ಇಲ್ಲಿದ್ದರೆ ನಿನ್ನ ಮಗನ್ನು ತೀಕ್ಷವಾದ 
ಖಡ್ಗದಿಂದ ಕತ್ತರಿಸಿಹಾಕಿಬಿಡುತ್ತೇನೆ, ತಡಮಾಡದೆ ಹೋಗಿ ಆ ಪಾಂಡು ರಾಜನ 
ಶರೀರವನ್ನು ಪ್ರವೇಶಿಸು. ದುಷ್ಟರಾದ ಜೈನರ ಗರ್ವದ ಆಧಿಕ್ಯವನ್ನು ಈ ದಿವಸ 
ನೋಡಿಕೊಳ್ಳುತ್ತೇನೆ.' ಎಂದು ಆ ಅಗ್ನಿಯನ್ನು ಷಣ್ಮುಖನು ಆಟ್ಟಿಬಿಡಲಾಗಿ ಅದು 
ಆ ಕೂಡಲೇ ಅರಸನ ದೇಹವನ್ನು ಪ್ರವೇಶಮಾಡಿತು. ೭೬ . (ಹೀಗೆ ಅಗ್ನಿಯು 
ಪಾಂಡುರಾಜನನ್ನು ) ಬಿಡದೆ ಉಗ್ರಜ್ವರದ ರೂಪದಿಂದ ತೀವ್ರವಾಗಿ ಪ್ರವೇಶಿಸಿ 
ಕವಲುಗೊಂಡು ವ್ಯಾಪಿಸಿ, ಕಾವುಕೊಂಡು ಅವನ ಶರೀರವನ್ನು ಜ್ವಾಲೆಗಳ ಸಮೂಹ 
ದಿಂದ ಸುಡುತ್ತಿರಲಾಗಿ , ಆ ಅರಸನುಕೋಪಗೊಂಡು ತಾಪದಿಂದ ನಡುಗುತ್ತಿರುವವ 
ನಾದನು. ೭೭- ೭೮. ಕಪ್ಪು ಬಣ್ಣದಿಂದ ಕಂದಿ ಹೋದ ಮುಖ , ರಸವಿಹೀನವಾದ 
ತುಟಿ, ಕಿಡಿಗಳನ್ನು ಹೊರಸೂಸುತ್ತಿರುವ ಉಸಿರು, ಬತ್ತಿಹೋದ ಬಾಯಿ , ಹೊರ 
ಹೊಮ್ಮುತ್ತಿರುವ ಮಯ್ಯ ಬಿಸಿ , ಎಚ್ಚರವನ್ನು ತಗ್ಗಿಸುವ ತಾಪ , ಉಬ್ಬಸಗೊಳ್ಳುವ 
ಪ್ರಾಣಗಳು - ಈ ರೀತಿಯು ಅವನಿಗಾಗಲು, ಹೆಚ್ಚಾದ ಜ್ವರದ ಉರಿಯಿಂದ ಕಂದಿ , 
ಕುಂದಿ ಕಾಡುಗಿಚ್ಚು ಹತ್ತಿಕೊಂಡ ಮೃಗದ ಹಾಗೆ ಅರಸನು ಕೊರಗಿ ಕಳವಳದಿಂದ 


ಚತುಸ್ತ್ರಿಂಶಾಶ್ವಾಸಂ 


ಪಾಸಿದ ಪಲ್ಲವಪ್ರತತಿ ಪೊತ್ತೆ ವಿಳಾಸಿನಿಯರ್ಕಳಂಗದೊ 
qಸಿದ ಚಂದನಂ ಪೊಗೆಯೆ ಸೂಸುವ ಶೀತಳವಾರಿ ಬತ್ತೆ ಮೇ 

ಸುವ ಬಾಳೆಯೋಳರ ವೀಜನಮುಂ ಕಳಗಂದೆ ಕಣೆ ಕ 
ಟ್ಯಾಸುರವಾಗಿ ಪರ್ಬಿದುದು ಭೂಭುಜನಂಗದೊಳಾ ಮಹಾಜ್ವರಂ 

೭೯ 
ನೋಡಿದೊಡೆ ಕಣ್ಣಳೆವೆಯ 
ಲ್ಯಾಡುಗುವವನಂಗದಲ್ಲಿ ಕೈಸಾರ್ಚೆ ಪುಗು 
ಊಡುಗುವವನಿದಿರೊಳ್ಳಿಲೆ 

ಬಾಡುಗುಮಂಗಂಗಳೆಂದೊಡೇವಣಿ ಪುದೋ 

ವ! ಇಂತಳವಿಗಳೆದು ವಿಳಯಾನಲನಂತೆ ಕವಿದಳುರ್ದ ಶಿಖಿಯ ಸೆಕೆಯಿಂ ಕೂಳ್ಳುದಿಗೊಂಡು 
ಹಮ್ಮದಂಬೋದರಸನಿರವ ಕೇಳು ತುರುಗಳಪ್ಪ ಪಿಂಲೈಕಲಾಂಛನರಾದ ಶವಣರೇಳಂದು 
ಸಂದಣಿಸಿ ಕುಳ್ಳಿರ್ದು 

ಅವನಿಪನಂಗತಾಪದುರಿ ಪತ್ತೆ ಜಿನೇಂದ್ರನ ಜಾನವೆಂಬ ಬ 
ಲೈವದೊಳೆ ಮುಚ್ಚು ತಕ್ಷಿಗಳನಂಜಳಿಯೋನಸಾರವಾರಿಯಂ 
ತವೆ ತಳೆದಲ್ಲಿ ಮಂತ್ರಿಸಿ ತದಂಗದೊಳೊಯ್ಯನೆ ಸೂಸೆ ಚುಯ್ಯನು 
ತವಿರಳತಪ್ತಿಹಕೆದಂಬುವಿನಂತೆವೋಲಾದುದದ್ಭುತ 

- ೮೧ . 


ಹೊರಳಾಡುತ್ತ , ಉರುಳಾಡುತ್ತ ತಾಪಗೊಂಡು ಸಂಕಟಗೊಳ್ಳುತ್ತಿದ್ದನು. ೭೯ . 
( ಅವನಿಗೆ) ಹಾಸಿದ ಚಿಗುರಿನ ಸಮೂಹವು ( ಸುಟ್ಟು ) ಹೊತ್ತಿತ್ತು ; ವಿಳಾಸಿನೀ ಜನಗಳು 
ದೇಹದಲ್ಲಿ ಹಚ್ಚಿಕೊಂಡಿದ್ದ ಚಂದನವು ಹೊಗೆಯಾಡಿತು ; ತಣ್ಣೀರು ಬತ್ತಿತ್ತು ; 
ಬೀಸುತ್ತಿದ್ದ ಬಾಳೆಯೆಲೆಯ ಒಳ್ಳೆಯ ಚಿಗುರಿನ ಬೀಸಣಿಕೆಯು ಕಪ್ಪಾಗಿ ಕಂದಿತು ; 
ಈ ರೀತಿಯಲ್ಲಿ ನೋಡುವುದಕ್ಕೆ ಭಯಂಕರವೆನಿಸಿ ರಾಜನ ದೇಹದಲ್ಲಿ ಆ ಮಹಾ 
ಜ್ವರವು ಹಬ್ಬಿತು. ೮೦ . ನೋಡಿದವರ ಕಣ್ಣುಗಳ ಎವೆಗಳೇ ಅಲ್ಲಾಡತೊಡಗಿದವು ; 
ಅವನ ದೇಹದಲ್ಲಿ ಕೈಯಿಡಲು, ಗುಳ್ಳೆಗಳೇಳತೊಡಗಿದವು ; ಅವನ ಎದುರಿಗೆ ನಿಂತವರ 
ಅಂಗಾಂಗಗಳೇ ಬಾಡಿಹೋಗುತ್ತಿದ್ದ ಎನ್ನುವಾಗ ಅದನ್ನು ವರ್ಣನೆ ಮಾಡುವುದೇನಿದೆ ? 
ವ ॥ ಹೀಗೆ ಗಣನಾತೀತವಾಗಿ ಪ್ರಳಯಕಾಲದ ಅಗ್ನಿಯಂತೆ ಕವಿದು ಸುಡುತ್ತಿರುವ 
ಬೆಂಕಿಯ ಸೆಕೆಯಿಂದಕೂಳು ಕುದಿಯುವಹಾಗೆ ಕುದ್ದು , ಎಚ್ಚರದಪ್ಪಿಹೋದ ಅರಸನ 
ಸ್ಥಿತಿಯನ್ನು ಕೇಳಿ ಅವನ ನವಿಲುಗರಿಯೇ ಪ್ರಮುಖ ಲಾಂಛನವುಳ್ಳ ಗುರುಗಳಾದ ಜೈನ 
ಸಂನ್ಯಾಸಿಗಳು ಬಂದು ಒಟ್ಟಾಗಿ ಸೇರಿ ಕುಳಿತುಕೊಂಡರು . ೮೧ . ಅವರಿಗೂ ರಾಜನ 
ದೇಹದ ಉರಿಯು ಹತ್ತಿತು. ಜಿನೇಂದ್ರನನ್ನು ಧ್ಯಾನ ಮಾಡುವ ನೆಪದಲ್ಲಿ ಕಣ್ಣುಗಳನ್ನು 
ಮುಚ್ಚಿದರು ; ಬೊಗಸೆಯಲ್ಲಿ ಪಚ್ಚಕರ್ಪೂರ ಮಿಶ್ರಿತವಾದ ನೀರನ್ನು ಹಿಡಿದು ಮಂತ್ರಿಸಿ, 
ಆಗ ಅವನ ದೇಹದ ಮೇಲೆ ಚೆನ್ನಾಗಿ ಚಿಮುಕಿಸಿದರು ; ಆ ನೀರು ವಿಶೇಷವಾಗಿ ಕಾಯ್ದ 
ಲೋಹದ ಮೇಲೆ ಹಾಕಿದ ನೀರಿನಂತೆ ಅದ್ಭುತವೆನ್ನುವಂದೆ ' ಚುಮ್ ' ಎಂದು ಬತ್ತಿ 


೨೭೨ 


ಬಸವರಾಜ ವಿಜಯಂ 


- ವಃ ಅಂತದಏನುರಿಗಜ್ಯವೆ ಆದಂತೆ ಮತ್ತೆ ಮಗುಳು ಪೆರ್ಚೆ ಜಿನಮುನಿಗಳೆಲಂಬ 
ರ್ಜಾಲಾಮಾಲಿನಿಯಂ ಕುಕ್ಕುಟನಾಥಾದಿಗಳಂ ನಿಷ್ಠೆಯಿಂ ನೆನೆದು ತನ್ಮಂತ್ರಂ ಬಿಡಿದು ಕುಂಚದಿಂ ಬೀಸ 
ಲೋಡನದು ಗರಿಗರಿಲನುರಿಯೆ ಮುಂಗಾಣದೆ ಕಂಗೆಟ್ಟು ಮಂಗಾಯಕ್ಕರಸಿಯೆಂಬ ತನ್ನ ಪನರಸಿ 
ರುಜೆಯಂ ತೀರ್ಚಲಿವರೆಂತುಂ ನೆರೆಯ ರೇಗೆಯೋನೆಂದು ಚಿಂತಿಸಿ ನೆನೆದಾ ತಿರುಜ್ಞಾನಸಂಬಂಧರಂ 
ಬರಿಸೆ 

ತೋಳಪ ರಮ್ಮದರಸ್ಮಿತಾನನವಾಯತಾಕ್ಷಿ ಲಲಾಟದೊ 
ಲೋಳೆವ ಭೂತಿಯ ಮಜು ರೇಖೆಗಳಕ್ಷಮಾಲಿಕೆ ಮಿಂಚನು 
ಚಳಿಪ ದಂತವರೀಚಿ ರತ್ನಕಿರೀಟಮುಚ್ಚಳ ಭೂಷಣಾ 
ವಳಿ ಸುವರ್ಣದುಕೂಲವೆಪ್ಪ ವಿರಾಜಿಸಿರ್ದ ಕುಮಾರನಂ 
ವ ನೋಡಿ ಪಾಂಡ್ಯರಾಜನರಸಿ ವಿಶ್ವಾಸಭಾವಂ ಬಲಿದು 
ಜ್ವರದುರಿಪದಿನಳಿದವನೆ 
ಮ್ಮರಸಂ ಪರಿಹಪುದಿಂದು ನೀವಿದನತಿಭಾ 
ಸುರಮಹಿಮ ಶೈವಮಂತಾ 
ಭರಣಾನನ ತತ್ವದೆದು ಕೆಯುಗಿದೆಂದಳ 


ಹೋಗತೊಡಗಿತು . ವ|| ಈ ರೀತಿ ಚಿಮುಕಿಸಿದ ನೀರಿನಿಂದ ಉರಿಗೆತುಪ್ಪವನ್ನು ಸುರಿದ 
ಹಾಗೆ ತಾಪವು ಪುನಃ ಪುನಃ ಹೆಚ್ಚಾಗತೊಡಗಲು, ಜಿನ ಸಂನ್ಯಾಸಿಗಳು ಕೆಲವರು 
ಜ್ವಾಲಾಮಾಲಿನಿಯನ್ನೂ , ಕುಕ್ಕುಟನಾಥನೇ ಮೊದಲಾದ ದೇವತೆಗಳನ್ನೂ ನಿಷ್ಠೆಯಿಂದ 
ಸ್ಕೂತ್ರಮಾಡಿ, ಆಯಾ ದೇವತೆಗಳ ಸಂಬಂಧದ ಮಂತ್ರಗಳನ್ನು ಹೇಳುತ್ತ ನವಿಲು 
ಗರಿಯ ಪಿಂಛದಿಂದ ಬೀಸುತ್ತಿರಲು ಆ ಪಿಂಛವೂ ಗರಿಗರಿಲೆಂದು ಉರಿಯಿತು. ಆಗ 
ಅವರು ಮುಂದೇನೆಂಬುದನ್ನರಿಯದವರಾಗಿ ದಿಕ್ಕುಗೆಟ್ಟು ಹೋಗಲು ಆ ಮಹಾರಾಜನ 
ಹೆಂಡತಿಯಾದ ಮಂಗಾಯಕ್ಕ ಅರಸಿಯು ಈ ಮಹಾರಾಜನ ಜ್ವರದ ಬೇನೆಯನ್ನು 
ಹೋಗಲಾಡಿಸಲು ಇವರು ಯಾವ ರೀತಿಯಿಂದಲೂ ಸಮರ್ಥರಾಗುವುದಿಲ್ಲ, ಏನು 
ಮಾಡಲಿ ' ಎಂದು ಯೋಚಿಸಿ ಆ ತಿರುಜ್ಞಾನ ಸಂಬಂಧರನ್ನು ನೆನೆದು ಅವರನ್ನು ಬರ 
ಮಾಡಿಕೊಂಡಳು . ೮೨ . ಪ್ರಕಾಶಮಾನವಾದ ಮನೋಹರ ಮುಗುಳು ನಗೆಯ 
ಮುಖ, ದೀರ್ಘವಾದ ಕಣ್ಣು , ಹಣೆಯ ಮೇಲೆಶೋಭಿಸುವ ಮೂರು ಬೆರಳಿನ 
ವಿಭೂತಿ, ರುದ್ರಾಕ್ಷಿಗಳ ಮಾಲೆ, ಮಿಂಚನ್ನು ಹೊರಸೂಸುವ ಹಲ್ಲುಗಳಸಾಲು, ರತ್ನ 
ಕಿರೀಟ, ಪ್ರಕಾಶಿಸುತ್ತಿರುವ ತೊಟ್ಟ ಆಭರಣ , ಸುವರ್ಣಮಯವಾದ ಉಟ್ಟ ವಸ್ತ್ರ 
ಇವುಗಳಿಂದ ಒಪ್ಪಿ ಶೋಭಿಸುತ್ತಿದ್ದ ಕುಮಾರನನ್ನು (ಕುಮಾರಾಕಾರದ ತಿರುಜ್ಞಾನ 
ಸಂಬಂಧರನ್ನು ) - ವ!! ನೋಡಿ ಪಾಂಡ್ಯರಾಜನರಸಿಯಾದ ಮಂಗಾಯಕ್ಕನು ಅಧಿಕ 
ವಾದ ವಿಶ್ವಾಸವುಳ್ಳ ಭಾವದಿಂದ ಕೂಡಿ - ೮೩ . ಪ್ರಕಾಶಮಾನವಾದ ಮಹಿಮೆಯುಳ್ಳ 
ವನೇ , ಶಿವಸಂಬಂಧವಾದ ಮಂತ್ರವೇ ಆಭರಣವಾಗಿ ಉಳ್ಳವನೇ , ಜ್ವರದ ಉರಿಯು 
ವಿಕೆಯಿಂದ ನಮ್ಮ ಪ್ರಭುವು ಸಾಯುತ್ತಿದ್ದಾನೆ. ಈಗ ತಾವು ಅದನ್ನು ತಡಮಾಡದೆ 


೨೭೩ 


ಚತುಸ್ತ್ರಿಂಶಾಶ್ವಾಸಂ 


೮೪ 


ವಗಿ ಆಗ ನಮುನಿಗಳವಳೆಂದುದಂ ಕೇಳೀರ್ಷೆಯುಂ ತಾಳು ಸರೋಷಮುಖರ 
ಮುಖರಾಗಿ 

ಕಾಮಿ ಶಿವನೆಮ್ಮ ದೇವಂ 
ಕಾಮವಿದೂರಂ ಗಡಂತಂದೆಮ್ಮಯ ಮುಂ 
ದೇಮಾತೆ ಶೈವಮಹಿಮೆಯ 
ದೀ ಮಹಿಯೊಳ್ ನಮಹಿಮೆಗೇಂ ಪಾಸಟಿಯೇ 
ಅತಿಕೃತ ಮಹಾತಪರ್ಟೈ 
ನತಪೋಧನರಿವರಿನಳಿಯದಿ ಜ್ವರಮೆಂತುಂ 
ಕೃತಕಮತಿ ಶೈವವಟುವಿಗ 
ಳಿತವಪ್ಪುದೆಬದೆ ದೈನ್ಯಮೇಕೆ ಲತಾಂಗೀ 

೮೫ 
ವಗಿ ಎಂದ ದುರುಕಿಗೆ ಕುಮಾರಂ ಕುಪಿತನಾಗಿ -- 
ಎಲೆ ದುಷ್ಪಾಂಡಿತ್ಯ ಪಾಷಂಡರಿರೆ ಹರನಂ ಕಾವಿಯೇ ಕಾಮನಂ ಗ 
ಲಲನುದ್ಯಾಳನೇತ್ರಸ್ಸುಟಪಟುಶಿಖಿಯಿಂ ಸುಟ್ಟು ಬೊಟ್ಟಿಟ್ಟು ಕಾಮಾ 
ರಿಲಸನ್ನಾಮಕ್ಕೆ ಪಕ್ಕಾದಭವನನಘನಾದ್ಯಂ ತಪಂಗೆಯ್ದ ತನ್ನು 
ಜ್ವಲವಿದ್ಯಾಶಕ್ತಿಗೊಲ್ಲಂಕದೊಳೆ ತಳೆದ ಕಾರುಣ್ಯಪೂರ್ಣಾಂತರಂಗಂ 


ಪರಿಹರಿಸಬೇಕು, ಎನ್ನುತ್ತ ಕೈಗಳನ್ನು ಮುಗಿಯುತ್ತ ಕೇಳಿಕೊಂಡಳು. ವ!! ಆಗ 
ಹೇಳಿದುದನ್ನು ಜೈನ ಮುನಿಗಳು ಕೇಳಿ, ಅಸೂಯೆಯಿಂದ ಕೂಡ ವಿಶೇಷ ರೋಷಾ 
ವೇಶದಿಂದ ತುಂಬಿದ ಮುಖವುಳ್ಳವರಾಗಿ - ೮೪ . ಶಿವನು ಕಾಮುಕನು ; ನಮ್ಮ 
ದೇವರು ಕಾಮನನ್ನು ದೂರಮಾಡಿದವರಲ್ಲವೇ ! ಆದ ಕಾರಣ ನಮ್ಮೆದುರಿನಲ್ಲಿ ನಿನ್ನದು 
ಇದಾವಮಾತೋ ! ಲೋಕದಲ್ಲಿ ಈ ಶಿವ ಸಂಬಂಧವಾದ ಮಹಿಮೆಯೆಂಬುದು ಜೈನ 
ಮಹಿಮೆಗೆ ಏನು ಸಮಾನವಾದೀತು ! ೮೫ , ಅತಿಶಯವಾಗಿ ಮಹಾತಪಸ್ಸನ್ನಾಚ 
ರಿಸಿದ ಜೈನತಪೋಧನರಾದ ಇವರಿಂದ ಇಳಿಯದ ಈ ಜ್ವರವು ಕೃತಕ ಬುದ್ದಿಯ ಈ 
ಶೈವ ಬಾಲಕನಿಂದ ಹೇಗೂ ಇಳಿಯಲಿಕ್ಕೆ ಸಾಧ್ಯವೇ ? ಹೇ ಲತಾಂಗಿಯೇ ಸುಮ್ಮ 
ಸುಮ್ಮನೆ ಈ ದೈನ್ಯಭಾವ ಇವನಲ್ಲಿ ( ನಿನಗೆ) ಏಕೆ ? ವ ! ಹೀಗೆಂದ ದುಷ್ಟಮಾತು 
ಗಳಿಗೆ ಆ ಕುಮಾರನುಕೋಪಗೊಂಡು . ೮೬ . ಎಲೈ ಕೆಟ್ಟ ಪಾಂಡಿತ್ಯದಿಂದ ಕೂಡಿದ 
ಪಾಷಂಡಿಗಳಿರಾ ,* ಅದೇನು ? ಶಿವನು ಕಾಮುಕನೇ ? ಮನ್ಮಥನನ್ನು ಗರಿಗರಿಲೆಂದು 
ಭಯಂಕರವೂ , ಶ್ರೇಷ್ಠವೂ ಆದ ಹಣೆಗಣ್ಣಿನ ಸ್ಪಷ್ಟವಾದ ಸಾಮರ್ಥ್ಯದಿಂದ ಕೂಡಿದ 
ಬೆಂಕಿಯಿಂದ ಸುಟ್ಟು ಬೊಟ್ಟಿಟ್ಟು ' ಕಾಮಾರಿ ' ಎಂಬ ಶ್ರೇಷ್ಠ ನಾಮಕ್ಕೆ ಕಾರಣನಾದ 
ಪಾಪ ದೂರನಾದ ಶಿವನು ಆದ್ಯನು. ನನ್ನ ಉಜ್ವಲವೂ ಶೈವ ಸಂಬಂಧವೂ ಆದ ವಿದ್ಯೆ 
ಮತ್ತು ಶಕ್ತಿಗಳಿಗೆ ಒಲಿದು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡ ಕಾರುಣ್ಯ ಪೂರ್ಣವಾದ 


* ಪಾಷಂಡಿ : ಸಂಸಾರ ಬಂಧ ಕಾರಣಗಳೆನಿಸಿದ ಅಸತ್ಯ ಶಾಸ್ತ್ರಗಳನ್ನು ಹೇಳುವವರು , 
18 + 


೨೭೪ 


ಬಸವರಾಜ ವಿಜಯ 


- ೮೮ 


೮೯ 


ತರುಣಿಯನುಳಿದನಿತರ್ಕಿ 
ಶ್ವರನಪ್ಪನೆ ಜಗಕೆ ನಿಮ್ಮ ಜಿನನಮಮ ಮಹೇ 
ಶ್ವರನಂತೆ ಭೀಷ್ಮನುಂ ವಾ 
ನರಪತಿಯುಂ ವಧುವನುಳಿಯರೇ ವಸುಮತಿಯೊಳ್ 
ಜಿನಭಕ್ತರಳವುವಿಶನ 
ಘನಭಕ್ತರ ಮಹಿಮೆಯಯ್ಯಲಕ್ಕುಂ ನಿವಿ 
ಜನಪನೆಡದರೆಯೋಡಲ ರುಜೆ 

ಯನೆ ಪರಿಯಿರೆ ಪರಿವೆನುಳಿದ ದೇಹಜ್ಯರಮರಿ 
ವ || ಎಂದು ದೂಷಕಜನಜಲದಝುಂಝಾಪ್ರಭಂಜನಂ ಗಂಭೀರನಾದದಿಂ ಪೂಣ್ಮರಸನ 
ವಾಮಾರ್ಧಾಂಗವ: ನವರ್ಗಿತ್ತು ದಕ್ಷಿಣಾರ್ಧಾಂಗಮಂ ತಾಂ ಕೆಲ್ಗೊಂಡು 

ಅಮರ್ದಂ ಸಿಂಪಿಸುವಂತೆ ಮಂತ್ರಿತಮಹಾಶ್ರೀಭಸ್ಮಮಂ ಸಿಂಪಿಸು | 
ತೈ ಮಹೀಪಾಲನ ದಕ್ಷಿಣಾರ್ಧತನುಗೊಲ್ಲಾಲೇಪನಂಗೆಯುದುಂ 
ಶವನಂಬೆನ್ನು ತದಂಗದರ್ಧದೆಡೆಯಂ ಬಿಟ್ಟೆ ವಾಮಾಂಗದ 
ರ್ಧಮನಾ ಕಾಯ್ಲಿನೊಳೊಂದುತಿರ್ಮಡಿಸಿ ತಾಪಂಗೆಯು ದಾ ಪಾವಕಂ 
ಅರೆಯೊಡಲೊಳ್ಳಿತಳತೆಯ 
ನರೆಯೊಡಲೊಳಿತಾಪಮಂ ತಳೆದ ಮಹೀ 
ಶ್ವರನಂಗಂ ತಾಳು ದು ನಿ 
ರ್ಝರದಾವಪರೀತ ಪಾರ್ಶ್ವಭಧರದಿರವಂ 

೯೦ 
ಅಂತರಂಗವುಳ್ಳವನು. ೮೭ . ನಿಮ್ಮ ಜಿನನು ತರುಣಿಯನ್ನು ಬಿಟ್ಟವನೆಂದಮಾತ್ರಕ್ಕೆ ಈ 
ಜಗತ್ತಿಗೆ ಈಶ್ವರ ನೆನಿಸುವನೇ ? ಅಮಮ !ಲೋಕದಲ್ಲಿ ಭೀಷ್ಮನೂ , ಹನುಮಂತನೂ 
ತರುಣಿಯನ್ನು ಬಿಟ್ಟಮಾತ್ರದಿಂದ ( ನಿಮ್ಮ ಜಿನನಂತೆ) ಮಹೇಶ್ವರರೇ ಆಗುವರೇ ? 
( ಎಂದನು), ೮೮, ಜಿನಭಕ್ತರ ಸಾಮರ್ಥವೇನು ? ಈಶ್ವರ ಭಕ್ತರ ಸಾಮರ್ಥ 
ವೇನು ? ಎಂಬುದು ತಿಳಿದು ಬರುವುದು ! ನಿಮ್ಮ ಈ ಮಹಾರಾಜನ ಆರ್ಧದೇಹದ 
ರೋಗವನ್ನು ಪರಿಹರಿಸಿರಯ್ಯ ! ನಾನು ಉಳಿದ ದೇಹ ಜ್ವರವನ್ನು ನಿವಾರಿಸುತ್ತೇನೆ! 
ವ|| ಹೀಗೆಂದು ದೂಷಕ ಜನವೆಂಬ ಮೋಡಗಳಿಗೆ ಬಿರುಗಾಳಿಯಂತಿರುವ ಆ ಕುಮಾ 
ರನು ಗಂಭೀರ ಧ್ವನಿಯಿಂದ ಪ್ರತಿಜ್ಞೆ ಮಾಡಿ , ಎಡಭಾಗದ ಅರ್ಧದೇಹದ ಬಾಧೆಯನ್ನು 
ಪರಿಹರಿಸಲು ಅವರಿಗೆ ಕೊಟ್ಟು , ಬಲಭಾಗದ ಅರ್ಧ ಅಂಗವನ್ನು ತಾನು ಸ್ವೀಕರಿಸಿ, 
೮೯ . ಅಮೃತವನ್ನು ಸಿಂಪಡಿಸುವಂತೆ ಮಂತ್ರಿಸಲ್ಪಟ್ಟ ಘನವಾದುದೂ , ಮಂಗಳಕರ 
ವಾದುದೂ ಆದ ಭಸ್ಮವನ್ನು ಸಿಂಪಡಿಸುತ್ತ ಆ ರಾಜನ ಬಲಭಾಗದ ಅರ್ಧದೇಹಕ್ಕೆ 
ಪ್ರೀತಿಯಿಂದ ಧರಿಸಲಾಗಿ, ಆ ಅಗ್ನಿಯು ಆ ಅರ್ಧ ಶರೀರದ ಸ್ಥಾನವನ್ನು ಬಿಟ್ಟು 
ಉಪಶಮನಗೊಂಡು , ಎಡಭಾಗದ ಅರ್ಧದೇಹದಲ್ಲಿ ಎರಡು ಪಟ್ಟು ಕಾವನ್ನು ಹೊಂದಿ, 
ತಾಪಕ್ಕೀಡು ಮಾಡಿತು . ೯೦. ದೇಹಾರ್ಧದಲ್ಲಿ ತಂಪನ್ನ , ಅರ್ಧದೇಹದಲ್ಲಿ ಅತ್ಯಂತ 
ತಾಪವನ್ನೂ ಹೊಂದಿದ ಮಹಾರಾಜನ ದೇಹವು ಗಿರಿ ನದಿ ಮತ್ತು ಕಾಡುಗಿಚ್ಚುಗಳಿಂದ 


೨೭೫ 


ಚತುಂಶಾಶ್ವಾಸಂ 


ಸಸಿ ಬಿಸುಪನುಗುಳುದಾ ರವಿ 
ಸಸಿಯಂತಿರೆ ತಣ್ಣನುಗುಳು ದೆಡಗಷ್ಟೆ 
ರ್ಮಸಗುತ್ತಿರ್ದುದು ಬಲಗ 

ಸುಗುತಲ್ಯರ್ದುದು ನರೇಂದ್ರನಂಗದೊಳಾಗಳ 
ಇಡಿದಡಸಿ ಕವಿದು' ಕಡಲಂ 
ಕುಡಿದಳುರ್ಜ ' ರ್ವಾಗ್ನಿಯಂತೆ ತನ್ನ ರೆಯೊಡಲಂ 
ಕಡುಪಿಂ ಸುಡೆ ಶಿಖಿ ಮಿಟ್ಟನೆ | 
ಮಿಡುಕುತೆ ಬಾಯ್ತಿಡುತೆ ನೃಪತಿ ಸಿಡಿಮಿಡಿಗೊಂಡಂ 

ವ|| ಅಂತು ಬಳಲ್ಲ ರಸನವಸ್ಥೆಯಂ ಕಂಡು ಜೈನಮುನಿಗಳ ಭಾಗಗತದೇಹಾರ್ಧರಕ್ಷೆಯ 
ಬಹುವಿಧದಿಂ ನೆಗಳ್ಳಿ ತದೇಹದಾಹವಚ್ಚಳಿಯದೆ ಮತ್ತೆಯುಂ ಪೆರ್ಚೆ ನಿಜ ಮಂತ್ರತಂತ್ರಂಗಳೆಲ್ಲಂ 
ವ್ಯರ್ಥವಾಗಲೊಡನವರೇನುತಿಮೆ ನಲಿಯದೆ ಖಿನ್ನ ಮುಖರಾಗಿ ಬಿನ್ನವಿರೆ ನಿಜಾರ್ಧಪ್ರಾಣಮಿತ್ರ 
ಶೈವಮುನಿಯಂ ದೈನ್ಯದೃಷ್ಟಿಯಿನರಸನೀಕ್ಷಿಸುತ್ತೆ ಕರಮಂ ಮುಗಿದು 

ತಿಳಿದೆಂ ದೇವೇಶ ನಿಮ್ಮಿ ಮತದ ಮಹಿಮೆಯಂ ನಿಮ್ಮ ಸಾಮರ್ಥ್ಯಮಂ ದು 
ರ್ಬಳಜೈನಾಚಾರ್ಯರಿಂ ಮಳದ ರುಜೆಯನಿದಂ ಪೂಣ್ಣು ಪೋಗಾಡಿದಿರ್ನಿ 


ಸುತ್ತುವರಿಯಲ್ಪಟ್ಟ ಪರ್ವತದ ಎರಡು ಪಾರ್ಶ್ವಗಳ ರೀತಿಯನ್ನು ಹೊಂದಿತು. ೯೧ . 
ಆ ರಾಜೇಂದ್ರನ ದೇಹದಲ್ಲಿ ಆಗ (ಎಡಗಡೆಯಿರುವ) ಚಂದ್ರನಾಡಿಯು ಬಿಸಿಯನ್ನು 
ಉಗುಳುತ್ತಿತ್ತು ; (ಬಲಗಡೆಯಿರುವ) ಸೂರನಾಡಿಯು ಚಂದ್ರನಂತೆ ತಂಪನ್ನು ಉಗುಳು 
ತಿತ್ತು ; ಎಡಗಡೆಯ ಕಣ್ಣು ಕಾಯ್ದ ನೀರಿನಿಂದ ಕಾಂತಿ ಹೀನವಾಗುತ್ತಿತ್ತು ; ಬಲಗಡೆಯ 
ಕಣ್ಣು ಕಾಂತಿಯಿಂದ ಅರಳುತ್ತಿತ್ತು . ೯೨. ದಟ್ಟವಾಗಿ ಒಳಹೊಕ್ಕು ವ್ಯಾಪಿಸಿ ಸಮುದ್ರ 
ವನ್ನೇ ಕುಡಿದು ಸುಡುತ್ತಿರುವ ಬಡಬಾಗ್ನಿಯಂತೆ ತನ್ನ ಆರ್ಧದೇಹವನ್ನು ಶೌಡ್ಯದಿಂದ 
ಬೆಂಕಿಯು ಸುಡಲು ಆ ಅರಸನು ಮಿಡು ಮಿಡನೆ ಮಿಡುಕುತ್ತ ( ವಿಲಿ ವಿಲಿ ಒದ್ದಾಡುತ್ತ ) . 
ಬಾಯಿ ಬಿಟ್ಟು ಅಳುತ್ತ ಸಂಕಟಗೊಳ್ಳುತ್ತಿದ್ದನು. ವ|| ಈ ರೀತಿ ಬಳಲುತ್ತಿರುವ ಅರ 
ಸನ ದುರವಸ್ಥೆಯನ್ನು ಕಂಡು, ಜೈನ ಮುನಿಗಳು ತಮ್ಮ ಪಾಲಿಗೆ ಬಂದ ಅರ್ಧದೇಹದ 
ರಕ್ಷಣೆಯನ್ನು ಅನೇಕ ಬಗೆಯಲ್ಲಿ ಹಲವಾರು ರೀತಿಯ ಚಿಕಿತ್ಸೆಗೊಳಗುಮಾಡಿದರೂ ಆ 
ದೇಹಾರ್ಧಭಾಗದ ದಾಹವುಸ್ವಲ್ಪವೂ ಕಡಿಮೆಯಾಗದೆ ಮತ್ತೆ ಮತ್ತೆ ಹೆಚ್ಚುತ್ತಲೇ 
ಇತ್ತು . ತಾವು ಮಾಡಿದ ಮಂತ್ರ ತಂತ್ರಗಳೆಲ್ಲವೂ ವ್ಯರ್ಥವಾಗ ತೊಡಗಲು ಅವರು 
ಏನನ್ನೂ ಮಾತನಾಡಲರಿಯದವರಾಗಿ , ಖಿನ್ನಗೊಂಡ ಮುಖದಿಂದ ತೆಪ್ಪಗೆ ಬಾಯಿ 
ಮುಚ್ಚಿರಲು, ತನ್ನ ಭಾಗಕ್ಕೆ ಬಂದ ದೇಹಾರ್ಧದ ಪ್ರಾಣವನ್ನು ಕೊಟ್ಟ ಶೈವ ಮುನಿ 
ಯನ್ನು ದೀನ ಭಾವದಿಂದ ಆ ಅರಸನು ನೋಡುತ್ತ ಕೈಗಳನ್ನು ಮುಗಿದು , ೯೩ . 
“ ಹೇ ದೇವೇಶ, ನಿತ್ಯವೂ ಉಜ್ವಲವಾದ ಕಾರುಣ್ಯದಿಂದ ಕೂಡಿರುವವನೇ , ನಿಮ್ಮ ಈ 


1 ದ ( ಮು , ಗ, ಜ) 2 ರ್ದೌ ( ದ) 3 ಮನ ( ಅ, ಗ, ಚ, ಮು ) 


೨೭೬ 


ಬಸವರಾಜ ವಿಜಯಂ 


- 


೯೩ 


ಮಳವಂ ಬಣ್ಣಿಪ್ಪನಾವು ಬಿಡದರೆಯೊಡಲೀ ವ ಯಂ ನೂಂಕಿ ನಿತೊ 
ಜ್ವಳ ಕಾರುಣ್ಯಾಬಿ ನೀನೇ ಪೊರೆ ನಿನಗೆ ಶರಣೇನೆಂದು ನರೇಂದ್ರ 

ವ|| ಎಂಬುದುಮಾಗಳಂತೆ ಜಿನಮತವನಜವನಗಜೇಂದ್ರಂ ಶಿವಮಂತ್ರಮನುಚ್ಚರಿ 
ಸುತ್ತುಮಾ ತಪ್ಪಾರ್ಧಶರೀರದೊಳ್ ಶ್ರೀಭಸಿತಮಂ ತಳಿಯ 

ಪರೆದುದವನಂಗದುಗ್ರ 
ಜ್ವರವಾಗಳೆ ಶಿವಕುಮಾರಶಶಿಭಸಿತಲಸ 
ತರಪಾತದಿಂ ಸುಧಾಸಾ 
ಗರದೊಳ್ಳಿಗೆ ಮುಳುಗಿದಂತಿರಾದಂ ಭೂಪಂ. 
ವಿಗೆ ಕಾಸಿ ತಿರ್ದಿದಂತೆವೊ 
ಲಗಲದ ಬೆಂಗೂನುಮಳಿಯೆ ಸಸಿನಂದಳೆದಾ 
ಜಗತೀಪತಿಯಂಗಂ ಪೊಗ. 
ರುಗೆ ಸೌಂದರ್ಯವನೆ ತಾಳು ಕಂಗೊಳಿಸಿಡು 

ವ!! ಅಂದು ಮೊದಲೂ ನ ಪಾಂಡ್ಯನಾಮಂ ಪೋಗಿ ಸೌಂದರಪಾಂಡ್ಯನೆಂಬ ನಾಮಂ 
ಪ್ರಸಿದ್ದವಾಗಿರ್ದುದಾ ಭೂಕಾಂತಂ ಕಾಂತೆಯೊಡನೆ ಸಾಶ್ಚರ್ಯಮುದವನಾಳು ಸಾಷ್ಟಾಂಗವೆಂಗಿ 


೯೫ 


ಮತದ ಮಹಿಮೆಯನ್ನೂ , ನಿಮ್ಮ ಶಕ್ತಿಯನ್ನೂ , ದುರ್ಬಲರಾದ ಜೈನಾಚಾರರಿಂದ 
ವಾಸಿಗೊಳ್ಳದ ಈ ಬೇನೆಯನ್ನೂ , ಪ್ರತಿಜ್ಞೆ ಮಾಡಿ ನೀವು ಹೋಗಲಾಡಿಸಿದ ನಿಮ್ಮ 
ಸಾಮರ್ಥವನ್ನೂ ವರ್ಣಿಸುವವನಾವನು ? ತಪ್ಪದೆ ಅರ್ಧದೇಹದ ಈ ಉರಿಯನ್ನು 
ನೀನೇ ನಿವಾರಿಸಿ ನನ್ನನ್ನು ರಕ್ಷಿಸು . ನಿನಗೆ ಶರಣು ಹೊಕ್ಕಿದ್ದೇನೆ' ಎಂದು ಆ ರಾಜನು 
ಹೇಳಿದನು . ವ|| ಹೀಗೆಂದು ( ಆ ಅರಸನು) ಹೇಳಲು ಅಂತೆಯೇ ಜೈನ ಮತವೆಂಬ 
ಕಮಲಗಳ ಸಮೂಹಕ್ಕೆ ಶ್ರೇಷ್ಠ ಆನೆಯಂತಿರುವ ಆ ಶೈವ ಮುನಿಯು ಶಿವಮಂತ್ರ 
ವನ್ನು ಉಚ್ಚರಿಸುತ್ತ ತಪ್ತಗೊಂಡ ಆ ಅರ್ಧದೇಹದಲ್ಲಿ ಮಂಗಳಕರವಾದ ಭಸ್ಮವನ್ನು 
ಹಚ್ಚಲು. ೯೪, ಆ ಶಿವಕುಮಾರನಾದ ಜ್ಞಾನ ಸಂಬಂಧನ ' ಚಂದ್ರನೋಪಾದಿಯಲ್ಲಿ 
ರುವ ಪವಿತ್ರ ಭಸ್ಮದ ಧರಿಸುವಿಕೆಯಿಂದ ಆ ಕೂಡಲೇ ಆ ಅರಸನ ದೇಹದಲ್ಲಿದ್ದ ಉಗ್ರ 
ಜ್ವರವು ನಾಶವಾಯಿತು. ಅರಸನು ಅಮೃತದ ಸಾಗರದಲ್ಲಿ ಚೆನ್ನಾಗಿ ಮುಳುಗಿದವನಂತೆ 
ಆದನು. ೯೫ . ಚೆನ್ನಾಗಿ ಕಾಸಿ ತಿದ್ದಿ ಸರಿ ಪಡಿಸಿದ ರೀತಿಯಲ್ಲಿ ( ಏನು ಮಾಡಿದರೂ 
ಹೋಗದೆ ಇದ್ದ ಆ ಅರಸನ ಗೂನುಗೊಂಡ ಬೆನ್ನೂ ಕೂಡ ನಾಶವಾಯಿತು. ( ಸರಿ 
ಯಾಯಿತು) ಆನಂದಗೊಂಡ ಭೂಮೀಶ್ವರನ ದೇಹವು ಹೊರಹೊಮ್ಮುತ್ತಿರುವ ಕಾಂತಿ 
ಯಿಂದ ಕೂಡಿ, ಸೌಂದರವನ್ನು ಹೊಂದಿ ಕಂಗೊಳಿಸುತ್ತಿರಲಾಗಿ, ವ!! ಅದಕ್ಕೂ 
ಪೂರ್ವದಲ್ಲಿ 'ಗೂನ ಪಾಂಡ್ಯ ' ನೆಂದು ಕರೆಯುತ್ತಿದ್ದ ಹೆಸರು ಹೋಗಿ, ' ಸೌಂದರ 
ಪಾಂಡ್ಯ ' ಎಂಬ ಹೆಸರು ಪ್ರಸಿದ್ಧವಾಯಿತು. ಆ ಭೂವಲ್ಲಭನು ತನ್ನ ಹೆಂಡತಿ ಸಹಿತ 
ವಾಗಿ ವಿಶೇಷ ಆಶ್ಚಯ್ಯ ಭರಿತನಾಗಿ ಸಂತೋಷವನ್ನು ಹೊಂದಿ , ಸಾಷ್ಟಾಂಗ ನಮಸ್ಕಾರ 


೨೭೭ 


ಚತುಸ್ತ್ರಿಂಶಾಶ್ವಾಸಂ 


ಕೂರ್ಮೆಯಿಂ ಕೊಂಡಾಡಿ ತಚ್ಚರಣಮಂ ಶರಣ್ಯಕ್ಕವರ್ಗೆ ಮಣಿಮುಕುಟ ಸುವರ್ಣಾಭರಣ ಸುವಸ 
ನಾದಿಗಳಂ ಸಮರ್ಪಿಸಿ ಪಾದಪೂಜೆಯಂ ರಚಿಸಿ ಪದುಳಮೀರ್ಪಿನಂ ಜ್ಞಾನಸಂಬಂಧರ ಶಿಷ್ಯನೊರ್ವಂ 
ಪರಾಜಯಂಬಡೆದು ಸವಿಷಾದ ಕುಪಿತರಾಗಿರ್ದ ಜಿನಮುನಿಗಳು ನೋಡುತಿಂತೆಂದಂ 


ಜಿನನೆ ಘನಂದು ಗಳಪಿದ 
ಮುನಿಗಳೆ ನಿಮಗಾಯು ಸೋಲಮೆನಗಾಯ್ತು ಜಯಂ 
ಜನಪರುಜೆ ನಿಮಗಸಾಧ್ಯವಿ 
ದೆನಿಸುತ್ತೆ ,ಂದೆ ಪರಿದ ಕಾರಣದಿಂದ 


೯೬ 


ವಂ ಎನೆ ಜೈನರ್ಮಾರ್ಕೊಂಡು ವೈದ್ಯಸಾಧ್ಯ ಪತಾಪಹರಣಮಾತ್ರದಿಂ ನಿಮಗೆ ಜಯ 
ಮೆಂತಕುಮೀಗಳೆರಡು ಪತ್ರಿಕೆಯೊಳೆ ಜಿನ - ಶಿವಶಾಸನಂಗಳಂ ಬರೆದುರಿವಗ್ನಿಯೊಳಿಟೊಡಾವ ಪತ್ರಿಕೆ 
ಬೇಯದುಳಿದುದದನಾ ಮತಕ್ಕೆ ಗೆಲ್ಲಂ ಬೆಂದುದದಂ ಸೋಲಮಕ್ಕುಮಿದು ನಿಮಗೆ ಸಮ್ಮತ 
ಮಾದೊಡಂತೆ ಗೆಯ್ಯುದುವೆಂಬುದುಮಾ ನುಡಿಯಂ ಜ್ಞಾನ ಸಂಬಂಧರೊಡಂಬಟ್ಟೆರಡು ಪತ್ರ 
ದೊಳ್ ಶಿವನಾಮ ಜಿನನಾಮಂಗಳಂ ಬರೆದವರುಂ ತಾನುಮರಸಿನ ಕೆಯೋವಾಗಳೆಲ್ಲರುಂ ಕೇಳ್ಳಿ 
ನಮಲ್ಲಿ 


ಮಾಡಿ, ಪ್ರೀತಿಯಿಂದ ಕೊಂಡಾಡಿದನು. ಆ ಜ್ಞಾನಸಂಬಂಧರ ಪಾದವನ್ನು ಶರಣು 
ಹೊಕ್ಕು ಅವರಿಗೆ ರತ್ನ ಖಚಿತವಾದ ಕಿರೀಟ, ಬಂಗಾರದ ಆಭರಣಗಳು , ಶ್ರೇಷ್ಠವಸ್ತ್ರ 
ಗಳೇ ಮೊದಲಾದುವನ್ನು ಸಮರ್ಪಣೆಮಾಡಿ ಪಾದಪೂಜೆಯನ್ನು ಮಾಡಿ , ಸಂತೋಷ 
ದಿಂದ ಇರುತ್ತಿದ್ದನು. ಜ್ಞಾನಸಂಬಂಧರ ಒಬ್ಬ ಶಿಷ್ಯನು ಸೋತುಹೋಗಿ ವಿಷಾದ 
ದಿಂದಲೂ , ಕೋಪದಿಂದಲೂ ಕೂಡಿದ ಜೈನ ಸಂನ್ಯಾಸಿಗಳನ್ನು ನೋಡುತ್ತ 
ಹೀಗೆಂದನು : ೯೬ . ಎಲೈ ಮುನಿಗಳೇ , ಜಿನನೇ ಶ್ರೇಷ್ಠನೆಂದು ವ್ಯರ್ಥವಾಗಿ ಮಾತ 
ನಾಡಿದ ನಿಮಗೆಸೋಲೂ , ನಮಗೆ ಜಯವೂ ಅರಸನ ಬೇನೆಯು ನಿಮಗೆ ಅಸಾಧ್ಯ 
ವೆನಿಸಿ ನಮ್ಮಿಂದ ಪರಿಹಾರವಾದ ಕಾರಣದಿಂದ ಆದಂತಾಯಿತು. ವ!! ಹೀಗೆನ್ನಲು 
ಜೈನನು ಪ್ರತಿಭಟಿಸುತ್ತ ( ಓರ್ವ) ವೈದ್ಯನಿಂದ ನಿವಾರಣೆಗೊಳಿಸ ಬಹುದಾದ ಅರಸನ 
ತಾಪವನ್ನೂ ಹರಣಮಾಡಿದ ಮಾತ್ರದಿಂದ ನಿಮಗೆ ಹೇಗೆ ಜಯವಾದೀತು ! ಈಗ 
ಎರಡು ಓಲೆಯ ಎಲೆಗಳಲ್ಲಿ ( ಒಂದರಲ್ಲಿ) ಜಿನಶಾಸನವನ್ನೂ ( ಮತ್ತೊಂದರಲ್ಲಿ) ಶಿವ 
ಶಾಸನವನ್ನೂ ಬರೆಯಿಸಿ, ಅವನ್ನು ಉರಿಯುತ್ತಿರುವ ಅಗ್ನಿಗೆ ಹಾಕಿದರೆ, ಯಾವ ಪತ್ರಿಕೆ 
ಬೇಯದೆ ಉಳಿಯುವುದೋ ಅದರ ಮೇಲಿಂದ ಆ ಮತಕ್ಕೆ ಗೆಲುವು; ಸುಟ್ಟರೆ 
ಅದರಿಂದ ಸೋಲು ಆಗುವುದು . ಈ ರೀತಿ ನಿಮಗೆ ಒಪ್ಪಿಗೆ ಯಾದರೆ , ಹಾಗೆಯೇ 
ಮಾಡೋಣ ಎನ್ನಲಾಗಿ, ಆ ಮಾತನ್ನು ತಿರುಜ್ಞಾನ ಸಂಬಂಧರು ಒಪ್ಪಿಕೊಂಡು , 
ಓಲೆಗಳಲ್ಲಿ ಶಿವನಾಮ ಜಿನನಾಮಗಳನ್ನು ಬರೆದು ಜೈನರೂ ತಾನೂ ಬರೆದು ಅರಸನ 


4 


ರ್ಚಿ ( ಚ ) . 


೨೭೮ 


ಬಸವರಾಜ ವಿಜಯಂ 


ಶುನಕನ ದಂತಮಂ ಕನಕಮಂ ಸರಿತೂಗಿದೊಡಾ ಸುವರ್ಣಕಾ 
ಶುನಕನ ದಂತಮೇಂ ಸರಿಯೆ ಮುತ್ತಿನೊಳೊಂದು ವರಾಟಮಂ ತುಲಾ 
ವಿನಿಹಿತಪಾತ್ರೆಯಲ್ಲಿರಿಸಿ ತೂಗೆ ಸಮಾನವ ತರಾಟಮಾ 
ಘನರುಚಿ ಮೌಕ್ತಿಕಕ್ಕೆ ಜಿನಮಂತ್ರದ ಪತ್ರಿಕೆ ಶೈವಮಂತ್ರದಾ 


ಘನಪತ್ರಿಕೆಗೆಣೆವರ್ಕುಮೆ 
ಜನಮಧ್ಯದೆ ಕೂಡಿ ಗಣನೆದಾಳೊಡಮೀ ಲೇ 
ಖನದತಿಶಯಮಂ ಕಾಣೆ 
ಜನಪತಿ ನೀನೆಂದು ಪೂಣ್ಣ ವಂಗಿತನದಂ 


೯೮ 


- ವ|| ಅರಸನಾ ಲೇಖನದ್ವಯಮಂ ಕೆಂಡುರಿವಗ್ನಿಯೊಳೊರ್ಮೆ ತತ್ವದಿಡಲೊಡನೆ 
ಜೈನಪತ್ರಂ ತನ್ಮನೋರಥದೊಡನೆ ಗರಿಗರಿಲನುರಿದು ಗಳಿಲನೆ ಭಸ್ಮವಾದುದಲ್ಲಿ 


ಕೈಯಲ್ಲಿ ಕೊಡುವಾಗ ಎಲ್ಲರೂ ಕೇಳುವಂತೆ ಅಲ್ಲಿ. ೯೭ . 'ನಾಯಿಯ ಹಲ್ಲನ್ನೂ 
ಬಂಗಾರವನ್ನೂ ಸರಿದೂಗಿನೋಡಿದರೆ, ಬಂಗಾರಕ್ಕೆ ಆ ನಾಯಿಯ ಹಲ್ಲೇನು ಸಮಾನ 
ವಾದೀತೇ ? ಮುತ್ತಿನೊಡನೆ , ಒಂದು ಕವಡೆಯನ್ನು ತಕ್ಕಡಿ ಪರಡಿಯಲ್ಲಿಟ್ಟು ತೂಗಿ 
ದರೆ ಮುತ್ತಿನಶ್ರೇಷ್ಠಕಾಂತಿಗೆ ಆ ಕವಡೆಯನು ಸಮಾನವೆನಿಸೀತೇ ? ಜೈನ ಮತದ 
ಪತ್ರಿಕೆಯು ಆ ಶೈವಮತದ ಪತ್ರಿಕೆಗೆ ಸಮಾನವಾದೀತೇ ? ಮಹಾರಾಜ , ಕೂಡಿದ 
ಗಣನೀಯ ಜನಸಮೂಹದ ಮಧ್ಯದಲ್ಲಿ ಇದರ ಘನತೆಯನ್ನು ನೀನುನೋಡುತ್ತೀಯೆ' 
ಹೀಗೆಂದು ಪ್ರತಿಜ್ಞೆ ಮಾಡಿ ಆ ಎರಡೂ ಪತ್ರಿಕೆಗಳನ್ನು ಅವನ ಕೈಗೆಕೊಟ್ಟನು. ವ|| 
ಅರಸನು ಆ ಎರಡೂ ಬರವಣಿಗೆಗಳುಳ್ಳ ಪತ್ರಗಳನ್ನು ಕೈಯಲ್ಲಿ ಹಿಡಿದು, ಉರಿಯು 
ತಿರುವ ಬೆಂಕಿಯಲ್ಲಿ ತಡಮಾಡದೆ ಇಡಲಾಗಿ ಆ ಕೂಡಲೇ ಜೈನರ ಪತ್ರವು ಆ ಬೆಂಕಿ 
ಯಲ್ಲಿ ಅವರ ಮನೋರಥದೊಡನೆಯೇ ಗರಿಗರಿಲೆಂದು ಉರಿದು ಆ ಕೂಡಲೇ ಭಸ್ಮ 
ವಾಯಿತು. ೯೮. ಮಹಾರಾಜನು ಇದು ಆಶ್ಚಯ್ಯ ವೆಂದೆನ್ನುತ್ತಿರುವಂತೆ ಪ್ರಸಿದ್ಧವಾದ 
ಆ ಶಿವಮಂತ್ರವು ಸೂರನಿಂದ ವಿಕಸಿತಗೊಂಡ ಕಮಲದ ಹಾಗೆ ಶೋಭಿಸಿತು . ಶೈವ 
ಜನರುಗಳ ಮುಖವು ವಿಕಾಸಗೊಂಡಿತು ; ಜೈನ ಮುನಿಗಳ ಸಮೂಹದ ಮುಖವು 
ಕೊರಗಿತು. ವ!! ಆಗ ಅರಸನು ಶೈವರಿಗೆ ಜಯವೂ , ಜೈನರಾದ ನಿಮಗೆ ಸೋಲೂ 
ಆಯಿತು, ಎನ್ನಲು, ಜೈನ ಸಂನ್ಯಾಸಿಗಳು ಕೇಳಿ ರಾಜನೆದುರಿಗೆ ಬಂದು ' ಯಾವುದನ್ನೇ 
ಆದರೂ ಮೂರು ಮೂರು ಸಲ ಪರೀಕ್ಷಿಸಿ ನೋಡಬೇಕು. ಇನ್ನೊಂದು ಸಲ ಆ 
ಎರಡೂ ಪತ್ರಿಕೆಗಳನ್ನು ಹರಿಯುವ ನೀರಿನಲ್ಲಿ ಹಾಕಬೇಕು. ಯಾವ ಪತ್ರಿಕೆಯು 
ಪ್ರವಾಹಕ್ಕೆ ಎದುರು ಹರಿಯುವುದೋ ಅದೇ ಜಯ ಪತ್ರಿಕೆಯೆನಿಸುವುದು , ಅದರಂತೆ 
ಪರೀಕ್ಷಿಸಿ ನೋಡಿರಿ ' ಎನ್ನಲು ಆ ಅರಸನು ತಿರುಜ್ಞಾನ ಸಂಬಂಧರ ಮುಖವನ್ನು 


1x( ಚ) | 


೨೭೯ 


ಚತುಸ್ತ್ರಿಂಶಾಶ್ವಾಸಂ 


ಪ್ರಕಟ ಶಿವಮಂತ್ರಮದು ರವಿ 
ವಿಕಸಿತಶತಪತ್ರದಂತಿರೆಸೆದುದು ಶೈವ 
ಪ್ರಕರಮುಖಮಲರೆ ಜಿನಮುನಿ 
ನಿಕರಮುಖಂ ಕೊರಗೆ ನೃಪತಿಯರಿದಂಬಿನೆಗಂ 

ವ ! ಆಗಳರಸಂ ಶೈವರ್ಗೆ ಜಯಮುರಿ ನಿಮಗೆ ಪರಾಜಯಮುವಾದುದೆನೆ ಕೇಳು 
ಶವಣರಿದಿರ್ಗೆವಂದಾವುದನಾದೊಡಂ ಮೂಲಂ ಸಿ ಡಿಳ್ಳುವಿನೊರ್ಮೆ ಪತ್ರಿಕಾ 
ಯಮಂ ಪರಿವ ತೊರೆಯೋಳಿಕ್ಕಲೊಡನಾವುದಿದಿರೇಯಗುವದೆ ಜಯಪತ್ರಿಕೆಯಕ್ಕುವಂತೆ ನೆಗಳ್ಳಿ 
ಮೆನೆ ನರೇಂದ್ರಂ ಜ್ಞಾನಸಂಬಂಧರಾನನಮಂ ನೋಡಲೊಡನವನಿಂತೆಂದಂ 

ಇವರು ಸುಮ್ಮನೆ ಪೋಗಲಿಪುದೆ ಶೈವದ್ವೇಷ ತದ್ರೂಪಣೆ 
ದೈವದೋಷಂ ಜನದಷ್ಯ ಜೈನರಿವರೆಂದಂತಕ್ಕೆ ಸೋರ್ಗೆ ಭೂ 
ಧವತೀಕ್ಷಾಗ್ರಮಹೋಗ್ರಲೋಹಮಯಶೋಲಾರೋಹಣಂ ದಂಡಮಾ 
ಗೆ ವಲಂ ತೋಯಿವೆನೆನ್ನ ಪೆಂಪನೆನೆ ಪಾಂಡ್ಯರ ಕೇಳು ಜೈನರ್ಕ [ಂ ] ೧೦೦ 

ವ! ನೋಡಿ ನಿಮ್ಮಭಿಪ್ರಾಯವಂ ಬೇಗಂ ಪೇಳಿಮೆಂಬುದುಮಿವರೆಂದುದನೊಡಂ ಬಟ್ಟೆ 
ವೆಂದಾ ಜೈನರೆನೆ ಕುಮತಕುಜಕುಠಾರಂ ಕೇಳರಸನುಮನವರುಮನೊಡಗೊಂಡು ಸಮುತ್ಸಾಹದಿಂ 
ಕಾವೇರೀತಟಕೇಳದು ನಿಂದೆರಡು ಪತ್ರಂಗಳಂ ಪರಿವ ತತ್ಸಲಿಲದೊಳನವನಿಂ ಬಿಡಿಸಲೊಡನೆ 
ಹರಹರಧ್ಯಾನದಿನಘೋರವಂಗುಡು ಶೈವನಿಕರಂ ಸಂಭ್ರಮಿಸೆ 


ನೋಡಲಾಗಿ ಅವನು ಹೀಗೆಂದನು : ೧೦೦ . ' ಈ ಜೈನರನ್ನು ಶಿವಭಕ್ತರಾದವ 
ರೊಡನೆ ಮಾಡುತ್ತಿರುವ ವೈರ ಮತ್ತು ಅವರನ್ನು ನಿಂದಿಸುವಿಕೆ ಇವುಗಳಿಂದಾದ 
ಪಾಪವೂ ಜಿನದೂಷಣೆಯೂ ಸುಮ್ಮನೆ ಹೋಗಗೊಟ್ಟಿತೇ ? ಮಹಾರಾಜನೇ ಸೋತ 
ವರಿಗೆ ಶೀಘ್ರವಾಗಿ ಭೇದಿಸುವ ( ಚುಚ್ಚುವ) ಮೊನೆಯುಳ್ಳ ಭಯಂಕರವಾದ ಲೋಹ 
ಮಯವಾದ ಶೂಲವನ್ನೇರುವಿಕೆಯೇ ಶಿಕ್ಷೆಯಾಗುವುದು ಪಣವಾಗಲಿ . ಆಗ ನನ್ನ 
ಘನತೆಯನ್ನು ತೋರಿಸುತ್ತೇನೆ' ಎಂದನು. ಆ ಮಾತನ್ನು ಸೌಂದರ ಪಾಂಡ್ಯನು 
ಕೇಳಿ ಜೈನ ಸಂನ್ಯಾಸಿಗಳನ್ನು , ವ ! ನೋಡುತ್ತ ('ಎಲೈ ಸಂನ್ಯಾಸಿಗಳೇ ಜ್ಞಾನ 
ಸಂಬಂಧರು ಆಡಿದ ಮಾತುಗಳಿಗೆ) ನಿಮ್ಮ ಅಭಿಪ್ರಾಯವನ್ನು ಬೇಗನೆ ಹೇಳಿರಿ ,' 
ಎಂದನು . 'ಇವರು ಹೇಳಿದುದನ್ನು ನಾವು ಒಪ್ಪಿಕೊಂಡಿದ್ದೇವೆ' ಎಂದು ಆ 
ಜೈನರು ಅನ್ನಲು- ದುಷ್ಟಮಠಗಳೆಂಬ ಗಿಡಗಳಿಗೆ ಕೊಡಲಿಯಂತಿರುವ ತಿರುಜ್ಞಾನ 
ಸಂಬಂಧರು ಕೇಳಿ, ಅರಸನನ್ನೂ , ಆ ಜೈನಸನ್ಯಾಸಿಗಳನ್ನೂ ಸಂಗಡ ಕರೆದುಕೊಂಡು 
ಅತ್ಯುತ್ಸಾಹದಿಂದ ಕಾವೇರಿ ನದಿಯ ದಂಡೆಗೆ ಬಂದು ನಿಂತುಕೊಂಡು, ಆ ಎರಡೂ 
ಪತ್ರಿಕೆಗಳನ್ನು ಆ ಸೌಂದರ ಪಾಂಡ್ಯ ರಾಜನ ಕೈಯಿಂದ ನೀರಿನಲ್ಲಿ ಹಾಕಿಸಿದರು . ಆ 
ಕೂಡಲೇ ' ಹರಹರ' ಎಂಬ ಧ್ವನಿಮಾಡಿ ಉಘ ! ಉಘ ! ಎಂದು ಕೂಗುತ್ತ 


1 ಳಾ ( ಅ , ಗ , ಚ, ಜ, ದ , ಮು ) 


೨೮೦ 


ಬಸವರಾಜ ವಿಜಯಂ 


ನದಿಗಿದಿರೇಅದುದಘಹರ 
ಪದಪತ್ರಂ ಜೈನಪತ್ರವುದು ಕೀಳಡೆಗೋ 
ಡಿದುದದನೀಕ್ಷಿಸಿ ನೃಪನು 
ರ್ಕಿದ ಜೈನರ ಸುಭಟರಿಂದೆ ಪಿಡಿತರಿಸುತ್ತುಂ 


೧೦೧ 


ಶರಣೆಂದ ಶೈವಲಾಂಛನ 
ಧರರು ಬಿಟ್ಟುಳಿದ ಸಮದ ಜೈನರನರಸಂ 
ಶರಣ ಕುಲಚ್ಚೆಅಲಿಯರ್ಸಮೆ 
ದಿರಿಸಿದ ಶೂಲಂಗಳಲ್ಲಿ ಕೆಡವಿದನಾಗಳ 


೧೦೨ 


ವ! ಆಗಳಿಂತು ಶಿವದ್ರೋಹಿಗಳುಮನೆಲ್ಲರುಮಂ ಪೂಣ್ಣಂತೆ ಶೂಲಾರೋಹಣಂಗೆ 
ಜಸಂಬತ್ತು 


ಸ್ಪುರದ್ದೀಕ್ಷೆಯಂ ಭೂಭುಜಂಗಿತ್ತು, ನಣ್ಣಿಂ 
ಪುರಬ್ಬಿಟ್ಟದಾಚಾರದೊಳೇಮಿಸುತ್ತುಂ 
ಪರಪ್ರೌಢವಾದಂಗಳು ಗೆಲ್ಲುತೊಳ್ಳಿ 
ತಿರುಜ್ಞಾನಸಂಬಂಧ ಯೋಗೀಶನಿರ್ದಂ 


- 


೧೦೩ 


ವಗಿ ಇರ್ಪಿನವಿತ್ತಲ್ - 


ಶೈವ ಭಕ್ತ ಸಮೂಹವು ಸಂಭ್ರಮ ಗೊಳ್ಳುತ್ತಿದ್ದ ಹಾಗೆಯೇ ೧೦೧ - ೧೦೨. 
ಪಾಪನಾಶಕನಾದ ಶಿವನ ಗುರುತಿನ ಪತ್ರವು ನದಿಗೆ ಇದಿರು ಏರಿತು ; ಜೈನರ 
ಗುರುತಿನ ಪತ್ರವು ಕೆಳಭಾಗಕ್ಕೆ ( ಪ್ರವಾಹದೊಡನೆ) ಹರಿದು ಹೋಯಿತು. ಅದನ್ನು 
ಕಂಡ ಅರಸನು ಗರ್ವದಿಂದ ಕೂಡಿದ್ದ ಜೈನರನ್ನೆಲ್ಲ ರಾಜ ಭಟರಿಂದ ಹಿಡಿತರಿಸಿದನು . 
' ಶರಣು' ಎನ್ನುತ್ತ ಶಿವಲಾಂಛನ ಧರಿಸಿದವರನ್ನು ಬಿಟ್ಟು , ಉಳಿದಂಥ ಮದಮರಾದ 
ಜೈನರನ್ನು ಸೌಂದರ ಪಾಂಡ್ಯನು ಕುಲಚ್ಚರಿಯರು ಮಾಡಿನಿಲ್ಲಿಸಿದ್ದ ಶೂಲಗಳಿಗೆ ಏರಿ 
ಸಿದನು . ವ|| ಆಗ ಜ್ಞಾನಸಂಬಂಧರು ಶಿವದ್ರೋಹಿಗಳೆನಿಸಿದ ಎಲ್ಲರನ್ನೂ ಈರೀತಿ 
ಪ್ರತಿಜ್ಞೆ ಮಾಡಿದ ಹಾಗೆ ಶೂಲವನ್ನು ಹತ್ತಿಸಿ, ಯಶಸ್ಸನ್ನು ಪಡೆದು ೧೦೩ . ಆ ಸೌಂದರ 
ಪಾಂಡ್ಯರಾಜನಿಗೆ ಪ್ರಕಾಶಮಾನವಾದ ಶೈವ ಸಂಬಂಧವಾದ ದೀಕ್ಷೆಯನ್ನು ಕೊಟ್ಟು , 
ತ್ರಿಪುರ ವೈರಿಯಾದ ಪರಮೇಶ್ವರನ ಸಂಬಂಧದ ಶ್ರೇಷ್ಠ ಆಚಾರದಲ್ಲಿ ನೇಮಿಸುತ್ತ 
ಶ್ರೇಷ್ಟವಾದ ಪ್ರೌಢವಾದಗಳಲ್ಲಿ ಗೆಲುವನ್ನು ಸಂಪಾದಿಸುತ್ತ ಸಂತೋಷದಿಂದ ತಿರು 
ಜ್ಞಾನಸಂಬಂಧ ಯೋಗೀಶ್ವರನು ಇದ್ದನು. ವ|| ಹೀಗೆ ಇರುತ್ತಿರುವಲ್ಲಿ ಇತ್ತ 


೨೮೧ 


ಚತುಸ್ಮಿಂಶಾಶ್ವಾಸಂ 


ವೀರವ್ರತನಿಷ್ಟ೦ ನಿಡು 
ಮಾರನೆನಿಪ್ಲೋರ್ವನಭವಪದಭಕ್ತನಿಳಾ 
ಸೂರಿಜನವಿನುತಕೀರ್ತಿ ಮ 
ಹೀರಮಣಂ ರಂಜಿಸಿರ್ದನತಿವೈಭವದಿಂ 

೧೦೪ 
ವ|| - ಆ ಮಹೀರಮಣಂ ತನ್ನ ದೇಶವೆಲ್ಲಂ ಜೈನಮಯಮಾಗೆ ಮರ್ದಿಂಗೊರ್ವ ಭಕ್ತ 
ರಿಲ್ಲದುದಂ ಕಂಡೆಂದಿಂಗೆನ್ನ ರಾಜ್ಯವೆಲ್ಲಂ ಪೂಜ್ಯಮೆನೆ ಶಿವಭಕ್ತಮಯಮಕ್ಕುಮೆಂದು ಚಿಂತೆಗೆಯುತ್ತು, 
ವಿರ್ಪಿನಮಲ್ಲಿಗೆ 

ಪದೆದೇwಂದೊರ್ವನಾಗಳ ಶಿವಪದಭಜಕಂ ಪಾಂಡ್ಯದೇಶೀಯ ಜೈನ್ 
ಘದ ಸೊರ್ಕಂ ವಾದದೊಳಿಸಿ ಮದಯುತರಂ ಶೂಲದೊಳೊಂದು ಶೈವಾ 
ಭ್ಯುದಿತಶ್ರೀದೀಕ್ಷೆಯಂ ಭೂಪತಿಗೆ ನೆಗಳು ಪಂಚಾ ದೊಳ್ಳೆರ್ಮೆವೆತ್ತ 
ಗ್ಯದ ಸಮ್ಮಜ್ಞಾನಸಂಬಂಧರ ಜಸದಿರಮಂ ಪೇಳೆ ಕೇಳಾ ಮಹೇಶಂ 

೧೦೫ 
ಮುದಮಂ ತಾಳವರಿರ್ದ ತಾಣಕೊಲವಿಂ ತಾನೆಲ್ಲೂ ಕಂಡಲ್ಲಿ ತ 
ಉದವುಂ ಪೂಜಿಸಿ ಭಕ್ತಿಯಿಂ ಗಮಿಸಿ ಕೊಂಡಾಡುತ್ತೆ ತನೂರ್ಗೆ ಪೆ 
ರ್ಚಿದ ಸ . ಭವದಿಂ ಕಡಂಗಿ ಬಿಜಯಂಗೆಯು ತನ್ನಿಷ್ಟಸಂ 
ಪದಮೇyಂದುದೆನುತ್ತೆ ಕುಳ್ಳಿರಿಸುತುಂ ಭದ್ರಾಸನಸ್ಥಾನದೊಳ್ 


೧೦೬ 


ನಿಡುಮಾರನ ಕಥೆ ೧೦೪, ವೀರಶೈವ ವ್ರತದಲ್ಲಿ ನಿಷ್ಠೆಯುಳ್ಳವನೂ , ಪರಮೇಶ್ವರನ 
ಪಾದಗಳಲ್ಲಿಟ್ಟ ಭಕ್ತಿಯುಳ್ಳವನೂ , ಲೋಕದ ವಿದ್ವಾಂಸರಾದವರ ಹೊಗಳಿಕೆಗೆ ಪ್ರಾತ 
ನಾದ ಕೀರ್ತಿಯುಳ್ಳವನೂ , ಆದ ನಿಡುಮಾರನೆಂಬ ಹೆಸರಿನ ರಾಜನು ಅತ್ಯಂತ ವೈಭವ 
ದಿಂದ ರಂಜಿಸುತ್ತಿದ್ದನು. ವ!! ಆ ರಾಜನು ತನ್ನ ದೇಶವೆಲ್ಲವೂ ಜೈನರಿಂದ ತುಂಬಿ 
ಹೋಗಿ, ಔಷಧಕ್ಕೆ ಬೇಕೆಂದರೆ ಒಬ್ಬಶೈವನೂ ಇಲ್ಲದಿದ್ದುದನ್ನು ಕಂಡು , ' ಎಂದಿಗೆ ನನ್ನ 
ರಾಜ್ಯವೆಲ್ಲ ಪೂಜ್ಯವಾದದ್ದು ಎನ್ನುವಂತೆ ಶಿವಭಕ್ತರಿಂದ ತುಂಬಿಹೋದೀತು ?' ಎಂದು 
ಚಿಂತೆಗೊಳಗಾಗಿ ಇರುತ್ತಿರಲು ಅಲ್ಲಿಗೆ ೧೦೫ - ೧೦೬ . ಓರ್ವ ಶಿವಪಾದ ಪೂಜಕನೆನಿಸಿದ 
ಮಾಹೇಶ್ವರನು ಆ ರಾಜನ ಹತ್ತಿರ ಪ್ರೀತಿಯಿಂದ ಬಂದು, ಸುಂದರಪಾಂಡ್ಯನ ರಾಜ್ಯ 
ದಲ್ಲಿದ್ದ ಜೈನಸಮೂಹದ ಸೊಕ್ಕನ್ನು ವಾದದಲ್ಲಿ ಮುರಿದುಹಾಕಿ, ಮದೋನ್ಮತ್ತರಾದ 
ವರನ್ನು ಶೂಲಕ್ಕೇರಿಸಿ ಕೊಂದು, ಶೈವಧರ್ಮದ ಅಭ್ಯುದಯಕಾರಕವಾದ ಮಂಗಳಕರ 
ದೀಕ್ಷೆಯನ್ನು ಆ ರಾಜನಿಗೆ ಮಾಡಿ, ಐದೇವರ್ಷಗಳಲ್ಲಿ ಹಿರಿಮೆಗೊಂಡ ಶ್ರೇಷ್ಠವಾದ 
ಯಶಸ್ಸಿನಿಂದ ಮೆರೆಯುತ್ತಿರುವ ತಿರುಜ್ಞಾನಸಂಬಂಧರ ರೀತಿಯನ್ನು ಹೇಳಿದನು . 
ಅದನ್ನು ಕೇಳಿದ ಆ ಮಾಹೇಶ್ವರನೆನಿಸಿದ ರಾಜನು, ಸಂತೋಷಗೊಂಡವನಾಗಿ , ಆ 
ತಿರುಜ್ಞಾನ ಸಂಬಂಧವಿರುವ ಸ್ಥಾನಕ್ಕೆ ತಾನೇ ಪ್ರೀತಿಯಿಂದ ಹೋಗಿ, ಅವರನ್ನು ಕಂಡು. 
ಅವರ ಪಾದಗಳನ್ನು ಪೂಜಿಸಿ , ಭಕ್ತಿಯಿಂದ ನಮಸ್ಕಾರಮಾಡಿ ಕೊಂಡನು . ತನ್ನ 
ಇಷ್ಟಾರ್ಥವಾದ ಸಂಪತ್ತೇ ( ತನ್ನಲ್ಲಿಗೆ) ಬಂದಂತಾಯಿತೆಂದು ತಿಳಿದುಕೊಂಡು ಅವರನ್ನು 


೨೮.೨ 


ಬಸವರಾಜ ವಿಜಯಂ 


ಬರಿಸಿದನಲ್ಲಿಗಾ ಜನಪದಸಿತ ಜೈನಗುರು ಪ್ರತಾನಮಂ 
ನರಪತಿ ಪೇಳನೀಶ್ವರ ಕುಮಾರನ ಜೈನಜಯಪ್ರಸಂಗವಂ 
ಪರಶಿವ ಸನ್ಮಹತ್ವಮನೆ ಬೋಧಿಸಿ ಶೈವಮತಸ್ಥರಾಗೆ ನೀ 
ಮೆರೆದುದನೀವೆನಲ್ಲದೊಡೆಶೂಲದೊಳಿಕ್ಕುವೆನೆಂದನಾರ್ಪಿನಿಂ 

೧೦೭ 
ವ|| ಎಂದಾಗ್ರಹಿಸಿ ನರಪಶುವಂ ದೇವನೆಂದು ಭಜಿಯಿಪುದಂ ಬಿಡಿಸಿ ಪಶುಪತಿಯಂ 
ಶರಣ್ಮುಗಿಸಿ ಶವಣಗುರುಗಳು ಶಿವಭಕ್ತರಂ ಮಾಡಿ ಕೇಳದ ಮದಾಂಧರಂ ತಲೆಕೆಳಗಾಗೆ ನಿಶಿತಶೂಲಾ 
ಗ್ರದೊಳಿಕ್ಕಿ ಕಳೆದು 

ನಿಜದೇಶವೆಲ್ಲಮಂ ಶಿವ 
ಭಜನಾತಮಯವನೆಸಗಿ ಮೇಜಯನೆ ಧಾತ್ರೀ 
ಭುಜಪತಿ ನಿಡುಮಾರಂ ಕೇ 
ಧ್ವಜಿನಾತ್ಮಕ ಪೇಳ್ವನಿನ್ನು ಮೆನುವಿಂತೆಂದಂ 
ವ! ನೆಗಳೆವೆತ್ತ ತಿಗುಳ್ಳಾ ಡೊಳ್ಳಿಲ್ಲತಿರುವರೆಂಬ ಪೊಳಲೊಳಗೆ 

ನಮಿನಂದಿಯೆಂಬ ಭಂ 
ವಿಮಳಾಜ್ಯ ಸಹಸ್ರದೀಪಮಂ ಬೆಳಗುವ ನೇ 
ಮಮನಾಳು ನಿಚ್ಚಮುರಿ ಸಂ 
ಭ್ರಮದಿಂದಂತಂತೆ ಬೆಳಗುತುಂ ಶಿವಗೃಹದೊಳ 

೧೦೯ 


ಭದ್ರಾಸನದಲ್ಲಿ ಕುಳ್ಳಿರಿಸಿದನು. ೧೦೭ . ( ಆಗ ಅಲ್ಲಿಗೆ ಆ ತನ್ನ ರಾಜ್ಯದಲ್ಲಿರುವ ಸಮಸ್ತ 
ಜೈನಗುರುಗಳ ಸಮೂಹವನ್ನೆಲ್ಲ ನಿಡುಮಾರನೃಪತಿಯು ಬರಮಾಡಿಕೊಂಡನು , ಅವರಿಗೆ 
( ಆಗಮಿಸಿರುವ) ಈಶ್ವರ ಕುಮಾರನೆನಿಸಿದ ತಿರುಜ್ಞಾನಸಂಬಂಧರು ಜೈನರನ್ನು 
ಜಯಿಸಿದ ಕಥೆಯನ್ನೆಲ್ಲ ಹೇಳಿದರು. ಅವರಿಗೆ ಪರಶಿವನ ಸತ್ವಪೂರ್ಣವಾದ ಮಹತ್ವ 
ವನ್ನು ಬೋಧಿಸಿ, ನೀವೆಲ್ಲ ಶೈವಮತಸ್ಥರಾದರೆ , ನೀವು ಬೇಡಿದ್ದನ್ನುಕೊಡುತ್ತೇನೆ. 
ಅಲ್ಲದಿದ್ದರೆ ಶೂಲಕ್ಕೇರಿಸಿ ಬಿಡುತ್ತೇನೆಂದು ಸಾಮರ್ಥಪೂರ್ಣವಾಗಿ ತಿಳಿಸಿದನು . 
ವ!! ಹೀಗೆಂದು ನಿಡುಮಾರರಾಜನು ಆಗ್ರಹಪೂರ್ವಕವಾಗಿ ನರಪಶುಗಳನ್ನು ದೇವರೆಂದು 
ಭಜಿಸುವ ಭಜನೆಯನ್ನು ಬಿಡಿಸಿ, ಪರಮೇಶ್ವರನಲ್ಲಿ ಶರಣಾಗತರನ್ನಾಗಿ ಮಾಡಿ ಜೈನ 
ಸಂನ್ಯಾಸಿ ಗಳನ್ನೆಲ್ಲ ಶಿವಭಕ್ತರನ್ನಾಗಿಮಾಡಿದನು . ( ತನ್ನ ಮಾತನ್ನು ಕೇಳದ ಮದಾಂಧ 
ರನ್ನು , ತಲೆಕೆಳಗಾಗುವಂತೆ ತೀಕ್ಷವಾದ ಶೂಲಕ್ಕೇರಿಸಿ ನಾಶಗೊಳಿಸಿದನು . - ೧೦೮. 
ಹೀಗೆ ತನ್ನ ಸಮಸ್ತ ರಾಜ್ಯವನ್ನೂ ಶಿವಭಜನೆಯ ಮಯವೇ ಆಗಿಬಿಡುವಂತೆ ಆ ಧಾತ್ರೀ 
ಶ್ವರನಾದ ನಿಡುಮಾರನು ಮರೆಯಲಿಲ್ಲವೇ ? ಪಾಪಸಮೂಹವುಳ್ಳವನೇ , ಇನ್ನೂ ಕೇಳು : 
ಹೇಳುತ್ತೇನೆ ಎಂದು ( ಆ ಏಕಾಂತರಾಮಯ್ಯನು ಹೀಗೆ ಹೇಳಿದನು . ನಮಿನಂದಿಯ ಕಥೆ 
ವ|| ಖ್ಯಾತಿವೆತ್ತ ತಿಗುಳದೇಶದಲ್ಲಿ ' ಚಿಲ್ಲತಿರುವರೂರು' ಎಂಬ ಪಟ್ಟಣದಲ್ಲಿ ೧೦೯ 
೧೧೦ . ನಮಿನಂದಿಯೆಂಬ ಭಕ್ತನಿದ್ದನು. ಅವನು ದಿನಾಲು ಸಹಸ್ರ ಸಂಖ್ಯೆಯ ಶ್ರೇಷ್ಠ 
ವಾದ ತುಪ್ಪದ ದೀಪವನ್ನು ಶಿವಾಲಯದಲ್ಲಿ ಬೆಳಗುವ ನೇಮವನ್ನು ಆಚರಿಸುತ್ತಿದ್ದು 


ಚತುಸ್ತ್ರಿಂಶಾಶ್ವಾಸಂ 


೧೧೨ 


ಧನವೆಲ್ಲಂ ಸಮಯ ಶಿವಾ 
ರ್ಚನೆಗಾ ಪೊಳಲಲ್ಲಿ ಮೃತದ ಭಿಕ್ಷೆಯನೆರೆವು 
ತನುದಿನಮಾರ್ಜಿಸಿದಾಜ್ಯದಿ 
ನನಘಂ ಬೆಳಗುತ್ತೆ ದೀಪವಂ ಮೃಡನಿದಿರೆಳ 
ಘನಭಕ್ಕಂ ಮಾಣದಿಂತೊಪ್ಪಿರೆ ಪೊಳಲ ಶಿವದ್ರೋಹಿಗಳಾಣದಾ ಭ . 
ಕನ ಕೃತ್ಯಗಂಡಿನ ಮತ್ತುರದೊಳಿರಲದೇಂ ತಕ್ಕನೇ ಶೈವನೀತಂ | 
ಗಿನಿತುಂ ಗೇಹಂಗಳೊಳೊಪ್ರೌತಮನೆ[ ಅ ] ಯದಂತಾಜ್ಞೆಯಂ ಮಾಡೆ ತಾನೇ 
ಮುನಿದಿಲ್ಲಿಂ ಪೋಪನೆಂದಂತೆಸಗೆ ಮೃತದ ಭಿಕ್ಷಾಟನಂ ಗೆಯು ಭಕ್ತಂ 
ಪಡೆಯದಾಜ್ಯಮುನಾ ಪುರಾಂತರದೋಷಾದದಿನೆಯ್ಲಿ ತ 
ನೃಡನ ವಂದಿರತೆಯೇ ನಂದುವ ದೀಪಮಂ ನಡೆನೋಡಿ ನಿಂ 
ದುಡುಗದಾತ್ಮರಕ್ಕೆ ಖಡ್ಡ ಮನಿಕ್ಕಿ 

ಗೋವಾಗಳಾ 
ಕಡುಗಮಂ ಕಡೆನೂಂಕಿ ಶಂಕರನೊಲ್ಲು ನೋಡಿಕೃಪಾಕರಂ 
ಪದಪಿಂದಂ ವೀರಸೋಮಾಂಬಿಕೆ ಜಳಮೆಅಲೆದೋರಂದದಿಂ ದೀಪಮಂ ಲಿಂ 
ಗದ ಮುಂದದೆತ್ತಿದಂತೀ ತಿಳಿಗೊಳದ ಜಳಂಗೊಂಡು ತತ್ವಾತ್ರೆಯೋಳ್ಳಾ 
ಣದೆ ನೀಂ ನೀರ್ದಿವಿ ದೀಪಗಳನೆ ಬೆಳಗಿದೇ ನೇಮಮಾಗ್ರದೊಳಗೆ ಜೈ 

ನ ದುರಾತ್ಮರ್ತುರೀಗೋಕುಲಜನವಳಿಗುಂ ನಾಳೆ ಕೇಳಕವರ್ಯಾ ೧೧೩ 
ಸಂಭ್ರಮಗೊಂಡು ಹಾಗೆಮಾಡುತ್ತಿರಲು ( ತನ್ನಲ್ಲಿದ್ದ ) ಹಣವೆಲ್ಲ ವೆಚ್ಚವಾಗಿ ಹೋಯಿತು: 
( ತಾನುಮಾಡುತ್ತಿದ್ದ) ಶಿವನ ಅರ್ಚನೆಗೆ ಪಟ್ಟಣದಲ್ಲಿ ತುಪ್ಪದ ಭಿಕ್ಷೆಯನ್ನು ಬೇಡುತ್ತ , 
ದಿನದಿನವೂ ಸಂಪಾದಿಸಿದ ತುಪ್ಪದಿಂದ ಪಾಪದೂರನಾದ ಆ ನಮಿನಂದಿಯು ಈಶ್ವರನೆ. 
ದುರಿನಲ್ಲಿ ದೀಪವನ್ನು ಬೆಳಗತೊಡಗಿದನು. ೧೧೧ - ೧೧೨. ತಪ್ಪದೆಶ್ರೇಷ್ಠ ಭಕ್ತನಾದ 
ಅವನು ಹೀಗೆ ತನ್ನ ಭಕ್ತಿಯನ್ನು ಅರ್ಪಿಸುತ್ತ ಶೋಭಿಸುತ್ತಿದ್ದನು. ಆ ಪಟ್ಟಣದಲ್ಲಿದ್ದ 
ಶಿವ ದ್ರೋಹಿಗಳು ಆ ಭಕ್ತನ ಕೃತ್ಯವನ್ನು ಕಂಡು, ಸೈರಿಸಲಾರದೆ , ಇವನು ನಮ್ಮ 
ಪಟ್ಟಣದಲ್ಲಿರಲು ಯೋಗ್ಯನಾದವನೇ ? ಶೈವನಾದ ಈತನಿಗೆ ಈ ನಮ್ಮೂರಿನ ಮನೆ 
ಗಳಲ್ಲಿ ಸ್ವಲ್ಪವೂ ತುಪ್ಪ ಸಿಗದಂತೆ ಕಟ್ಟಪ್ಪಣೆ ಮಾಡಿದರೆ ಕೋಪಗೊಂಡು ತಾನಾಗಿಯೇ 
ಈ ಪಟ್ಟಣವನ್ನು ಬಿಟ್ಟು ಹೋಗುತ್ತಾನೆಂದು ಹಾಗೆಯೇ ಮಾಡಿದರು . ( ಆಗ) 
ತುಪ್ಪದ ಭಿಕ್ಷೆಯನ್ನು ಮಾಡಿ ಅದನ್ನು ಪಡೆಯುಲು ಶಕ್ಯವಿಲ್ಲದಾಗಲು ವಿಷಾದಗೊಂಡು 
ಊರಹೊರಗಿರುವ ಆ ಶಿವಮಂದಿರಕ್ಕೆ ಹೋಗಿನೋಡಲಾಗಿ ದೀಪವುನಂದುವುದರಲ್ಲಿ 
ದ್ದುದನ್ನು ಕಂಡು ಸ್ಪಲ್ಪವೂ ಹಿಂದೆಮುಂದೆನೋಡದೆ (ಕುಗ್ಗದೆ) , ತನ್ನ ತಲೆಗೆ ಖಡ್ಗ 
ವನ್ನು ಇಕ್ಕಿ ಗೋಣನ್ನು ಕತ್ತರಿಸಿ ಕೊಳ್ಳುತ್ತಿರುವಾಗ ಕೃಪಾಕರನಾದ ಶಂಕರನು ಒಲಿದು 
ಪ್ರತ್ಯಕ್ಷನಾಗಿ ಆ ಖಡ್ಗವನ್ನು ತಳ್ಳಿಹಾಕಿ ಅವನನ್ನು ನೋಡುತ್ತ , “ ಎಲೈಭಕ್ತಶ್ರೇಷ್ಟನೇ ? 
ಈ ಪೂರ್ವದಲ್ಲಿ ವೀರಸೋಮಾ೦ಬಿಕೆಯೆಂಬುವವಳು ಪ್ರೀತಿಯಿಂದ ನೀರನ್ನೇಎರೆದು , 
ಮನೋಹರವಾಗಿ ಲಿಂಗದ ಮುಂದೆ ದೀಪನ್ನು ಎತ್ತಿಬೆಳಗಿದಹಾಗೆ , ನೀನು ಈ ತಿಳಿನೀರಿನ 


1 ರೆ ( ಅ , ಗ , ಚ, ಜ, ದ , ಮು ) 


೨೮೪ 


ಬಸವರಾಜ ವಿಜಯ 


ವಗಿ ಎಂದೀಶಂ ಬೆಸಸೆ ಮಹಾಪ್ರಸಾದವೆಂದಾ ಪರಿಯಿಂ ತೀರ್ಥಜಲಮನೆಯದು ದೀಪಂ 
ಗಳಂ ಬೆಳಗುತ್ತುವಿರ್ದ೦ ಪೊಳಲೊಳ್ ತಭಿಕ್ಷೆಗೊಡದರ ಗೃಹಂಗಳೊಳಂ ಪಿಶುನ ಶವಣ ಭವನಂ 
ಗಳೊಳಮಿರ್ದಿದ್ರಂತೆ ಖಲಪ್ರಸರಮುಂ ಪಶುವಿಸಗಮುಂ ಮಡಿಯೆ ಜೈನರ್ಕೆಲಂಬರ್ತಮ್ಮೊಳಿದೇನೆಂದು 
ಭಯಂ ಬಡೆದನುವಿಸಿ 

ಜಿನಧರ್ಮದೊಳೊಂದುಂಕೋಟಿ 
ತೆ ನಾಂಟದೆಮ್ಮಿಂದೆ ಜೀವತತಿ ನೊಂದುದುಮಿ 
ಲ್ಲಿನಿತುಂ ಪುಸಿ ಪೊರ್ದದು ಕೆ . 
ಮ್ಮನಿದೇಂ ಕಾರಣವೊ ವಿಳು ಪೊಕ್ಕುದು ಪೊಳಲಂ 

೧೪ 


ವ|| ಎಂದು ದೋಷಾವಿರ್ತಮ್ಮಂ ದೋಷರಹಿತರಂ ಬಗೆದು ನುಡಿವಿನಮಲ್ಲಿಕೆಲಂಬರ್ 


ಶೈವಭಕ್ತಗಾಜ್ಯಭಿಕ್ಷೆ ಪುಟ್ಟದಂತೆ ಮಾಡೆ ನೀ 
ಮೀ ವಿಪತ್ತಿ ಬಂದುದಾತನಿಂದೆ ನನ್ನಿ ಯೆಂದೊಡಾ 
ಶ್ರಾವಕರ್ಕಳಳ್ಳಿ ಸತ್ಯನಿಂತಿದೆಂದು ಬಂದು ದಂ 
ತಾವಳಾಜಿನಾಂಬರಾಲಯಕ್ಕೆ ಕಂಡರಾತನಂ 


೧೧೫ 


ಕೊಳದೊಳಗಿನ ನೀರನ್ನೇ ( ಪಣತಿಗಳಿಗೆ) ತಪ್ಪದೆ ತುಂಬಿ ದೀಪಗಳನ್ನು ನನ್ನ ಮುಂದೆ 
ಬೆಳಗಿಸು, ಇದೇ ನಿನ್ನ ನೇಮವಾಗಲಿ. ನಾಳೆಯದಿನವೇ ಆ ಪಟ್ಟಣದಲ್ಲಿರುವ (ತುಪ್ಪ 
ವನ್ನು ನೀಡದಿರುವ) ಗೋವುಗಳನ್ನು ಸಾಕುವವರ ಸಮೂಹವೆಲ್ಲ ಸತ್ತು ಹೋಗುವುದು . 
ವ|| ಎಂದು ಈಶ್ವರನು ಅಪ್ಪಣೆಮಾಡಿದನು, ಆಗ ಆ ನಮಿನಂದಿಯ ಮಹಾಪ್ರಸಾದ 
ವೆಂದು ಶಂಕರನು ಹೇಳಿದ ರೀತಿಯಲ್ಲಿಯೇ ತೀರ್ಥಜಲವನ್ನು ಹೊತ್ತು ದೀಪಗಳನ್ನು 
ಬೆಳಗಿಸುತ್ತಿದ್ದನು. ಆ ಪಟ್ಟಣದಲ್ಲಿ ತುಪ್ಪದ ಭಿಕ್ಷೆಯನ್ನು ಕೊಡದೆ ಇರುವವರ ಮನೆ 
ಗಳಲ್ಲಿಯೂ , ಚಾಡಿಕೋರರಾದ ಜೈನರುಗಳ ಮನೆಗಳಲ್ಲಿಯೂ ಇದ್ದಕ್ಕಿದ್ದಂತೆ ದುಷ್ಟರು 
ಗಳೂ , ಗೋವುಗಳಸಮೂಹವೂ ಸಾಯತೊಡಗಲು, ಕೆಲವು ಜೈನರು ತಮ್ಮತಮ್ಮಲ್ಲಿ 
ಇದೆನೆಂದು ( ಇದೇನು ಪ್ರಮಾದವೆಂದು) ಭಯಗೊಂಡವರಾಗಿ ಊಹೆಮಾಡುತ್ತ 
೧೧೪. ಜೈನಧರ್ಮದಲ್ಲಿ ಯಾವ ಒಂದು ಕೊರತೆಯು ಉಂಟಾಗಿಲ್ಲ; ನಮ್ಮಿಂದ ಜೀವಿಗಳ 
ಸಮೂಹವು ನೋವುಗೊಳ್ಳಲಿಲ್ಲ ; ಸ್ವಲ್ಪವೂ ಸುಳ್ಳು ವ್ಯವಹಾರನಡೆಯಲಿಲ್ಲ ; ಸುಮ್ಮ 
ಸುಮ್ಮನೇ ನಮ್ಮ ಪಟ್ಟಣವನ್ನು ಯಾವ ಕಾರಣದಿಂದ ಮೃತ್ಯುವು ಪ್ರವೇಶಿಸಿತೊ ವ|| 
ಹೀಗೆಂದು ದೋಷವಿಶಿಷ್ಟರಾದ ಅವರು ತಮ್ಮನ್ನು ದೋಷರಹಿತರೆಂದು ಭಾವಿಸಿ 
ಕೊಂಡು, ನುಡಿಯುತ್ತಿರಲು ಅಲ್ಲಿ ಕೆಲವರು ೧೧೫. ನೀವು ಶೈವಭಕ್ತನಿಗೆ ತುಪ್ಪದ 
ಭಿಕ್ಷೆಯು ಹುಟ್ಟದಹಾಗೆ ಮಾಡಲಾಗಿ ಆತನಿಂದ ಈ ವಿಪತ್ತು ನಿಮಗೆ ಉಂಟಾಯಿತು, 
ಇದು ಸತ್ಯವಿಷಯ , ಎಂದೆನ್ನಲು ಆ ಜೈನಶ್ರಾವಕರುಗಳು ಹೆದರಿ , ಇದು ಸತ್ಯಸಂಗತಿ 
ಯೆಂದುಕೊಂಡು ಗಜಚರ್ಮಧರ ( ದಂತಾವಳಾಜಿನಾಂಬರ) ನಾದ ಶಿವನ ಮಂದಿರಕ್ಕೆ 


೧೧೬ 


ಚತುಸ್ಮಿಂಶಾಶ್ವಾಸಂ 

೨೮೫ 
ವ! ಅಂತು ಕಂಡು ನೀರೆರೆದು ದೀಪವನವಂ ಬೆಳಗುವಳಮಂ ನೋಡಿಮಹಾತ್ಮನನ್ನು 
ಮೆಂದು ಮೆಚ್ಚಿಕ್ಕಿ ಜಿನಮುನಿಗಳ್ಳಯ್ಯಂ ಮುಗಿದು 

ಸಾವಂ ಮಾಂಜಿಸು ಜೀವರ 
ನೋವು ಪರಿಹರಿಸು ವುಡಿದ ಪಶುಗಳ ಸುವಿ 
ತೊಮೋಟೊಗೆದ ತಪ್ಪಂ 

ಭಾವಿಸದಿರ್ ನಿನ್ನ ಗುಣವ ಮೆಜಿ ಕರುಣಾಬ್ದ 
ವಂ ಎಂದು ಬಾಯ್ದಿಟ್ಟು ಶರಣುಗೆ ಶವಣರ್ಗುಪದೇಶವಿತ್ತು ಭಕ್ತರು ಮಾಡಿ 
ಮಡಿದ ಪಶುಗಳೆ ಪೊಳಲೊ 
ಲೈಡೆದಳಿದರ್ಗಸುವನಿತ್ತು ನಮಿನಂದಿ ಮುದಂ 
ಬಡಿಸಿ ಜನಮತಿಯೆ ಪೊರೆಯನೆ | 
ಕಡುಪಿಂದಲೆ ಜೈನ ಕೇಳ್ಳುದಿನ್ನು ಧರೆಯೊಳು 

೧೧೭ 
ಸುಲಲಿತ ಚೋಳಮಂಡಲಕೆ ವತಿಂಡನಮಂದೆನಿಸಿರ್ದ ಶಾಂತಮಂ 
ಡಲಮನೆತೋರ್ಪ ಪಟ್ಟಣದೊಳೊಪ್ಪುವ ಬೌದ್ಧನ ಪುತ್ರನಾಗಿ ನಿ 
ಶಲಮತಿ ಸಾಂಖ್ಯ ತೊಂಡವೆಸರಾಂತೆಸೆದಿರ್ದು ಮಹಾತ್ಮನೊರ್ವನ 
ಸ್ಪಲಿತ ಶಿವೈಕಭಕ್ತಿ ತಲೆದೋಜಿತ ಪುರಾತನ ಪುಣ್ಯದೇಳೆಯಿಂ 

೧೧೮ 


ಬಂದು ಆ ನಮಿನಂದಿಯೆಂಬ ಭಕ್ತನನ್ನು ಕಂಡರು. ವ|| ಈ ರೀತಿ ಅವನನ್ನು ಕಂಡು, 
ಅವನು ನೀರೆರೆದು ದೀಪವನ್ನು ಬೆಳಗಿಸುವ ಸಾಮರ್ಥವನ್ನು ನೋಡಿ, ಇವನು. 
ಮಹಾತ್ಮನಾಗಿದ್ದಾನೆ. ಎಂದುಕೊಳ್ಳುತ್ತ ಆ ಜೈನಮುನಿಗಳು ನಮಸ್ಕಾರ ಮಾಡಿ ಕೈ 
ಜೋಡಿಸಿ ನಿಂತು ೧೧೬ . ಹೇ ಕರುಣಾಸಮುದ್ರನೇ , ನಮ್ಮ ಊರಿನ ಜನಗಳ 
ಸಾವನ್ನು ಹೋಗಲಾಡಿಸು, ಜೀವಿಗಳ ನೋವನ್ನು ಪರಿಹರಿಸು ; ಸತ್ಯ ಪಶುಗಳಿಗೆ 
ಪ್ರಾಣವಿತ್ತು ರಕ್ಷಿಸು ; ನಮ್ಮಿಂದಾದ ತಪ್ಪನ್ನು ಮನಸ್ಸಿಗೆ ತಂದುಕೊಳ್ಳಬೇಡ ; 
ನಿನ್ನ ಸದ್ಗುಣವನ್ನು ಮರೆಸು . ವ|| ಹೀಗೆಂದು ಅಳುತ್ತ ಶರಣು ಹೊಕ್ಕ ಜೈನ 
ಸಂನ್ಯಾಸಿಗಳಿಗೆ ಶೈವೋಪದೇಶವಿತ್ತು ಶಿವಭಕ್ತರನ್ನಾಗಿ ಮಾಡಿದನು. ೧೧೭ . ಸತ್ತು 
ಹೋದಗೋವುಗಳಿಗೂ , ಪಟ್ಟಣದಲ್ಲಿ ಬಿದ್ದು ಸುತ್ತು ಹೋದವರಿಗೆ ಜೀವದಾನ 
ವನ್ನೂ ಮಾಡಿ, ಆ ನಮಿನಂದಿಯು ( ಎಲ್ಲರನ್ನೂ ) ಸಂತೋಷಗೊಳಿಸಿ ಲೋಕ 
ಕೈಲ್ಲ ಪ್ರಸಿದ್ದವಾಗಿರುವಂತೆ ತನ್ನ ಸಾಮರ್ಥದಿಂದ ರಕ್ಷಿಸಲಿಲ್ಲವೇ ಎಲೈ ಜೈನನೇ 
ಇನ್ನೂ ಕೇಳು ; ಭೂಮಂಡಲದಲ್ಲಿ - ೧೧೮ . ಅತ್ಯಂತ ಮನೋಹರವಾದ ಚೋಳ 
ಮಂಡಲಕ್ಕೆಲ್ಲ ಭೂಷಣಪ್ರಾಯವಾದ ' ಶಾಂತಮಂಡಲ' ಎಂದು ಪ್ರಸಿದ್ದವಾಗಿರುವ 
ಪಟ್ಟಣದಲ್ಲಿ ಶೋಭಿಸುವ ಬೌದ್ದನೊಬ್ಬನ ಪುತ್ರನಾಗಿ, ಚಂಚಲರಹಿತ ಬುದ್ದಿಯುಳ್ಳವ 


1x( ಚ) 


೨೮೬ 


ಬಸವರಾಜ ವಿಜಯಂ 


೧೧೯ 


ಎಲೆ ಶಿವ ಮಹೇಶ ಶಂಕರ 
ಪೊಲೆಯರತೋಕುಳಿಯ ಕೊಳದೊಳಂಬುಜಮಂ ನೀ 
ನಲಸದೆ ಪುಟ್ಟಿಸಿದಂತಿರೆ 
ಖಲ ಬೌದ್ಧನ ಬಸಿಯತೊಳೆನ್ನನೇಂ ಪುಟ್ಟಿಪುದೇ 

ವ|| ಎಂದು ನೊಂದು ನುಡಿದೊಂದು ಶಿವಲಿಂಗಮಂ ಕಾಣೆನೆಂದನಿಸುತ್ತು ಬಂದಾ 
ಪೊಳಲ ಪೊಳಿವಳಖದೊಳ್ಳಾಳೇಗುಲದಂತಿರ್ದ ಶಿವಾಲಯವಂ ಕಂಡೊಳಪೊಕ್ಕಲ್ಲಿ ಶಿವಲಿಂಗಮಿರೆ 
ನಿಷ್ಠೆಯಿಂ ನಿರೀಕ್ಷಿಸಿ ವಂದನಂಗೆಯು 

ಮಾರಹರ ನಿನ್ನ ಪೂಜೆಯ 
ನೋರಂತಿರೆ ಮಲಕಾಲಮುಂ ನೆಗಳ್ಳನಿದೇ 
ವೀರವ್ರತವಿದನುಳಿದಾ 
ಹಾರಂಗೊಳೆನೆಂದು ನೇಮವಂ ಕೆಂಡಂ 

೧೨೦ 
ವಂ ಅಂತು ಕೆಯ್ಯೋಂಡು ನಿಚ್ಚಮಂ ತ್ರಿಕಾಲಂದಪ್ಪದ 
ಫುಲೋತ್ಪಲಭಾವನೆಯಿಂ 
ನಿಲ್ಲದೆ ಕೆಯ್ಯೋಳ್ಳುದೆಂದು ಸಾಂಖ್ಯಂ ಮಯಿರಿ 
ಕಲ್ಲಿಂದಿಡುತುಂ ಗೌರೀ 
ವಲ್ಲಭನಂ ನಚ್ಚಿ ಮಚ್ಚಿ ಪೂಜಿಸುತಿರ್ದಂ 

೧೨೧ 


ನೆನಿಸಿ, ಸಾಂಖ್ಯ ತೊಂಡನೆಂಬ ಹೆಸರನ್ನು ಪಡೆದ ಒಬ್ಬ ಮಹಾತ್ಮನು ಶೋಭಿಸು 
ತಿದ್ದನು. ಅವನಲ್ಲಿ ಪುರಾತನರ ಪುಣ್ಯದ ಏಳಿಗೆಯಿಂದ ಶಿವನೊಬ್ಬನಲ್ಲೇ ಇಟ್ಟ 
ದೃಢವಾದ ಭಕ್ತಿಯು ಉಂಟಾಗಲಾಗಿ, ೧೧೯ . ಎಲೈ ಮಹೇಶ್ವರನೇ , ಶಂಕರನೇ , 
ಹೊಲೆಯರ ಬಳಕೆಯ ಸರೋವರದಲ್ಲಿ ಕಮಲವನ್ನು ನೀನು ಬೇಸರಪಟ್ಟುಕೊಳ್ಳದೆ 
ಹುಟ್ಟಿಸಿದ ಹಾಗೆ, ದುಷ್ಟರಾದ ಬೌದ್ದರ ಗರ್ಭದಲ್ಲಿ ನನ್ನನ್ನೇಕೆ ಹುಟ್ಟಿಸಿದೆ ? ವ|| 
ಹೀಗೆಂದು ( ತನ್ನ ಹುಟ್ಟಿನ ವಿಷಯದಲ್ಲಿ) ನೊಂದುಕೊಂಡು ನುಡಿದು , ಒಂದು ಶಿವಲಿಂಗ 
ವನ್ನು ಕಾಣುತ್ತೇನೆಂದು ಹುಡುಕುತ್ತ ಬಂದು ಆ ಪಟ್ಟಣದ ( ಶಾಂತಮಂಡಲವೆಂಬ 
ಪಟ್ಟಣದ) ಹೊರಭಾಗದಲ್ಲಿ ಹಾಳುದೇವಾಲಯದಂತಿರುವ ಶಿವಾಲಯವನ್ನು ಕಂಡು, 
ಅದರೊಳಗೆ ಪ್ರವೇಶಿಸಿ, ಅಲ್ಲಿದ್ದ ಶಿವಲಿಂಗವನ್ನು ನಿಷ್ಠೆಯಿಂದ ನಿರೀಕ್ಷಿಸಿ ನಮಸ್ಕಾರ 
ಮಾಡಿ - ೧೨೦ . ಮನ್ಮಥನಾಶಕನೇ , ನಿನ್ನ ಪೂಜೆಯನ್ನು ಕ್ರಮವಾಗಿರುವ ಹಾಗೆ 
ಮೂರು ಕಾಲಗಳಲ್ಲೂ ಮಾಡುವೆನು . ಇದೇ ನನ್ನ ವೀರವ್ರತವು. ಇದನ್ನು ಬಿಟ್ಟು 
ನಾನು ಆಹಾರವನ್ನೇ ಸೇವಿಸುವುದಿಲ್ಲ. ಎಂದು ನೇಮವನ್ನು ಸ್ವೀಕರಿಸಿದನು. ವ|| ಆ 
ರೀತಿ ವ್ರತವನ್ನು ಸ್ವೀಕರಿಸಿ ಪ್ರತಿದಿನದ ಮೂರುಕಾಲವೂ ತಪ್ಪದ ಹಾಗೆ .- ೧೨೧, 
ಮೂರುಕಲ್ಲುಗಳನ್ನು ಅರಳಿದ ಕಮಲಗಳೆಂಬ ಭಾವನೆಯಿಂದ ತಪ್ಪದ ಹಿಡಿದುಕೊಂಡು 


1 ಮಂ ( ಚ, ಗ, ಮು , ಜ ) . 


೨೮೭ 


ಚತುಸ್ತ್ರಿಂಶಾಶ್ವಾಸಂ 


ವ|| ಅನ್ನೆವರಮಲ್ಲಿ 
ಪೊಳೆವೆಳೆವಿಂಚು ಸಂಚಳಿ ಕಾರ್ಮುಗಿಲೇಳೆ ಮಹೇಂದ್ರಚಾಪವು 
ಜ್ವಲಿಸೆ ಕಳಾಪಿ ತಾಂಡವವನಾಡೆ ಮುಗುಳ್ಳು ಕದಂಬರಾಜಿ ಕಂ 
ಗೊಳಿಸೆ ಚಿಲಿಟಿ ನಿಘನಾಘನದೊಳ್ಳೆ ಲೆವೆರ್ಚೆ ಚಾತಕಾ 
ವಳಿ ನಲವೇ ಕಟ್ಟಿಕದಳೆಯೋಳ್ಳಿ ಕಾರಕಾಲದೊಳ್ 

೧೨೨ 
ವ|| ಅಂತೆಡೆವಿಡದೆ ಕಚಿವ ಪೆರ್ಮಟೊಯೊಳೊಆಯುರ್ಕಿ ಪರಿಯೆ ತನಗೆ ದಾಂಟಲಳವಲ್ಲದೆ 
ಲಿಂಗಾರ್ಚನೆಯುಳಿಯೆ ಮೂಲಂದಿನದುಪವಾಸವಿರ್ದನಂತರ ತೊಜತೆ ತೆಗೆಯೆ ದೇಗುಲಕ್ಕೆ ಭಕ್ತ೦ 
ಬಂದು 


ಉಳಿದನಿತುಂ ದಿನಂಗಳ ಶಿವಾರ್ಚನೆಗೆ ಪೆನಿಗಳೆಂದು ಕ 
•ಳನಳಿಸುತ್ತೆ ಕಾಣದಲಸುತ್ತೆ ಮಹಾಶಿಲೆಯೊಂದನೆ ತು 
ದೊಳವಿದರಿಲ್ಲಿ ಮಿಕ್ಕ ಶಿಲೆಗಳ ಶಿವ ಕೊಳ್ಳುದೆನುತ್ತೆ ಮೇಲೆ ನಿ 
ಶೃತಮತಿ ನೂಂಕೆ ಭೋಂಕನದನೋತ್ತರಿಸುತ್ತೆ ನಗುತ್ತೆ ಶಂಕರಂ 
ಎರೆ ವರಮನವಳಸುಗುಣಾ 
ಭರಣ ಭವನ್ನಿಷ್ಟೆಗೊಲ್ಲೆನೆನೆ ವಿಪುಳ ಕೃಪಾ 


ಆ ಸಾಂಖ್ಯನು ಅವುಗಳಿಂದ ಶಿವನಿಗೆ ಹೊಡೆಯುತ್ತಿದ್ದನು. ( ಈ ರೀತಿಯಲ್ಲಿ ಭಕ್ತಿಯನ್ನು 
ಆಚರಿಸುತ್ತ ) ಗೌರೀಪತಿಯಾದ ಶಿವನನ್ನು ನಂಬಿ , ಮನದೊಲವಿನಿಂದ ಪೂಜಿಸುತ್ತಿದ್ದನು. 
ವಗಿ ಅಷ್ಟರೊಳಗೆ ಅಲ್ಲಿ - ೧೨೨ . ಒಂದು ಮುಂಗಾರಿನ ಕಾಲದಲ್ಲಿ ಹೊಳೆಯುತ್ತಿರುವ, 
ಬಳ್ಳಿ ಮಿಂಚು ಮಿಂಚುತ್ತಿರಲು ಕಪ್ಪಾದ ಮೋಡಗಳು ಹುಟ್ಟಿದವು ; ಇಂದ್ರ ಧನುಸ್ಸು 
ಪ್ರಕಾಶಿಸಿತು ; ನವಿಲುಗಳು ತಾಂಡವನೃತ್ಯವನ್ನು ಆಡಿದವು ; ಕದಂಬವೃಕ್ಷಗಳು ಹೂ 
ಬಿಟ್ಟು ಕಂಗೊಳಿಸಿದವು ; ಛಳಿಲ್ , ಛಟಿಲ್ ಎಂದು ಧ್ವನಿಮಾಡುತ್ತ ಮಳೆಯನ್ನು 
ಸುರಿಸುವ ಮೋಡಗಳ ನಿಲುವು (ರೀತಿಯು) ಅಧಿಕಗೊಂಡವು ; ಭೌತಕಪಕ್ಷಿಗಳು ಹರ್ಷ 
ಗೊಂಡವು - ಹೀಗೆ ಆ ಮುಂಗಾರಿನ ಕಾಲದಲ್ಲಿ ಮಳೆಯು ಭೂಮಿಯ ಮೇಲೆ ಒಂದೇ 
ಸವನೆ ಸುರಿಯುತ್ತಿತ್ತು . ವ|| ಹೀಗೆ ಎಡೆಬಿಡದೆ ಸುರಿಯುತ್ತಿರುವ ದೊಡ್ಡ ಮಳೆಯ 
ಕಾರಣದಿಂದ ಹೊಳೆಯು ಉಕ್ಕಿ ಹರಿಯುತ್ತಿರಲು ತನಗೆ ದಾಟುವುದಕ್ಕೆ ಶಕ್ತಿ ಸಾಲದೆ 
ಲಿಂಗಾರ್ಚನಾಕ್ರಿಯೆಯು ನಿಂತಿತು . ಮೂರು ದಿನಗಳು ಉಪವಾಸಮಾಡಿದನಂತರ 
ಹೊಳೆಯು ಇಳಿಯಲು, ದೇವಾಲಯಕ್ಕೆ ಭಕ್ತನು ಬಂದು ೧೨೩ - ೧೨೪ , ಉಳಿದು 
ಹೋದಮೂರು ದಿನಗಳ ಶಿವಾರ್ಚನೆಯನ್ನು ಈಗಲೇ ಮಾಡುತ್ತೇನೆಂದು ಕೊಂಡು 
ಕಲ್ಲುಗಳನ್ನು ಹುಡುಕುತ್ತ ಕಾಣದೆ ಸಂಕಟಗೊಂಡು , ಮಹಾಶಿಲೆಯೊಂದನ್ನೆತ್ತಿ ತಂದು , 
ಶಿವನೇ ಮಿಕ್ಕಕಲ್ಲುಗಳೆಲ್ಲ ಇದರೊಳಗೆ ಇರುತ್ತವೆ, ಸ್ವೀಕರಿಸು ಎನ್ನುತ್ತ ಆ ನಿಶ್ಚಲಮತಿ 
ಯಾದ ಸಾಂಖ್ಯ ತೊಂಡನು ಒಮ್ಮೆಲೇ ಬಿರುಸಾಗಿ ಎತ್ತಿಹಾಕಲಾಗಿ (ನೂಕಲಾಗಿ) 


೨೮೮ 


ಬಸವರಾಜ ವಿಜಯಂ 


ಕ 


೧೨೫ 


ಕರನೀಕ್ಷಿಸಿ ಭಕ್ತಂ ಪುರ 
ಹರಂಗೆ ಪೊಡಮಟ್ಟು ಪೊಗಳನತುಳೋತ್ಸವದಿಂ 
ಪರಮಕೃಪಾಸಮುದ್ರ ಫಣಿರಾಜವಿಭೂಷಣ ಭವ್ಯ ಭಾವ್ಯ ಭಾ 
ಸ್ವರ ಶತಕೋಟಿತೇಜ ಭಜಕಾಮರಭೂರಹ ಭೂರಿದೈತ್ಯಸಂ 
ಹರ ಹರಿಣಾಂಕಜೂಟ ಶಮನ ಸ್ಮರಘಸ್ಮರ ಭಾಳನೇತ್ರ ಶಂ 
ಕರ ಜಯ ದೇವದೇವ ನಿಗಮಾಗಮಸನ್ನುತ ನೀಲಕಂಧರಾ 
ಪುರಹರ ನಿನ್ನ ನಿತ್ಯತೆಗೆ ಮೃತ್ಯುಹರತ್ವಮೆ ಸಾಕ್ಷಿ ನಿನ್ನ ಧಿ 
ಶ್ವರತೆಗೆ ಪಾದದಲ್ಲಿ ತಳೆದಚ್ಯುತನಕ್ಷಿಯೆ ಸಾಕ್ಷಿ ನೀಂ ಜಗ 
ದುರುವೆನಿಸಿರ್ಪುದರ್ಕೆ ನಿಗಮಂಗಳ ಪತ್ತುದೆ ಸಾಕ್ಷಿ ನಿನ್ನ ಸ 
ತುರುಷತೆಗಾದಿವಿಷ್ಟು ವಧುವಾದುದೆ ಸಾಕ್ಷಿ ಸಮಸ್ತ ಲೋಕದೊಳ್ 
ಹರ ನಿನಾದ್ಯಂತ ಶೂನ್ಯತ್ವಕೆ ನುಡಿದಘದಿಂ ಪಂದಿ ಪರ್ದಾದ ಪದ್ಮ 
ದರ ಗೋಪ' ರ್ಸಾಕ್ಷಿ ನಿನ್ನು ಜ್ವಳಮಹಿಮೆಗೆ ವೇದಂಗಳೇ ಸಾಕ್ಷಿ ಲೋಕೋ 


೧೨೬ 


ಶಂಕರನು ನಗುತ್ತ -' ಎಲೈ ಶ್ರೇಷ್ಟ ಸದ್ಗುಣಗಳೇ , ಆಭರಣವಾಗಿ ಉಳ್ಳ ಸಾಂಖ್ಯ 
ತೊಂಡನೇ , ನಿನ್ನ ನಿಷ್ಠೆಗೆ ಒಲಿದೆನು . ವರಗಳನ್ನು ಬೇಡು ಎಂದು ಆ ವಿಪುಲವಾದ 
ಕರುಣವನ್ನುಂಟುಮಾಡುವ ಶಿವನು ನೋಡಿಹೇಳಲು, ಆ ಭಕ್ತನು ಪರಮೇಶ್ವರನಿಗೆ 
ನಮಸ್ಕರಿಸುತ್ತ ಅತುಳವಾದ ಸಂತೋಷದಿಂದ ಹೊಗಳಿದನು . ೧೨೫. ಪರಮಕೃಪೆಗೆ 
ಸಮುದ್ರದೋಪಾದಿಯಲ್ಲಿರುವವನೇ , ಸರ್ಪಗಳ ಆಭರಣವನ್ನು ತೊಟ್ಟವನೇ , ಮಂಗಳ 
ಸ್ವರೂಪರಾದ ಭಕ್ತರುಗಳಿಂದ ಧ್ಯಾನಿಸುವುದಕ್ಕೆ ಯೋಗ್ಯನಾದವನೇ , ಶತಕೋಟಿ 
ಸೂರರ ತೇಜಸ್ಸುಳ್ಳವನೇ , ಭಜನೆಮಾಡುವ ಜನಕ್ಕೆ ಕಲ್ಪವೃಕ್ಷ ಪ್ರಾಯನಾದವನೇ , 
ಅಸಂಖ್ಯ ದೈತ್ಯರನ್ನು ಸಂಹರಿಸಿದವನೇ , ಜಡೆಯಲ್ಲಿ ಚಂದ್ರನನ್ನು ಧರಿಸಿದವನೇ , ಯವು 
ಮತ್ತು ಮನ್ಮಥರುಗಳನ್ನು ಸುಟ್ಟುಹಾಕಿದ ( ನುಂಗಿ ಹಾಕಿದ) ಹಣೆಗಣ್ಣುಳ್ಳವನೇ , 
ವೇದಾಗಮಗಳಿಂದಸ್ತೋತ್ರ ಮಾಡಿಸಿಕೊಳ್ಳುವವನೇ , ದೇವದೇವಾ, ನೀಲಕಂಧರನೇ 
ಜಯ . ೧೨೬ . ಪರಮೇಶ್ವರ, ನಿನ್ನ ನಿತ್ಯತ್ವಕ್ಕೆ ಮೃತ್ಯುವನ್ನು ಹರಣಮಾಡಿದುದೇ 
ಸಾಕ್ಷಿ ; ನಿನ್ನ ಒಡೆಯತನಕ್ಕೆ ( ಪ್ರಭುತ್ವಕ್ಕೆ) ಪಾದದ ಮೇಲೆ ಏರಿಸಲ್ಪಟ್ಟ ವಿಷ್ಣುವಿನ 
ನೇತ್ರವೇ ಸಾಕ್ಷಿ ; ನೀನು ಜಗತ್ತಿಗೆ ಗುರುವೆನ್ನುವುದಕ್ಕೆ ವೇದಗಳನ್ನು ಉಸುರಿದುದೇ 
ಸಾಕ್ಷಿ ; ನಿನ್ನ ಶ್ರೇಷ್ಠ ಪುರುಷತ್ವಕ್ಕೆ ಆದಿಯಲ್ಲಿ ವಿಷ್ಣುವು ಹೆಂಡತಿಯಾದುದೇ ಸಾಕ್ಷಿ. 
೧೨೭. ' ಹರನೇ , ಕೇಳು : ನೀನು ಆದಿ ಅಂತ್ಯ ಶೂನ್ಯನು ಎಂಬುದಕ್ಕೆ ಹಂದಿಯ 
ರೂಪದಲ್ಲಿ ವಿಷ್ಣುವು ಪಾತಾಳಕ್ಕೂ , ಹದ್ದಾಗಿ ( ಹಂಸಪಕ್ಷಿಯಾಗಿ) ಆಕಾಶಭಾಗಕ್ಕೆ 
ಬ್ರಹ್ಮನೂ ಹೋಗಿ ಹುಡುಕಿ ಕಾಣದೆ ಇದ್ದುದೇ ಸಾಕ್ಷಿ ; ನಿನ್ನ ಪ್ರಕಾಶಮಾನವಾದ 
ಮಹಿಮೆಗೆ ವೇದಗಳೇ ಸಾಕ್ಷಿ ( ಅಂದರೆ ವೇದಗಳಲ್ಲಿ ಹೇಳಿರುವ ಸಹಸ್ರ ಶೀರ್ಷಾ 


1 ಬೊಮ್ಮ ( ಚ, ಗ), ಬ್ರಹ್ಮ ( ದ) 


೨೮೯ 


ಚತುಸ್ತ್ರಿಂಶಾಶ್ವಾಸಂ 


ರ ರಕ್ಷಾಶಾಲಿ ನೀನೆಂಬುದಕೆ ಗಳವಿಷಂ ಸಾಕ್ಷಿ ಕೇಳೇವ ಕಾರು 
ರಸಾಂಭೋರಾಶಿ ನೀನಾದುದಕೆನಗಣಮೋಲ್ಲಂದವೇ ಸಾಕ್ಷಿಯಲ್ಲೇ 


೧೨೭ 


ಹರಿ ನಿನ್ನ ಪೂಜೆಗೆಯ೦ ಧವಳನಳಿನದಿಂ ಪದ್ಮಜಂ ಪದ್ಮದಿಂದಂ 
ಸುರಪಂ ಮಂದಾರದಿಂ ಚಂದ್ರಮನಸಿತಸರೋಜಾತದಿಂ ಸೂರ್ಯನರ್ಕೊ 
ತರದಿಂ ಮಾಣಿಕ್ಯದಿಂದಂ ಫಣಿಪತಿ ದಶಕಂಠಂ ಶಿರೋಬ್ಬಂದದಿಂದ 
ಭರದಿಂದಾನಿಲ್ಲಿ ಕಲ್ಲಿಂ ಪೊಸತೆನೆ ನೆಗಳೆಂ ಪೂಜೆಯಂ ಚಂದ್ರಮೌಳೀ 


೧೨೮ 


ಎಲ್ಲರ್ಪೂಂ ಪೂಜಿಪ 
ದಿಲ್ಲಿ ಕರಂ ಕಲ್ಗಳಿಂದ ಪೂಜಿಸಿದನಿವಂ 
ಖುಲ್ಲನೆನುತುಂ ವಿಡಂಬಿಸ 
ಲೊಲ್ಲದೆ ನೀನೊಲ್ಲೆ ಗಡ ದಯಾಳುಗಳರಸಾ 


೧೨೯ 


ವರದಾನಶೀಲ ಸುಗುಣಾ 
ಭರಣ ದಯಾವಾರ್ಧಿ ನಿನ್ನ ಮಹಿಮೋನ್ನತಿಯ 
ಹರಿ ವಿಧಿ ಮನುಮುನಿ ನಿಗಮೋ 
ರಮಣಗುಮೆ ಬಲ್ಲೆನೆಂತೊ ನಿನ್ನತಿಶಯವಂ 


೧೩೦ 


ಪುರುಷಃ ಸಹಸ್ರಾಕ್ಷಸೃಹಸ್ರಪಾತ್ - ಇತ್ಯಾದಿ ಮಾತುಗಳೇ ಸಾಕ್ಷಿ ಎಂದು ಭಾವ) ಲೋಕ 
ಸಮೂಹಗಳನ್ನು ರಕ್ಷಣೆ ಮಾಡುವುದಕ್ಕೆ ಯೋಗ್ಯನೆಂಬುದಕ್ಕೆ ಭಯಂಕರ ಹಾಲಾಹಲ 
ವನ್ನು ಕುಡಿದು ಕುತ್ತಿಗೆಯಲ್ಲಿ ಧರಿಸಿದುದೇ ಸಾಕ್ಷಿ ; ದೇವ, ನೀನು ಕಾರುಣ್ಯರಸದ 
ಸಮುದ್ರ ಸ್ವರೂಪನೇ ಹೌದು ಎಂಬುದಕ್ಕೆ ನನಗೆ ಒಲಿದ ರೀತಿಯೇ ಸಾಕ್ಷಿಯಲ್ಲವೇ ? 
೧೨೮. ಹೇ ಚಂದ್ರಮೌಳಿಯೇ , ವಿಷ್ಣುವು ನಿನ್ನನ್ನು ಬಿಳಿಯ ಕಮಲಗಳಿಂದ ಪೂಜೆ 
ಮಾಡಿದನು. ಬ್ರಹ್ಮನು ಕಮಲಗಳಿಂದ ದೇವೇಂದ್ರನು ಕಲ್ಪವೃಕ್ಷಗಳ ಹೂವುಗಳಿಂದ , 
ಚಂದ್ರನು ಕನ್ನೈದಿಲೆಯ ಹೂವುಗಳಿಂದ , ಸೂರೆನು ಎಕ್ಕದ ಹೂವುಗಳ ಸಮೂಹ 
ದಿಂದ, ಆದಿಶೇಷನು ಮಾಣಿಕ್ಯಗಳಿಂದ, ರಾವಣನು ತನ್ನ ಶಿರಸ್ಸುಗಳ ಸಮೂಹದಿಂದ . 
ಭರದಿಂದ ಬೀಸುತ್ತಿರುವ ಕಲ್ಲುಗಳಿಂದ ನಾನು ಲೋಕಕ್ಕೆ ಹೊಸದೆನ್ನುವಂತೆ ಪೂಜೆ 
ಮಾಡಿದೆನು. ೧೨೯ , ದಯಾಳುಗಳ ಅರಸನಾದ ಶಿವನೇ , ಎಲ್ಲರೂ ಹೂವುಗಳಿಂದ 
ಪೂಜೆ ಮಾಡಿದರೆ, ದುಷ್ಟನಾದ ಇವನಾದರೋ ಹೆಚ್ಚಾಗಿ ಕಲ್ಲುಗಳಿಂದ ಹೊಡೆದು 
ಪೂಜಿಸುತ್ತಿದ್ದಾನೆ ಎನ್ನುತ್ತ ತಿರಸ್ಕಾರ ಮಾಡದೆ ( ಇಂಥವನನ್ನೂ ಕೂಡ) ಒಲಿದೆ 
ಯಲ್ಲವೇ ೧೩೦ . ಶ್ರೇಷ್ಠವಾದ ದಾನಗುಣವೇ ಶೀಲವಾಗಿ ಉಳ್ಳವನೇ , ಸದ್ಗುಣ 
ಗಳೇ ಆಭರಣವಾಗಿ ಉಳ್ಳವನೇ , ದಯಾ ಸಮುದ್ರನೇ , ನಿನ್ನ ಶ್ರೇಷ್ಟವಾದ ಮಹಿಮಾತಿ 
ಶಯವನ್ನು ಹರಿಬ್ರಹ್ಮರೂ , ಮನುವೇ ಮೊದಲಾದ ಮುನಿಗಳೂ , ವೇದಸಮೂಹವೂ 
ಅರಿಯಲು ಶಕ್ಯವೇ ? ಆದರೆ ನಾನು ಹೇಗೆ ನಿನ್ನ ಶ್ರೇಷ್ಠತೆಯನ್ನು ಅರಿಯಲಿ ? 

19 + 


೨೯೦ 


ಬಸವರಾಜ ವಿಜಯಂ 


ಬಲ್ಲರ್ಪಮಥಾಧೀಶ 
ರ್ಬಲ್ಲಂ ವೃಷಭೇಂದ್ರನಮಳ ಶರಣರ್ಬಲ್ಲ 
ರ್ಕಲ್ಲಿಡುವ ಕಜ್ಜವೊಂದಂ 
ಬಲ್ಲೆಂ ನಿರವನೆಂತುಮಾನದವೆನೇ 


೧೩೧ 


ವಗಿ ಎಂದಿಂತು ಪರಮಾನಂದದಿಂ ಪೊರೆಯೇಜಿ ಪೊಗಳು – 


ವರಮಂ ಬೇಂದುಮಂ ಪ್ರಾರ್ಥಿಸೆನನುದಿನಮಾನರ್ದ ಭೂಮಂಡಲಂ ಬೌ 
ದ್ದರಿನಾ ಚಾರ್ವಾಕರಿಂ ಜೈನರ ಸಮುದಯದಿಂ ಶೂನ್ಯಮಪ್ಪಂತೆ ಗೆಲ್ಲೋ 
ಶ್ವರಭಕ್ತಶ್ರೇಣಿಯಿಂ ತೀವುವವೊಲೆಸಗಿದೆನ್ನಿಷ್ಟವೆಂದದ್ರಿಜಾಧೀ 
ಶ್ವರನಿಂ ತಾನೆಂದವೋಲಾಗಿಸಿ ಮೆಳೆಯನೆ ಕೇಳ್ತಾತ್ರಿಯೊಳಂಖ್ಯತೋಂಡಂ 


೧೩೨ 


ವಾಗೀಶನ ಕಥೆಯಂ ಚ 
ಲ್ಯಾಗೀಶನ ಭಕ್ತರೆಡೆಯೊಳೋದುವನವನಾ 
ವಾಗೀಶಮುಖ್ಯ ಸುರಗುರು 
ವಾಗೀಶಕೃಪಾವಿಶೇಷದಿಂ ಸುಖಮಿರ್ಕು೦ 


C೩೩ 


ಹರಸುತನ ವಿಮಳ ಕಥನವು 
ನೊರೆವರ್ಗ ಕೇಳ್ಳವರ್ಗಮೀವಂ ದೇವಂ 


೧೩೧. ನಿನ್ನ ಇರವನ್ನು ಪ್ರಮಥಾಧೀಶರು ಬಲ್ಲರು ; ವೃಷಭೇಶ್ವರನು ಬಲ್ಲನು ; 
ಶ್ರೇಷ್ಠರಾದ ಶರಣರು ಬಲ್ಲರು ; ಆದರೆ ನಾನು ಕೇವಲ ಕಲ್ಲುಗಳಿಂದ ಹೊಡೆಯುವು 
ದನ್ನು ಬಲ್ಲೆನಲ್ಲದೆ ನಾನು ತಿಳಿಯಲು ಶಕ್ತನಾದೇನೆಯೇ ? ವ|| ಇತ್ಯಾದಿಯಾಗಿ 
ಉತ್ಸಾಹಗೊಂಡು ಪರಮಾನಂದದಿಂದ ಹೊಗಳಿ - ೧೩೨ . ನನಗೆ ಯಾವ ಒಂದು 
ವರವನ್ನೂ ಪ್ರಾರ್ಥಿಸುವುದಿಲ್ಲ. ಸದಾಕಾಲವೂ ನಾನಿರುವ ಈ ಭೂಮಂಡಲವು 
ಬೌದ್ದರಿಂದಲೂ , ಚಾರ್ವಾಕರಿಂದಲೂ , ಜೈನರ ಸಮೂಹದಿಂದಲೂ ಶೂನ್ಯವಾಗಿರು 
ವಂತೆ ಮಾಡು ; ಈಶ್ವರಭಕ್ತ ಸಮೂಹದಿಂದ ತುಂಬುವಂತೆ ಮಾಡು, ಇದೇ ನನ್ನ 
ಬಯಕೆ ಎಂದು ಗಿರಿರಾಜತನಯೆಯ ಒಡೆಯನಾದ ಶಿವನಿಂದ ತಾನು ಕೇಳಿಕೊಂಡ 
ಹಾಗೆ ಆಗುವಂತೆ ಆ ಸಾಂಖ್ಯ ತೊಂಡನು ಆಗಿಸಿ ಪ್ರಕಾಶಿಸಲಿಲ್ಲವೇ ? ಕೇಳು ( ಎಂದು 
ಆ ಏಕಾಂತ ರಾಮಯ್ಯನು ಜೈನರಿಗೆ ತಿಳಿಸಿದನು.) ೧೩೩ . ವಾಗೀಶನ ಕಥೆಯನ್ನು 
ಚೆಂದವಾಗಿ ಶಿವಭಕ್ತರ ಸಮೂಹದಲ್ಲಿ ಓದುವವನು ಆ ವಾಗೀಶನಾದ ಬ್ರಹ್ಮನೇ 
ಮೊದಲಾದ ದೇವತೆಗಳಿಗೆ ಗುರುವೆನಿಸಿ ಈಶ್ವರನ ಕೃಪಾ ವಿಶೇಷದಿಂದ ಸುಖವಾ 
ಗಿರುವನು. ೧೩೪, ಹರನ ಸುತನಾದ ತಿರುಜ್ಞಾನ ಸಂಬಂಧರ ಪವಿತ್ರವಾದ ಕಥೆ 
ಯನ ಹೇಳುವವರಿಗೆ, ಕೇಳುವವರಿಗೆ ಮೇರುಪರ್ವತವೇ ಮನೆಯಾಗಿ ಉಳ್ಳವನೂ , 


೨೯೧ 


ಚತುಂಶಾಶ್ವಾಸಂ 


ವರಮಂ ಪರಮಂ ಗಿರಿಮಂ 
ದಿರ ಮಂಗಳರೂಪನೋಪನಗಪತಿಸುತೆಯಾ! 


೧೩೪ * 


೧೩೫ 


ನಿಡುಮಾರದೇವ ಕಥನವ 
ನೋಡನುತ್ಸವದಿಂದ ಪಠಿಯಿಪಾಲಿಪ ಮನುಜ 
ರ್ಗಡೆವಿಡದ ಪೂರ್ಣ ಸುಖಮಂ 
ಮೃಡನೀವಂ ದೇವದೇವನೀ ವಸುಮತಿಯೊಳ್ 
ನಮಿನಂದಿನಾಥ ವಿಮಳ ಸಚ್ಚರಿತ್ರಮಂ 
ಕ್ರಮದಿಂದೆ ಪೇಳ್ವ ಮಿಗೆ ಕೇಳ್ವ ಮರ್ತ್ಯರಂ 
ಸುಮಹಾಗಣೇಂದ್ರ ಪದವಿತ್ತು ರಕ್ಷಿಪಂ 
ಹಿಮಶೈಲಪುತ್ರಿಯರಸಂ ವಿಳಾಸದಿಂ 
ಕಲಿಸಾಂಖ್ಯ ಚರಿತಮಂ ನಿ 
ಶಲಮತಿಯಿಂ ಪೇಳ ಕೇಳ ವಿಬುಧರ್ಗಮರಾ 
ಚಲಚಾಪವನತಿ ಮಂ 
ಜುಲಸುಖಮಂ ಶತಮಖಾದಿನುತ ಗಣಪದಮಂ 
ವಿಳಸತ್ಕಲ್ಯಾಣಕಲ್ಪದ್ರುಮನಖಿಳಕಳಾಶಾಲಿ ಶೈವಪ್ರಭಾವೋ 
ಜ್ಜಳಧಾಮಂ ಭಕ್ತಿಭಾಮಾರಮಣನವಳಕೀರ್ತಿಪ್ರಭಾಪೂರಿತಾಶಾ 


೧೩೭ 


ಮಂಗಳಸ್ವರೂಪನ , ಹಿಮವಂತರಾಜನ ಮಗಳ ಒಡೆಯನೂ ಆದ ದೇವನು ಪರಮ 
ವರವನ್ನು ಈಯುವನು . ೧೩೫ . ನಿಡುಮಾರ ದೇವನ ಕಥೆಯನ್ನು ಒಡನೆ ಸಂತೋಷ 
ದಿಂದ ಓದುವ ಕೇಳುವ ಮನುಷ್ಯರಿಗೆ ಸತತವಾಗಿ ಪೂರ್ಣ ಸುಖವನ್ನು ಈ ಭೂಲೋಕ 
ದಲ್ಲಿ ದೇವತೆಗಳಿಗೆಲ್ಲ ದೇವನೆನಿಸಿದ ಪರಶಿವನು ಕೊಡುವನು . ೧೩೬ . ನಮಿನಂದಿ 
ನಾಥನ ಪರಿಶುದ್ದ ಚರಿತ್ರೆಯನ್ನು ಕ್ರಮವಾಗಿ ಹೇಳುವ , ಚೆನ್ನಾಗಿ ಕೇಳುವ ಮನುಷ್ಯ 
ರಿಗೆ ಹಿಮವಂತ ರಾಜನ ಪುತ್ರಿಯ ಗಂಡನಾದ ಶಿವನು ಸಂತೋಷದಿಂದ ಶ್ರೇಷ್ಟವಾದ 
ಮಹಾಗಣ ಶ್ರೇಷ್ಟಪದವಿಯನ್ನು ಕೊಟ್ಟು ರಕ್ಷಿಸುವನು. ೧೩೭. ಕಲಿಯಾದ 
ಸಾಂಖ್ಯಂಡ ಚರಿತ್ರೆಯನ್ನು ನಿಶ್ಚಲ ಬುದ್ದಿಯಿಂದ ಹೇಳುವ ಕೇಳುವ ವಿದ್ವಾಂಸರಿಗೆ 
ಮೇರುಪರ್ವತವನ್ನೇ ಬಿಲ್ಲನ್ನಾಗಿ ಮಾಡಿಕೊಂಡ ಶಿವನು ಮನೋಹರವಾದ ಸುಖ 
ವನ್ನೂ , ದೇವೇಂದ್ರಾದಿ ದೇವತೆಗಳಿಂದ ಹೊಗಳಿಸಿಕೊಳ್ಳಲ್ಪಡುವ ಶಿವಗಣ ಪದವಿ 
ಯನ್ನೂ ಕೊಡುವನು. ೧೩೮. ಪ್ರಕಾಶಮಾನವಾದ ಕಲ್ಯಾಣ ನಗರದ 
ಕಲ್ಪವೃಕ್ಷ ನೆನಿಸಿದ, ಸಕಲ ಸದ್ವಿದ್ಯೆಗಳುಳ್ಳ , ಶಿವಸಂಬಂಧವಾದ ಪ್ರಭಾವದ 


1 ಯರಸಾದ) 
* ಈ ಪದ್ಯದ ತರುವಾಯ ' ದ' ಪ್ರತಿಯಲ್ಲಿ ಈ ಕಂದಪದ್ಯವಿದೆ : 
ಗಿರುತಾಂಡಿಚರಿತನೋರಮಂ ! ಪರಮೋತ್ಸವದಿಂದ ಪಠಿಯಿಸಿದನೋದುವಗಂ || 
ವರವ ಕೊಡುವಂ ಪರಮಂ 1 ವರಗಣನಿಕರದೊಳೆ ಸುಖದೊಳಿರ್ಕುಂನವರತ | 


೨೯೨ 


ಬಸವರಾಜ ವಿಜಯಂ 


ವಳಯಂ ದುರ್ದಾಂತವಾಗೃಂಜನನಧಿಗತ ಸರ್ವಾರ್ಥನಿಂತಿಂತವಂ ಮಂ 
ಜುಳವೃಂಪೇಳುದಂ ತಾಂ ತಿಳಿದು ಮುದವನಾಳೊಪ್ಪತಿರ್ದಂ ನೃಪೇಂದ್ರ೦ ೧೩೮ 


ಮುರಾರಿ ಶಂಬರಾರಿ ವಾ 
ಸ್ವರಾದಿ ನಿರ್ಜರಾರ್ಚಿತೇ 
ಧರಾಧರೇಶ್ವರಾತ್ಮಜೇ 
ಹರಪ್ರಿಯೆ ಜಯಾಂಬಿಕೆ 


೧೩೯ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 


ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದವರಾಗಭಸಿತ 


ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳಕೆ ವೀರಭಕ್ತವಿಳಾಸಂ 


ಚತುಂಶಾಶ್ವಾಸಂ ಸಮಾಪ್ತಂ 
ಅಂತು ಆಶ್ವಾಸ ೩೪ಕ್ಕೆ ಪದಗಣನೆ ೨೭೩೬ಕ್ಕೆ ಮಂಗಳಮಹಾ ಶ್ರೀ 


ತೇಜಸ್ಸಿಗೆ ಸ್ಥಾನನೆನಿಸಿದ, ಭಕ್ತಿಯೆಂಬ ಸ್ತ್ರೀಯ ರಮಣನೆನಿಸಿದ, 
ಪರಿಶುದ್ಧವಾದ ಕೀರ್ತಿಯ ಪ್ರಭೆಯಿಂದ ಸಮಸ್ತ ದಿಕ್ಕುಗಳನ್ನು ತುಂಬಿದ 
ದುಷ್ಟರಾದವರ ಮಾತುಗಳನ್ನು ಖಂಡಿಸುವ, ಸಮಸ್ತ ಇಷ್ಟಾರ್ಥಗಳನ್ನು ಹೊಂದಿದ 
ಬಸವೇಶ್ವರನು ಈ ರೀತಿಯ ವೀರಭಕ್ತರ ಮನೋಹರವಾದ ಕಥೆಗಳನ್ನು ಹೇಳಿದು 
ದನ್ನು ತಾನು ತಿಳಿದುಕೊಂಡು ಸಂತೋಷವನ್ನು ಹೊಂದಿ ಶೋಭಿಸುತ್ತಿದ್ದನಂ. 
೧೩೯ . ವಿಷ್ಣು , ದೇವೇಂದ್ರ , ಬ್ರಹ್ಮರೇ ಮೊದಲಾದ ದೇವತೆಗಳಿಂದ ಪೂಜಿಸಲ್ಪಡುವ 
ಪಾದಗಳುಳ್ಳವಳೂ , ಭೂಧರನಾದ ಹಿಮವಂತರಾಜನ ಮಗಳೂ , ಪರಮೇಶ್ವರನ 
ಪ್ರಿಯೆಯ ಎನಿಸಿದ ಅಂಬಿಕೆಯೇ ಜಯ . 

ಮೂವತ್ತುನಾಲ್ಕನೆಯ ಆಶ್ವಾಸವು ಸಮಾಪ್ತವಾಯಿತು. 


ಸ೦ ಚ ತ್ರಿ ೦ ಶಾ ಶ್ಯಾ ಸ೦ 
[ಕೋವೂರ ಬೊಮ್ಮಯ್ಯನ ಕಥೆ! 


ಶ್ರೀಹಿಮಗಿರೀಂದ್ರಕನ್ಯಾ 
ಬಾಹಾಚಂಪಕಸುಮಾಲಿ ಕಾಕಲಿತಗಳು 
ಮೋಹವಿದೂರಂ ಸುಗುಣಸ 
ಮಹಾನ್ವಿತನೀಗೆ ಸೌಖ್ಯವಂ ಶಿವಲಿಂಗಂ 
ವ|| ಮತ್ತಂತಿ 
ಧರಣೀಭಾಗದೊಳೇಳೆ ವೆತ್ತು ಮಿಸುಪಾ ಕೋವೂರಬೊಮ್ಮಯ್ಯನೀ 
ಶರಭಕ್ತಂ ಗೆಲೆ ಜೈನತಾಷಸರನಾರ್ಪಿ ವಾದದೊಳ್ ಸೋಲ್ಕವರ್ 
ಕರವೆಂದು ನೆನೆದಾವೆ ಬಾಳಿಪೆವಿದಂ ಪೇರಾಲಮಂ ನೀನೆ ಸು 
ಟ್ಟುರುಪಂತಲ್ಲದೊಡಾವೆ ಸುಟ್ಟಪವಿದಂ ನೀಂ ಬಾಳಿ ಮಂತ್ರದಿಂ 
ವರಿ ಎರಡಜಳೊಂದಭಿಮತವಪ್ಪುಕೆಯು ನೆಗಳ್ಳುದಿದೆ ದೃಷ್ಟಾಂತಮ್ಮ ಮಹಿ 
ಮೆಗಂ ನಿಮ್ಮ ಪೆರ್ಮೆಗವೆಂದು ಕುಮಂತ್ರತಂತ್ರನಿಪುಣಶವಣರ್ನುಡಿಯೆ ಬೊಮ್ಮಿದೇವಂ 
ಮಾರ್ಕೋಂಡು 

ಕೋವೂರ ಬೊಮ್ಮಯ್ಯನ ಕಥೆ 
೧. ಮಂಗಳಕರಳಾದ ಪಾರ್ವತೀ ದೇವಿಯ ಬಾಹುಗಳೆಂಬ ಸಂಪಿಗೆ ಹೂವುಗಳ 
ಮಾಲಿಕೆಗಳಿಂದ ಕೂಡಿದ ಕಂಠವುಳ್ಳವನೂ , ಮೋಹದಿಂದ ದೂರನಾದವನೂ , ಸದ್ಗುಣ 
ಗಳ ಸಮೂಹದಿಂದ ಕೂಡಿದವನೂ ಆದ ಶಿವಲಿಂಗನು ಸೌಖ್ಯವನ್ನು ಕೊಡಲಿ . 
ವ|| ಮತ್ತು , ೨. ಭೂಮಂಡಲದಲ್ಲಿ ಪ್ರಸಿದ್ದಿಯನ್ನು ಹೊಂದಿ ಶೋಭಿಸುತ್ತಿರುವ 
ಕೋವೂರ ಬೊಮ್ಮಯ್ಯನೆಂಬ ಈಶ್ವರ ಭಕ್ತನು ಜೈನ ತಪಸ್ವಿಗಳನ್ನು ವಾದದಲ್ಲಿ ಪರಾ 
ಕ್ರಮದಿಂದ ಗೆದ್ದನು. ಸೋತುಹೋದ ಅವರು ಒಂದು ಯುಕ್ತಿಯನ್ನು ಚೆನ್ನಾಗಿ 
ಯೋಚಿಸಿ, 'ಒಂದು ದೊಡ್ಡ ಆಲದ ಮರವನ್ನು ನೀನು ಸುಟ್ಟು ಉರಿಸಿ ಬಿಡು, ನಾವು 
ಅದನ್ನು ಪುನಃ ಮಂತ್ರದಿಂದ ಬದುಕಿಸುತ್ತೇವೆ, ( ಅಥವಾ) ನಾವು ಸುಟ್ಟು ಉರಿಸು 
ತೇವೆ; ನೀನಾದರೂ ಮಂತ್ರದಿಂದ ಬದುಕಿಸು, ( ಎಂದರು .)' ವ|| ' ಈ ಎರಡರಲ್ಲಿ 
ಒಂದರ ಬಗೆಗೆ ನಿನ್ನ ಒಪ್ಪಿಗೆಯನ್ನು ಕೊಟ್ಟು ಮಾಡಿ ತೋರಿಸು. ನನ್ನ ಮತ್ತು ನಿನ್ನ 
ಮಹಿಮೆಗೆ ಇದೇ ದೃಷ್ಟಾಂತ' ವೆಂದು ಕೆಟ್ಟ ಮಂತ್ರ ತಂತ್ರದಲ್ಲಿ ನಿಪುಣರಾದ ಜೈನ 
ಸಂನ್ಯಾಸಿಗಳು ನುಡಿಯಲಾಗಿ ಬೊಮ್ಮಿದೇವನು ಅವರ ಮಾತಿಗೆ ಪ್ರತಿಯಾಗಿ , 


1 ಬಾ (ಜ) 2 x ( ಅ) 3 ದುಂ ( ಜ, ಮು , ಚ) 


೨೯೪ 


ಬಸವರಾಜ ವಿಜಯಂ 


ಪಸಿದಿರ್ದುಂ ಪಣ್ಣಳಿಂ ತಾಂ ಪಸಿವುಡುಗಿಕುಂ ಪ್ರಾಣಿವರ್ಗಕ್ಕೆ ನಿಚ್ಚ 
ಬಿಸಿಲೋಳ್ಳಾನಿರ್ದುಮನ್ಯರ್ಬರೆ ಬಳಿನೆಳಲಂ ಸಾರ್ಚುಗುಂ ನೆರ್ನೆರಂ ಪ 
ಕ್ಷಿಸಹಸ್ರಾಲಂಬನಂ ತಾನೆನಿಸುವಿದನದೆಂತುಂ ಸುಡಲಕ್ಕುದೇ ಭ 
ಕಸಮೂಹಕ್ಕೆಂದು ನೀವೇ ಸುಡೆ ಪಡೆದಪೆನೀಯಾಲಮಂ ಲೀಲೆಯಿಂದಂ 


ಎನೆ ಕೇಳು ಜೈನರಾಗಳ ಪುತಣಕವಾತಂ ತಪೋವಷ್ಟಿಯಿಂ ಭೋಂ 
ಕನೆ ಸುಟ್ಟರ್ಭಸ್ಮಮಪ್ಪಂತಿರೆ ವಟತರುವಂ ಕಂಡು ಸದೃಸ್ಮಸಂಜೀ 
ವನಮಂ ತಾಂ ಸೂಸುತುಂ ಪುಟ್ಟಿಸುತೆ ಜಯಿಸಿ ತಜ್ಞೆ ನರಂ ಭಂಜಿಸುತುಂ 
ಜಿನಗೇಹವಾತಮಂಕಿಡಿಸಿ ಮೇಜಯನೇ ಶೌರ್ಯಮಂ ಬೊಮ್ಮಿದೇವಂ 


ಪೊಟ್ಟಳಕೆಜತೆವೆಸರೊಪ್ಪುವ 
ಪಟ್ಟಣದರಸಂ ಯಶಸ್ಸಿ ಜಿನಧರ್ಮಪರಂ 
ದಿಟ್ಟಂ ರಿಪುಗೋಧೂಮಘ 
ರಟ್ಟಂ ಜಯಸಿಂಹನೆಂಬನವನೀಪಾಲಂ 


ಕೃತಿಯೊಳೊಪ್ಪುವ ತನ್ನ ಪಾಲಿನ ದೇಶಿಕಂ ಜಿನಭಕ್ತನಾ 
ನುತಪುರಾಂತರದೊಳ್ವಿರಾಜಿಪನುದ್ಧವಾದವಿಚಕ್ಷಣಂ 


೩ . ' ತಾನು ಹಸಿದು ನಿಂತು ಅನ್ಯರಿಗೆ ತನ್ನ ಹಣ್ಣುಗಳಿಂದ ಪ್ರಾಣಿಗಳ ಸಮೂಹಕ್ಕೆ 
ಹಸಿವನ್ನು ದೂರ ಮಾಡುವುದು. ನಿತ್ಯವೂ ತಾನು ಬಿಸಿಲಲ್ಲಿ ನಿಂತಿದ್ದು ಅನ್ಯರು 
ಹತ್ತಿರಕ್ಕೆ ಬಂದರೆ ಅವರಿಗೆ ನೆಳಲನ್ನು ನೀಡುವುದು . ನಿರ್ನಿಮಿತ್ತವಾಗಿ ಸಹಸ್ರ ಸಹಸ್ರ 
ಸಂಖ್ಯೆಯ ಪಕ್ಷಿಗಳಿಗೆ ಆಶ್ರಯವನ್ನು ಕೊಡುವಂತಹುದು. ಶಿವಭಕ್ತ ಸಮೂಹವು 
ಇಂಥ ಮರವನ್ನು ಸುಡುವುದು ತಕ್ಕದ್ದಲ್ಲ. ಈಗ ನೀವೇ ಸುಟ್ಟು ಹಾಕಿರಿ; ನಾನು 
ಲೀಲೆಯಿಂದ ಈ ಆಲವನ್ನು ಪಡೆಯುತ್ತೇನೆ.' ೪. ಹೀಗೆಂದು ಆ ಕೋವೂರ 
ಬೊಮ್ಮಯ್ಯನು ಅನ್ನಲು, ಆಗ ಜೈನರು ಅಣಕದ ವ್ಯರ್ಥ ಮಾತುಗಳನ್ನಾಡಿ, ಒಮ್ಮೆಲೇ 
ಆ ಆಲದ ಮರವು ಬೂದಿಯಾಗುವಂತೆ ಸುಟ್ಟು ಹಾಕಿದರು . ಅದನ್ನು ಕಂಡು ಬೊಮ್ಮ 
ಯ್ಯನು ಶ್ರೇಷ್ಠವಾದ ಭಸ್ಮವನ್ನು ಚಿಮುಕಿಸಿ ಅದಕ್ಕೆ ಜೀವವನ್ನು ಉಂಟು ಮಾಡಿ 
ಪುನಃ ಹುಟ್ಟಿಸಿದನು . ( ಹೀಗೆ) ಆ ಜೈನರನ್ನು ಜಯಿಸಿ, ನಾಶಮಾಡಿ ಜಿನ ಮಂದಿರಗಳನ್ನು 
ಕಿತ್ತು ಬಿಸಾಡಿ ತನ್ನ ಶೌಲ್ಯವನ್ನು ಮೆರೆಯಲಿಲ್ಲವೇ ? ೫ . 'ಪೊಟ್ಟಲ ಕೆರೆ' ಎಂಬ 
ಹೆಸರಿನಿಂದ ಶೋಭಿಸುವ ಪಟ್ಟಣದ ಅರಸನಾದ ಜಯಸಿಂಹನೆಂಬ ಭೂಪಾಲನು 
ಯಶಸ್ವಿಯು, ಜೈನ ಧರ್ಮಪರನು , ಧೈತ್ಯಶಾಲಿಯು, ವೈರಿಗಳೆಂಬ ಗೋಧಿಯ ಕಾಳು 
ಗಳಿಗೆ ಬೀಸುವ ಕಲ್ಲಿನಂತಿರುವವನು , ಎನಿಸಿದ್ದನು. ೬ . ಭೂಮಂಡಲದಲ್ಲಿ ಶೋಭಿ 
ಸುವ ಆ ಅರಸನ ಗುರುವು ಜಿನ ಭಕ್ತನೂ , ಪ್ರಶಸ್ತವಾದ ಶಾಸ್ತ್ರವಾದದಲ್ಲಿ ಕುಶಲನೂ 


1 ಡಿ( ಅ, ಮು , ಜ ) 


ಪಂಚತ್ರಿಂಶಾಶ್ವಾಸಂ 


೨೯೫ 


ಕೃತಕಶಾಸ್ತಧುರಂಧರಂ ಸಲೆ ಪುಪ್ಪಸೇನಕನೊಲ್ಕು ವಿಂ 

ಶತಿಸಹಸ್ರ ಸಮಾನ ಶಿಷ್ಯಸಮೇತನುದ್ಧ ತವೃತ್ತಿಯಿಂ | 

ವಃ ಆ ಪುಷ್ಪಸೇನಪಂಡಿತನ ಪೊಳಲ ಮನುಜರ್ಗೆ ಜಿನಧರ್ಮಮಂ ಬೋಧಿಸುತ್ತು 
ಮವರಂ ಜಿನಭಕ್ತರಂ ಮಾಡುತ್ತುಂ ನೆಗಳೆವೆರೆ ಜಯಸಿಂಹನೃಪನರಸಿ ಸೃದ್ವಿದೇವಿಯೆಂಬವಳ 
ತಾಂ ಶಿವಭಕ್ತಿಯಪ್ಪುದಾನದ ಸೈರಿಸಲಾಳದೆ ತನ್ಮದಮನ ಸಲೆಳಸಿ ನಿಜಗುರುವಪ್ಪ ದಾಸಿಮ 
ಯ್ಯನಂ ಶರಣಗಣಪರಿವೃತನನಾಪ್ತಜನದಿಂ ಭಕ್ತಿವಿಜ್ಞಾಪನ ಪೂರ್ವಕಂ ಬರಿಸಿ ತನ್ನ ಮನೆಗೆ 
ಬಿಜಯಂಗೆಯ್ಲಿ ಸಾಷ್ಟಾಂಗವೆಂಗಿ ಕೇಳೀವನದ ಮಣಿಮಾಡಮಂ ಬೀಡುದಾಣಂಗೆಯ್ದಿರಿಸಿ ಸಮುಚಿತ 
ಸಾಮಗ್ರಿಗಳಂ ನಿಯೋಜಿಸಿ ಸಂತಸಂ ಬಡೆದಿರ್ದಳದಂ ಕಂಡಾ ಜಿನಮುನಿಗಳುನಿದರಸನೆಡೆಗೇಳ್ಳಂದು 


ನಿನ್ನ ವಲ್ಲಭೆ ಶೈವನೊರ್ವನನಿಂದು ಮದುರವೆಂದು ಮೇ 
ಲನ್ನಿರೀಕ್ಷಿಸದಿಲ್ಲಿಗೆಯಿಸಿ ಪೂಜೆಗೆಯ ಪಳಿನಿಂದೊಂ 
ದಯಂ ಜಿನಶುದ್ಧ ಧರ್ಮವಿರುದ್ದ ಮಾತನನೀಗಳಿ 
ಇನ್ನಿವಾರಿಪುದೆಂದೊಡಂಬಡೆ ಪೇಳೆಕೇಳು ನರೇಶ್ವರಂ 
ಅಂತವುರಕೆಯ್ತಿ ತನ್ನ ಯ 
ಕಾಂತೆಯನೇಕಾಂತದೆಡೆಗೆ ಕರೆದೆಂದಂ ಭೂ 


ಕೃತಕಗಳಾದ ಶಾಸ್ತ್ರಗಳಲ್ಲಿ ಸಮರ್ಥನೂ ಎನಿಸಿದ ` ಪುಷ್ಪ ಸೇನಕ 'ನೆಂಬ ಹೆಸರಿನವನು, 
ಅವನು ತನಗೆ ಸಮಾನರಾದ ಇಪ್ಪತ್ತು ಸಾವಿರ ಶಿಷ್ಯರಿಂದಕೂಡಿ ಗರ್ವದ ನಡೆವಳಿಕೆ 
ಯಿಂದ ಆ ಪಟ್ಟಣದಲ್ಲಿ ಶೋಭಿಸುತ್ತಿದ್ದನು. ವ!! ಇಂಥ ಪುಷ್ಪಸೇನನೆಂಬ ಪಂಡಿತನು 
ಆ ಪಟ್ಟಣದ ಜನರಿಗೆ ಜೈನಧರ್ಮವನ್ನು ಬೋಧಿಸುತ್ತ ಅವರನ್ನು ಜೈನರನ್ನಾಗಿ 
ಮಾಡುತ್ತ ಪ್ರಖ್ಯಾತನಾಗಿರಲು, ಜಯಸಿಂಹ ಮಹಾರಾಜನ ಹೆಂಡತಿಯಾದ 'ಸೃಗ್ವಲೆ 
ದೇವಿ' ( ಸುಗ್ಗಲಾ ದೇವಿ) ಯೆಂಬುವವಳು ತಾನು ಶಿವಭಕ್ತಿಯಾದುದರಿಂದ ಅದನ್ನು 
ಸೈರಿಸಲಾರದೆ, ಆತನ ಆ ಮದವನ್ನು ನಾಶಮಾಡಬೇಕೆಂದು ಅಪೇಕ್ಷಿಸಿ ಶರಣ ಸಮೂಹ 
ದಿಂದ ಸುತ್ತುವರಿಯಲ್ಪಟ್ಟ ತನ್ನ ಗುರುವಾದ ದಾಸಿಮಯ್ಯನನ್ನು ಆಪ್ತರಾದವರ 
ಮೂಲಕ ಭಕ್ತ ವಿಜ್ಞಾಪನಾ ಪೂರ್ವಕವಾಗಿ ತನ್ನ ಅರಮನೆಗೆ ಬರಮಾಡಿಕೊಂಡಳು . 
ದಯಮಾಡಿಸಿದ ಅವರಿಗೆ ಸಾಷ್ಟಾಂಗ ಪೂರ್ವಕ ನಮಸ್ಕಾರ ಮಾಡಿ ಉಪವನದಲ್ಲಿರುವ 
ರತ್ನ ನಿರ್ಮಿತವಾದ ಮನೆಯನ್ನು ಅವರ ಬಿಡಾರಕ್ಕೆ ಸಜ್ಜುಗೊಳಿಸಿ ಅಲ್ಲಿರಿಸಿದಳು . 
ಅವರಿಗೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಸಜ್ಜುಗೊಳಿಸಿ ಸಂತೋಷಗೊಂಡಳು, ಅದನ್ನು 
ಕಂಡ ಆ ಜೈನ ಸನ್ಯಾಸಿಗಳು ಕೋಪಗೊಂಡು ಅರಸನ ಹತ್ತಿರಕ್ಕೆ ಬಂದು ೭ - ೮ . 
“ ಮಹಾರಾಜಾ , ನಿನ್ನ ಪತ್ನಿಯು ಓರ್ವ ಶೈವನನ್ನು ಈ ದಿವಸ ತನ್ನ ಗುರುವೆಂದು 
ಮುಂದಾಲೋಚನೆ ಮಾಡದೆ ಇಲ್ಲಿಗೆ ಬರಮಾಡಿಕೊಂಡು, ಪೂಜೆ ಮಾಡುತ್ತಿದ್ದಾಳೆ. 
ಇದೊಂದು ಅನ್ಯಾಯದ ವಿಚಾರ. ಜೈನರ ಶುದ್ದ ಧರ್ಮಕ್ಕೆ ವಿರೋಧಿಯಾದ ಆತ 


1 ಳ್ಳಿ ( ಮು ) 


ಬಸವರಾಜ ವಿಜಯಂ 


0 


ಕಾಂತನೆಲೆ ರಮಣಿಯೆನ್ನಿರ 
ವಂ ತಿಳಿಯದೆ ಶೈವನಂಘ್ರಯಂಪೂಜಿಪುದೇ 
ಸತಿಗಂ ಪತಿಗಂ ಗುರುವುಂ 
ಮತದೈವವುಮೆಂಬಿವಬಲೆ ಪೆಜತೊಳವೆ ವಲಂ 
ಪತಿರೇವ ಗುರುವೆನುತಿರೆ 
ಹಿತೋಕ್ತಿ ನೀನನ್ಯಗುರುವನಾರಾಧಿಪುದೇ 
ಇದನದೊಡೆ ವಿಪರೀತಮ 
ನೋದವಿಸದಿರರೆಮ್ಮ ಜಿನತಪಸ್ವಿಗಳದಣಿಂ 
ಸುದತಿ ಭವದ್ದುರುವಂ ತ | 
ಊದೆ ಕಳುವೆನೆ ಕಾಂತೆ ಕೇಳು ಕತಿಗೊಳುತೆಂದಳ 
ಮತಿ ಮಿಗೆ ಸತಿ ಪತಿಗಂ 
ಮತಮದು ಬೇಜಲ್ಲವೆಂದು ನುಡಿದಷೆ ನಯವಂ 
ನುತ ಗುರುಗಂ ಶಿಷ್ಯರ್ಗಂ 
ಮತಮದು ಪೆತುಂಟೆ ಧರ್ಮಶಾಸ್ತ್ರಕ್ರಮದೊಳ್ 
ಇಡಿದಖಿಳಾವನೀತಳದೊಳುರ್ಬಿದ ಪರ್ಬದ ವರ್ಬಿನೇಳ್ಯಂ 
ಕಿಡಿಸಲೆ ಬಂದ ತಿರುಚಿ ಸುಮ್ಮನೆಪೋಪನೆ ಮಿಕ್ಕು ಸೋರ್ಕಿನು 


ನನ್ನು ಈಗಲೇ ಇಲ್ಲಿಂದ ಹೊರ ಹೊರಡಿಸಬೇಕು, ಎಂದು ಒಪ್ಪುವಂತೆ ಹೇಳಿದರು. 
ಈ ಮಾತನ್ನು ಆ ಜಯಸಿಂಹ ಭೂಪಾಲನು ಕೇಳಿ, ತನ್ನ ಅಂತಃಪುರಕ್ಕೆ ಬಂದನು . 
ತನ್ನ ಪತ್ನಿಯಾದ ಸೃಗ್ವಲೆ ದೇವಿಯನ್ನು ಏಕಾಂತ ಸ್ಥಳಕ್ಕೆ ಕರೆದು ಆ ಭೂಮೀಶ್ವರನು 
- 'ಎಲೈ ಪತ್ನಿಯೇ , ನನ್ನ ಜೈನ ಧರ್ಮಾಚರಣೆಯ ರೀತಿಯನ್ನು ತಿಳಿಯದ ಶೈವನ 
ಪಾದಗಳನ್ನು ನೀನು ಪೂಜಿಸುವುದೇ ? ಎಂದನು. ೯ . 'ಎಲೈ ಅಬಲೆಯೇ , ಹೆಂಡತಿಗೂ 
ಗಂಡನಿಗೂ ಗುರು ಮತ್ತು ಮತದ ದೇವತೆಗಳು ಎಂಬ ಇವುಗಳು ನಿಜವಾಗಿ ಬೇರೆ 
ಬೇರೆ ಇರುವುದುಂಟೆ? ಪತಿಯೇ ಗುರುವೆಂದು ಹಿತವಚನಗಳು ನುಡಿಯುತ್ತಿರುವಾಗ 
ನೀನು ಅನ್ಯಗುರುವನ್ನು ಆರಾಧನೆ ಮಾಡುವುದೇ ? ೧೦ . 'ನಮ್ಮ ಜೈನ ತಪಸ್ವಿಗಳು 
ಇದನ್ನು ತಿಳಿದರೆ ವಿಪರೀತವನ್ನುಂಟು ಮಾಡದೇ ಇರುವುದಿಲ್ಲ. ಆದ್ದರಿಂದ ಎಲೈ 
ಸುಂದರಿಯೇ , ನಿನ್ನ ಗುರುವನ್ನು ತಡಮಾಡದೆ ಇಲ್ಲಿಂದ ಕಳುಹಿಸಿ ಬಿಡು' ಎನ್ನಲು ಆ 
ಧರ್ಮ ಪತ್ನಿಯುಕೇಳಿ, ಕೋಪಗೊಂಡು ಹೀಗೆ ನುಡಿದಳು: ೧೧ . ' ಮಹಾರಾಜಾ) 
ಬಲು ಬುದ್ದಿವಂತಿಕೆಯಿಂದ ಸತಿಗೂ ಪತಿಗೂ ಮತವೆಂಬುದು ಬೇರೆ ಇಲ್ಲವೆಂದು 
ನೀತಿಯನ್ನು ನುಡಿಯುತ್ತಿರುವೆ. ಶ್ರೇಷ್ಠರಾದ ಗುರುವಿಗೂ ಶಿಷ್ಯರಿಗೂ ಧರ್ಮಶಾಸ್ತ್ರ 
ರೀತ್ಯಾ ಆ ಮತವೆಂಬುದು ಬೇರೆ ಇರುವುದುಂಟೇ ?' ೧೨. 'ಸಮಸ್ತ ಭೂಮಿಯನ್ನು 
ತುಂಬಿಕೊಂಡು ಹೆಚ್ಚುಗೊಂಡು ಹಬ್ಬುತ್ತಿರುವ ಕತ್ತಲೆಯು ಅತಿಶಯವನ್ನು ಹೋಗ. 
ಲಾಡಿಸಲಿಕ್ಕೆ ಬಂದ ಸೂರನು ಸುಮ್ಮನೆ ಹೋಗುವನೇ ? ಮಿಗಿಲಾದ ಸೊಕ್ಕಿನಿಂದ 


ಪಂಚತ್ರಿಂಶಾಶ್ವಾಸಂ 


ರ್ಕುಡುಗದ ಜೈನತಾಷಸರ ದುರ್ಮದಮಂ ಮುದಿಕ್ಕಲೆಂದು ಬಂ 
ದೆಡೆಯೊಳದೆಂತು ಸುಮ್ಮನೆ ಜಗದ್ಗುರು ಮದುರು ಪೋಗಲಾರ್ಪನೋ 


ಇನರುಚಿಯಂ ವಸುಂಕುತಳಿಮಿಂಚಿನ ಮಿಂಚನೆ ತೋರ್ಪ ಮೇಘಮಂ 
ಘನಪವನಂ ಪಳಂತಿ ಕೆಲವೂಂಕಿ ರವಿದ್ಯುತಿದೊರ್ಪವೋಲ್ಮಹೇ 
ಶನ ಮತದೇ ಯಂ ಮಅಲೆಸುತಾತ್ಮಮತಸ್ಥಿತಿರ್ಪ ನಿನ್ನ ನ 
ಚಿನ ಜನವರ್ಗವಂ ತವಿಸಿ ಮದ್ದುರು ತನ್ಮತಳೆದೋಯುವಂ 


ನಿನಗೆ ಹಿತೋಪದೇಶವಿದು ಕೇಳಿ ನೃಪ ಮದ್ದುರುಸನ್ನಿಧಾನಕಾ 
ಜಿನಮುನಿಬ್ಬಂದಮಂ ಬರಿಸು ಮಾಡಿಸು ವಾದವನಾಗಮೌಘಶಾ 

ನಿವಹಸತ್ಸಮಾಣದೊಳೆ ಮದ್ದುರು ಗೆಲ್ಲೊಡೆ ತತ್ಪದಾಬ್ಬಮಂ 
ಮನದೊಲವಿಂದೆ ನೀಂ ಪಿಡಿದು ಶೈವಮತಸ್ಥಿತನಾಗು ಬೇಗದಿಂ 


ಇನಿತನನುಕರಿಸೆ ಮತವೇರಿ 
ದನುಮಕ್ಕುಂ ನಿನಗಮೆನಗಮಂತಲ್ಲದೊಡಂ 


ಕೂಡಿ ಗರ್ವನಾಶವಾಗದಿರುವ ಜೈನ ತಪಸ್ವಿಗಳ ದುಷ್ಟ ಮದವನ್ನು ಮುರಿದು 
ಹಾಕಲಿಕ್ಕೆ ಬಂದು ( ಆ ಕಾವ್ಯವನ್ನು ಪೂರೈಸದೆ) ಮಧ್ಯದಲ್ಲಿಯೇ ನನ್ನ ಗುರುವೂ , 
ಜಗದ್ಗುರುವೂ ಆದ ಆ ದಾಸಿಮಯ್ಯನು ಅದು ಹೇಗೆ ಸುಮ್ಮನೆ ಹೋಗಲಿಕ್ಕೆ ಸಾಧ್ಯ 
ನಾದನು ?' ೧೩ . 'ಸೂರ ಕಿರಣಗಳನ್ನು ಮುತ್ತಿ ಕ್ಷಣಿಕವಾದ ಮಿಂಚಿನ ಹೊಳಪನ್ನು 
ತೋರಿಸುವ ಮೇಘವನ್ನು ಭಯಂಕರವಾದ ಗಾಳಿಯು ಅಪ್ಪಳಿಸಿ ಪಕ್ಕಕ್ಕೆ ತಳ್ಳಿ ಸೂರ 
ಪ್ರಕಾಶವನ್ನು ತೋರಿಸುವಂತೆ ಶಿವಸಂಬಂಧವಾದ ಮತದ ಏಳಿಗೆಯನ್ನು ಮರೆ 
ಮಾಡುತ್ತ ತಮ್ಮ ಜೈನ ಮತದ ಸ್ಥಿತಿಯನ್ನು ( ಏಳಿಗೆಯನ್ನು ತೋರಿಸುವ ನಿನ್ನ 
ಪ್ರೀತಿಯ ಜೈನರ ಗರ್ವವನ್ನು ಹೋಗಲಾಡಿಸುತ್ತ ನನ್ನ ಗುರುವಾದ ದಾಸಿಮಯ್ಯ 
ನವರು ಆ ವೀರಶೈವ ಮತದ ಹೆಚ್ಚಳವನ್ನು ತೋರಿಸುವನು.' ೧೪, ' ಮಹಾರಾಜನೇ , 
ನಾನು ಹೇಳುವ ಈ ಮಾತುಗಳು ನಿನಗೆ ಹಿತೋಪದೇಶಗಳು. ಇವನ್ನು ಕೇಳು, ನನ್ನ 
ಗುರುವಾದ ದಾಸಿಮಾತ್ಯರ ಸನ್ನಿಧಾನಕ್ಕೆ ಆ ಜೈನ ಮುನಿಗಳ ಸಮೂಹವನ್ನು ಬರ 
ಮಾಡು, ವಾದ ವಿವಾದಗಳನ್ನು ಆಗಮ ಸಮುದಾಯ ಶಾಸ್ತ್ರ ಸಮೂಹ ರೀತ್ಯಾ 
ಒಳ್ಳೆಯ ಆಧಾರ ಪೂರ್ವಕವಾಗಿ ನಡೆಯುವಂತೆ ಮಾಡಿಸು. ನನ್ನ ಗುರುವು ಗೆದ್ದರೆ 
ಅವನ ಪಾದಕಮಲಗಳನ್ನು ನೀನು ಮನಃ ಪೂರ್ವಕವಾಗಿ ಹಿಡಿದು ಬೇಗನೆ ವೀರಶೈವಮತ 
ಸ್ವೀಕರಿಸುವವನಾಗು. ೧೫. ' ಇಷ್ಟನ್ನು ನೀನು ಅನುಸರಿಸಿದ್ದಾದರೆ ನಿನಗೂ ನನಗೂ 
ಮತವೆಂಬುದು ಒಂದಾಗುವುದು. ಹಾಗಲ್ಲದಿದ್ದರೆ ಅಂದು ನಡೆದ ( ಹಿಂದೆ ಆದ) ಮದು 


1 ನೆ( ದ, ಮು , ಅ) 


೨೯೮ 


ಬಸವರಾಜ ವಿಜಯಂ 


ದಿನ ಪರಿಣಯೋಕ್ತಿಯಂ ನೀಂ 
ನೆನೆದೆನ್ನಂ ಬಿಟ್ಟು ಕಳೆದು ನೆರೆದಿರು ಪೆಜಿಳೊಳ್ 


ವ! ಎಂದಿನಿಯಳುಕ್ತಿಯು ಮನದೆಗೊಂಡರಸನಲ್ಲಿಂದೆಳು ಸಭಾಸ್ಥಳಕ್ಕೆ ನಿಜಗುರುಗಳು 
ಬರಿಸಿ ತಾನುವವರುಂ ಕುಳ್ಳಿರ್ಪಿನಮಾ ಸುಗ್ಗಿದೇವಿ ದಕ್ಷಿಣಭಾಗದೊಳ್ ಕನಕಮಯ ಸಮುನ್ನತ 
ದಿವ್ಯಸಿಂಹಾಸನವನಮರ್ಚಿ ದಾಸಿದೇವನಂ ಕೈಗೊಟ್ಟು ಬಿಜಯಂಗೆಯ್ಲಿ ಮೂರ್ತಿಗೊಳಿಸಿ ವಿದಗ್ಗ 
ಸಖೀಜನಸಮೇತಂ ತಚ್ಚರಣಕಮಳಮನೊಲಗಿಸುತ್ತುವಿರ್ದಳಾ ಪ್ರಸಾವದೊಳಾ ಜಿನಮುನಿಗಳಮ್ಮ 
ಕುಹಕ ಮಂತ್ರ ತಂತ್ರ ಮಾಯಾವಿದ್ಯಾವಿಲಾಸ ವೈಚಿತ್ರ ಗರ್ಭಿತ ವಚೋವೈಭವಂಗಳಿಂ ವಾದಮಂ 
ನೆಗಳಲೊಡನದೆಲ್ಲಮಂ ನಿಜಮಹತ್ವದಿಂ ಜಯಿಸಿ 


ವೇದಾಗಮ ಮೀಮಾಂಸಾ 
ವೇದಾಂತ ಪುರಾಣ ತರ್ಕ ವೈಶೇಷಿಕ ಸಂ 
ಪಾದಿತ ತತ್ಯಾರ್ಥಮನಾ 
ವಾದದೊಳವಲಂಬಿಸುತ್ತವರ್ಗಿಂತೆಂದಂ 


೧೬ 


ಸಕಳ ಜಗದಾದಿಕಾರಣ 
ನಕಳಂಕಂ ರಾಮನಾಥನೊರ್ವನೆ ವಿಶ್ವಾ 


ವೆಯ ಕಾಲದ ( ಧರ್ಮ, ಅರ್ಥ, ಕಾಮಗಳಿಂದ ನಿನ್ನೊಡನಲ್ಲದೆ ಅತಿಕ್ರಮಿಸಿವ್ಯವಹರಿಸು 
ವುದಿಲ್ಲ ಎಂಬ ಮಾತನ್ನು ನೆನೆದುಕೊಂಡು ನನ್ನನ್ನು ಬಿಟ್ಟುಕೊಟ್ಟು ಬೇರೊಬ್ಬಳಲ್ಲಿ 
ಕೂಡಿಕೊಂಡಿರು .' ವ!! ಹೀಗೆಂದ ಹೆಂಡತಿಯ ಮಾತನ್ನು ಮನಸ್ಸಿಗೆ ಹಾಕಿಕೊಂಡು 
ಮಹಾರಾಜನಾದ ಜಯಸಿಂಹನು ಅಲ್ಲಿಂದ ಎದ್ದು ಸಭಾ ಸ್ಥಳಕ್ಕೆ ತನ್ನ ಗುರುಗಳಾದ 
ಜೈನ ಸನ್ಯಾಸಿಗಳನ್ನು ಬರಮಾಡಿಕೊಂಡು, ತಾನೂ ಅವರೂ ಕುಳಿತುಕೊಂಡಿರುವಷ್ಟರಲ್ಲಿ 
ಸುಗ್ಗಲೆ ದೇವಿಯು ಮಹಾರಾಜನ ಬಲಗಡೆಯ ಭಾಗದಲ್ಲಿ ಸುವರ್ಣ ನಿರ್ಮಿತವಾದ 
ಎತ್ತರದ ದಿವ್ಯವಾದ ಸಿಂಹಾಸನವನ್ನು ಹಾಕಿಸಿ, ದಾಸಿಮಾತ್ಯ ದೇವನನ್ನು ಕೈಹಿಡಿದು 
ಕರೆದುಕೊಂಡು ಬಂದು ಅದರ ಮೇಲೆ ಕುಳ್ಳಿರಿಸಿ, ಪ್ರೌಢಯರಾದ ಸಖಿಜನರುಗಳು 
ಸಮೇತವಾಗಿ ಅವರ ಚರಣ ಕಮಲಗಳ ಸೇವೆಯನ್ನು ಮಾಡುತ್ತಿದ್ದಳು. ಆ ಸಮಯ 
ದಲ್ಲಿ ಆ ಜೈನ ಸನ್ಯಾಸಿಗಳು ತಮ್ಮ ತಮ್ಮ ಕುಹಕ ಮಂತ್ರ , ತಂತ್ರ , ಮಾಯಾ ವಿಲಾಸ 
ಗಳ ವಿಚಿತ್ರಗಳಿಂದ ತುಂಬಿದ ಮಾತಿನ ಅಡಂಬರದಿಂದ ವಾದವನ್ನು ಮಾಡತೊಡಗಲು 
ಕೂಡಲೇ ಅವರ ವಾದವನ್ನೆಲ್ಲ ತನ್ನ ಮಹಾತ್ಮಿಯಿಂದ ಜಯಿಸಿ ೧೬ . ವೇದ ಆಗಮ , 
ಮೀಮಾಂಸೆ, ಉಪನಿಷತ್ತು , ಪುರಾಣ, ತರ್ಕ , (ನ್ಯಾಯ) , ವೈಶೇರ್ಷಿಕಗಳೇ 
ಮೊದಲಾದವುಗಳಿಂದ ತಾನು ಸಂಪಾದಿಸಿದ ತತ್ಯಾರ್ಥಗಳನ್ನೆಲ್ಲ ತನ್ನ ವಾದದಲ್ಲಿ 
ಮಂಡಿಸುತ್ತ ಅವರಿಗೆ ಹೀಗೆ ಹೇಳಿದನು . ೧೭- ೧೮ - ೧೯ . 'ಸಮಸ್ತ ಜಗತ್ತಿಗೆ ಮೂಲ 


1 ರೋ ( ಅ, ಚ, ಗೆ) 


2 


ಪಂಚತ್ರಿಂಶಾಶ್ವಾಸಂ 


ಧಿಕನದ್ವಿತೀಯನೆಂಬುದೆ 
ಸುಕರಾರ್ಥಮಿವಂಗೆ ಸರಿ ಮಿಗಿಲೈರಿಲ್ಲಂ 


ಸರ್ವಂ ಲಿಂಗದ ಮಧ್ಯದೊಳ್ ನೆಲಸಿ ತೋರ್ಕುಂ ಲಿಂಗಮಧ್ಯೆ ಜಗತ್ 
ಸರ್ವಂ ಪೂರ್ವಜವಾಕ್ಯ ನಿಶ್ಚಿತವಿದೇಕೋ ರುದ್ರ ಮುಖ್ಯಾಗಮಾ 
ಖರ್ವೋಕ್ತಿಪಥಿತಂ ದಲೊರ್ವನೆ ಶಿವಂ ಕರ್ತಾರನೆಂಬರ್ಥಮಿಂ 
ತರ್ವಾಚೀನಪದಂ ಯಥಾ ಮುಖವಚಂ ಮಹಾದೇವನಾ 


ಪರಿಪೂರ್ಣತೆಯುಮನಭವನ 
ನಿರತಿಶಯ್ಕೆಶ್ವರ್ಯವಂ ನಿರರ್ಗಳಮಹಿಮಾ 
ಕರತೆಯನೊರೆಯೊರೆದು ಬಿ 
ತರಿಪುದು ನಿಗಮಾಂತಚಯವುಮಾಗಮತತಿಯುಂ 


ವಣ ಎಂದಿಂತು ನಿಖಿಳ ಪುರಾಣಪಬೃಂಹಿತೋಪನಿಷದಾದಿವಚನವಿಚಯದಿಂ ಸಹಜ 
ಶಿವಾಧಿಕ್ಯಸ್ಥಾಪನಂಗೆಯು ವಾದಿಜನಮದಭಂಜನಂ ಲಿಂಗಬಾಹ್ಯಾತ್ ಪರಂ ನಾಸ್ತಿಯೆಂಬುದಂ 


ಕಾರಣನೂ , ಕಳಂಕರಹಿತನೂ ಆದ ರಾಮನಾಥನೊಬ್ಬನೇ ವಿಶ್ವಕ್ಕೆ ಅಧಿಕನಾದವನು ; 
ಅವನು ಅದ್ವಿತೀಯನೆನ್ನುವುದೇ ಸಮೀಚೀನವಾದ ಅರ್ಥವಾಗಿದೆ. ಇವನಿಗೆ ಸರಿಮಿಗಿ 
ಲಾದವರು ಬೇರೆ ಯಾರೂ ಇಲ್ಲ. ಈ ಸಮಸ್ತ ಬ್ರಹ್ಮಾಂಡವೂ ಲಿಂಗ ಮಧ್ಯದಲ್ಲಿಯೇ 
ನೆಲಸಿತೋರಿಕೆಗೆ ಒಳಗಾಗಿದೆ . ( ಎಂಬ ಅರ್ಥದ) ` ಲಿಂಗ ಮದ್ದೇಜಗತ್ ಸರ್ವಂ' 
ಎಂಬ ಪೂರ್ವದವರ ಮಾತು ಸತ್ಯವಾದದ್ದು . ಇದೋ ಕೇಳು: ರುದ್ರನೊಬ್ಬನೇ ಪರ 
ಬ್ರಹ್ಮನು ಎಂಬುವೇ ಮೊದಲಾದ ಶ್ರುತಿ ಸಮ್ಮತವಾದ ಮಾತಿನಿಂದ ಪ್ರಸಿದ್ಧವಾದುದ 
ದಲ್ಲವೇ ? ಶಿವನು ಸಮಸ್ತ ಬ್ರಹ್ಮಾಂಡದ ಕರ್ತಾರನು ಎಂಬ ಅರ್ವಾಚೀನ ಪದವು ಆ 
ಮಹಾದೇವನ ಮುಖದಿಂದ ತನ್ನಷ್ಟಕ್ಕೆ ತಾನೆ ಹೊರ ಹೊರಟು ಬಂದ ಆಗಮ 
ಪ್ರಮಾಣದಿಂದ ಸಿದ್ಧವಾದುದೆನಿಸಿದೆ. ವೇದಾಂತ (ಉಪನಿಷತ್ ) ಸಮೂಹವೂ , ಆಗಮ 
ಸಮೂಹವೂ , ಪರಮಾತ್ಮನ ( ಪರಶಿವನ) ಪರಿಪೂರ್ಣತೆಯನ್ನೂ ( ಅಂದರೆ ಸರ್ವ 
ಬ್ರಹ್ಮಾಂಡದಲ್ಲಿ ತುಂಬಿರುವಿಕೆಯನ್ನೂ ) , ಪರಿಪೂರ್ಣವಾದ ಐಶ್ವಶ್ಯವನ್ನೂ , ತಡೆ 
ಯಿಲ್ಲದ ಮಹಿಮೆಗೆ ಆಧಾರವಾಗಿರುವಿಕೆಯನ್ನೂ , ಹೆಚ್ಚಾಗಿ ಹೇಳಿ ಹೇಳಿ ಪ್ರಕಟ 
ಪಡಿಸುತ್ತಿವೆ,' ವ! ಈ ರೀತಿಯ ಸಮಸ್ಯ ಉಪನಿಷತ್ ವಚನಗಳಿಗೆ ಟೀಕೆಗಳ 
ರೂಪದಲ್ಲಿರುವ ಪುರಾಣ ವಾಕ್ಯಗಳ ಸಮೂಹದಿಂದ ಸಹಜವಾಗಿ ಶಿವನ ಆಧಿಕ್ಯವನ್ನು 
ಪ್ರತಿಷ್ಠಾಪಿಸಿ, ವಾದ ಮಾಡುವವರ ಮದವನ್ನು ಮುರಿದು ಲಿಂಗದಿಂದ ಹೊರಗೆ ಏನೂ 
ಇಲ್ಲ. ( ಅಂದರೆ ಸಮಸ್ತ ಪ್ರಪಂಚವೆಲ್ಲ ಲಿಂಗದಲ್ಲಿಯೇ ಅಡಕಗೊಂಡಿದೆ) ಎಂಬುದರಿಂದ 


1 ನಂ ( ಅ) 


೩೦೦ 


ಬಸವರಾಜ ವಿಜಯಂ 


ಶಿವನೊರ್ವನೆ ಸರ್ವಪೂರ್ಣನಕ್ಕುಮಿದೆ ಸತ್ಯವೆಂದು ವಿಜೃಂಭಿಸಿ ನುಡಿಯೆ ಶವಣ‌ ತಮ್ಮೊಳೊ 
ರೊರ್ವರ ಮುಖಮನೋರೋರ್ವರ್ ನೋಡಿ - 


ಎಲ್ಲಂ ಶಿವಮಯವೆಂದಪೆ 
ಸಲ್ಲದು ಭವದುಕ್ತಿಯಂತುಟಾದೊಡೆ ಗುಡಿಯಿ 
ರ್ದಲ್ಲಿಗೆಡೆಯಾಡಲೇಕಿ 
ರ್ದಲ್ಲಿಯೇ ಶಿವನಿರ್ಷ ಕತದಿನೆಣಗುಗೆ ಭಕ್ತ೦ 


ಅಮಮ ಶಿವನೆಲ್ಲರಮರ್ದಂ 
ಗಮೋ ಜೀವನೊ ಮಿಸುಗುವಾತ್ಮನೋ ಪೇಳಿದಂ 
ದಮನೆನೆ ಪೂರ್ವಪ್ರಶ್ನೆಗೆ 
ಸಮಸಂದುತ್ತರವನೀವೆನಖಿಳಾವನಿಯು 


ನೃಪನಾವರಿಸಿರ್ದಷನೆನೆ 
ನೃಪನಪ್ಪನೆ ಮಾಣದಲ್ಲಿ ವಿಪ್ರವ್ಯಾಧ 
ಶ್ವಪಚಾದಿರೂಪನಾಜ್ಞಾ 
ವ್ಯಪದೇಶಂಚೆತ್ತು ನೆಲನನಾವರಿಸಿರ್ದಂ 


ಆ ಪರಿಯಿಂ ಶಂಭು ಜಗ 
ದ್ವಾ ಪಕನೆನಿಸಿರ್ಪನಕ್ಕೆ ನಿಜಶಕ್ತಿಯಿನಾ 


ಶಿವನೊಬ್ಬನೇ ಸರ್ವ ಪರಿಪೂರ್ಣನಿಸಿದ್ದಾನೆ. ಇದೇ ಸತ್ಯ ವಿಷಯವೆಂದು ಉತ್ಸಾಹ 
ಗೊಂಡು ನುಡಿಯಲಾಗಿ ಜೈನ ಸನ್ಯಾಸಿಗಳು ತಮ್ಮ ತಮ್ಮಲ್ಲಿಯೇ ಒಬ್ಬರ ಮುಖ 
ವನ್ನೊಬ್ಬರು ನೋಡುತ್ತ ೨೦ . 'ಎಲ್ಲವೂ ಶಿವಮಯವೆಂದೆನ್ನುತ್ತಿದ್ದೀಯೆ ಅದು 
ಯೋಗ್ಯವಲ್ಲ . ನಿನ್ನ ಮಾತಿನಂತೆ ಎಲ್ಲವೂ ಶಿವಮಯವೇ ಆದದ್ದಾದರೆ ಗುಡಿ 
ಯಿದ್ದಲ್ಲಿಗೆ ಭಕ್ತನಾದವನು ಓಡಾಡುವುದೇತಕ್ಕೆ ? ಇದ್ದಲ್ಲಿಯೇ ಶಿವನಿರುವುದರಿಂದ 
ಅಲ್ಲಿಯೇ ನಮಸ್ಕಾರ ಮಾಡಿದರೆ ಆಗುವುದಿಲ್ಲವೇ ?' ೨೧ - ೨೨. ಅಬ್ಬಬ್ಬಾ ! ಶಿವನೇ 
ಎಲ್ಲರಲ್ಲಿಯೂ ಸೇರಿದ ದೇಹಿಯೋ , ಜೀವನೋ , ಶೋಭಿಸುವ ಅತ್ಮನೋ ಇದರ 
ರೀತಿಯೇನು? ಹೇಳು.' ಎಂದರು . ಆಗ ಮೊದಲ ಪ್ರಶ್ನೆಗೆ ಸಮರ್ಪಕ ಉತ್ತರವನ್ನು 
ಹೇಳುತ್ತೇನೆ, (ಕೇಳು). ಸಮಸ್ತ ಭೂಮಿಯನ್ನು ಅರಸನು ಆವರಿಸಿದ್ದಾನೆಂದರೆ ಎಲ್ಲವೂ 
ಅರಸನೇ ಆಗುತ್ತಾನೆಯೇ ? ತಪ್ಪದೆ ಅಲ್ಲಿ ಬ್ರಾಹ್ಮಣ, ವ್ಯಾಧ, ಶ್ವಪಚರೇ ಆದಿಯಾಗಿ 
ಎಲ್ಲರಲ್ಲಿಯೂ ತನ್ನ ಆಜ್ಞೆಯ ನೆವವನ್ನು ಹೊಂದಿ ರಾಜನು ಭೂಮಂಡಲವನ್ನು 
ವ್ಯಾಪಿಸಿದ್ದಾನೆ ( ಎಂಬುದು ಅದರ ಅರ್ಥವಾಗಿದೆ)' ೨೩ . ಇದೇ ರೀತಿಯಲ್ಲಿ ಶಿವನು 
ಜಗತ್ತಿನ ತುಂಬೆಲ್ಲ ತನ್ನ ಶಕ್ತಿಯಿಂದ ವ್ಯಾಪಕನೆನಿಸಿದ್ದಾನಲ್ಲವೇ ? ಹೀಗೆ ವ್ಯಾಪಿಸಿ - 


1 ಸಕಲಪರಿ( ಚ) 


ಪಂಚತ್ರಿಂಶಾಶ್ವಾಸಂ 


ವ್ಯಾಪಿಸಿದ ಶಂಭು ಭುವನದ 
ರೂಪವನಾಳ್ ಸೆವನೆಂಬುದಷಸಿದ್ದಾಂತಂ 
ಘಟಜಲಬಿಂಬಿತ ರವಿ ತ 
ದೃಟಜಲಬಿಂಬಂಗಳಿಂದೆ ಪೆನಿ ವಲಂ | 
ಪಟುತನುಜೀವಾತ್ಯಾಂತರ | 
ಘಟಿತ ನಿಜಜೋತಿ ಪರಶಿವಂ ಪರನಲ್ಲೇ 
ಸರ್ವೋ ವೈ, ರುದ್ರ ಎನು 
ತುರ್ವುತೆ ವಿಶ್ವಾಧಿಕಃ ಪಶೂನಾಂ ಪತಿಯೆಂ 
ದೊರ್ವಂಗೆರಡು ಬಗೆಯ 
ನಿರ್ವಚಿಪಾಗಮದ ನುಡಿಗಿದೇ ತಾತ್ಪರ್ಯ೦ 
ಹರನ ಚರಾಚರಪ್ರಚಯರೂಪದೊಳೊಂದಿರೆ ಬೇರೆ ಲಿಂಗಮಂ 
ದಿರಕೆಡೆಯಾಡಲೇಕೆನುತೆ ಮಾಡಿದ ಶಂಕೆಗೆ ಕೊಟ್ಟಪಂ ಸದು 
ತರಮನಶೇಷಲೋಕವಿಭವಾದೊಡನೊಂದೆಡೆಯಲ್ಲಿ ಸತ್ಯಳಾ 
ಪರಿಣತಿವೆತ್ತು ಕಾಣಿಪನುಮಾಧಿಪನೆಂತೆನೆ ದೃಷ್ಟಮುರ್ವಿಿಯೋಲ್‌ 
ಸುರಿಗುಂ ಸ್ವಾತಿಯ ದೃಷ್ಟಿಯಲ್ಲೆಡೆಯೊಳುಂ ಮುತ್ತಿಕ್ಕುವೇ ಬಿಂದುಸಾ 
ಗರತೀರಸ್ಥಿತಶುಕ್ಕಿಯೊಳ್ಳಲಿದು ಮುತ್ತಾದಪ್ಪುದೆಂತಂತೆ ಶಂ 


ಕೊಂಡಿರುವ ಶಂಭುವು (ಸಮಸ್ತ ) ಭುವನದ ರೂಪವನ್ನು ಹೊಂದಿಶೋಭಿಸುತ್ತಿದ್ದಾ 
ನೆಂಬುದು ಸಿದ್ದಾಂತಸಮ್ಮತವಲ್ಲ . ೨೪ , ಕೊಡದಲ್ಲಿರುವ ನೀರಿನಲ್ಲಿ ಪ್ರತಿಬಿಂಬಿತ 
ವಾಗಿರುವ ಸೂಯ್ಯನು ಆ ಘಟದ ನೀರಿನಲ್ಲಿರುವ ಬಿಂಬದಿಂದ ನಿಜವಾಗಿ ಬೇರೆಯೇ 
ಅಲ್ಲವೇ ( ಇದರಂತೆ) ಚೈತನ್ಯಮಯ ದೇಹದಲ್ಲಿರುವ ಜೀವಾತ್ಮನ ಮಧ್ಯದಲ್ಲಿ ಬೆಸುಗೆ 
ಗೊಂಡಜ್ಯೋತಿಯಾಗಿ ಪರಶಿವನು ಬೇರೆಯಾಗಿಯೇ ಇದ್ದಾನಲ್ಲವೇ ? ೨೫ . ಸರ್ವೊ 
ವೈರುದ್ರಃ ಎಂದರೆ ರುದ್ರನು ಸಕಲವಸ್ತು ಸ್ವರೂಪನಾದವನಲ್ಲವೇ ? ಎಂದು ಉಬ್ಬಿ 
ಹೇಳುತ್ತ - ವಿಶ್ವಾಧಿಕಃ ಪಶೂನಾಂಪತಿಃ ' ಅಂದರೆ ವಿಷ್ಣು ಬ್ರಹ್ಮಾದಿ ಜೀವರುಗಳಿಗೆ 
ಪತಿಯಾದ ಶಿವನು ಪ್ರಪಂಚಕ್ಕಿಂತ ದೊಡ್ಡವನು. ಎಂದು ಎರಡು ಬಗೆಯಲ್ಲಿ ಹೇಳು 
ತಿರುವ ಆಗಮದ ಮಾತಿಗೆ ಇದೇ ತಾತ್ಪಯ್ಯ , [ಅಂದರೆ ಮೊದಲು ಸಕಲ ಜಗತ್ತಿನ 
ಸ್ವರೂಪನೂ ಆ ಶಿವನೇ ಆಗಿದ್ದಾನೆಂದು ಹೇಳಿ ಆಮೇಲೆ ಜಗತ್ತಿಗೆಲ್ಲಕ್ಕೂ ಅವನೇ 
ದೊಡ್ಡವನು ಎಂದು ಹೇಳುವುದರಿಂದ ಶಿವನು ಜಗತ್ತಿಗಿಂತ ಭಿನ್ನನಾದವನೆಂದು 
ಹೇಳಿದ್ದರಿಂದ ಈ ಎರಡು ಬಗೆಯ ಮಾತಿಗೆ ಇದೇ ತಾತ್ಪಯ್ಯ ಎಂದು ಭಾವ] 
೨೬ - ೨೭. ಇನ್ನು ಶಿವನೇ ಚರಾಚರ ಪ್ರಪಂಚರೂಪದಿಂದ ಕೂಡಿಕೊಂಡಿರುವಾಗ 
ಬೇರೆ ಶಿವಾಲಯಗಳಿಗೆ ಓಡಾಡುವುದೇಕೆಂದು ಮಾಡಿದ ನಿಮ್ಮ ಶಂಕೆಗೆ ಒಳ್ಳೆಯ 


1 ದು ( ಅ) 2 ರ್ತಿ ( ಚ) 


೩೦೨ 


ಬಸವರಾಜ ವಿಜಯಂ 


ಕರತೇಜಂ ಜಗದಲ್ಲಿ ತುಂಬಿ ಮೆರೆದಿರ್ಕುಂ ಮೇಣದಂತಾದೊಡಂ 
ವರ ಲಿಂಗಾಮಳಭಕ್ತಸಂತತಿಯೊಳೊಪ್ಪ೦ಚೆತ್ತು ಕಣೋಪುಗುಂ 
ಹಿಮರುಚಿರೋಚೆಯೆಲ್ಲೆಡೆಯ ಕಲ್ಗಳೊಳಂ ಪುದಿದಿರ್ದೊಡು ಮೃಗಾಂ 
ಕಮಣಿಯೆ ಮಾಣದೆಲ್ಲೊ ಸರ್ಗುವೀಶನ' ಸತ್ಕಳೆ ಸರ್ವಲೋಕಸಂ 
ಕ್ರಮಣತೆವೆತ್ತೊಡಂ ಪರಮಭಕ್ತನ ಚಿತ್ರಮೆ ಸದ್ರಸಾದ್ರ್ರಭಾ 
ವಮನೊಡನಾಳುಮಲ್ಲದುಳಿದಳ್ಯಶಿಲಾತ್ಮಚಯಕ್ಕಿದಕ್ಕುವೇ 
ಇಂದುಗಿಂದುಕಾಂತವಿದುಕಾಂತಕಿಂದು ಕೂರ್ಪವೋ 
ಲಿಂದುಮೌಲಿಗೆಯೇ ಭಕ್ತನೆಯೆ ಭಕ್ತಿಶಾಲಿಗೊ 
ಲಿಂದುಮೌಲಿಕೂರ್ಪನಾತ್ಯಸಾರವಸ್ತುಗ 
ಟ್ವೆಂದೆ ಭಾವಮತವಲ್ಲದನ್ಯವಸ್ತುಗಪ್ಪುದೇ 


ಉತ್ತರವನ್ನು ಕೊಡುತ್ತಿದ್ದೇನೆ (ಕೇಳಿರಿ :). ಶಿವನು ಸಮಸ್ತ ಲೋಕದ ಪ್ರಭುವಾದರೂ 
ಒಂದು ಸ್ಥಳದಲ್ಲಿ ( ತನ್ನ ) ಶ್ರೇಷ್ಠವಾದ ತನ್ನ ಅಂಶದ ( ಕಳೆಯ ) ಪರಿಣತೆಯಿಂದಕೂಡಿ 
ಆ ಉಮಾಧವನು ಕಾಣಿಸಿಕೊಳ್ಳುತ್ತಾನೆ. ಅದಕ್ಕೆ ದೃಷ್ಟಾಂತವೇನೆಂದರೆ ಭೂಮಿಯ 
ಮೇಲೆ ಸ್ವಾತಿ ನಕ್ಷತ್ರದಲ್ಲಿ ಮಳೆಯು ಎಲ್ಲೆಲ್ಲೂ ಸುರಿಯುವುದಲ್ಲವೇ ? ಆ ಮಳೆಯ 
ಹನಿಯು ಸಮುದ್ರತೀರದಲ್ಲಿರುವ ಬಾಯ್ದೆರೆದ ಶುಕ್ಕಿಯಲ್ಲಿ ಬಿದ್ದು ಬಲಿತು ಮುತ್ತಾ 
ಗುವುದಲ್ಲದೆ, ಎಲ್ಲ ಕಡೆಗೂ ಮುತ್ತಾಗುವುದೇ ? ಇದು ಹೇಗೋ ಹಾಗೆಯೇ ಶಂಕರನ 
ತೇಜಸ್ಸು ಜಗತ್ತಿನಲ್ಲೆಲ್ಲ ತುಂಬಿ ಪ್ರಕಾಶಿಸುತ್ತಿದೆ. ಹೀಗೆಂದು ಪ್ರಕಾಶಿಸುತ್ತಿದ್ದರೂ , 
ಶ್ರೇಷ್ಟವಾದ ಲಿಂಗಧಾರಣದಿಂದ ಪರಿಶುದ್ಧ ಭಕ್ತಿಜೀವನವನ್ನಾಚರಿಸುವ ಭಕ್ತ 
ಸಮೂಹದಲ್ಲಿ ಪ್ರಕಾಶಮಾನವಾಗಿ ಕಂಗೊಳಿಸುವುದು . ೨೮. ಚಂದ್ರಕಿರಣವು ಎಲ್ಲ 
ಕಡೆಗೂ ಇರುವ ಕಲ್ಲುಗಳಲ್ಲಿ ವ್ಯಾಪಿಸಿದರೂ ಕೂಡ, ಚಂದ್ರಕಾಂತ ಶಿಲೆ ಮಾತ್ರ ವೇ 
ತಪ್ಪದೆ ಒಲಿದು ಒಸರುವುದು. ( ಇದರಂತೆ) ಈಶ್ವರನ ಶ್ರೇಷ್ಠ ಕಳೆಯು ಸಮಸ್ತ 
ಲೋಕದಲ್ಲಿ ( ವ್ಯಾಪಿಸಿ) ಕೊಡಿಕೊಂಡಿದ್ದರೂ , ಶ್ರೇಷ್ಠ ಭಕ್ತನೆನಿಸಿರುವವನ ಚಿತ್ರವೇ 
ಪರಿಶುದ್ಧ ಶಿವನ ಅನುರಾಗವೆಂಬ ಜಲದಿಂದ ಆದ್ರ್ರಗೊಂಡದ್ದಾಗುವುದಲ್ಲದೆ ಉಳಿದ, 
ಕಲ್ಲಿನಂತಹ ಆತ್ಮವುಳ್ಳ ಜನರ ಸಮೂಹಕ್ಕೆ ದಕ್ಕುವ ಮಾತಲ್ಲ . ೨೯ . ಚಂದ್ರನಿಗೆ 
ಚಂದ್ರಕಾಂತ ಶಿಲೆಯ , ಚಂದ್ರಕಾಂತ ಶಿಲೆಗೆ ಚಂದ್ರನ ( ಪರಸ್ಪರ ಆಲಂಬನ ಭಾವ 
ದಿಂದ) ಪ್ರೀತಿತೋರಿಸುವ ಹಾಗೆ ಇಂದುಧರನಾದ ಶಿವನಿಗೆ ಚೆನ್ನಾಗಿ ಶಿವಭಕ್ತನೂ , 
ಶಿವಭಕ್ತನಿಗೆ ಒಲಿದು ಶಿವನೂ , ಪ್ರೀತಿಯನ್ನು ( ಪರಸ್ಪರ) ತೋರಿಸುವರು . ಸಾರವತ್ತಾದ 
ಎರಡು ವಸ್ತುಗಳ ಭಾವವು ಒಂದೇ ಆಗುವುದು . ( ಸಾರವತ್ತಾದ ಭಕ್ತನ ಆತ್ಮ , 
ಪರಿಪೂರ್ಣನಾದ ಶಿವನ ತೇಜ ಎರಡೂ ಒಂದೇ ಆಗುವುವು- ಎಂದು ಭಾವ) ಅಲ್ಲದೆ 


1 ಲ ( ಅ, ಚ, ದ) 


ಪಂಚತ್ರಿಂಶಾಶ್ವಾಸಂ 


ಭಕ್ತಾರ್ಥಂ ಶಿವಲೀಲೆ ಭಕ್ತನಿಜಭಾವಂ ಶಂಕರಾರ್ಥಂ ಲಸ 
ದೃಕೇಶರ್ಗೆ ಪರಸ್ಪರಾತಿಶಯ ಸೌಹಾರ್ದಂ ಜಗಂ ವರ್ಧಿಕುಂ 
ಭಕ್ತಶದ್ವಯಸಾಮರಸ್ಯದೆ ಜಗದ್ಯೆ ಮುಖ್ಯವಾಳಿ ರ್ವರುಂ 
ಭಕ್ತಶರ್ಬೆರೆದೊಂದುಗೂಡಿ ಸಲೆ ಸತ್ಯಸ್ನೇಹದಿಂದೊಪ್ಪುವರ್ 


NO 


ಉಳಿದ ಮಳೆವನಿಯನುಳಿದೋಳ 
ಕೊಳುತಿರ್ಕು೦ ಸ್ವಾತಿಯುದಕಮಂ ಶುಕ್ಕಿ ನಿರಾ 
ಕುಳಮನ್ಯರನುಳಿದಭವನ 
ನೊಳಕೊಳ್ಳುಂ ಭಕ್ತಚಿತವಾದಂತೆ ವಲಂ 


ಆಕಳ ಜೀವನಂ ಕುವದಕ್ಕಸುವಾಕಳೆನಿಕ್ಕುಮಲ್ಲಿ ನಿ 
ರ್ವ್ಯಾಕುಳಮರ್ವುಗುಂ ಸುಧೆ ಸುಧಾರಸದಿಂ ತಣಿಗುಂ ಜನಂ ಶಿವ 
ಸ್ವೀಕೃತಜೀವಮಾ ಶರಣನೀಶನವಂಗಸುವಲ್ಲಿ ಸತ್ಯಪಾ 
ಲೋಕನಮುಣುಗುಂ ಪ್ರಣಯದಿಂ ಜಗವಂತದಿಂದ ಜೀವಿಕುಂ 


ವಿಭಿನ್ನ ಸಾರವಸ್ತುಗಳು ಒಂದಾಗುವುದು ಸಾಧ್ಯವಾದೀತೇ ? ೩೦ . ಶಿವನ (ಸೃಷ್ಟಿ , 
ಸ್ಥಿತಿ, ಲಯಾದಿ ವ್ಯವಹಾರಗಳ) ಲೀಲೆಯು ತನ್ನ ಭಕ್ತರಿಗಾಗಿ ಆಗಿದೆ , ಭಕ್ತನಾದವನ 
ಭಾವವು ಶಂಕರನಿಗೋಸುಗವೇ ( ಅವನಿಗೆ ಅರ್ಪಿಸುವುದಕ್ಕೋಸ್ಕರವೇ ) ಆಗಿದೆ . (ಹೀಗೆ) 
ಶ್ರೇಷ್ಠ ಭಕ್ತ ಮತ್ತು ಪರಮೇಶ್ವರ ಇವರುಗಳಿಗೆ ಪರಸ್ಪರವಾದ ಅತ್ಯಂತ ಸೌಹಾರ್ದ 
ವುಳ್ಳದಾಗಿದೆ. ಭಕ್ತ ಮತ್ತು ಈಶ್ವರ ಇವರುಗಳ ಸಮರಸ ಭಾವದಿಂದಲೇ ಜಗತ್ತು 
ವೃದ್ಧಿಯನ್ನು ಹೊಂದುತ್ತದೆ. ಜಗತ್ತಿನ ವ್ಯವಹಾರಗಳಿಂಧ ( ಅಂದರೆ ಲೌಕಿಕ ವ್ಯಾಪಾ 
ರಾದಿಗಳಿಂದ) ವಿಮುಖರಾಗಿ ಭಕ್ತ ಮತ್ತು ಪರಶಿವರುಗಳಿಬ್ಬರೂ ಬೆರೆತು ಒಂದು 
ಗೂಡಿ, ಶಾಶ್ವತ ಸ್ನೇಹದಿಂದ ಚೆನ್ನಾಗಿ ಒಪ್ಪುತ್ತಿದ್ದಾರೆ. ೩೧, ಮುತ್ತಿನ 
ಚಿಪ್ಪು ಬೇರೆಯದಾದ ಮಳೆಯ ನೀರಿನ ಹನಿಗಳನ್ನು ಬಿಟ್ಟು (ಕೇವಲ) 
ಸ್ವಾತಿ ನಕ್ಷತ್ರದಲ್ಲಿ ಬಿದ್ದ ಮಳೆಯ ನೀರಿನ ಹನಿಗಳನ್ನೇ ತನ್ನಲ್ಲಿ ಧರಿಸುವುದು , 
ಅದರಂತೆ ಬೇರೆ ಭವಿಜೀವರುಗಳನ್ನು ಬಿಟ್ಟು ಶಿವನು (ಕೇವಲ) ತನ್ನಲ್ಲಿಟ್ಟ ಆಕುಲ 
ರಹಿತವಾದ ಭಕ್ತಿ ವಿಶೇಷವುಳ್ಳವರ ಚಿತ್ರವನ್ನು ಒಳಗೊಂಡಿರುತ್ತಾನಲ್ಲವೆ ? ೩೨. ಆಕಳ 
ಜೀವವೇ ಅದರ ಕರುವು ; ಆ ಕರುವಿಗೆ ಆಕಳೇ ಜೀವವೆನಿಸುವುದು . ವ್ಯಾಕುಲರಹಿತ 
ವಾಗಿಯೇ ಆಕಳಿನಿಂದ ಹಾಲು ಹೆಚ್ಚುಕೊಂಡು (ತೊರೆಸಿ) ಬರುವುದು. ಜನರು ಆ 
ಹಾಲಿನಿಂದ ತೃಪ್ತಿಪಡುವರು. ಶಿವನಿಂದ ಸ್ವೀಕರಿಸಲ್ಪಟ್ಟ ಜೀವವೇ ಆ ಶರಣನು ; 
ಅವನೇ ಈಶ್ವರನ ಲಿಂಗನೆನಿಸುವನು. (ಹೀಗಾದಾಗ) ಅಲ್ಲಿ ಸತೃಪೆಯಿಂದ ಕೂಡಿದ 
ದೃಷ್ಟಿಯು ಹೊರಹೊಮ್ಮುವುದು. ಈ ಕಾರಣದಿಂದ ಜಗತ್ತು ( ಪರಸ್ಪರ) ಪ್ರೀತಿಯಿಂದ 


1 ನ( ಅ) 


೩೦೪ 


ಬಸವರಾಜ ವಿಜಯಂ 


ಮೃಡಮಹಿಮೆಯೆಂಬ ಚಂಬಿಸಿ 
ಲಿಡಿದಿರೆಯುಂ ಧರೆಯೊಳಿತರಜನಘರಕುಳಂ 
ಪಡೆಯದು ತದ್ದರ್ಶನಮಃ 
ತಡೆಯದದಂ ಕಂಡು ಭಕ್ತಚಕ್ರಂ ನಲಿಗುಂ 


ಅಂಗವೋ ಜೀವವೊ ಮಿಸುಗುವಾತ್ಮನೊ ಶಂಕರನೆಂದ ಶಂಕೆಗಾಂ 
ಪಿಂಗದೆ ಪೇಳ್ವೆನುತ್ತರಮನಂಗಮ ಪೂರ್ವಕೃತಾತ್ಮಕರ್ವಶೇ 
ಷಂಗಳಿನಾದುದಾತ್ಮಸುಖದುಃಖದ ಪುಣ್ಯದ ಪಾಪದಿಕ್ಕೆ ಮಾ 
ರಾಂಗಹರಂ ವಿಲಕ್ಷಣನಿದಕ್ಕೆ ವಿಚಾರಿಪೊಡಂಗಮಪ್ಪನೇ 
ಅತಿಮಲಿನನಸ್ವತಂತ್ರಂ 
ಸತತಂ ಸಂಸಾರಿ ಜನ್ಮ ಸಕಲನನಿತ್ಯಂ 
ತತದುಷ್ಕರ್ಮಂ ಪಾಶಾ 
ನೈತಪಶುವಾ ಜೀವನೆಂಬುದಾಗಮಸಿದ್ದಂ 
ಪ್ರತಿಮಳನತಿಸ್ವತಂತ್ರ 
ಭವಮ್ಮತಿಸಂಸಾರಕರ್ಮರಹಿತಂ ಪತಿ ಪಾ 
ಶವಿಮುಕ್ತನಿಷ್ಕಳು ಪರ 
ಶಿವನೆಂತುಂ ಜೀವನಪ್ಪನೇ ಬಗೆವಾಗಳ 


ಬಾಳುವುದು. ೩೩ . ಪರಮೇಶ್ವರನ ಮಹಿಮೆಯೆಂಬ ಹೊಂಬಿಸಿಲು ಧರೆಯನ್ನೆಲ್ಲ 
ವ್ಯಾಪಿಸಿದರೂ , ( ಆತನಲ್ಲಿ ಭಕ್ತಿಯಿಲ್ಲದಿರುವ) ಇತರ ಜನಗಳೆಂಬ ಗೂಗೆಗಳಿಗೆ ಆ ಶಿವನ 
ದರ್ಶನವನ್ನು ಪಡೆಯಲಾಗುವುದಿಲ್ಲ. ಅಂಥ ಬಿಸಿಲನ್ನು ಭಕ್ತರೆಂಬ ಚಕ್ರವಾಕ ಪಕ್ಷಿಗಳು 
ಕಂಡು ನಲಿದಾಡುವುವು. ೩೪ . ( ಇನ್ನೂ ) ಶಂಕರನು ಅಂಗನೋ , ಜೀವನೋ ,ಶೋಭಿ 
ಸುವ ಆತ್ಮನೋ ? ಹೀಗೆಂದ ನಿಮ್ಮ ಶಂಕೆಗೆ ನಾನು ತಪ್ಪದೆ ಉತ್ತರವನ್ನು ಕೊಡು 
ವೆನು. ಪೂರ್ವ ಜನ್ಮದಲ್ಲಿ ತಾನು ಮಾಡಿದ ಕರ್ಮಶೇಷಗಳಿಂದ ಆದದ್ದು ಅಂಗ. ಅದು 
ತನ್ನ ಸುಖ ದುಃಖಗಳಿಗೆ ಪುಣ್ಯ ಪಾಪಗಳಿಗೆ ಆಶ್ರಯವಾದದ್ದು . ಮನ್ಮಥನಾಶಕನಾದ 
ಪರಶಿವನು ವಿಲಕ್ಷಣನು. ವಿಚಾರಮಾಡಿನೋಡಿದರೆ ( ಇಂಥ ಪೂರ್ವಜನ್ಮ ಕೃತಕರ್ಮ 
ಗಳಿಗನುಸಾರವಾಗಿ ಜನನಗೊಂಡ ದೇಹಕ್ಕೆ ) ಅಂಗನು ಹೇಗಾದನು ? ೩೫. ಅತ್ಯಂತ 
ಮಲಿನವಾದ ಅಂತಃಕರಣವುಳ್ಳವನು , ಸ್ವತಂತ್ರನಲ್ಲದವನು , ಸದಾ ಸಂಸಾರ ಭಾವವುಳ್ಳ 
ವನು . ಪುನಃ ಹುಟ್ಟಿಬರುವವನು , ಸಾಕಾರನು ( ಕಲೆಯಿಂದ ಸಹಿತನಾದವನು) ನಿತ್ಯನಲ್ಲ. 
ದವನು , ವಿಶೇಷವಾದ ದುಷ್ಕರ್ಮಗಳಿಂದ ಕೂಡಿದವನು , ಮಾಯೆಂಬ ಪಾಶದಿಂದ 
ಬಂಧಿಸಲ್ಪಟ್ಟನು. ಪಶುವೆನಿಸಿ ' ಜೀವ' ಎಂಬ ಹೆಸರಿನಿಂದ ಕರೆಯಿಸಿಕೊಳ್ಳುವುದು ಅಗಮ 
ಪ್ರಮಾಣದಿಂದ ಸಿದ್ಧವಾಗುವುದು . ೩೬ . ಅತ್ಯಂತ ಪರಿಶುದ್ಧನೂ , ಅತಿಸ್ವತಂತ್ರನ , 
ಹುಟ್ಟು ಸಾವುಗಳೆಂಬ ಸಂಸಾರದ ಕರ್ಮಗಳಿಂದ ದೂರನಾದವನೂ , ಮಾಯಾಪಾಶ 
ವಿಮುಕ್ತನೂ ನಿಷ್ಕಲನೂ ಆದ ಪತಿಯೇ ಪರಶಿವನು . ಇಂಥ ಶಿವನು ವಿಚಾರಿಸಿ 


೩೦೫ 


ಪಂಚತ್ರಿಂಶಾಶ್ವಾಸಂ 


೩೭ 


60 


ಪಂಚಮುಖನಾತ್ಮನಕ್ಕುಮೆ 
ಪಂಚೇಂದ್ರಿಯಭೂತಪಂಚಕಾತ್ಮಕನಾತ್ಮಂ 
ಪಂಚಮುಖಂ ಪರಮಾತ್ಮ 
ಪಂಚೇಂದ್ರಿಯಭೂತಪಂಚಕಾತ್ಯಾಧಾರಂ 
ವ|| ಅಂತುವಲ್ಲದೆಯುರಿ 
ಅಂದದಿನಣೋರಣೀಯಾ 
ನೆಂದೆನೆ ನಿಗಮೋಕ್ತಿ ತಾನೆ ಸಚರಾಚರದೊಳ್ 
ಸಂದಿಲ್ಲದಣುಪದಾರ್ಥದೊ 
ಟೊಂದುತನೇಯಸ್ಕ ದಿಂ ಪ್ರವೇಶಿಸುತದಲ್: 
ತಿಲದೊಳ್ ತೈಲಂ ನಭಂ ಕುಂಭದೊಳೆ ಶಿಖಿ ಸಮಿದ್ಧರ್ಭದೊಳೇತ್ರದೊಳ್ ನಿ 
ರ್ಮಲತೇಜಂ ಬೀಜದೊಳರುಹವಮರ್ದಿನೊಳಾಜ್ಯಂ ನೆಳಲ್ಲ ರ್ಪಣಾಂತ 
ಸೃ ಲದೊಳ್ ಚಂದ್ರಂ ಘಟಾಂತರ್ಜಲದೊಳಗದೊಳುದ್ಯಧ್ಯಾನವತ್ಯು 
ಜ್ವಲಹೇಮಂ ಗ್ರಾವದೋತ್ರಮವಳಮಣಿಯೊಳ್ ಶಬ್ದದೊಳ್ಯಂಜುಳಾರ್ಥ೦ ೩೯ 
ಪಳಿಕಿನೊಳತಿ ನೀರಂಧೆ | 
ಜ್ಜಳಭಾವಂ ಮಿಸುಪ ತೆಅದೆ ರಂಜಿಪನಭವಂ 
ವಿಳಸಿತ ಸಮಸ್ತಭುವನಾ 
ವಳಿಗಳನೊಳಕೊಂಡು ಸರ್ವಗತನಾಗಿರ್ಪ೦ 


ನೋಡಿದರೆ ಜೀವನೆನಿಸುವನೇ ? ೩೭ . ಪಂಚಮುಖನೆನಿಸಿದ ಪರಮಾತ್ಮನು ಆತ್ಮನೆನಿಸು 
ವನೇ ? ಆತ್ಮನು ಪಂಚೇಂದ್ರಿಯ ಭೂತನೆನಿಸಿದ ಮಗು, ನಾಲಿಗೆ, ಕಣ್ಣು , ಕಿವಿ , ಚರ್ಮ 
ಗಳೆಂಬ ಪಂಚೇಂದ್ರಿಯಗಳು , ಪೃಥ್ವಿ , ಅಪ್ , ತೇಜ, ವಾಯು, ಆಕಾಶಗಳೆಂಬ ಪಂಚ 
ಭೂತ ಸ್ವರೂಪನಾದವನೆನಿಸಿದ್ದಾನೆ. (ಐದು ಇಂದ್ರಿಯಗಳು ಕ್ರಮವಾಗಿ ಐದು ಭೂತ 
ಗಳಿಂದ ಉತ್ಪತ್ತಿಯಾಗಿ ಅವುಗಳಿಂದ ಕೂಡಿ ದೇಹಿಯೆನಿಸಿದ್ದಾನೆ ಎಂದು ಭಾವ) ಪರ 
ಮಾತ್ಮನು ಐದು ಇಂದ್ರಿಯಗಳು ಐದು ಭೂತಗಳಿಗೆ ಆಧಾರಭೂತನೆನಿಸಿದ್ದಾನೆ. ವ|| 
ಅದೂ ಅಲ್ಲದೆ ೩೮ - ೪೦ . ಚೆಂದದಿಂದ ವೇದದಲ್ಲಿ ಹೇಳಿರುವಂತೆ ಅಣೋರಣೀ 
ಯಾನ್ ಅಂದರೆ ಅಣುವಿಗಿಂತಲೂ ಅಣುವೆನಿಸಿ ಆ ಪರಮಾತ್ಮನು ಸಮಸ್ತ ಚರಾಚರ 
ಪ್ರಪಂಚದಲ್ಲಿ ಅನಂತಪರಿಯಲ್ಲಿ ತೆರಪಿಲ್ಲದ ಹಾಗೆ ಸೂಕ್ಷ್ಮರೂಪದಿಂದ ಪ್ರವೇಶಿಸಿದ್ದಾನೆ. 
ಅದರಲ್ಲಿ ಎಳ್ಳಿನ ಸರ್ವಾಂಗದಲ್ಲಿ ಎಣ್ಣೆಯ , ಕುಂಭದ ಒಳಗಡೆಯಲ್ಲಿ ಆಕಾಶವೂ , 
ಸಮಿತ್ತುಗಳ (ಕಟ್ಟಿಗೆಗಳ) ಮಧ್ಯದಲ್ಲಿ ಅಗ್ನಿಯೂ , ಕಣ್ಣಿನಲ್ಲಿ ನಿರ್ಮಲವಾದ ತೇಜಸ್ಕೂ 
ಬೀಜದಲ್ಲಿ ವೃಕ್ಷವೂ , ಹಾಲಿನಲ್ಲಿ ತುಪ್ಪವೂ , ಕನ್ನಡಿಯೊಳಗಡೆ ಪ್ರತಿಬಿಂಬವೂ ಘಟದಲ್ಲಿ 
ತುಂಬಿದ ನೀರಿನಲ್ಲಿ ಚಂದ್ರನ ಪ್ರತಿಬಿಂಬವೂ , ಪರ್ವತದಲ್ಲಿ ವಿಶೇಷವಾದ ಪ್ರತಿಧ್ವನಿಯೂ 
ಕಲ್ಲಿನಲ್ಲಿ ಅತ್ಯುಜ್ವಲವೆನಿಸಿದ ಬಂಗಾರವೂ , ಮಣಿಗಳ ಮಧ್ಯದಲ್ಲಿ ದಾರವೂ , ಶಬ್ದದಲ್ಲಿ 
ಮನೋಹರವಾದ ಅರ್ಥವೂ , ಸ್ಪಟಿಕದಲ್ಲಿ ಅತ್ಯಂತ ದಟ್ಟವಾಗಿ ಪ್ರಕಾಶಿಸುವಿಕೆಯ , 
ಶೋಭಿಸುವ ರೀತಿಯಲ್ಲಿ ಶಿವನು ಪ್ರಕಾಶಿಸುತ್ತಿದ್ದಾನೆ. ಅವನು ಶೋಭಿಸುತ್ತಿರುವ 
ಸಮಸ್ತ ಬ್ರಹ್ಮಾಂಡಾವಳಿಗಳನ್ನೆಲ್ಲ ಒಳಗೊಂಡವನಾಗಿ ಸರ್ವವ್ಯಾಪಕನಾದವನಾಗಿದ್ದಾನೆ : 

20 + 


೩೦೬ 


ಬಸವರಾಜ ವಿಜಯಂ 


ವಿಶ್ವವಿಭು ವಿಶ್ವ ಜನಕಂ 
ವಿಶ್ಯಾಂತರ್ಯಾಮಿ ವಿಶ್ವರಕ್ಷಣಶೀಲಂ 
ವಿಶ್ವಹರಂ ವಿಶ್ವಪರಂ 
ವಿಶ್ವಾಧಿಕನೆಂದು ರಾಮನಾಥನೆ ಸತ್ಯಂ 
ವ! ಎಂದು ದಾಸ ದೇವಂ ನುಡಿಗೊಡೆ ಜೈನಮುನಿಗಳ್ಳಾರ್ಕೊಂಡು 


ಮಾಡಿದ ಶಂಕೆಗುತ್ತರಮನೊಳ್ಳಿತನೆಂದಪೆ ಲೇಸು ಲೇಸು ನೀ 
ನಾಡಿದೆ ಜೀವರೆಲ್ಲ ಪಶುಗಳ ಪತಿಯೇ ಶಿವನಾ ಮಹೇಶ್ವರಂ 
ಕೂಡಿ ಪಶುಪ್ರತಾನದೊಳಗೊಪ್ಪುವನೆಂದಿದು ನನ್ನಿಯಾಗೆ ಪೇಳ್ 
ನಾಡೆ ಪಶುಪ್ರತಾನದೊಳೆ ತದ್ದುಣವೊಂದುವದೇಕೆತೋಟದೋ 


ಸುಡುವಗ್ನಿಯ ಸಂಪರ್ಕದೆ 
ಸುಡುಗುಂ ಜಲಮಂತುಟೇಶಸಂಪರ್ಕದಿನಾ 
ಜಡಜೀವರುವವನಂತಿರೆ 
ತಡೆಯದೆ ಸರ್ವಜ್ಞ ಭಾವಮಾಳಿರವೇಡಾ 


ವಗಿ ಎನೆ ದಾಸದೇವಂ ಕೇಳು ನಗೆ ನಕ್ಕು 


೪೧. ಅವನು ಪ್ರಪಂಚಕ್ಕೆ ಒಡೆಯನು : ಪ್ರಪಂಚದ ಉತ್ಪತ್ತಿಗೆ ಕಾರಣನು ; 
ವಿಶ್ವದಲ್ಲೆಲ್ಲ ವ್ಯಾಪಿಸಿಕೊಂಡವನು ; ವಿಶ್ವವನ್ನೆಲ್ಲ ರಕ್ಷಿಸುವುದೇ ಶೀಲವಾಗಿ ಉಳ್ಳ 
ವನು ; ಪ್ರಪಂಚವನ್ನೇ ನಾಶಮಾಡುವವನು, (ಪ್ರಪಂಚಕ್ಕೆ ಪ್ರಳಯವನ್ನುಂಟು 
ವರಾಡಿ ನಾಶ ಗೊಳಿಸುವವನು ) ; ಈ ಪ್ರಪಂಚದಲ್ಲೇ ಆಸಕ್ತಿಯುಳ್ಳವನು ; 
(ಸೃಷ್ಟಿ , ಸ್ಥಿತಿ, ಲಯರೂಪವಾದ ಆಸಕ್ತಿಯುಳ್ಳವನು) ; ವಿಶ್ವಕ್ಕೆಲ್ಲ ಅಧಿಕನು 
ಇಂಥ ರಾಮನಾಥನೇ ಸತ್ಯಸ್ವರೂಪನೆನಿಸಿದ್ದಾನೆ. ವ|| ಹೀಗೆಂದು ದಾಸಿಮಾತ್ಯರು 
ನುಡಿದು ತೋರಿಸಲು ಜೈನ ಸಂನ್ಯಾಸಿಗಳು ಪ್ರತಿಯಾಗಿ ೪೨ - ೪೩ ನಾವು ಮಾಡಿದ 
ಶಂಕೆಗಳಿಗೆಲ್ಲ ಒಳ್ಳೆಯ ಉತ್ತರವನ್ನೇ ಹೇಳಿದೆ. ಒಳ್ಳೆಯದು ! ಒಳ್ಳೆಯದು ! ನೀನು 
ಹೇಳಿದೆ ; 'ಜೀವರುಗಳೆಲ್ಲ ಪಶುಗಳು ; ಪತಿಯೇ ಶಿವನು ; (ಹೀಗೆ) ಆ ಮಹೇಶ್ವರನು 
ಜೀವರುಗಳ ಸಮೂಹದಲ್ಲಿ ಬೆರೆತುಕೊಂಡು ಶೋಭಿಸುತ್ತಿದ್ದಾನೆ,' ಎಂದು ಈ ಮಾತು 
ಸತ್ಯವಾದರೆ, ಸಮಸ್ತ ಜೀವಿಗಳಲ್ಲಿ ಆ ಪತಿಯಾದವನ ಗುಣವೊಂದೂ ಚೆನ್ನಾಗಿ ಅದೇ 
ಕಾಣುವುದಿಲ್ಲ ? ಸುಡುವ ಅಗ್ನಿಯ ಸಂಪರ್ಕದಿಂದ ನೀರೂ ಸುಡುವುದಿಲ್ಲವೇ ; ಅದರಂತೆ 
ಈಶ್ವರನ ಸಂಪರ್ಕದಿಂದ ಆ ಜಡ ಜೀವರುಗಳಲ್ಲಿನ ಅಜ್ಞಾನ ಭಾವವುತೊಲಗಿ , ತಪ್ಪದೆ 
ಅವನ ಹಾಗೆಯೇ ಸರ್ವಜ್ಞತ್ವಭಾವವನ್ನು ಹೊಂದಿರಬೇಡವೇ ? ವ|| ಹೀಗೆ ಆ ಜೈನ 


1 ಸಿ(ಅ, ಚ, ಗ, ಜ) 2 ದೇವದಾಸಂ(8) 


ಪಂಚತ್ರಿಂಶಾಶ್ವಾಸಂ 


ಹರನೆಲ್ಲದೊಳಿರ್ದಪನೆನೆ 
ಹರನ ಗುಣಂ ಜೀವರಲ್ಲಿ ತೋರ್ಕುಮೆ ಮಣಿ ಸಾ 
ಗರದೊಳ್ ಶಿಖಿ ಮರದೊಳ 
ಇರೆ ಮಣಿ ಶಿಖಗುಣಮುಮದ್ದಿ ತರುಗಳೊಳೊಳವೇ 
ಬಿಸಿಯಪ್ಪನಿತೆ ಗಡಗ್ನಿಯ 
ಬೆಸುಗೆಯಿನುದಕಂ ತದಗ್ನಿ ಯಂತಿರೆ ಮರ್ಬಂ 
ಪೊಸೆದಿಕ್ಕುವ ತೇಜಮನಾ 
ಲೈ ಸೆಗುಮೆ ಹರನಿರ್ಷ ಕತದಿನೋಳಗಿ ಪಶುಗಳ 
ಚೈತನ್ಯದಾರ್ಡ್ಯಮಂ ಪಡೆ 
ದೋತಿರ್ಕುಮದಲ್ಲದಾ ಮಹೇಶನ ಸುಗುಣ 
ವಾತವನೇಂ ತಳೆಗುಮೆ ಪೇ 
ಲೀ ತೇಜದಿಂ ಮುನ್ನ ಮೊರೆದ ದೃಷ್ಟಾಂತದವೋಲ್ 
ತಿಲದೊಳೆತೈಲಮೇನಿರದೆ ದೀಪಮನುರ್ವಿಪ ತೈಲಸಾರದು 
ಜ್ವಲಗುಣವುಂಟೆ ತತ್ತಿಲದೊಳಿಂತು ಶಿವಂ ಸಕಳಾತ್ಮವರ್ಗದೊಳ್ 
ನೆಲಸಿ ವಿರಾಜಿಸಿರ್ಪನನಿತರ್ಕೆ ತದೀಯ ಜಗದ್ವಿವರ್ಧನಾ 
ಲಘುಗುಣಾಳಿಯಾತ್ಮತತಿಗುಂಟೆ ವಿಚಾರಿ ' ಪುದಿಂತುಟೆಲ್ಲಮಂ 


೪೭ 


ಸಂನ್ಯಾಸಿಗಳು ಅನ್ನಲು ೪೪, ಹರನು ಎಲ್ಲರಲ್ಲಿಯೂ ಇರುತ್ತಾನೆಂದರೆ ಹರನ ಗುಣ 
ಗಳೆಲ್ಲ ಜೀವರುಗಳಲ್ಲಿ ತೋರುವುವೇ ? ಮಣಿಯು ಸಾಗರದಲ್ಲಿಯೂ , ಬೆಂಕಿಯು ಮರ 
ದೊಳಗೂ ಕೂಡಿಕೊಂಡಿರುವವೆಂದಾಕ್ಷಣಕ್ಕೆ ಆ ರನ್ನ ಮತ್ತು ಬೆಂಕಿಯ ಗುಣಗಳನ್ನು 
(ಕ್ರಮವಾಗಿ) ಸಮುದ್ರ ಮತ್ತು ಗಿಡಗಳು ಹೊಂದುವುವೇನು ? ೪೫- ೪೬ , 
ನೀರಿಗೆ ಅಗ್ನಿಯ ಸಂಬಂಧ ಬೆಚ್ಚಗಾಗುವಷ್ಟೆ ಅಲ್ಲವೇ ! ಆ ಅಗ್ನಿಯ 
ಬೆಸುಗೆಯಿಂದ ನೀರು ಅಗ್ನಿಯಹಾಗೆ ಕತ್ತಲೆಯನ್ನು ಓಡಿಸುವ ತೇಜಸ್ಸನ್ನು 
ಹೊಂದಿ ಶೋಭಿಸುವುದೇನು ? ಈ ರೀತಿಯಿಂದ ಸರ್ವಜೀವಿಗಳಲ್ಲಿ ಹರನಿರುವ ಕಾರಣ 
ದಿಂದ ಚೈತನ್ಯದ ದೃಢತೆಯನ್ನು ಹೊಂದಿರುವುದಲ್ಲದೆ, ಪರಮೇಶ್ವರ ಸಮಸ್ತ ಸದ್ಗುಣ 
ಸಮೂಹವನ್ನು ಈ ಮೊದಲು ಹೇಳಿದ ದೃಷ್ಟಾಂತದಂತೆ ಹೊಂದುವುದಕ್ಕೆ ಸಾಧ್ಯವೇ ? 
೪೭ . ಎಳ್ಳಿನಲ್ಲಿ ಎಣ್ಣೆಯೇನಿಲ್ಲವೇ ? ಆ ಎಳ್ಳಿಗೆ ದೀಪವನ್ನು ಬೆಳಗಿಸುವ ಎಣ್ಣೆಯ 
ಉಜ್ವಲವಾದ ಗುಣವುಂಟೇನು ? ಈ ರೀತಿಯಲ್ಲಿ ಸಕಲ ಜೀವಾತ್ಮ ವರ್ಗಗಳಲ್ಲಿ ನೆಲ 
ಸಿರುವನು. ಹೀಗೆ ನೆಲಸಿರುವನೆಂದಮಾತ್ರಕ್ಕೆ ಆ ಶಿವನ ಸಂಬಂಧವಾದ ಜಗತ್ತನ್ನು 
ಸೃಷ್ಟಿಗೊಳಿಸುವುದೇ ಮೊದಲಾದ ಶ್ರೇಷ್ಠ ಶಕ್ತಿಯ ಗುಣ ಸಮೂಹಗಳು ಆ ಸಕಲ 
ಜೀವಾತ್ಮ ಸಮೂಹಕ್ಕೆ ಉಂಟಾದವೇನು? ಈ ರೀತಿಯಲ್ಲಿ ಎಲ್ಲವನ್ನೂ ವಿಚಾರ ಮಾಡ 


1 ರಾಜಿ( ಜ, ಮು ) 


೩೦೮ 


ಬಸವರಾಜ ವಿಜಯಂ 


ತಿಲದೊಳ್ ತೈಲಮದಿರ್ಕು೦ 
ತಿಲಲ್ಲಿಂತೈಲರಸದೊಳೆಂತಂತೆ ಶಿವಂ 
ನೆಲಸಿರ್ಕುಮಖಿಳ ಜಗದೊಳ್ 
ನೆಲಸದು ಶಿವನಲ್ಲಿ ಮಾಯಿಕಂ ಜಗಮನಿಶಂ 


೪೮ 


ಒಗೆದಿರ್ದಳಿಗುಂ ಮುಗಿಲಾ 
ಗಗನದೊಳಾ ಗಗನಮಲ್ಲಿ ನಿರ್ಲೇಪಕಮಂ 
ತೊಗೆದಿರ್ದಳಿಗುಂ ಜಗವಾ 
ಜಗದೀಶನೊಳೀಶನವಿರತಂ ನಿರ್ಲೇಪಂ 


- 


೫೦ 


ಮಲಿನವತಿ ಕಾನೆಂಬೊಡೆ 
ಸಲೆ ಸಿಲ್ಕಂ ನಿರ್ಮಲೈಕಮತಿ ಭಾವಿಸೆ ಬಂ 
ದೊಲವಿತ್ತು ರಕ್ಷಿಪ ನಿ 
ಶೃಲನನಘಂ ನಿತ್ಯನಪ್ರಮೇಯನಜೇಯಂ 

ವ!! ಮತ್ತಮಾ ಪರಮಶಿವನನಾದ್ಯಂತನುಮವಿದ್ಯಾರಹಿತನುಂ ನಿರಸ್ತ ಸಮಸ್ತದೋಷಕಳಂ 
ಕನುಂ ಸತ್ಯಜ್ಞಾನಾನಂದಮಯನುಂ ಸರ್ವಜ್ಞನುಂ ನಿತ್ಯತೃಪ್ತನುಂ ಸ್ವತಂತ್ರನುಮನಾದಿಪ್ರಕಾ 
ಶಪ್ರಭಾವನುಮನಂತಾಲುಪ್ತ ಶಕ್ತಿಸಮೇತನುಮದ್ವಿತೀಯಾಖಂಡವರಮೈಶ್ವರ್ಯವಿಭ್ರಾಜಿತನುಮನುಭ 


ಬೇಕು. ೪೮. ಎಳ್ಳಿನಲ್ಲಿ ಎಣ್ಣೆಯಿರುವುದು ; ಆದರೆ ಆ ತಿಲದ ರಸದಲ್ಲಿ (ತೈಲದಲ್ಲಿ) ತಿಲವು 
ಹೇಗೆ ಇಲ್ಲವೋ ಹಾಗೆ ಶಿವನು ಸಮಸ್ತ ಜಗತ್ತಿನಲ್ಲೆಲ್ಲಾ ವ್ಯಾಪಿಸಿದ್ದರೂ ಆ ಶಿವನಲ್ಲಿ 
ಮಾಯಾ ಸ್ವರೂಪನಾದ ಜಗತ್ತು ಯಾವಾಗಲೂ ನೆಲಸುವುದಿಲ್ಲ. ( ಅಂದರೆ ಶಿವನು 
ನಿರ್ಮಾಯ ಸ್ವರೂಪನೆಂದು ಭಾವ) ೪೯ , ಮೊಡವು ಗಗನದಲ್ಲಿ ಹುಟ್ಟಿ ನಾಶ 
ವಾಗುವುದು . ಈ ದೃಷ್ಟಾಂತದಲ್ಲಿ ಗಗನವು ನಿರ್ಲೇಪವೆನಿಸುವುದು . (ಮೋಡದ 
ಲೇಪವು ಆಕಾಶಕ್ಕೆ ಇಲ್ಲ. ಅಲ್ಲಿ ಹುಟ್ಟಿ ಅಲ್ಲಿಯೇ ಅದು ಅಳಿದು ಹೋಗುವುದು ) ಇದರ 
ಹಾಗೆ ಶಿವನಿಂದ ತೋರಿಕೆಗೊಂಡ ಜಗತ್ತು ಅಲ್ಲಿಯೇ ನಾಶವಾಗಿ ಹೋದರೂ ಈಶ್ವರನು 
ಮಾತ್ರ ನಿರ್ಲಿಪನಾಗಿಯೇ ಇರುತ್ತಾನೆ. (ಶಿವನ ಲೀಲೆಯಿಂದ ಜಗತ್ತು ಕಾಣಿಸಿ 
ಕೊಂಡು ಅವನಿಂದಲೇ ಅದು ಪ್ರಳಯಗೊಂಡರೂ ಶಿವನು ನಿರ್ಲಿಪನಾಗಿಯೇ ಇರು 
ತಾನೆ ಎಂದು ಭಾವ) ೫೦ . ನಿಶ್ಚಲನ , ಪಾಪರಹಿತನೂ , ನಿತ್ಯನೂ , ಅಗಣಿತನೂ 
( ಅಳೆಯುವುದಕ್ಕೆ ಸಾಧ್ಯವಿಲ್ಲದವನೂ ) ಅಜೇಯನೂ ( ಜಯಿಸುವುದಕ್ಕೆ ಇನ್ನೊಬ್ಬರಿಂದ 
ಸಾಧ್ಯವಿಲ್ಲದವನೂ ) ಎನಿಸಿದ ಪರಶಿವನನ್ನು ಪಾಪ ಬುದ್ದಿಯವನು ಕಾಣುತ್ತೇನೆಂದರೆ 
ಸಿಲುಕುವವನಲ್ಲ . ನಿರ್ಮಲವಾದ ಬುದ್ದಿಯುಳ್ಳವನೊಬ್ಬನೇ ಧ್ಯಾನಿಸಿದರೆ ಮಾತ್ರ 
ಅವನು ಒಲಿದು ಬೇಡಿದುದನ್ನಿತ್ತು ರಕ್ಷಿಸುವನು . ವ|| ಮತ್ತು ಆ ಪರಶಿವನು ಆದಿ 
ಅಂತ್ಯವಿಲ್ಲದವನು ; ಅಜ್ಞಾನದಿಂದ ದೂರನಾದವನು ; ಸಮಸ್ತ ಪಾಪವೆಂಬ ಕೊಳೆಯನ್ನು 
ನಾಶಗೊಳಿಸುವವನು ; ಯಥಾರ್ಥವಾದ ಜ್ಞಾನದಿಂದುಂಟಾದ ಆನಂದ ಸ್ವರೂಪನು ; 


೩೦೯ 


ಪಂಚತ್ರಿಂಶಾಶ್ವಾಸಂ 


ವೈಕವಿಷಯಪಠಮಾಮೃತಸ್ವರೂಪಕನುಜಾಚ್ಯುತಮ್ಮಯ್ಯನುಂ ಪರಾತ್ಪರಂ ಪರಮುಕ್ತಿಪ್ರದನು 
ವಿಶ್ವಮಯನುಂ ವಿಶ್ವಪ್ರೇರಕನುಂ ಸ್ವಭಕ್ತ ಸುಲಭನುಮಭಕ್ಕದುರ್ಲಭನುಂ ಅನುಪಮಕಲ್ಯಾಣಗುಣ 
ಗಣಾಲಂಕರಣನುವಖಿಳ ಬ್ರಹ್ಮಾಂಡಮಂಡಲಾಧೀಶ್ವರನುಂ ತಾನೊರ್ವನೆಯಾಗಿ 


ಎಲ್ಲಜತೋಳಹೊಆಗೆ ಪೂರ್ಣನು 
ಮೆಲ್ಲವನಜವವನುಮ್ಮೆಲ್ಲರಂತಿರದವನೊ 
ಲೆಲ್ಲರ ಪೊರೆವನುಮ್ಮೆಲ್ಲವ 
ನುಲ್ಲಂಘಿಸಿದವನುಭವನಲ್ಲದೆ ಪೆರಾರ್ 


ಶ್ರೀರಾಮನಾಥನೊರ್ವನೆ 
ಭೂರಿ ಜಗಜ್ಜಾಲಪತಿ ವಲಂ ಪರವಿಲ್ಲೆಂ 
ದೂರಂತೆ ನಿಗಮ ನಿಗಮಶಿ 
ರೋರಾಜಿ ಪುರಾಣವಾಣಿಯುಲಿಗುವಜಸ್ತಂ 


ಸರ್ವವನ್ನೂ ತಿಳಿದವನು ; ಸದಾ ತೃಪ್ತಿಯಿಂದಕೂಡಿದವನು ; ಸರ್ವರೀತಿಯಲ್ಲ 
ಸ್ವತಂತ್ರನು ( ಅನ್ಯರ ತಂತ್ರಕ್ಕೆ ಒಳಗಾದವನಲ್ಲ) ; ತನಗಿಂತಲೂ ಆದಿಯೆಂಬುದು 
ಇನ್ನೊಂದಿಲ್ಲದಂತಹ ಪ್ರಕಾಶದ ಪ್ರಭಾವದಿಂದ ಕೂಡಿದವನು ; ಅಪಾರವಾದ ನಾಶವೇ 
ಇಲ್ಲದ ಶಕ್ತಿಯಿಂದ ಕೂಡಿದವನು ಎಂದರೆ ಇಚ್ಛಾ , ಜ್ಞಾನ, ಕ್ರಿಯಾಶಕ್ತಿಯಿಂದ ಸಮ 
ನೈತನು ; ದ್ವಿತೀಯವಾದ ಬೇರೊಂದು ಇಲ್ಲದೆಯಿರುವ ಅಖಂಡವೂ ಆದ ಉತ್ಕೃಷ್ಟವೂ 
ಆದ ಷಡ್ಗುಣೈಶ್ವರದಿಂದ ಪ್ರಕಾಶಿಸುವಂಥವನು ; ಕೇವಲ ಅನುಭವಕ್ಕೆ ( ಅವನ 
ಸಂಬಂಧದ ಅನುಭವಕ್ಕೆ ಮಾತ್ರ ಗೋಚರಿಸುವ ಪಗಮ ಅಮೃತ ಸ್ವರೂಪನು ; 
ಬ್ರಹ್ಮ ಮತ್ತು ವಿಷ್ಣುಗಳಿಂದ ಹುಡುಕಿಸಿಕೊಳ್ಳಲ್ಪಡುವವನು ; ಶ್ರೇಷ್ಟಕ್ಕಿಂತಲೂ 
ಶ್ರೇಷ್ಟನಾದವನು ( ಇವನಿಗಿಂತ ಬೇರೊಂದು ಶ್ರೇಷ್ಟವೇ ಇಲ್ಲವೆನಿಸಿದವನು) ;ಶ್ರೇಷ್ಠ 
ವಾದ ಮುಕ್ತಿಯನ್ನು ಕೊಡುವವನು ; ವಿಶ್ವವನ್ನೆಲ್ಲ ವ್ಯಾಪಿಸಿದವನು ; ವಿಶ್ವವ್ಯವಹಾರ 
ಗಳಿಗೆ ಚಾಲಕ ಶಕ್ತಿಯಾಗಿರುವವನು ; ತನ್ನ ಭಕ್ತರಿಗೆ ಸುಲಭವಾಗಿ ಲಭ್ಯವಾಗುವವನು ; 
ಭಕ್ತರಲ್ಲದವರಿಗೆ ಲಭ್ಯವಾಗುವುದಕ್ಕೆ ಸಾಧ್ಯವಿಲ್ಲದವನು ; ಉಪವಾರಹಿತವಾದ 
ಮಂಗಳಕರ ಗುಣಗಳಿಂದ ಅಲಂಕಾರಗೊಂಡವನು ; ಸಮಸ್ತ ಬ್ರಹ್ಮಾಂಡಗಳಿಗೆ ಪ್ರಭು 
ವೆನಿಸಿದವನೂ ತಾನೊಬ್ಬನೇ ಆಗಿ ೫೧. ಎಲ್ಲರ ಒಳಗೂ ಅವನೇ , ಹೊರಗೂ 
ಅವನೇ ತುಂಬಿದವನೆನಿಸಿದ್ದಾನೆ ; ಎಲ್ಲವನ್ನೂ ತಿಳಿಯುವವನು , ( ಮತ್ತು ) ಎಲ್ಲರ 
ಹಾಗಿರದೆ ಅವನು ಒಲಿದು ಎಲ್ಲರನ್ನೂ ರಕ್ಷಿಸುವನು ; ಎಲ್ಲ ಜಗದ್ಯಾ ಪಾರಗಳನ್ನೂ 
ಉಲ್ಲಂಘಿಸಿದವನು - ಇಂಥ ಈ ಪರಮಾತ್ಮನಲ್ಲದೆ ಬೇರೆ ಯಾರಿದ್ದಾರೆ ? ೫೨. 
ಶ್ರೀರಾಮನಾಥನೊಬ್ಬನೇ ಸಮಸ್ತ ಬ್ರಹ್ಮಾಂಡ ಜಾಲಗಳಿಗೆಲ್ಲ ಪತಿಯಲ್ಲವೇ ! ಬೇರೆ 
ಇನ್ನೊಬ್ಬರಾರೂ ಇಲ್ಲವೆಂದು ಒಂದೇ ಸವನೆ ( ಏಕ ಪ್ರಕಾರವಾಗಿ) ವೇದೋಪನಿಷತ್ತು 


ಬಸವರಾಜ ವಿಜಯಂ 


ವ|| ಎಂದಿಂತು ಶಿವದಾಸಂ ನುಡಿಯೆ ಮಲಧಾರಿಗಳೇಲ್ಲಿನಿತರ್ಥಮಲ್ಲಮನಿಗಮವಾಕ್ಯದಿಂ 
ಸಾಧಿಸುವೆಯಪ್ರೊಡಾನಿಗಮಂ ವ್ಯಾಘಾತಪುನರುಕಾದಿ ಸಂಕಲಿತಮಪ್ಪುದಱನಪ್ರಮಾಣಮದಲಿ 
ನುಕ್ಕಾರ್ಥವನೆಂತು ಸಮರ್ಥಿಪೆಯೆನೆ ಜಿನಮತವರ್ದನಂ ಮಾರ್ಕೊಂಡು 


ವೇದದಿನೊಗೆದಾಯು | 
ರ್ವೇದಂ ಭೈಷಜ್ಯವೆಸಗೆ ತತ್ಸಮ್ಮತದಿಂ 
ಮೇದಿನಿಯೊಳಖಿಳ ರುಜೆಗಳಿ 
ವಾದಪುದದಂ ಪ್ರಮಾಣಮಾಗಮಮಲೇ 


ಶ್ರುತಿಗಂಗಂಜ್ಯೋತಿಷಂ ಪೇಳ ಪುದು ಗಗನದೊಳ್ಳಂದ್ರಸೂರ್ಯಕ್ರಳಂ ದೂ 
ರತರಂ ತದ್ರಾಹು ಕೊಳ್ಳಾ ಸಮಯಮನಿನಿಸು ತಪ್ಪದಂತೆಯೇ ವೇದ 
ಪ್ರತತಿ ಪ್ರಾಮಾಣ್ಯಕ್ಕಿಂತಪ್ಪುದನೊರೆದ ತದಂಗೋತ್ರಿ ದೃಷ್ಟಾಂತವೆಂಬಾ . 
ಯತಿಯಂ ನೀವೇಕೆ ಜೈನಾಧಮರಿರಜಯಿರೇನೆಂಬೆನೀ ನಿಮ್ಮ ಗಾಂಷಂ : 


ಗಳ ಸಮೂಹ, ಪುರಾಣಗಳ ಮಾತುಗಳು ಸದಾ ಕೂಗುತ್ತಿವೆ. ವ|| ಈ ರೀತಿಯಲ್ಲಿ 
ದಾಸಿಮಯ್ಯನು ನುಡಿಯಲು ಪಾಪಲೇಪವುಳ್ಳ ( ಪಾಪದಿಂದ ಕೂಡಿದ) ಅವರೆಲ್ಲರೂ 
ಕೇಳಿ ಇಷ್ಟು ಅರ್ಥವೆಲ್ಲವನ್ನೂ , ವೇದ ವಾಕ್ಯದಿಂದ ಸಾಧಿಸುತ್ತೀಯಾದರೆ, ಆ ವೇದವೂ 
ಕೂಡ ಪರಸ್ಪರ ವಿರೋಧ ಅಭಿಪ್ರಾಯದಿಂದಲೂ ( ವ್ಯಾಘಾತದಿಂದಲೂ ) ಹೇಳಿದ್ದನ್ನೇ 
ಪುನಃ ಹೇಳುವ ದೋಷಗಳಿಂದ ಕೂಡಿರುವುದರಿಂದ ಪ್ರಮಾಣವನ್ನು ( ವೇದದಲ್ಲಿ 
ಉಪನಿಷತ್ತಿನಲ್ಲಿ ಹೀಗೆ ಹೇಳಿದೆ ಎಂಬ ಪ್ರಮಾಣವನ್ನು ) ಅವುಗಳಲ್ಲಿ ಹೇಳಿದುದೇ 
ಸರಿಯಾದ ಮಾತೆಂದು ಹೇಗೆ ಸಮರ್ಥನೆ ಮಾಡುತ್ತೀಯೆ ? ಎನ್ನಲು, ಜಿನ ಮತವನ್ನು 
ನಾಶಗೊಳಿಸಿದ ( ಅಥವಾ ನಾಶಗೊಳಿಸಿದವನೆಂಬ ಬಿರುದುಳ್ಳ ) ದಾಸಿಮಯ್ಯನು 
ಪ್ರತಿಯಾಗಿ ೫೩ . ಆಯುರ್ವೇದವು ವೇದದಿಂದ ಹುಟ್ಟಿತು. ಆ ಆಯುರ್ವೇದದಲ್ಲಿ 
ಉಕ್ತವಾದ ಪ್ರಕಾರದಿಂದ ವೈದ್ಯವನ್ನು ಮಾಡಿದರೆ ಲೋಕದಲ್ಲಿ ಎಲ್ಲರ ರೋಗಗಳು 
ನಾಶವಾಗುವುವು. ಆದ್ದರಿಂದ ಆ ವೇದಗಳೇ ಪ್ರಮಾಣವಲ್ಲವೆ. ( ಅಂದರೆ ಎಲ್ಲರ 
ತರ್ಕಗಳೆಂಬ ರೋಗಗಳಿಗೆ ವೇದ ಪ್ರಮಾಣವು ಅಂಗೀಕಾರಾರ್ಹವಾದುದಲ್ಲವೇ ? ಎಂದು 
ಭಾವ) ೫೪. ವೇದಗಳಿಗೆ ಅಂಗವೆನಿಸಿದ ಜ್ಯೋತಿಶ್ಯಾಸ್ತ್ರವು ಆಕಾಶದಲ್ಲಿರುವ ಚಂದ್ರ 
ಸೂರರುಗಳನ್ನು ದೂರದಲ್ಲಿರುವ ಆ ರಾಹುವು ನುಂಗುವ ಸಮಯದ ಲೆಕ್ಕಾಚಾರವನ್ನು 
ಸ್ವಲ್ಪವೂ ತಪ್ಪದ ಹಾಗೆ ಚೆನ್ನಾಗಿ ಹೇಳುವುದಲ್ಲವೇ ! ಇದಕ್ಕೆ ವೇದ ಸಮೂಹಗಳ 
ಪ್ರಾಮಾಣ್ಯ ಅಂಗೀಕರಿಸಿದ ಅದರ ಅಂಗವಾದ ಜ್ಯೋತಿಶ್ಯಾಸ್ತ್ರದ ಮಾತೇ ಪ್ರಮಾಣ 
ವೆಂದು ಹೇಳುವ ಆ ಯತಿಯನ್ನು (ಜ್ಯೋತಿಶ್ಯಾಸ್ತ್ರಜ್ಞನಾದ ಯತಿಯನ್ನು ) ಚೈನಾ 
ಧಮರುಗಳಾದವರೇ , ನೀವೇಕೆ ತಿಳಿಯುತ್ತಿಲ್ಲ ? ನಿಮ್ಮ ಈ ದಡ್ಡತನವನ್ನು ಏನೆನ್ನ 


ಪಂಚತ್ರಿಂಶಾಶ್ವಾಸಂ 


೩೧೧ 


ಪಲವಾತಾಪದಿನೇಂ ಫಲಂ ಶಿವನೆ ಕರ್ತಾರಂ ಜಗನ್ಮಂಡಲೀ 
ಕುಲಕೆಂದುಂ ಪೊಅನಿಲ್ಲ ದೇವನೆನುತುಂ ದೃಷ್ಟಾಂತಮಂ ತೋರ್ಪೆನಿಂ 
ದೆಲೆ ನೀವೆಂದುದನೀಗಳಿಂತೆ ಜಿನಗೇಹವಾತಮಂ ಕಿಳ್ಳು ನೀ 
ಮೊಲವಿಂ ಪೂಜಿಪ ತಜ್ಜಿನಪ್ಪಚಯಮಂ ನುರ್ಗೋತ್ತಿ ಪಾಳ್ಳಾಡುವೆ 


ವ!! ಎಂದು ವಿಜೃಂಭಿಸಿ ದೃಢಪ್ರತಿಜ್ಞಾರೂಢನಾದ ಜೈನಜನಭಂಜನನ ಪಟುಕಟಕ್ಕಿಯಂ 
ಕೇಳು ಮುಳಿಸಂ ತಾಳು ಪೇರೊಡಲ ಪಂಕುಳಿಗಳು , ತರಂಟುದಲೆಯೊರಂಟರುಂ, ಪೆರ್ಬಡಿಕೆ 
ಮೆಯ್ಯ ದುರ್ಬೋಧರುಂ, ನೊಳಪಟಪ ಕೊಳೆವಾಯ ಖಳರು , ಪುಳಿಚಳ ಕಿಣಿವಲ್ಲ ಪುರುಷಾಧವ 
ರುಂ , ಪಾಳೇಗದ ಕಾತ್ಮಾನಿಸರುಂ, ಪೊಲಸುನಾಮಿ ವಂಗದ ಪಂಚಮಲದ ಪಾಷಂಡರುಂ, ಬತ್ತಲೆ 
ಯೋಡಲ ಬಾಹಿರರುಂ, ಮಿಂಚುದಲೆಯ ವಂಚಕರುಂ, ಕುತರ್ಕದಕುತರುಂ, ಕುಮಂತ್ರದ ಕುಟಿಲ 
ರುಂ ಪತಿಯಂ ಪಳಿವ ಪಾಪ ಕರ್ಮರುಂ , ನಿಗಮಮಂ ತೆಗಳ ನೀಚರುಂ, ನಗೆಗಂಜದ ನಾಣಿಲಿಗಳುಂ, 
ಕುಂಚದ ಕೂಳರು , ತಟ್ಟಿನ ತಾಮಸರುಂ, ಗುಂಡಿಗೆಯ ಭಂಡರುಂ, ಪುಸಿನುಡಿಯ ಪೊಲೆಯರು 
ಮೆನಿಪ ಮಲಧಾರಿಗಳ ಸಣವಟ್ಟೆಯ ಮರುಳ ಳಂತೆ ಮಸಕುಗೊಂಡು, ಮಂತ್ರಕ್ಕೆ ಮಲೆವ ಬೇತಾಳ 


ಬೇಕೋ ತಿಳಿಯದು! ೫೫ , ' ಹಲವಾರು ಮಾತುಗಳಿಂದೇನು ಪ್ರಯೋಜನ ! 
ಯಾವಾಗಲೂ ಸಮಸ್ತ ಜಗತ್ತುಗಳ ಸಮೂಹಕ್ಕೆ ಶಿವನೇ ಕರ್ತೃ . ಬೇರೆ ದೇವರೆಂಬು 
ವರು ಇಲ್ಲ. ನೀವೆಂದುದಕ್ಕೆ ಈ ರೀತಿ ದೃಷ್ಟಾಂತವನ್ನು ಈಗಲೇ ತೋರಿಸಿಕೊಡು 
ತೇನೆ. ಜೈನಮಂದಿರಗಳ ಸಮೂಹವನ್ನು ಕಿತ್ತುಹಾಕಿ ನೀವು ಒಲವಿನಿಂದ ಪೂಜಿಸುವ 
ಜಿನರುಗಳ ಮೂರ್ತಿ ಸಮೂಹವನ್ನು ನುಚ್ಚು ನೂರು ಮಾಡಿ ಬಿಸಾಡಿ ಬಿಡುತ್ತೇನೆ. 
ವ|| ಹೀಗೆಂದು ಶೌಲ್ಯವನ್ನು ಪ್ರದರ್ಶಿಸಿ, ದೃಢವಾದ ಪ್ರತಿಜ್ಞೆಯನ್ನು ಹೊಂದಿದ ಜೈನ 
ಜನರನ್ನು ಭಂಗಗೊಳಿಸಿದ ದಾಸಿಮಯ್ಯನ ಸಮರ್ಥವಾದ ಕಠಿಣೋಕ್ತಿಗಳನ್ನು ಕೇಳಿ, 
ಕೋಪಗೊಂಡ ದಪ್ಪನಾದ ಹೊಟ್ಟೆಯ ಹುಚ್ಚರೂ , ಹರಕು ಕೂದಲಿನ ತಲೆಯುಳ್ಳ 
ಒರಟರೂ , ಹೇಸಿಗೆಯನ್ನುಂಟು ಮಾಡುವ ( ಅಬ್ಬಳಿಕೆಯುಂಟಾಗುವಂತೆ ಕಾಣುವ) 
ಮೆಯುಳ್ಳವರೂ , ಅಜ್ಞಾನದಿಂದಕೂಡಿದವರೂ , ನೊಣಗಳು ಮುತ್ತುವಕೊಳೆಯಿಂದ 
ಕೂಡಿದ ಬಾಯುಳ್ಳ ದುಷ್ಟರೂ , ಹಸರು ಗಟ್ಟಿದ ( ಪುಳಿಚೆಲ್ಲ ?) ಗಂಟುಗೊಂಡ ಹಲ್ಲು 
ಗಳುಳ್ಳ ನೀಚ ಮನುಷ್ಯರೂ , ಹಾಳು ಮುಖದ ಕಾಡು ಮನುಷ್ಯರೂ ( ಭಸ್ಮಾದಿಲೇಪನ 
ವಿಲ್ಲದೆ ಇರುವ ಹಾಳು ಮುಖದವರೆಂದು ಭಾವ), ಹೊಲಸುನಾರುವ ದೇಹವುಳ್ಳ 
ಪಂಚ ಹೊಲಸುಗಳಾದ ಮೂಗಿನ ಸಿಂಬುಳ , ಕಣ್ಣಿನ ಪಿಚ್ಚು , ಕಿವಿಯ ಕರಣಿ, ಹಲ್ಲಿನ 
ಹಸುರು, ಮೆಯ್ಯ ಕೊಳೆಗಳುಳ್ಳ ನಾಸ್ತಿಕರೂ , ವಸ್ತುವಿಹೀನವಾದ ಮೆಯಿಂದಕೂಡಿದ 
ವೇದಾದಿ ಶಾಸ್ತ್ರ ಬಾಹಿರರೂ , ಮಿಂಚುವ ತಲೆಯ ಕೂದಲುಗಳನ್ನು ಕೀಳಿಸಿಕೊಂಡು 
ಮಿಂಚುತ್ತಿರುವ ತಲೆಯ ಮೋಸಗಾರರೂ , ಕೆಟ್ಟ ತರ್ಕವನ್ನು ಮಾಡುವ ನೀಚರೂ , 
ಕೆಟ್ಟಮಂತ್ರದ ಕುಟಿಲರೂ , ಈಶ್ವರನನ್ನೇ ನಿಂದಿಸುವ ಪಾಪ ಕರ್ಮಿಗಳೂ , ವೇದ 
ಗಳನ್ನೇ ತಿರಸ್ಕರಿಸುವ ನೀಚರೂ , ಲೋಕದ ಜನರ ನಗೆಗೆ ಹೆದರದ ನಾಚಿಗೆಯಿಲ್ಲದ 


1 ಲಿಗ ( ಚ) 


೩೧೨ 


ಬಸವರಾಜ ವಿಜಯಂ 


ರಂತೆ ಪಲೋದು 
, ತುಪ್ಪು ಆದ ಕೋಳಿಗಳಂತೆ ಮಿಳ್ಳಿಳನೆ ನೋಡುತ್ತುಂ ಕೂಳಂ ಕಂಡ 
ಕೋಳಿಯಂತೆ ಕಳಕಳಂಗೆಯು , ಬಸದಿಯೋಳೂಳ್ಳ ಬಳ್ಳುಗಳಂತೆ ಕೂಗಿಡುತ್ತು೦, ಮೊಲೆನಾಗಂತೆ 
ಪಿಡಿದ ಮರ್ಕಟಿಂಗಳಂತೆ ನಾನಾ ವಿಕಾರಂ ದೋಜಿಕಳ್ಳ ಸೋರ್ಕು ತಲೆಗೇಆದ ತಳಾಱರಂತೆಬಾಯೆ 
ಬಂದುದಂ ಗಳಪುತ್ತುಂ ತಮೋಳೆಲ್ಲರ್ವಂತಣಂಗೆಯೊಂದು ಕಪಟೋಪಾಯವನಾಲೋಚಿಸಿ 


೫೬ 


ಕಡು ದುರುಳಂ ಶೈವನಿವಂ 
ಮಡಿಷನೆ ಮಾಣ್ಣಪದೆ ಬಳಿಯಿನೆಮ್ಮಂ ಮುನ್ನಂ 
ಬಿಡದೀತಂ ಮಡಿವವೊಲೆಡೆ 
ಯುಡುಗದೆ ನೆಗಳಿವೆಳ್ಳುಮೆಂದಾ ಶವಣ‌ 
- ಪಟುಗರಳ ಪಾವಕಮ್ರ 
ಸ್ಟುಟಚಳರಸನಾಗ್ರೆಪಾಟಲಸ್ಟಟಚಟುಲೋ 
ತೈಟಭೀಕರಮುಖಫಣಿಯಂ 
ಕುಟಿಲಾತ್ಮರ್ ಘಟದೊಳಿಟ್ಟು ಮುಂದಿಳುಪುತ್ತು 
ಗಡಬಡಿಸುತ್ತೆ ನೀಂ ಗಳಪದಿರ್ಪಲವಂ ಶಿವನಿರ್ಷನಿರ್ಪನೆ 
ಲ್ಲೆಡೆಯೊಳಮೆಂದು ಪೂಣ್ಣೆ ಗಡ ಕಂಡಪೆವೀ ಘಟವಂ ತುಡುಂಕಿ ತ 


ವರೂ , ನವಿಲುಗರಿಯ ಕುಂಚವನ್ನು ಕೈಯಲ್ಲಿ ಹಿಡಿದ ದುಷ್ಟರೂ , ಗುಂಪುಕೂಡಿದ 
ತಮೋಗುಣವುಳ್ಳವರೂ , ಕೆಟ್ಟ ಧೈಠ್ಯವುಳ್ಳ ಎದೆಯ ಭಂಡರೂ , ಸುಳ್ಳು ಮಾತಿನ 
ಹೊಲೆಯರು ಎಂದೆನಿಸುವ ಅಶುದ್ದಿಯಿಂದ ಕೂಡಿ ಸ್ಮಶಾನ ಮಾರ್ಗದಲ್ಲಿರುವ ಪಿಶಾಚಿ 
ಗಳ ಹಾಗೆಕೋಪಾತಿಶಯದಿಂದ ಕೂಡಿ, ಮಂತ್ರ ಹಾಕಿದೊಡನೆ ಮಲೆತು ನಿಲ್ಲುವ 
ಬೇತಾಳಗಳ ಹಾಗೆ ಹಲ್ಲು ಕಡಿಯುತ್ತ , ತುಪ್ಪಳಗಳನ್ನು ತೆರೆದಕೋಳಿಗಳ ಹಾಗೆ ಮಿಳ 
ಮಿಳನೆ ನೋಡುತ್ತ , ಕೂಳನ್ನು ಕಂಡ ಕಾಗೆಗಳ ಸಮೂಹದಂತೆ ಕಳಕಳ ಧ್ವನಿಯನ್ನು 
ಮಾಡಿ , ಬಸದಿಗಳಲ್ಲಿ ( ಜಿನವಸತಿಯಲ್ಲಿ) ನರಿಗಳ ಹಾಗೆ ಕೂಗಾಡುತ್ತ , ಮಲರೋಗ 
(ಮೂರ್ಛರೋಗ) ಬಂದ ಕೋತಿಗಳ ಹಾಗೆ ನಾನಾ ಬಗೆಯ ವಿಕಾರಗಳನ್ನು ತೋರಿಸಿ, 
ಹೆಂಡದ ಮದವು ತಲೆಗೇರಿದ ಊರಿನ ಗಸ್ತು ತಿರುಗುವ ತಳವಾರರಂತೆ ಬಾಯಿಗೆ 
ಬಂದದ್ದನ್ನೇ ಗಳಪು , ತಮ್ಮ ಎಲ್ಲ ಜನರೂ ಒಟ್ಟಾಗಿ ಸೇರಿ ಯೋಚನೆ ಮಾಡಿ 
ಒಂದು ಕಪಟೋಪಾಯವನ್ನು ಆಲೋಚಿಸಿ ೫೬ - ೫೮. ಈ ಶೈವನು ಮಹಾ ದುಷ್ಟನು 
ನಮ್ಮನ್ನು ಕೊಲ್ಲದೆ ಬಿಡುವುದಿಲ್ಲ . ನಮ್ಮನ್ನು ಕೊಲ್ಲುವುದಕ್ಕೆ ಮೊದಲೇ , ತಪ್ಪದೆ 
ಈತನನ್ನು ಕಾಲಾವಕಾಶ ಕೊಡದೆ ಸಾಯುವ ಹಾಗೆ ಮಾಡಬೇಕು, ಎಂದು ಆ ಜೈನ 
ಸಂನ್ಯಾಸಿಗಳು ತೀಕ್ಷ ವಿಷದ ಅಗ್ನಿಯಿಂದಲೂ , ಸ್ಪುಟವಾಗಿ ಕಾಣುತ್ತ ಚಲಿಸುತ್ತಿರುವ 
ನಾಲಿಗೆಯ ತುದಿಯುಳ್ಳದ್ಯ , ಕೆಂಪಾದ ಬಣ್ಣದ ಹೆಡೆಯಿಂದ ಚಂಚಲವಾಗಿ ಕಾಣುವ , 
ವಿಶೇಷ ಭಯವನ್ನುಂಟು ಮಾಡುವ ಮುಖವನ್ನು ಹೊಂದಿದ್ದೂ ಆದ ಒಂದು ಹಾವನ್ನು 

1 ರಂ (23) 


೩೧೩ 


೬o 


ಪಂಚತ್ರಿಂಶಾಶ್ವಾಸಂ 
« ಡನಿದಟಲ್ಲಿ ತಳೆಸೆವನೆಂಬುದನೀಗಳೆ ತೊಅಲಿಸಾಗದಿ 

೫೮ 
ರ್ದೊಡೆ ಬಿಡು ನಿನ್ನ ಬಿನ್ನಣವನೆಂದೆನೆ ಕೇಳು ಕನಲ್ಲು ನೋಡಿದಂ 
ವ! ಆಂತುನೋಡಿ ರಾಜಾಮಾತ್ಯ ದಂಡನಾಥ ಮಂಡಳಿಕ ಸಾಮಂತ ಭೂಮೀಶ್ವರಾದಿ 
ಗಳೆರೆದಚ್ಚರಿ ಮಿಗೆ ನಿರೀಕ್ಷಿಸುತ್ತುಮಿರೆ ತದಾಸ್ಥಾನಮಧ್ಯದಲ್ಲಿ - 
ರಾಮನಾಥನೆ ವಿಶ್ವದೊಳರಿಪೂರ್ಣನೆಂಬುದೆ ಸತ್ಯವಾ 
ರಾಮನಾಥನ ಭಕ್ತರೇ ಭುವನತ್ರಯಾಧಿಕರಾವಗಂ 
ರಾಮನಾಥನನೊಲ್ಲು ಪೂಜಿಸದಾತ್ಮರೇ ದುರಿತಾತ್ಮರೀ 
ರಾಮನಾಥನೆ ದೇವನೆಂದಿಳೆ ವಂಚ್ಚೆ ದೃಷ್ಟಮನೀಕ್ಷಣಂ 
ತೋಣವೆನೀ ಜಿನಮತಮಂ 
ಪಾಣಿಪೆನೆಂದುತಾದ್ಯ ನವಭಕ್ತರ ಪೆಂ 
ಪೇಆದ ಪದನಳಿನಂಗಳ 
ಜಾಅದೆ ನೆಲೆ ನಿಂದು ಜಾನಿಸುತ್ತಧಟಿಂದಂ 
ವ|| ಶಂಭುಸನ್ನಿಭಂ ಕುಂಭಿನೀಪತಿಯಿದಿರೆಳ್ಳುಂಭಕುಂಭೀನಸಮಲ ನಿಂದು ನಿರೀಕ್ಷಿಪಾಗಳಿ – 
ಆ ಕುಟಿಲವಾದ ಆತ್ಮವುಳ್ಳ ಜೈನರು ಘಟವೊಂದರಲ್ಲಿಟ್ಟು , ದಾಸಿಮಯ್ಯನ ಮುಂದೆ ಆ 
ಕುಂಭವನ್ನಿಟ್ಟು ( ಎಲೈ ಶೈವನೇ ) ನೀನು ಗಡ ಬಡಿಸುತ್ತ ಹಲವಾರು ವ್ಯರ್ಥವಾದ 
ಮಾತುಗಳನ್ನು ಆಡಬೇಡ. ಶಿವನು ಎಲ್ಲೆಲ್ಲೂ ಇದ್ದಾನೆ! ಇದ್ದಾನೆ! ಎಂದು ಪ್ರತಿಜ್ಞೆ 
ಮಾಡಿ ಹೇಳಿದೆಯಲ್ಲವೇ ! ಅದನ್ನು ನಾವು ಕಾಣಬೇಕು. ಈ ಘಟದೊಳಗೆಕೈಯಿಟ್ಟು , 
ಆ ನಿನ್ನ ಶಿವನು ಇದರಲ್ಲಿಯೂ ಬೆಸುಗೆಗೊಂಡು ( ವ್ಯಾಪ್ತಿಗೊಂಡು) ಶೋಭಿಸುತ್ತಿದ್ದಾ 
ನೆಂಬುದನ್ನು ಈಗಲೇ ನಮಗೆತೋರಿಸಿಕೊಡು, ಆಗದಿದ್ದರೆ ನಿನ್ನ ಈ ಬಿನ್ನಾಣವನ್ನು 
ಬಿಟ್ಟು ಬಿಡು.' ಎನ್ನಲಾಗಿ , ಅವರ ಮಾತನ್ನು ಕೇಳಿ,ರೋಷಗೊಂಡು ನೋಡಿದನು. 
ವ ! ಹಾಗೆ ರೋಷದಿಂದ ನೋಡಿ, ರಾಜ , ಅಮಾತ್ಯ , ದಂಡನಾಥ, ಮಾಂಡಲಿಕ, 
ಸಾಮಂತರೇ ಮೊದಲಾದ ಭೂಮೀಶ್ವರರುಗಳೇ ಆದಿಯಾಗಿ ಎಲ್ಲರೂ ನೆರೆದು 
ವಿಶೇಷಾಶ್ಚರದಿಂದ ನೋಡುತ್ತಿದ್ದಂತೆ ಆ ಜಯಸಿಂಹ ಮಹಾರಾಜನ ಆಸ್ಥಾನ 
ಮಧ್ಯದಲ್ಲಿ ೫೯ -೬೦ . ರಾಮನಾಥನೇ ವಿಶ್ವದಲ್ಲಿ ಪರಿಪೂರ್ಣನಾದವನೆಂಬುದೇ ಸತ್ಯ ; 
ಆ ರಾಮನಾಥನ ಭಕ್ತರೇ ಯಾವಾಗಲೂ , ಮೂರುಲೋಕಗಳಲ್ಲೂ ಶ್ರೇಷ್ಠರು ; ಆ 
ರಾಮನಾಥನನ್ನು ಭಕ್ತಿಯಿಂದ ಪೂಜಿಸದಿರುವ ಮನುಷ್ಯರೇ ಪಾಪಾತ್ಮರಾದವರು ; ಈ 
ರಾಮನಾಥನೇ ದೇವನೆಂದು ಭೂಮಂಡಲವೆಲ್ಲ ಮೆಚ್ಚುವಂತೆ ದೃಷ್ಟವನ್ನು ( ಪ್ರತ್ಯಕ್ಷ 
ಪ್ರಮಾಣವನ್ನು ) ಈ ಕ್ಷಣದಲ್ಲಿಯೇ ತೋರಿಸಿಕೊಡುತ್ತೇನೆ. ಈ ಜೈನ ಮತವನ್ನು 
ಓಡಿಸಿ ಬಿಡುತ್ತೇನೆ, ಎಂದು ಪ್ರತಿಜ್ಞೆ ಮಾಡುತ್ತ (ಶೌಲ್ಯವನ್ನು ಪ್ರಕಟಿಸುತ್ತ ) ಪುರಾತನ 
ರಾದವರ , ನೂತನರಾದ ಭಕ್ತರ ಘನತೆಯಿಂದ ಕೂಡಿದ ಪಾದಕಮಲಗಳನ್ನು ( ಹೃದಯ 
ದಲ್ಲಿ) ಜಾರದಂತೆ ಚೆನ್ನಾಗಿ ಪರಾಕ್ರಮ ವಿಶಿಷ್ಟನಾಗಿ ನಿಂತು ಧ್ಯಾನ ಮಾಡುತ್ತ ವ|| 
ಶಿವ ಸದೃಶನಾದ ಜೇಡರದಾಸಿಮಯ್ಯನು ರಾಜನ ಎದುರಿನಲ್ಲಿ ಇಟ್ಟಂಥ ಘಟದಲ್ಲಿರುವ 


೩೧೪ 


ಬಸವರಾಜ ವಿಜಯಂ 


G 


ಸ್ಪುಟಕೋಷಾಟೋಪನಿರ್ಯುದ್ಧರಳ ಶಿಖಶಿಖಾವಿಸ್ಸುರದ್ವಿಸ್ಟುಲಿಂಗೋ 
ತಟಧಮಶ್ವಾಸಭೀಷ್ಮಾನನಮತಿಚಳಪುಚ್ಛಟಾಗ್ರಸ್ಟಟಾತ 
ದೃಟಗರ್ಭಾಸ್ಪಾಲನಾಪ್ರಕ್ರಿಯವಧಿಗತಸೂತ್ಕಾರ ಸಂಚಾಲಿತೋದ್ಯ 
ತೃಟುಜಿಹ್ವಾಪೂರ್ಣಕಾಯಂ ನಿಜಬಳಜಿತಕರ್ಕೊಟಕಂಕೂರಸರ್ಪಂ ೬೧ 
ಕೊಡದೊಳ್ಳಷ್ಟೂಷ್ಟೆ ಕೆಯ್ಕಟ್ಟಡಸಿ ತುಡುಕಿದಂ ಭೋಗಿಭೂಘೋಪಮಂ ಪೆಂ 
ಪಿಡಿದಾ ಘರಾಹಿ ಶಿಷ್ಯಂ ಗುರುಕರಕಮಳಸ್ಪರ್ಶದಿಂದೀಶಭಾವ 
ಬಡೆದಂತಾ ದಾಸದೇವಸ್ಸುಟಕರಕಮಳಸ್ಪರ್ಶದಿಂ ಪೂರ್ವಭಾವ 
ಕಿಡೆ ಭಾಸ್ವಲ್ಲಿಂಗರೂಪಂದಳೆದು ಪೊಳೆದುಕಡ್ಡವಾಗಿರ್ದುದಾಗಳ್ 
ಪಳಿದರ್ಕಪ್ಯಾಂಶುವಂ ಪಳಿಪ ಶಶಿಮಯಖಾಳಿಯಂ ತೂಳು ಲೋಕಾ 
ವಳಿಯಂ ಪ್ರಕ್ಷಾಳನಂಗೆಯ್ದೆಸೆಯೆ ವಿಮಳ ಲಿಂಗಪ್ರಭಾಮಂಡಳಂ ಕಂ 
ಇಳೆಯಾಂಗೂಡಿ ಸರ್ವತ್ರಲೆಯನೊಲೆದು ಕೊಂಡಾಡಿದರ್ದವಿ ತನ್ಮರಿ 

ಜುಳ ಪಾದಾಂಭೋಜಕುರ್ವುಆಗಿ ರಮಣವಾಬ್ದಮಂನೋಡುತೆಂದಳ 
ಸರ್ಪವನ್ನು ನಿಂತುನೋಡುತ್ತಿರುವಾಗ ೬೧ -೬೨. ಕೋಪಾತಿಶಯದಿಂದ ಸ್ಪಷ್ಟವಾಗಿ 
ಹೊರಹೊಮ್ಮುತ್ತಿರುವ ವಿಷಾಗ್ನಿಯ ಜ್ವಾಲೆಯಿಂದ ಪ್ರಕಾಶಮಾನವಾದ ಕಿಡಿಗಳ 
ಸಮೂಹಗಳು ಹಾರುತ್ತಿದ್ದವು. ಶ್ವಾಸದಿಂದಹೊಗೆಯು ಹೊರಹೊಮ್ಮಿ ಭಯಂಕರ 
ವಾಗಿ ಮುಖವು ಕಾಣುತ್ತಿತ್ತು . ಬಾಲದ ತುದಿಯ ಹೆಡೆಯೂ ಅತಿಯಾಗಿ ಚಲಿ 
ಸಾಡುತ್ತಿದ್ದುವು. (ಹೀಗೆ) ಆ ಕುಂಭದೊಳಗಡೆಯಲ್ಲಿ ಮೈಮುರಿಯುತ್ತ ಹೊಡೆದಾಡುವ 
ಕ್ರಿಯೆಯಿಂದ ಕೂಡಿತ್ತು . ವಿಶೇಷವಾಗಿ ಭುಸುಗುಡುತ್ತ ಹೊರಗಡೆ ಹಿರಿಯುವ 
ದೊಡ್ಡದೂ ಸಮರ್ಥವೂ ಆದ ನಾಲಿಗೆಯಿಂದ ಕೂಡಿತ್ತು . ತುಂಬಿದ ದೇಹದಿಂದ 
ಕೂಡಿತ್ತು . ತನ್ನ ಪರಾಕ್ರಮದಿಂದ ಕಾರ್ಕೊಟಕವೆಂಬ ದೊಡ್ಡ ಹಾವನ್ನು ಜಯಿಸಿದ 
ಕೂರ ಸರ್ಪವು ಆ ಕೊಡದೊಳಗೆ ಈ ರೀತಿಶೋಭಿಸುತ್ತಿತ್ತು . ( ಅಂಥ) ಸರ್ಪವನ್ನು 
ಹಾವುಗಳೇ ತೊಡಿಗೆಯಾಗಿ ಉಳ್ಳವನಾದ ಶಿವ ಸದೃಶನಾದ ದಾಸಿಮಯ್ಯ ಕೈಚಾಚಿ 
ಕೊಡದೊಳಗಿಟ್ಟು ಹಿಡಿಯಲಾಗಿ, ಮಹತ್ವದಿಂದ ಕೂಡಿದ ಆ ಘೋರಸರ್ಪವು - ಶಿಷ್ಯ 
ನಾದವನು ಗುರುವಿನ ಕರಕಮಲದ ಸ್ಪರ್ಶದಿಂದ ಈಶ್ವರ ಸದ್ಭಾವವನ್ನು ಪಡೆದ 
ಹಾಗೆ ಆ ದಾಸಿಮಾರನ ಸ್ಪುಟವಾದ ಕಮಲ ಸದೃಶ ಕೈಗಳ ಸ್ಪರ್ಶದಿಂದ ( ಆ ಹಾವಿನ) 
ಪೂರ್ವ ಭಾವವೆಲ್ಲ ನಾಶವಾಗಿ ಪ್ರಕಾಶಮಾನವಾದ ಲಿಂಗರೂಪವನ್ನು ಹೊಂದಿ ಹೊಳೆ 
ಯುತ್ತ ನೋಡುವುದಕ್ಕೆ ಮನೋಹರವಾಗಿ ಕಂಡಿತು. ಆಗ ಸೂರನ ಕಿರಣಗಳ 
ತೇಜಸ್ಸನ್ನೂ ಕೀಳು ಮಾಡಿದ, ಹೊಳೆಯುತ್ತಿರುವ ಚಂದ್ರನ ಕಿರಣಗಳ ಸಮೂಹವನ್ನು 
ಮೆಟ್ಟಿ ಹಾಕಿದ ಆ ಲಿಂಗದಶ್ರೇಷ್ಠವಾದ ಪ್ರಭೆಯ ಮಂಡಲವು ಸಮಸ್ತ ಲೋಕಗಳ 
ಸಮೂಹವನ್ನೂ ತೊಳೆದು ಹಾಕಿ ಪ್ರಕಾಶಿಸತೊಡಗಿತು , ಇದನ್ನು ಕಂಡು ಮಹಾರಾಜ 
ನಾದ ಜಯಸಿಂಹನೊಡನೆ ಕೂಡಿ ಸರ್ವರೂ ತಲೆದೂಗಿ ಕೊಂಡಾಡಿದರು. ಸುಗ್ಗಲಾ 
ದೇವಿಯು ಆ ದಾಸಿಮಾತ್ಯರ ಪಾದಕಮಲಗಳಿಗೆ ಉತ್ಸಾಹಗೊಂಡು ನಮಸ್ಕರಿಸುತ್ತ 


ಗಲ್ಲ 


ಪಂಚತ್ರಿಂಶಾಶ್ವಾಸಂ 


ಇನ್ನಾದೊಡಮೆಲೆ ಮದ್ದುರು 
ವಂ ನಂಬೆರಡಿಲ್ಲದೆಂದ ರಮಣಿಯ ನುಡಿಗಾ 
ತಂ ನಲಿದು ದಾಸಿಮಯ್ಯನ 
ಪನ್ನಳಿನಕ್ಕೆಆಗಿ ಪಾವನಾತ್ಮಕನಾದಂಬ 


೬೪ 


ಕರುಣಂಗೆಯ್ದೆ ಆಗಿರ್ದ ತದ್ವಿಭುಗಮಂಜುತ್ತುಂ ಶರಣೋಕ್ಕ ತ 
ದುರು ಜೈನಾಳಿಗಲ್ಲು ದೀಕ್ಷೆಗುಡುತುಂ ಸದ್ಭಕ್ತರು ಮಾಡಿ 
ಕರನೆಳ್ಳಟ್ಟಿ ನೆಗಳ್ಳಿ ಸುಗ್ಗಲೆಗೆ ಪೂರ್ಣೋತ್ಸಾಹಮಂ ತಜ್ಜಿನೋದ 
ತರ ಗೇಹಂಗಳನೊತ್ತಿ ಕಿಡಿಸಿ ದಾಸಂ ತನ್ನ ಶಿಷ್ಯರ್ಕಳಿಂ . 


೬೫ 


.. 


ಧರಣಿಪನಾಳ್ವ ಭೂಸತಿಗೆ ದೀಕ್ಷೆಯನೀವವೊಲಾತ್ಮಪಾಣಿಪಂ 
ಕರುಹದೊಳುದ್ಭವಂಬಡೆದ ತದ್ವಿವಳಸ್ಪಟಿಕಾಂಗಲಿಂಗಮಂ 
ಭರದೆ ನಿಜೊರಂಜಯಿಸೆ ತಾನೊಗೆತಂದುದಱಂದಮುತ್ತರೇ 
ಶ್ವರನೆನಿಪಾಖ್ಯೆಯಂ ರಚಿಸಿ ತುರಮಧ್ಯದೆ ಹೇಮಗೇಹದೊಳ್ 


ದಾಸಂ ಪ್ರತಿಷ್ಠೆಗೆಯು ವಿ . 
ಲಾಸಂ ವಿಗೆ ರಾಜಪೂಜೆಯಂ ಕೆಯ್ಯೋಂಡಾ 


ತನ್ನ ಗಂಡನ ಮುಖಕಮಲವನ್ನು ನೋಡುತ್ತ ಈ ರೀತಿ ಹೇಳಿದಳು : ೬೪, “ಎಲೈ , 
ಇನ್ನಾದರೂ ಎರಡಿಲ್ಲದಂತೆ ನನ್ನ ಗುರುವನ್ನು ನಂಬು.' ಎಂದ ಹೆಂಡತಿಯ ಮಾತಿಗೆ 
ಆತನು ನಲಿದು ದಾಸಿಮಯ್ಯನ ಪಾದ ಕಮಲಕ್ಕೆರಗಿ ಪರಿಶುದ್ಧವಾದ ಆತ್ಮವುಳ್ಳವ 
ನಾದನು . ೬೫, ನಮಸ್ಕಾರ ಮಾಡಿದ ಆ ಜಯಸಿಂಹನೆಂಬ ರಾಜನಿಗೆ ಕರುಣವನ್ನು 
ತೋರಿಸಿ, ಶರಣಾಗತನಾದ ಆ ರಾಜನು ಗುರುಗಳಾದ ಜೈನ ಸಮೂಹಕ್ಕೆ ಒಲಿದು ಶಿವ 
ದೀಕ್ಷೆಯನ್ನು ಕೊಟ್ಟು , ಸದ್ಬಕ್ತನ್ನಾಗಿ ಮಾಡಿದನು. ಮಿಕ್ಕವರುಗಳನ್ನು ಅಲ್ಲಿಂದ ಎಬ್ಬಿಸಿ, 
ಓಡಿ ಹೋಗುವಂತೆ ಮಾಡಿದನು . ಸುಗ್ಗಲಾದೇವಿಗೆ ಪೂರ್ಣೋತ್ಸಾಹವಾಗುವಂತೆ 
ಮಾಡಿದನು. ಅಲ್ಲಿರುವ ಶ್ರೇಷ್ಠ ಜಿನಮಂದಿರಗಳನ್ನೆಲ್ಲ ದಾಸಿಮಯ್ಯನು ತನ್ನ ಶಿಷ್ಯರು 
ಗಳಿಂದ ಒತ್ತಿ ಕಿತ್ತು ಹಾಕಿಸಿದನು. ೬೬ . ಭೂಮೀಶ್ವರನಾದ ಜಯಸಿಂಹನಾಳುವ 
ಭೂಮಿಯೆಂಬ ಸ್ತ್ರೀಯಳಿಗೆ ದೀಕ್ಷೆಯನ್ನು ಮಾಡುವಂತೆ ತನ್ನ ಕರಕಮಲದಲ್ಲಿ ಉದ್ಭವ 
ಗೊಂಡ ಆಶ್ರೇಷ್ಠವಾದ ಸ್ಪಟಿಕ ಶರೀರವುಳ್ಳ ಲಿಂಗವನ್ನು ಭರದಿಂದ ವಾದದಲ್ಲಿ ತಾನು 
ಕೊಟ್ಟ ಉತ್ತರಕ್ಕೆ ಜಯವುಂಟಾದ ಕಾರಣದಿಂದ ಮೂಡಿಬಂದ ಲಿಂಗವಾದ್ದರಿಂದ 
'ಉತ್ತರೇಶ್ವರ' ಎಂಬ ಹೆಸರನ್ನಿಟ್ಟು ಆ ಪಟ್ಟಣ ಮಧ್ಯದಲ್ಲಿ ಸುವರ್ಣದಿಂದ ನಿರ್ಮಿತ 
ವಾದ ಗುಡಿಯಲ್ಲಿ ದಾಸಿಮಯ್ಯನು ಪ್ರತಿಷ್ಟೆ ಮಾಡಿದನು. ವಿಶೇಷ ವೈಭವದಿಂದ 
ರಾಜಪೂಜೆಯನ್ನು ಆ ಪಟ್ಟಣದಲ್ಲಿ ಸ್ವೀಕರಿಸಿ, ಆ ಜಯಸಿಂಹ ಭೂಪಾಲನೂ , ಆತನ 


೩೧೬ 


ಬಸವರಾಜ ವಿಜಯಂ - 


ಭೂಸತಿಯರಸನನರಸಿಯ 
ಲೇಸೆನೆ ಸುಖಮಿರಿಸಿ ನಿಜಪುರಕ್ಕೆಂದು 
ವರಿ ಅಂತೇಳ್ಳಂದು ಶಿವಗಣಸಪರ್ಿತೃವದಿಂ ಸುಖಮಿರ್ದನೆಂದು 


ಪೇಳುಕಾಂತರಾಮಂ ಜನಪದಭಜಕಂಗಿಂತು ಜೈನಪ್ರತಾನ 
ಪ್ರಾಳೇಯೊದ್ದಂಡ ಚಂಡಪ್ರಭನಿಭಶರಣಾಲಾಪಮಂ ಮತ್ತಿಂದಂ 
ಪೇಳಲೆಂದಿರ್ದ ಪಾಂಗಂ ತಿಳಿದು ತಳೆದು ಸಾಶ್ಚರ್ಯಸಂತೋಷಮಂ ಸ 
ತ್ಯಾಳಾಪಂ ಭಕ್ತರೊಳ್ಳುತೆ ಸುಖವೆಸೆದಂ ವೀರಶೈವಾಬ್ಲಿ ಚಂದ್ರ 


ಘನತರಕೋವೂರಾ ಬೊ 
ಮ್ಮನ ಕಥೆಯಂ ಭಕ್ತಿಯಿಂದ ಪೇಳ್ತಾಲಿಪ ಸ 
ಜನರೈಹಿಕಾಮುಸ್ಮಿಕ 
ವಿನುತಸುಖಂಬಡೆವರೀಶಭಕ್ತರ ಕೃಪೆಯಿಂ 


ದಾಸಿಮಯ್ಯನ ಕಥಾಪ್ರಸಂಗಮ 
ಲೇಸೆನಿಪ್ಪ ನಿಜಭಕ್ತಿಯಿಂದ ಕೇ 
ಕ್ಲಾ ಸಮಸ್ತ ಮನುಜರ್ಗೆ ಮಾಲ್ಪನೆ 
ಲ್ಲಾ ಸವಶಿನ್ನ ತ ಸುಖಂಗಳಂ ಶಿವಂ 


ರಾಣಿಯರಾದ ಸುಗ್ಗಲಾದೇವಿಯೂ , ಕೃತಾರ್ಥರಾಗುವಂತೆ ಮಾಡಿ, ಸುಖವಾಗಿ ಇರಿಸಿ, 
ತನ್ನ ಊರಿಗೆ ಹೊರಟುಬಂದನು. ವ|| ಈ ರೀತಿ ಹೊರಟು ಬಂದು ಶಿವಗಣಗಳ 
ಸಹವಾಸದಿಂದುಂಟಾದ ಉತ್ಸಾಹದಿಂದ ಸುಖವಾಗಿ ಇದ್ದನೆಂದು ೬೮. ಹೇಳುತ್ತ 
ಏಕಾಂತ ರಾಮಯ್ಯನು ಜಿನನ ಪಾದ ಭಜಕನಿಗೆ ಜೈನ ಸಮೂಹವೆಂಬ ಮಂಜಿಗೆ 
ಪ್ರಬಲ ಸೂರ ಸಮಾನನಾದ ಶರಣನ ಮತ್ತೊಂದು ಕಥೆಯನ್ನು ಹೇಳುವುದಕ್ಕೆಂದು 
ತೊಡಗಿದ ರೀತಿಯನ್ನು ತಿಳಿದು ಅಶ್ಚರ ಸಮೇತ ಸಂತೋಷವನ್ನು ಹೊಂದಿ ಸತ್ಯವಾದ 
ಆಲಾಪವುಳ್ಳ ( ಯಥಾರ್ಥವಾದ ಮಾತುಳ್ಳ ) ವೀರಶೈವವೆಂಬ ಸಮುದ್ರಕ್ಕೆ ಚಂದ್ರನೋ 
ಪಾದಿಯಲ್ಲಿರುವ ಬಸವೇಶ್ವರನು ಭಕ್ತರಲ್ಲಿ ಆ ಕಥೆಯನ್ನು ಹೇಳುತ್ತ ಸುಖವಾಗಿರುತ್ತ 
ಶೋಭಿಸುತ್ತಿದ್ದನು. ೬೯ . ಶ್ರೇಷ್ಠವಾದ ಆ ಕೋವೂರ ಬೊಮ್ಮಯ್ಯನ ಕಥೆಯನ್ನು 
ಭಕ್ತಿಯಿಂದ ಹೇಳುವ, ಕೇಳುವ ಸಜ್ಜನರುಗಳು ಐಹಿಕವಾದ ಆಮುಷ್ಟಿಕವಾದ ಶ್ಚಾತ್ಯ 
ವಾದ ಸುಖವನ್ನು ಈಶಭಕ್ತರ ಕೃಪೆಯಿಂದ ಪಡೆಯುವರು. ೭೦ . ದಾಸಿಮಾರನ ಕಥಾ 
ಪ್ರಸಂಗವನ್ನು ಒಳ್ಳೆಯದೆನಿಸುವ ಸತ್ಯದಿಂದ ಕೂಡಿದ ಭಕ್ತಿಯಿಂದಕೇಳಿದ ಆ ಸಮಸ್ಯೆ 


29 


ಪಂಚತ್ರಿಂಶಾಶ್ವಾಸಂ 


ಹರಿವಿರಿಂಚಿಸುರರಾಜಪೂಜಿತೇ 
ಸುರುಚಿರಾರ್ಕರುಚಿರಾಜಿರಾಜಿತೇ 
ಸುರಪರಪ್ರಹರೆ ಪಾಶವರ್ಜಿತೇ 
ಗಿರಿತನೂಜೆ ಜಯ ಶಂಕರಾನ್ವಿತೇ 


೭೧ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 


ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 


ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 


ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಕೋವೂರ ಬ್ರಹ್ಮದಾಸದೇವಾದಿವಿಜಯ ಕಥನಂ 


ಪಂಚತ್ರಿಂಶಾಶ್ವಾಸಂ ಸಮಾಪ್ತಂ. 


ಅಂತು ಆಶ್ವಾಸ ೩೫ ಕ್ಕೆ ಪದಗಣನೆ ೨೮೦೭ಕ್ಕೆ ಮಂಗಳಮಹಾ ಶ್ರೀ 


ಮನುಷ್ಯರಿಗೆ ಶಿವನು ಎಲ್ಲಾ ರೀತಿಯ ಶ್ರೇಷ್ಠ ಸುಖಗಳನ್ನು ಮಾಡುವನು. ೭೧, 
ವಿಷ್ಣು , ಬ್ರಹ್ಮ , ದೇವೇಂದ್ರಾದಿಗಳಿಂದ ಪೂಜೆಗೊಳ್ಳುವವಳೇ , ಮನೋಹರವಾದ ' 
ಸೂರನ ಕಾಂತಿಗಳೋಪಾದಿಯಲ್ಲಿರುವ ಕಾಂತಿಗಳ ಸಮೂಹದಿಂದ ವಿರಾಜಿಸುವವಳೇ , 
ಸುರರ ವೈರಿಗಳಾದ ( ಸುರ + ಪರ) ರಾಕ್ಷಸರುಗಳನ್ನು ಸಂಹಾರ ಮಾಡಿದವಳೇ , ತೃಷೆ, 
ಶಂಕೆ, ಭೀತಿ, ಲಜ್ಜೆ , ಜುಗುಪ್ಪೆ , ಕುಲ, ಶೀಲ, ಗರ್ವವೆಂಬ ಪಾಶಗಳಿಂದ ದೂರಳಾದ 
ವಳೇ , ಶಂಕರನೊಡನೆ ಒಡೆವೆರೆದವಳೇ , ಗಿರಿರಾಜ ಕುಮಾರಿಯೇ ಜಯ . 

ಮೂವತ್ತೈದನೆಯ ಆಶ್ವಾಸವು ಸಮಾಪ್ತವಾಯಿತು. 


ಟ್ರಿ ೦ ಶಾ ಶ್ವಾ ಸ೦ 
[ ಮಾರುಡಿಗೆ ನಾಚಯ - ವೈಜಾಂಬೆಯರ ಕಥೆ] 
ಶ್ರೀಮಂಗಳಮಯಗೌರೀ 
ಹೇಮಾಂಭೋಜಾಸ್ಯಸೌರಭಾಸ್ವಾದನಸು 

. 
ಪ್ರೇಮಂಪ್ರೀಣಿತಶರಣ 
ಸ್ತೋಮಂಪೊರೆಗೆಮ್ಮನೆಯಿಂಶಿವಲಿಂಗಂ 
ಎಲೆ ಶವಣ ಕೇಳುದಿನ್ನುಂ 
ಖಲಜೈನರ ಭಂಗಮಂ ಸಮಂತೆಸಗಿದ ನಿ 
ಶೃಲಭಕ್ತರ ಕಥೆಗಳನೆಂ 
ದಲಘುತರ ರಾಮನಾಥವಿಭುವಿಂತೆಂದಂ 
ಪೊಡವಿಯೊಳೆ ಪೆಸರ್ವಡೆದ ಮಾ 
ರುಡಿಗೆಯೆನಿಪ್ಲೊಂದು ಪೊಳಲೊಪ್ಪುವನೊರ್ವಂ 
ಕಡುಗಲಿ ನಾಚಯ್ಯಂ ದೃಢ 
ಮೃಡಭಕ್ತಂ ಗುಪ್ತಭಕ್ತಿಯಿಂ ವರ್ತಿಸುತುಂ 
ಆ ನಗರದೊಳೆಸೆದಿರ್ಪರ್ 
ಜೈನರಸಂಖ್ಯಾತರವರ ಮಧ್ಯದೊಳಿರ್ಪ 
ತಾನೊರ್ವನಲ್ಲಿ ತೂಕವಿ 
ತಾನದ ನಡುವೆಸೆವ ರಾಜಹಂಸನ ತೆಜದಿಂ 


ಮಾರುಡಿಗೆಯ ನಾಚಯ್ಯ - ವೈಜಾಂಬೆಯರ ಕಥೆ 
೧, ಮಂಗಳಮಯಳಾದ ಶ್ರೀ ಗೌರಿಯ ಕನಕಕಮಲದಂತಿರುವ ಮುಖದ 
ಸುಗಂಧವನ್ನು ಆಸ್ವಾದನ ಮಾಡುವುದರಲ್ಲಿ ಒಳ್ಳೆಯ ಅನುರಾಗವುಳ್ಳವನೂ , 
ನಮಸ್ಕರಿಸುತ್ತಿರುವ ಶರಣರ ಸಮೂಹವುಳ್ಳ ಶಿವಲಿಂಗನು ಪ್ರೀತಿಯಿಂದ ನಮ್ಮನ್ನು 
ರಕ್ಷಿಸಲಿ . ೨. ಎಲೈ ಜೈನನೇ , ದುಷ್ಟರಾದ ಜೈನರ ನಾಶವನ್ನು ಚೆನ್ನಾಗಿ ಮಾಡಿದ 
ನಿಶ್ಚಲರಾದ ಭಕ್ತರ ಅತ್ಯಧಿಕವಾದ ಕಥೆಗಳನ್ನು ಇನ್ನೂ ಕೇಳು, ಎಂದು ರಾಮನಾಥ 
ವಿಭುವು ಹೀಗೆ ಹೇಳಿದನು : ೩ . ಭೂಮಂಡಲದಲ್ಲಿ ಹೆಸರುವಾಸಿಯಾದ ಮಾರುಡಿಗೆ 
ಯೆಂಬ ಪಟ್ಟಣದಲ್ಲಿ ದೃಢವಾದ ಈಶ್ವರ ಭಕ್ತಿಯಿಂದ ಕೂಡಿದ ಒಬ್ಬ ಅತ್ಯಂತ 
ಶೂರನಾದ ' ನಾಚಯ್ಯ ' ಎಂಬ ಹೆಸರಿನ ಭಕ್ತನು ಗುಪ್ತವಾಗಿ ಭಕ್ತಿಯನ್ನು ಆಚರಿಸುತ್ತ 
ಇದ್ದನು. ೪. ಆ ನಗರದಲ್ಲಿ ಅಸಂಖ್ಯಾತರಾದ ಜೈನರು ಶೋಭಿಸುತ್ತಿದ್ದರು. ಅವರ 
ಮಧ್ಯದಲ್ಲಿ ಇರುವ ಅವನೊಬ್ಬನು ಗೂಗೆಗಳ ಸಮೂಹ ಮಧ್ಯದಲ್ಲಿ ಶೋಭಿಸುವ 


ಪಿಂಶಾಶ್ವಾಸಂ 


ವ॥ ಆ ಘನಮಹಿಮನಿಂತೆಸೆವಿನಮಾ ಪೊಳಲ ಸಾಸಿರದೇಳಲು ಬಸದಿಗಳೆಂಬ ಸಿಂಹಗುಹೆ 
ಗಳೆ ಶರಭಗುಹೆಯಿರ್ಪಂತೊಂದು ಶಿವಗೃಹವಿರ್ದುದದಂ ಕಂಡು ಜೈನರಸೂಯೆಗೊಂಡೀ ಜಿನಭವನಂ 
ಗಳ ನಡುವೆ ಶಿವಭವನಮಿರಲ್ಲದೆಂದಾ ಗುಡಿಯ ಗೋಪುರಮಂ ಕೆಡಪಿ ತಮ್ಮಡಿಯಂ ಜಡಿಯ 
ಲೊಡನವನದೆಲ್ಲಮಂ ನಾಚಯ್ಯಂಗಜಪೆ ಮುಳಿಸೇ ಮೀಯ ಪತ್ತು ದಿನದೊಳಗೀ ಶಿವಾಪರಾಧಿ 
ಗಳೆನಿಪ ಜೈನರೆಲ್ಲರುಮಂ ತರ್ಕುಗಿಡಿಸಿ ಸೆರ್ಕಂಮುದು ವಿಶಸನಂಗೆಯ ದಾಹಾರಂಗೊಳೆನಂತೆ 
ಗೆನನ್ನೆವರಂ ಶಿವಂಗೆಂದಿನಂತೆ ಪೂಜೆಗೆಯ್ಯದಿರೆಂದಾಜ್ಞಾಪಿಸಿ ಪೊಳಲಂ ಪೊಅಮುಟ್ಟು ಮತ್ತು 
ದಿನದೊಳಗೆ ಪನ್ನಿರ್ಚ್ಛಾಸಿರ್ವರಂ ವೀರಭಕ್ತರ ನೆರಪಿ ಮರುಳಾ ಪುರಮನವರ್ಗೂಡಿ ಪುಗುತ 
ರ್ಪಾಗಳ 


ಮೊಳಗುವ ಬೀರಮದ್ದಳೆಯ ಭೇರಿಯ ಶಂಖದ ಡಿಂಡಿಮೌಘಕಾ 
ಹಳಿಯ ಘನಸ್ಸನಂ ದಶದಿಗಂತಕೆ ಧೀಂಕಿಡೆ ನೂಂತಿ ವೀರರೋ 
ರ್ಬುಳಿ ಕರವಾಳಕಾಂತಿ ಖರರೋಚಿಯ ನಾಣಿಸೆ ಜೈನರೆಂಬ ಪೆ 
ರ್ಮೆಳೆಗೆ ದವಾಗ್ನಿಯಂತೆಸೆದು ಕೂಡೊಡನೇಳರೆ ವೀರನಾಚಯಂ 


ರಾಜ ಹಂಸಪಕ್ಷಿಯ ಹಾಗೆ ಇದ್ದನು. ವ|| ಈ ರೀತಿಶೋಭಿಸುವ ಆ ಘನಮಹಿಮನು, 
ಆ ಪಟ್ಟಣದಲ್ಲಿರುವ ಸಾವಿರದ , ಏಳು ನೂರು ಬಸದಿಗಳೆಂಬ ಸಿಂಹದ ಗುಹೆಗಳಿಗೆ , 
ಶರಭಪಕ್ಷಿಯ ಗುಹೆಯಿರುವಂತೆ ಒಂದು ಶಿವಾಲಯವಿರುವುದನ್ನು ಜೈನರು ಕಂಡು 
ಹೊಟ್ಟೆಕಿಚ್ಚಿನಿಂದಕೂಡಿ, ಈ ಜಿನ ಭವನಗಳ ಮಧ್ಯದಲ್ಲಿ ಶಿವಾಲಯವು ಇರುವುದು 
ಕೂಡದು, ಎಂದು ಆ ಗುಡಿಯ ಗೋಪುರವನ್ನು ಕೆಡವಿ ಪೂಜಾರಿಯನ್ನು ಬಡಿದು 

ಹಾಕಲು ಅವನು ಅದೆಲ್ಲವನ್ನೂ ನಾಚಯ್ಯನಿಗೆ ತಿಳಿಸಿದನು. ನಾಚಯ್ಯನು ಅಧಿಕವಾಗಿ 
ಕೋಪಗೊಂಡು ಹತ್ತು ದಿನಗಳಲ್ಲಿ ಈ ಶಿವಾಪರಾಧಿಗಳೆನಿಸುವ ಜೈನರೆಲ್ಲರ ಶೌಲ್ಯವನ್ನು 
ಅಡಗಿಸಿ ಸೊಕ್ಕನ್ನು ಮುರಿದು ಹಾಕಿ, ನಾಶಗೊಳಿಸಿದಲ್ಲದೆ, ಆಹಾರವನ್ನೇ ಸ್ವೀಕರಿಸುವು 
ದಿಲ್ಲ . ಹಾಗೆ ಮಾಡುತ್ತೇನೆ. ಅಷ್ಟರವರೆಗೆ ಶಿವನಿಗೆ ಎಂದಿನ ಹಾಗೆ (ನೀನು) ಪೂಜೆ 
ಮಾಡಬೇಡವೆಂದು ಆಜ್ಞಾಪಿಸಿದನು. ಪಟ್ಟಣವನ್ನು ಬಿಟ್ಟು ಹೊರ ಹೊರಟು ಹತ್ತು 
ದಿನಗಳಲ್ಲಿ ಹನ್ನೆರಡು ಸಾವಿರ ವೀರಭಕ್ತರನ್ನು ಒಟ್ಟು ಗೂಡಿಸಿ , ಪುನಃ ಅವರೆಲ್ಲರೊಡನೆ 
ಕೂಡಿ ಬಂದು ಪಟ್ಟಣವನ್ನು ಹೊಗುತ್ತಿರುವಾಗ - ೫ . ಧ್ವನಿ ಮಾಡುತ್ತಿರುವ 
ವೀರ ಮದ್ದಳೆಯ (ಡೊಳ್ಳುಗಳ), ನಗಾರಿಯ , ಶಂಖದ, ಡಮರುಗಳ ಸಮೂಹದ , 
ಕಹಳೆಗಳ ಘನವಾದ ಸ್ವರವು ಹತ್ತೂ ದಿಕ್ಕುಗಳ ಕೊನೆಯವರೆಗೆ ಧುಮುಕುತ್ತ ನೂಕು 
ತಿದ್ದವು. ವೀರರ ಸಮೂಹದ ಕೈಯಲ್ಲಿರುವ ಖಡ್ಡಗಳ ಕಾಂತಿಯು ಸೂರ 
ಕಾಂತಿಯನ್ನು ನಾಚಿಕೆಗೊಳಿಸುವಂತೆ ಇತ್ತು . ( ಹೀಗೆ) ಜೈನರೆಂಬ ದೊಡ್ಡ ಮೆಳೆ 
(ಪೊದೆ) ಗೆ ಕಾಡುಗಿಚ್ಚಿನ ಹಾಗೆ ಶೋಭಿಸುತ್ತ ವೀರನಾಚಯ್ಯನು ಅವರನ್ನು 


1 ತಿ ( ದ ) 


೩೨ರಿ 


ಬಸವರಾಜ ವಿಜಯಂ 


ಪುಗುತಂದಂ ಪೊಳಲಂ ಪರಾಕ್ರಮದೆ ಮೇಣಾವಾರ್ತೆಗಳಲ್ಲಿ ದೊ 
ಪಿಗಳಾದಾ ಶವಣರ್ಕಳwಜದೆ ತಾಮುಂ ಯುದ್ಧ ಸನ್ನದ್ದರಾ 
ಗಿ ಗಜಾಶ್ಮೀರುವರೂಥವೀರಭಟಸೈನ್ಯಂಗಡಿ ಕುಂತಾಸಿ ಚ 
ಕ್ರ ಗದಾದ್ಯಾಯುಧಮಾಂತು ಮಾರ್ನಡದು ಬೀಡಂ ಬಿಟ್ಟರಾಟೋಪದಿಂ 

ವಂ ಅಂತು ಬಿಟ್ಟ ಮಾರ್ಬಲಮಂ ಕಂಡು ವೀರಭಕ್ತಬಲದೊಳ ಪದಿಮೂವರ್ವಿರ 
ರ್ಮಿಕ ಭಕ್ತರ್ಗೆಆಗಿ ಕೃತಾಂಜಲಿಗಳಾಗಿ 

ಬಡಶವಣರ್ಕಳಂ ಸದೆವುದಕ್ಕಿನಿತೇಕೆ ನೆಗಳೆ ತೊಟ್ಟ 
ರ್ಪಿಡಿ ತೃಣಮಂ ಸುಡಿ ವಿಳಯಾನಲನೊಟ್ಟಜೆವೇಳ್ಳುವ ಕಟು 
ತೊಡನೆ ಪಳಂಚಿ ಪೊಯು ರಣಭೂತಗಣಂ ತಣಿವಂತೆ ಕೊಲೈವೀ 
ಪಡೆಯನೊಲ್ಲು ನಿಮ್ಮಡಿಗಳೀಕ್ಷಿಸುತಿರ್ಕೆ ಮದೀಯ ಶೌರ್ಯಮಂ 

ವ|| ಎಂದಾ ನಾಚಯ್ಯಂಬೆರಸು ತೇರಸ ವೀರಭಕ್ಕರ್ಮಗುಳು ಮಣಿದವರನಂತಿರಿಸಿ , 
ತಮಗಿದಿರೆಡ್ಡಿ ಮಾಮಸಕಂ ಮಸಗಿ ತಾಗಿದ ಮಾರ್ಪಡೆಯಾಟೋಪಮಂ ಕಂಡು ಕೃಪಾಣಮಂ 
ಜಡಿದು ಕುರುಳ್ಳಿ ನಿಜಭುಜಾಸ್ಸಾಳನಂಗೆಯ್ದುಬ್ಬರಿಸಿ ಬೊಬ್ಬೆಗೊಟ್ಟೋಳಪೊಕ್ಕು ಮಿಕ್ಕು ಸಮರ 
ಸಮುತ್ಸಾಹಂದಳೆದು 
ಕೂಡಿಕೊಂಡು ಬರುತ್ತಿದ್ದನು. ೬ . ಬಂದು ಪಟ್ಟಣವನ್ನು , ಪರಾಕ್ರಮದಿಂದ 
ಪ್ರವೇಶಿಸಿದನು. ಈ ಸುದ್ದಿಯನ್ನು ಕೇಳಿ ಅಲ್ಲಿದ್ದ ದೋಷಿಗಳಾದ ಶ್ರವಣರುಗಳು 
ಅಂಜದೆ ತಾವೂ ಕೂಡ ಯುದ್ಧಕ್ಕೆ ಸಿದ್ದರಾಗಿ , ಆನೆ, ಕುದುರೆ, ಉತ್ಕೃಷ್ಟ ರಥ, ವೀರ 
ಭಟರುಗಳ ಸೈನ್ಯ ಸಮೇತರಾಗಿ, ಭರ್ಚಿ, ಖಡ್ಗ , ಚಕ್ರ , ಗದೆಯೇ ಮೊದಲಾದ 
ಆಯುಧಗಳನ್ನು ಧರಿಸಿ ಎದುರಾಗಿ , ನಡೆದು ಶೌಲ್ಯಾತಿಶಯದಿಂದ ಬೀಡುಬಿಟ್ಟರು. 
ವ|| ಈ ರೀತಿ ಬೀಡುಬಿಟ್ಟ ಪ್ರತಿಸೈನ್ಯವನ್ನು ಕಂಡು, ವೀರಭಕ್ತರ ಸೈನ್ಯದಲ್ಲಿ 
ಹದಿಮೂರು ಜನ ವೀರರು ಉಳಿದ ಭಕ್ತರಿಗೆ ನಮಸ್ಕರಿಸಿ ಕೈಮುಗಿದು ನಿಂತವರಾಗಿ 
೭. ಬಡ ಜೈನರುಗಳನ್ನು ನಾಶಗೊಳಿಸುವುದಕ್ಕೆ ಇಷ್ಟೊಂದು ಕಾಲ್ಯಾರಂಭವೇತಕ್ಕೆ ? 
ಒಂದು ಹಿಡಿ ಹುಲ್ಲನ್ನು ಸುಡುವುದಕ್ಕೆ ಪ್ರಳಯಕಾಲದ ಅಗ್ನಿಯ ಪರಾಕ್ರಮವಾಗ 
ಬೇಕೇ ? ಕೋಪಗೊಂಡು ಒಮ್ಮೆಲೆ ಮೇಲೆ ಬಿದ್ದು ಹೊಡೆದು ಯುದ್ಧ ಭೂಮಿಯ 
ಭೂತ ಸಮೂಹವು ತೃಪ್ತಿಗೊಳ್ಳುವಂತೆ ಈ ಸೈನ್ಯವೆಲ್ಲವನ್ನೂ ಕೊಲ್ಲುತ್ತೇವೆ. ಪ್ರೀತಿ 
ಯಿಂದ ನನ್ನ ಪರಾಕ್ರಮವನ್ನು ತಮ್ಮ ಪಾದಗಳು ನೋಡುತ್ತಿರಲಿ . ವ!! ಹೀಗೆಂದು 
ಆ ನಾಚಯ್ಯನೊಡನೆ ಕೂಡಿಕೊಂಡು ಹದಿಮೂವರು (ತೇರಸ) ವೀರಭಕ್ತರುಗಳು 
ಪುನಃ ನಮಸ್ಕರಿಸಿ ಅವರನ್ನು ಹಾಗೆ ಇರಿಸಿ, ತಮಗೆ ಎದುರಾಗಿ ಮಹಾಪೌರದಿಂದ 
ಸಂಘಟಿಸಿ ನಿಂತ ಪ್ರತಿಸೈನ್ಯದ ಪರಾಕ್ರಮವನ್ನು ನೋಡಿ, ಖಡ್ಗವನ್ನು ಭದ್ರವಾಗಿ 
ಹಿಡಿದು ಝಳಪಿಸುತ್ತ , ತಮ್ಮ ತೋಳುಗಳನ್ನು ಚಪ್ಪರಿಸುತ್ತ , ಆರ್ಭಟದಾಡಿ 
ಬೊಬ್ಬೆ ಹಾಕುತ್ತ ಜೈನರ ಆ ಸೈನ್ಯದ ಒಳಹೊಕ್ಕು ಅತಿಶಯವಾದ ಯುದ್ಧದ 

1 ಕ್ಕ ( ಅ) 2 ಕ(ದ) : 


೩ ೨ಗಿ 


ಷಟ್ರಿಂಶಾಶ್ವಾಸಂ 


ಇದರಿಧಿರ್ತಿದ್ರಡಿದರಕ್ಕಿದರದರೆಚ್ಚರಾರ್ದ ಬೋ 
ಬಿಆದರಡುರ್ತು ಸೀಳ ರಜಿಯಟ್ಟಿದರೊಟ್ಟಿದಗಟ್ಟೆಯಂ ಕೊರ 

ಆದರದಿರ್ಚಿದರ್ಸದದದಿಟ್ಟರುರುಳ್ಳಿದರೆ ತತ್ವ 
ದಜಿದರಡಂಗೆ ಪೊರರಿಸೈನ್ಯಮನಾಹವದೊಳ್ಯಹಾಭಟರ್ 
ಇಡಿದಡಸಿ ಕವಿದ ಜೈನರ 
ಪಡೆಯಂ ಕಡಿಕಡಿದು ಸೀಳು ಪಡಲಿಡಿಸಿ ಜಯಂ 
ಬಡೆದುಳಿದರನೊಡಿಸಿ ತಲೆ 
ವಿಡಿದೆಡಗೆಯೊಳುರುಳುತುಂ ಕರವಾಳಂ 
ನಡೆತಂದಂ ನಾಚಯ್ಯಂ 
ನಡೆತರೆ ತೇರಸಗಣಂಗಳದಿಗಳ ಶಿರಮರಿ 
ಪಿಡಿದೊಡನೆ ವೀರರಸವೋ 
ರ್ಗುಡಿಸಿದವೋಲ್ನೋಳ ಶರಣರೆಡೆಗುತೃವದಿಂ 

ವ|| ಅಂತೇಳ್ಳಂದವರ್ಗೂಡಿ ಶರಣಚರಣಂಗಳೆ ಪೊಡಮಟ್ಟು ತರುಣಾರಸಕ್ಕೆ ಪಾತ್ರ 
ನಾಗಿ ಸಡಗರದಿಂ ಗಣಂಗಳೊಡವರೆ ವಾರುಡಿ ಗೆ ವೊಳಲಂ ಪೊಕ್ಕ ಬಸದಿಗಳನೊಳಪೊಕ್ಕು ಜಿನ 
ಪ್ರತಿಮೆಗಳಂ ಕಿತ್ತು ಬಿಸುಟು ಮುನ್ನವೆ ತಾಂ ಭಂಡಿಯೊಂದ ಸಾಸಿರದೇ ಜ ಲಿಂಗಂಗಳನಲ್ಲಲ್ಲಿ 


ಉತ್ಸಾಹವನ್ನು ಹೊಂದಿದವರಾಗಿ , ೮. ಆ ಯುದ್ಧದಲ್ಲಿ ಕತ್ತರಿಸಿಹಾಕಿದರು ; 
ಎದುರಿಸಿದರು ; ಎರಡು ತುಂಡು ಮಾಡಿದರು ; ನೆಲಕ್ಕೆ ಇಕ್ಕಿದರು ; ಪರಾಕ್ರಮ 
ದೊರಿದರು ; ಬಾಣಪ್ರಯೋಗ ಮಾಡಿದರು ; ಶೌಲ್ಯದಿಂದ ಬೊಬ್ಬೆ ಹಾಕಿದರು ; 
ಮೇಲೆ ಬಿದ್ದು ಸೀಳಿ ಹಾಕಿದರು ; ಹೊಡೆದು ಓಡಿಸಿದರು ; ಮುಂಡಗಳನ್ನು ಒಟ್ಟಿದರು ; 
ಕುತ್ತಿಗೆಗಳನ್ನು ಕತ್ತರಿಸಿದರು ; ಎದುರಿಸಿದರು ; ಸದೆಬಡಿದರು ; ಬಡಿದು ಉರುಳಿಸಿ 
ದರು ; ಮೇಲೆಬಿದ್ದು ಚೂರುಚೂರಾಗುವಂತೆ ಕತ್ತರಿಸಿದರು ; ಅಡಗಿಹೋಗುವಂತೆ 
ಹೊಡೆದರು (ಹೀಗೆ) ವೈರಿ ಸೈನ್ಯವನ್ನು ಆ ಮಹಾ ಭಟರುಗಳು ಎದುರಿಸಿದರು . 
೯ - ೧೦ . ನಿಬಿಡವಾಗಿ ಸೇರಿ ಮೇಲೆ ಬಿದ್ದ ಜೈನರ ಸೈನ್ಯವನ್ನು ಕತ್ತರಿಸಿ, ಕತ್ತರಿಸಿ, 
ಸೀಳಿಹಾಕಿ ಚಲ್ಲಾಪಿಲ್ಲಿಗೊಳಿಸಿ, ಜಯವನ್ನು ಪಡೆದು, ಕಳೆದುಳಿದವರನ್ನು ಓಡಿಸಿ, 
ಎಡಗೈಯಲ್ಲಿ ತಲೆಯನ್ನು ಹಿಡಿದು ( ಬಲಗೈಯ ) ಖಡ್ಗವನ್ನು ಝಳಪಿಸುತ್ತ 
ನಾಚಯ್ಯನು ನಡೆತಂದನು . ಹೀಗೆ ಬರಲು ಹದಿಮೂರು ಜನ ವೀರಗಣಂಗಳೂ ಕೂಡ 
ವೈರಿಗಳ ಶಿರಸ್ಸುಗಳನ್ನು ಹಿಡಿದು ಅವನೊಡನೆಯೇ ವೀರರಸವೆಲ್ಲ ಒಂದು ಗೂಡಿ 
ಬಂದಿದೆಯೋ ಎಂಬ ಹಾಗೆ ಶರಣರ ಹತ್ತಿರಕ್ಕೆ ಉತ್ಸಾಹದಿಂದ ಬಂದರು . ವ!! ಹಾಗೆ 
ಅವರೆಲ್ಲ ಸೇರಿ ಬಂದು ನಾಚಯ್ಯನು ಶರಣರ ಪಾದಗಳಿಗೆ ನಮಸ್ಕಾರಮಾಡಿ, ಅವರ 
ಕಾರುಣ್ಯವೆಂಬ ರಸಕ್ಕೆ ಪಾತ್ರನಾಗಿ ಸಡಗರದಿಂದ ಶಿವಗಣಗಳೆಲ್ಲ ಬರುತ್ತಿರಲು 


1 x ( ಮು ) 
21 + 


೩೨೨ 


ಬಸವರಾಜ ವಿಜಯಂ 


ಗೊಂದೊಂದು ಪ್ರತಿಷ್ಠೆಗೆಯು ಪೂಜಾವಿಧಿಗಳಂ ನಿಯೋಜಿಸಿ ಪೂರ್ವಶಿವಾಗಾರಕ್ಕೆ ತಳರ್ದೆಂದಿನಂತೆ 
ಗುಡಿಗೋಪುರವಂ ನೆಗಳ್ಳಿ ಪೂಜೆಗೆ ಸತ್ಯಸಂಗರಂ ನಿಜಗೃಹಕ್ಕೆ ಬಂದು ಬಂದ ಗಣಸಂದೋಹ 
ವನರ್ಚಿಸಿ ತತ್ಪ್ರಸಾದಸಂತುಷ್ಟನಾಗಿರ್ಪಾಗಳ 


ಮೃಡನಾಗಾರಮನೊತ್ತಿ ನೂಂಕೆ ಶವಣರ್ತಜ್ಞೆ ನರಂ ಸೀಳು ತ 
ಮೂಡಿಗೆಂದಂತೆ ನಿಜಪ್ರತಿಜ್ಞೆ ಸಲೆ ಚೈನಾಗಾರಮಂ ಕಿಳು ನು 
ರ್ಗೋಡೆದಾರ್ಪಿ೦ ಜನರ ಪ್ರತಿಪಿ ಸಿ ಮಹಾಲಿಂಗಂಗಳಂ ಬೆಳಸಂ 
ಬಡೆದ ಧಾತ್ರಿಯೊಳೆಂದೊಡೇವೊಗಳುದೋ ನಾಚಯ್ಯನಾಚಾರಮಂ 
ಎಂದೆಲ್ಲರ್ಪೊಗಳುತ್ತಿರೆ 
ಮುಂದಿರ್ದಾ ವೀರ ತೇರಸರ್ಗೂಡಿ ಮಹಾ 
ನಂದಂ ಮಿಗೆ ನಾಚಯ್ಯ 
ಕುಂದದತಿ ಪ್ರಕಟಭಕ್ತಿಯಿಂದೆಸೆದಿರ್ದಂ 
ಇದು ಸಾರೆ ದೂರವಾಲ್ಕು 
ರ್ವಿದ ಜಿನಪುರಿಯಂ ನೆಗಳ್ಳನೇ ಶಿವಪುರಿಯಂ 
ಪದೆದಾ ನಾಚಯ್ಯಂ ಜಸ 
ದೊಡವಾಳ್ಮೆಸೆದಿರರೆ ವೀರ ತೇರಸರಿಳೆಯೊಳ್ 


ಅವರೊಡನೆ ಮಾರುಡಿಗೆ ಪಟ್ಟಣವನ್ನು ಹೊಕ್ಕು , ( ಅಲ್ಲಿರುವ) ಬಸದಿಗಳೊಳಗೆ 
ಹೊಕ್ಕು ಜಿನ ಪ್ರತಿಮೆಗಳನ್ನು ಕಿತ್ತು ಬಿಸಾಡಿ ಮೊದಲೇ ತಾನು ಬಂಡಿಗಳಲ್ಲಿ ಹೇರಿ 
ಕೊಂಡು ತಂದಿದ್ದ ಲಿಂಗಗಳನ್ನು ಅಲ್ಲಲ್ಲಿಗೊಂದರಂತೆ ಪ್ರತಿಷ್ಠಾಪನೆ ಮಾಡಿ , ( ಅವಕ್ಕೆ ) 
ಪೂಜಾವಿಧಿಗಳನ್ನು ವ್ಯವಸ್ಥೆಗೊಳಿಸಿ , ಮೊದಲಿನ ಶಿವಾಗಾರಕ್ಕೆ ಹೊರಟು ಬಂದು ಮೊದ 
ಲಿನ ಹಾಗೆಯೇ ಆ ಗುಡಿಗೆ ಗುಡಿಗೋಪುರಗಳನ್ನು ಕಟ್ಟಿಸಿ, ಪೂಜೆ ಮಾಡಿಸಿ , ಸತ್ಯಕ್ಕಾಗಿ 
ಯುದ್ಧ ಮಾಡಿ ವೀರನಾದ ಅವನು ತನ್ನ ಮನೆಗೆ ಬಂದು, ಅಲ್ಲಿಗೆ ಬಂದ ಶಿವಗಣ 
ಸಮೂಹವನ್ನು ಪೂಜಿಸಿ ಅವರು ಕೊಟ್ಟ ಪ್ರಸಾದದಿಂದ ಸಂತೋಷಗೊಂಡು ಇರು 
ತಿರುವಾಗ ೧೧, ಶಿವನ ದೇವಾಲಯವನ್ನು ಜೈನರು ಕೆಡವಿಹಾಕಲಾಗಿ, ಆ ಜೈನ 
ರನ್ನೆಲ್ಲ ಕತ್ತರಿಸಿಹಾಕಿ, ಪೂಜಾರಿಯೆದುರಿಗೆ ಹೇಳಿದ ಹಾಗೆ ತನ್ನ ಪ್ರತಿಜ್ಞೆಯು ನೆರ 
ವೇರುವಂತೆ ಜೈನರ ಬಸದಿಗಳನ್ನೆಲ್ಲ ಮುರಿದು ಅಲ್ಲಿದ್ದ ಜನಪ್ರತಿಮೆಗಳನ್ನು ಕಿತ್ತು 
ಬಿಸಾಡಿ ಶಿವಲಿಂಗಗಳನ್ನು ಪ್ರತಿಷ್ಠೆಗೊಳಿಸಿ ಶುಭಕೀರ್ತಿಯನ್ನು ಹೊಂದಿದ ಮಾರುಡಿ 
ಗೆಯ ನಾಚಯ್ಯನ ಆಚಾರವನ್ನು ಏನೆಂದು ಹೊಗಳುವುದೋ ! ೧೨. ಎನ್ನುತ್ತ ಎಲ್ಲ 
ಜನರೂ ಹೊಗಳುತ್ತಿರಲು, ತನ್ನ ಮುಂದೆ ನಿಂತಿದ್ದ ಹದಿಮೂರು ಜನ ವೀರರೊಡನೆ 
ಕೂಡಿಕೊಂಡು ಅತಿಯಾದ ಆನಂದದಿಂದ ಆ ನಾಚಯ್ಯನು ಕುಂದಿಲ್ಲದ ಅತ್ಯಂತ ಪ್ರಸಿದ್ದ 
ವಾದ ಭಕ್ತಿಯಿಂದ ಶೋಭಿಸುತ್ತಿದ್ದನು. ೧೩ . ಇದು ಬಹು ಹಿಂದಿನ ಸುದ್ದಿಯೇನೂ 
ಅಲ್ಲ, ಕೊಬ್ಬಿದ ಜಿನಪುರಿಯನ್ನು ನಾಚಯ್ಯನು ಪ್ರಸಿದ್ದ ಶಿವಪುರವನ್ನಾಗಿ ಮಾಡಿದನು. 
( ಅವನಿಗೆ ನೆರವಾದ) ವೀರತೇರಸರು ( ಹದಿಮೂರು ಜನ ವೀರ ಶಿವಗಣಗಳು) ಈ 


೩೨೩ 


ಪತ್ರಿಂಶಾಶ್ವಾಸಂ 


ನೀಂ ದೇವನೆಂದು ಭಜಿಪ ಜಿ 
' ನಂ ದೇವನೆ ದೇವನಾದೊಡೆಂತಕ್ಕುಮೆ ಪೇ 
ಛಂದಮತಿಕೇಳ್ಳುದಿನ್ನುಂ 
ಕುಂದದೆ ಭವದಿಷ್ಟದೈವಕಾದುಪಟಳಮಂ 


ನೆಲವೆಣ್ಣ ಭಾಗ್ಯಲಕ್ಷ್ಮಿ 
ನಿಲಯವಿದೆಂಬಂತೆ ಸಂಪದಂಬಡದೆಸೆಗುಂ 
ಪುಲಿಗೆ ವೊಳಲದುಳ್ಳಿ 
ಶೃಲಭಕ್ತಂ ಸೋಮನಾಥನೆಂಬವನಿರ್ಪ೦ 


ವ|| ಆ ಭಕ್ತಂ ದಿನದಿನದ ಮಅ೦ ಪೊಳ್ಳಿನೊಳಂ ಲಿಂಗಪ್ಪರ್ಶನಪೂರ್ವಕ ನಮಸ್ಕಾರ 
ತನಗೆ ನಿಯತವ್ರತವಾಗೆ ತಳೆದೆಸಗುತ್ತುಮಿರ್ದೊಂದು ದಿವಸಂ . 


ಕಡುಪಿಂ ಕಣ್ನೆ 1 ತಿಬ್ಬಂ ಮಸಗೆ ತಡಕುತುಂ ಕಾಣದೇನೋಂದುವಂ ಕೋ 
ಲ್ವಿಡಿರೋದಂತೂಲುತುಂ ಮೆಲ್ಲನೆ ಶಿವನಿಳಯಕ್ಕೆಂದು ಬರ್ಪಲ್ಲಿ ಜೈನ 
ರ್ಮೈಡಗೇಹಂ ರ್ಪವಿಣೆಯೆನುತಣಕಂಗೆಯು ಕೊಂಡೊಯು ಬೇಗಾ 
ಗಡೆ ಚೈತ್ಯಾಗಾರಗರ್ಭ೦ಬುಗಿಸಿ ಜಿನಶಿರೋಭಾಗಮತಿ ಮುಟ್ಟಿಸುತ್ತುಂ 
ಪೊಡಮಡು ನೀನೆಂಬುದುವಾ 
ಮೃಡಭಕ್ತಂ ನಂಬಿ ಲಿಂಗವೆಂದೇಟಿಗೆ ಖಲ 


ಭೂಮಿಯಲ್ಲಿ ಯಶಸ್ಸಿನ ರಾಶಿಯಿಂದಶೋಭಿಸುತ್ತ ಇರುವುದಿಲ್ಲವೇ ? ೧೪ , ನೀನು 
ದೇವನೆಂದು ಭಜಿಸುವ ಜಿನನು ದೇವನೇ ? ದೇವನಾದರೆ, ಎಲೈ ಮಂದಮತಿಯೇ , 
ಹೀಗಾಗುತ್ತಿತ್ತೇ ? ಹೇಳು. ಕುಂದಿಲ್ಲದೆ ನಿನ್ನ ಇಷ್ಟದೈವಕ್ಕಾ ದಉಪಟಳವನ್ನು ಇನ್ನೂ 
ಕೇಳು : (ಎಂದು ಆ ಏಕಾಂತದ ರಾಮಯ್ಯನು ಹೇಳತೊಡಗಿದನು .) ಪುಲಿಗೆರೆಯ 
ಸೋಮನಾಥನ ಕಥೆ ೧೫ . ಇದು ಭೂಮಿಯೆಂಬ ಸ್ತ್ರೀಯ ಭಾಗ್ಯಲಕ್ಷ್ಮಿಯ ಮನೆಯ 
ಎಂಬಂತೆ ' ಪುಲಿಗೆರೆ ' ಎಂಬ ಪಟ್ಟಣವು ಸಂಪತ್ತನ್ನು ಹೊಂದಿಶೋಭಿಸುತ್ತಿತ್ತು . ಆ 
ಪಟ್ಟಣದಲ್ಲಿ ದೃಢವಾದ ಶಿವಭಕ್ತಿಯಿಂದ ಕೂಡಿದಸೋಮನಾಥನೆಂಬುವನು ಇದ್ದನು. 
ವ|| ಆ ಶಿವಭಕ್ತನು ಪ್ರತಿದಿನದ ಮೂರು ಹೊತ್ತಿನಲ್ಲಿ ಲಿಂಗದ ಸ್ಪರ್ಶ ಮಾಡುವುದರ 
ಮೂಲಕ ನಮಸ್ಕಾರ ಮಾಡುವುದೇ ತನ್ನ ನಿತ್ಯವ್ರತವಾಗಿರಲು ಆ ವ್ರತವನ್ನು ಮಾಡುತ್ತ 
ಒಂದು ದಿವಸ ೧೬ - ೧೭. ಆ ಸೋಮನಾಥನಿಗೆ ತೀಕ್ಷವಾದ ಕಣ್ಣು ಬೇನೆ ತೀವ್ರವಾಗಿ 
ಉಂಟಾಗಿತ್ತು . ಶಿವನಿಳಯಕ್ಕೆಂದು ಕೈಯಲ್ಲಿಕೋಲುಹಿಡಿದು ಊರುತ್ತ ಏನೋದನ 
ಕಾಣದೆ ತಡಕಾಡುತ್ತ ಮೆಲ್ಲನೆ ಬರುತ್ತಿದ್ದನು. ಜೈನರು ( ಇಂಥ ಸ್ಥಿತಿಯ ಇವನನ್ನೂ 
ಕಂಡು) ಶಿವನಿಲಯವನ್ನು ತೋರಿಸುತ್ತೇವೆ; ಇತ್ಯ ನಡೆ ಎಂದು ಪರಿಹಾಸ ಮಾಡಿ 


1 ತೀಬ್ರ ( ) 


೩೨೪ 


ಬಸವರಾಜ ವಿಜಯಂ 


೧೯ 


ರ್ಕಡು ನಗುತೆ ನಿನ್ನಭೀಷ್ಟಂ 
ಗುಡುಗೀ ಜಿನನಾಥನೆಂದವರ್ಮರಸಿಡಂ 
ಮುಡುಮುಡಿಸುತ್ತೆ ಮೀಸೆಕುಣಿಯುತ್ತಿದೆ ಗಂಟಿಡೆ ಪುರ್ಬು ಕಾಯ್ದಿನಿಂ 
ಪಡ ಫಡ ಶಂಭುಗೆತ್ತಿದ ಕರಾಂಬುಜಮಂ ಜಿನನೆಂಬ ನಿನ್ನ ಪ | 
ರ್ಬಡಿಕೆಯ ಬೊಂಬೆಗೆತ್ತುವೆನೆ ಸರ್ವಜಗತ್ಪತಿಯಪ್ಪ ಶಂಕರಂ 
ಗೊಡನೆಣಗಿರ್ದನ ಶಿವಮೂರ್ತಿಯನಿಲ್ಲಿಯೆ ತೋರ್ಪೆನೀಕ್ಷಣಂ 

ವ!! ಎಂದಣಿ ನುಡಿದು ಮುಂಬರಿದು ಮುಸುಂಕನುಗಿದುಕೋಪಾರುಣ ನಿಜನೇತ್ರಂಗಳು 
ಬಿಟ್ಟಿನೆ ಬಿಟ್ಟು ನೋಡಲೊಡನೆ 

ಛಟಛಟ ನಿಸ್ವನಂ ನಿವಿಗೆ ಸಿಕ್ಕರೆ ಸೀಳು ಜನಾಂಗಮೆಲ್ಲಮುಂ 
ಪಟ ಪಟ ರಾವದಿಂ ಸಿಡಿದು ಬೀಳಿನಮಾ ಜಿನನಂಗಮಧ್ಯದೊ 
ಆಟುನಿಟಿಲಾಂಬಕಂ ನೆಲಸಿ ನಿಂದನುದಗ್ರನೃಪೇಂದ್ರವಾಹನಂ 
ಕುಟಿಲಜಟಾಧರಂ ತಿಸುಳಿಸೋಮನವಾಯನಮೇಯ ವೈಭವಂ 

ವ! ಇಂತು ನಿಜಭಕೃತಪ್ರತಿಜ್ಞಾ ಪಾಲಕಂ ಸೋಮನಾಥನಾ ಪುಲಿಗೆ ವೊಳಲ ಸುರ 
ಹೊನ್ನೆಬಸದಿಯೊಗಳೆವೆತ್ತು ನಿಂದು – 
ಕರೆದುಕೊಂಡು ಹೋಗಿ ಬೇಗನೆ ಆ ಕಡೆಯಿರುವ ಜಿನಮಂದಿರವನ್ನು ಹೊಗಿಸಿದರು . 
ಅಲ್ಲಿರುವ ಜಿನನ ಪ್ರತಿಮೆಯ ತಲೆಯ ಭಾಗವನ್ನು ಮುಟ್ಟಿಸಿ ( ಇದೇ ಶಿವಲಿಂಗ) ನೀನು 
ನಮಸ್ಕಾರ ಮಾಡು ಎಂದರು. ಆ ಶಿವಭಕ್ತನು ಅವರ ಮಾತನ್ನು ನಂಬಿ, ಅದನ್ನೇ ಲಿಂಗ 
ವೆಂದು ತಿಳಿದು ನಮಸ್ಕಾರ ಮಾಡಿದನು . ದುಷ್ಟರಾದ ಅವರು ಕಂಡು ನಗುತ್ತ ಈ ಜಿನ 
ನಾಥನು ನಿನ್ನ ಅಭೀಷ್ಟವನ್ನು ಕೊಡಲಿ ಎಂದು ಆಶೀರ್ವದಿಸಲಾಗಿ, ೧೮, ಘುಡು 
ಘುಡಿಸುತ್ತ , ಮೀಸೆಗಳು ಕುಣಿಯುತ್ತಿರಲು , ಹುಬ್ಬುಗಳನ್ನು ಗಂಟಿಕ್ಕಿ ಕೋಪದಿಂದ ಫಡ 
ಫಡ ! ಶಂಭುವಿಗೆ ಎತ್ತಿದ ಕರಕಮಲಗಳನ್ನು ಜಿನನೆನ್ನುವ ನಿನ್ನ ಈ ಹೇಸಿಗೆಯ ಗೊಂಬೆಗೆ 
ಎತ್ತುತ್ತೇನೆಯೇ ? ಸಕಲ ಜಗತ್ತಿನ ಪತಿಯಾಗಿರುವ ಶಂಕರನಿಗೆಕೂಡಲೇ ನಾನು ನಮ್ಮ 
ಸ್ಕರಿಸಿದೆನಲ್ಲವೆ ! ಈ ಕ್ಷಣದಲ್ಲಿಯೇ ಇಲ್ಲಿ ಶಿವ ಮೂರ್ತಿಯನ್ನು ತೋರಿಸುತ್ತೇನೆ. 
ವ|| ಎಂದು ಪ್ರತಿಜ್ಞೆ ಮಾಡಿ ಮಾತನಾಡಿ, ಮುಂಬರಿದು ಮೇಲೆ ಹಾಕಿಕೊಂಡ ಮುಸು 
ಕನ್ನು ತೆಗೆದು, ಕೋಪದಿಂದ ಕೆಂಪಾದ ತನ್ನ ನೇತ್ರಗಳನ್ನು ಬಿರನೆ ಬಿಟ್ಟು ನೋಡಿದ 
ಕೂಡಲೇ , ೧೯, ಛಟ ಛಟ ಎನ್ನುವ ಧ್ವನಿಯು ಹೊರಹೊಮ್ಮಿ , ಜಿನ ಪ್ರತಿಮೆಯ 
ಅಂಗವೆಲ್ಲ ಸಿರೆಂದು ಸೀಳಿ, ಪಟ ಪಟ ಧ್ವನಿಯಿಂದ ಸಿಡಿದು ಬೀಳಲಾಗಿ, ಆ ಜಿನಪ್ರತಿ 
ಮೆಯ ದೇಹ ಮಧ್ಯದಲ್ಲಿಯೇ ಸಮರ್ಥವಾದ ಹಣೆಗಣ್ಣಿನಿಂದಲೂ , ಶ್ರೇಷ್ಟ ವೃಷಭನ 
ವಾಹನವುಳ್ಳವನಾಗಿಯೂ , ವಕ್ರ ಕೂದಲಿನ ಜಡೆಯುಳ್ಳವನಾಗಿಯೂ ತ್ರಿಶೂಲಧಾರಿ 
ಯಾಗಿಯೂ , ಉಮಾಸಹಿತನಾಗಿಯೂ ನಿರ್ಮಾಯನೂ , ಅಗಣಿತ ವೈಭವಯುಕ್ತನೂ 
ಆದ ಶಿವನು ನೆಲಸಿ ನಿಂತನು . ವ!! ಈ ರೀತಿ ತನ್ನ ಭಕ್ತನಿಂದ ಮಾಡಿದ ಪ್ರತಿಜ್ಞೆ 
ಯನ್ನು ಪಾಲಿಸುವ ಸೋಮನಾಥನು ಆ ಪುಲಿಗೆರೆ ನಗರದ ' ಸುರಹೊನ್ನೆ ಬಸದಿ ' ಎಂಬ 


69 % 


ಪತ್ರಿಂಶಾಶ್ವಾಸಂ 


೨೦. 


ಅಣಕವನುಡುಗಿಸಿ ಜಿನನಂ 
ಕ್ಷಣದೊಳೀಳಲ್ಲಿ ನೆಲಸಿ ಭಕ್ತನ ಪೊರೆದಂ 
ಗುಣವಾರಿಧಿ ಮುಂಗೈಕಂ 
ಕಣಕೇಂ ಕನ್ನಡಿಯ ಸಾಕ್ಷಿಯಿದುದೆ ಧರೆಯೊಳ್ 
ವ! ಇನ್ನುಂ ಕೇಳ್ಳುದೆಂತೆನೆ 

ಪರಿವಳಿಗೆಯೆಂಬ ವಿಳಸ 
ತುರದೊಳೆ, ಜಾಂಬೆಯೆಂಬ ಪೆಸರಾಂತು ಕರಂ 
ಪರಿರಂಜಿಸಿರ್ಪಳಭವನ 
ವರಭಕ್ಕೆ ಶಿವಾಂಘ್ರಗುಪ್ತಭಜನದಿನೋರ್ವಳ್ 
ಜಿನಭಕ್ಕೆ ನೇಮಿಸೆಟ್ಟಿಯ 
ತನಗಧಿಪತಿಯೆನಿಪನಲ್ಲಿ ಬಾಂಧವರೆಲ್ಲ 
ರ್ಜಿನಭಕ್ತರಾಗೆ ಪಿರಿದುಂ 
ಮನದುಮ್ಮಳದಿಂದೆ ವೈಜಿಕಾಂಬಿಕೆಯಿರ್ದಳ್ಳಿ 

១១ 
ವ|| ಆಗಳೊಂದುದಿನಮಾ ನೇಮಿಸೆಟ್ಟಿ ನಿಜಗುರುಗಳಪ್ಪ ಪಿರಿಯ ಮಲಧಾರಿಗಳೇಳ್ತರೆ 
ಹೆಸರಿನ ಜಿನಮಂದಿರದಲ್ಲಿ ಪ್ರಖ್ಯಾತಿವೆತ್ತು ನಿಂತುಕೊಂಡು ೨೦ , ಸದ್ಗುಣಗಳ 
ಸಮುದ್ರನೆನಿಸಿದ ಶಿವನು ಜೈನರು ಮಾಡಿದ ಅಣಕನ್ನು ಹಾಳು ಮಾಡಿ, ಜಿನನನ್ನು ಆ 
ಕ್ಷಣದಲ್ಲಿಯೇ ಸೀಳಿ, ಅಲ್ಲಿ ಪ್ರಕಟನಾಗಿ ಭಕ್ತನನ್ನು ರಕ್ಷಿಸಿದನು. ಲೋಕದಲ್ಲಿ ಮುಂಗೈಯ 
ಕಂಕಣವನ್ನು ನೋಡಿಕೊಳ್ಳಲು ಕನ್ನಡಿಯ ಸಾಕ್ಷಿಯನ್ನು ಒದಗಿಸಬೇಕೇ ? ವ|| 
ಇನ್ನೂ ಕೇಳು. ಹೇಗೆಂದರೆ ವೈಜಾಂಬೆಯ ಕಥೆ ೨೧ . ಪರವಳಿಗೆ ಎಂಬ ಹೆಸರಿನ 
ಶೋಭಿಸುವ ಪಟ್ಟಣದಲ್ಲಿ ವೈಜಾಂಬೆ' ಎಂಬ ಹೆಸರನ್ನು ಹೊಂದಿ, ಒಬ್ಬಳು ಪರ 
ಮೇಶ್ವರನ ಶ್ರೇಷ್ಟ್ರಭಕ್ತಿಯು ಶಿವನ ಪಾದಗಳಲ್ಲಿ ಗುಪ್ತಭಕ್ತಿಯನ್ನಾಚರಿಸುವವಳೆನಿಸಿ 
ಚೆನ್ನಾಗಿ ಶೋಭಿಸುತ್ತಿದ್ದಳು. ೨೨. ಜಿನಭಕ್ತನಾದ ನೇಮಿಸೆಟ್ಟಿಯೆಂಬುವನು ಅವಳಿಗೆ 
ಪತಿಯೆನಿಸಿದ್ದನು. ಬಂಧುಬಾಂಧವರೆಲ್ಲ ಅಲ್ಲಿ ಜಿನಭಕ್ತರೆನಿಸಿದ್ದರು. ಈ ಕಾರಣದಿಂದ) 
ವಿಶೇಷವಾಗಿ ಮನೋವ್ಯಥೆಯಿಂದ ಕೂಡಿ, ಆ ವೈಜಕಾಂಬಿಕೆಯು ಇರುತ್ತಿದ್ದಳು. 
ವ!! ಆಗ ಒಂದು ದಿವಸ ಆ ನೇಮಿಸೆಟ್ಟಿಯು ತನ್ನ ಗುರುಗಳೆನಿಸಿದ ಹಿರಿಯ ಪಂಚಮಲ 
ಗಳನ್ನು ಧರಿಸಿದ (ಕಣ್ಣಿನ ಪಿಸುರು, ಮೂಗಿನ ಸಿಂಬುಳ , ಕಿವಿಯ ಕುಂಕಣಿ, ಹಲ್ಲಿನ 
ಹಸುರು , ಮೈಯಕೊಳೆ ಎಂಬ ಐದು ಮಲಗಳನ್ನು ಧರಿಸಿದ) : ಸಂನ್ಯಾಸಿಗಳು ಬರಲಾಗಿ 


* ಅಹಿಂಸಾ ಪರಮೋಧರ್ಮಃ' ಎಂಬ ವ್ರತವನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಜೈನರು ದೇಹ 
ದಲ್ಲಿಯೂ ಸೂಕ್ಷ್ಮವಾದ ಪ್ರಾಣಿಗಳು ಇದ್ದು ಅವು ಸಾಯುವುವೆಂಬ ಕಾರಣದಿಂದ ಸ್ನಾನವನ್ನೂ 
ಕೂಡ ಕೆಲ ಸಂನ್ಯಾಸಿಗಳು ಮಾಡುತ್ತಿಲ್ಲವಾದ ಕಾರಣದಿಂದ ಅವರ ದೇಹದಕೊಳೆಯಕಡೆಗೂ ಲಕ್ಷ 
ಕೊಡುತ್ತಿರುವುದಿಲ್ಲ . ಅಂಥವರನ್ನು ಮಲಧಾರಿಗಳೆಂದು ಕರೆಯುವುದು ವಾಡಿಕೆ, ಅಥವಾ ತಿರಸ್ಕಾರದ 
ನುಡಿಯೂ ಆಗಿರಬಹುದು , 


೩೨೬ 


ಬಸವರಾಜ ವಿಜಯಂ 


ಕಂಡವರ್ಗೆ ಆಗಿ ಭೋಜನಕ್ಕೆ ಹೇಳು ಭೋಂಕನೆ ಮನೆಗೇಳ್ಳಂದು ಮಡದಿಯಂ ಕರೆದುಚಿತ 
ಸಾಧನವಂ ರತಿ ಕ ೩ರರುಚಿಕರವಷ್ಟಂತೆ ಬೋನವಂ ಸಮುವುದೆಂದು ಪೇಳೆ ಕೇಳು 


ಗಾರಿಗೆ ಚಕ್ಕುಲಿ ಮಂಡಗೆ . 
ಪೂರಿಗೆಯೊಡೆಪೇಣಿಯೆಂಬಿವಂ ಪಾಯಸವುಂ 
ಸಾರತರ ಶಾಕಪಾಕಮ 
ಹಾರುಚಿಯುತ ಭಕ್ಷ್ಯಭೋಜ್ಯಮಲ ಸಲೆ ಸವದತ್ 


ವ ! ಅಂತು ಸಮೆದಿಂತಪ್ಪಾಹಾರವನೊರ್ವಂಗಮಾದೊಡಂ ಮಾಹೇಶ್ವರಗುಣಲಿನಿನ್ನ 
ಜನ್ಮ ನಿರರ್ಥಕಮಿಂದಾದೊಡಮೊರ್ವಂ ಮಾಹೇಶ್ವರನೆಲಾನುಂ ಬಂದೊಡಾಂ ಬರ್ದುಂಕುವೆನೆಂದು 
ಮ್ಮಳಿಸಿ ನೆನೆವುದುಮಾ ವೇಳೆಯೊಳ್ - 


ಜೆಡೆಮುಡಿ ಭಾಳದೊಳೊಳಪ ಭೂತಿಶಿವಾಕ್ಷಿಜಮಾಲೆ ಮೆಯೊಳ 
ಬ್ಸಿಡಿದ ವಿಭೂತಿ ಭಾಸ್ವ ದುರದೊಳ್ಳಿವಸಜ್ಜಿಕೆ ಕಂಥೆ ಲಾಕುಳಂ 
ಕಡು ಸೊಬಗಾಗೆ ಕಾವರಿಪು ಜಂಗಮರೂಪವನಾಳು ಬಂದು ನಿಂ 
ದೊಡೆ ನಿಜಭಕ್ಕೆ ಕಂಡಲಗಿ ಕಾಲೆಳೆದೀಂಟಿದಳಾ ಪದಾಂಬುವಂ 


೨೪ 


ಅವರನ್ನು ಕಂಡು ನಮಸ್ಕರಿಸಿ, ಊಟಕ್ಕೆ ಆಮಂತ್ರಿಸಿ,ಕೂಡಲೇ ಮನೆಗೆ ಬಂದು , 
ಹೆಂಡತಿಯಾದ ವೈಜಾಂಬೆಯನ್ನು ಕರೆದು , ' ಅವರಿಗೆ ಉಚಿತವೆನಿಸಿದಊಟದ ಉಪ 
ಕರಣಗಳನ್ನು ಸಿದ್ದಪಡಿಸಿ ಮನೋಹರವಾದ ರುಚಿಯುಳ್ಳಹಾಗೆ ಅನ್ನವನ್ನು ಮಾಡ 
ಬೇಕು' ಎಂದು ಹೇಳಲು, ಆ ಮಾತನ್ನು ಕೇಳಿ ೨೩ . ಗಾರಿಗೆ, ಚಕ್ಕುಲಿ, ಮಂಡಗೆ, 
ಪೂರಿಗೆ, ಒಡೆ, ಪೇಣಿಗಳನ್ನೂ , ಪಾಯಸವನ್ನೂ , ರುಚಿಕರವಾದ ಶಾಕಪಾಕಗಳನ್ನೂ , 
ರುಚಿಯಿಂದ ಕೂಡಿದ ಭಕ್ಷ ಭೋಜ್ಯಗಳನ್ನೂ ಚೆನ್ನಾಗಿ ಸಿದ್ದಪಡಿಸಿದಳು. ವ|| ಈ 
ರೀತಿ ಸಿದ್ಧಪಡಿಸಿದ ಇಂತಹ ಆಹಾರವನ್ನು ಒಬ್ಬ ಮಾಹೇಶ್ವರನಿಗಾದರೂ ಉಣ್ಣಲಿಕ್ಕೆ 
ಕೊಡಲಿಲ್ಲವಲ್ಲಾ! ನನ್ನ ಜನ್ಮ ನಿರರ್ಥಕವಾಯಿತು. ಈಗಲಾದರೂ ಒಬ್ಬ ಮಾಹೇಶ್ವರನು 
ಎತ್ತ ಕಡೆಯಿಂದಲಾದರೂ ಬಂದರೆ ನಾನು ಬದುಕುತ್ತೇನೆಂದು ಸಂಕಟದಿಂದ ನೆನೆಯು 
ತಿರಲು ಆ ವೇಳೆಗೆ ಸರಿಯಾಗಿ ೨೪ , ತಲೆಯಲ್ಲಿ ಜಡೆಮುಡಿ, ಹಣೆಯಲ್ಲಿಶೋಭಿಸುವ 
ಭಸ್ಮ , ರುದ್ರಾಕ್ಷ ಮಾಲೆಗಳು , ಮೈಯಲ್ಲಿ ಧರಿಸಿದ ವಿಭೂತಿ, ಎದೆಯ ಮೇಲೆ ಪ್ರಕಾಶಿ 
ಸುವ ಲಿಂಗದ ಕರಡಿಗೆ, ಹೊದೆದ ಕಾಷಾಯವ ಯೋಗದಂಡ , ಇವು ಬಹು ಸೊಗ 
ಸಾಗಿ ಕಾಣುತ್ತಿರಲು, ಪರಮೇಶ್ವರನು ಜಂಗಮ ರೂಪಧರಿಸಿ ಬಂದು ನಿಲ್ಲಲಾಗಿ, ಆ 
ಸತ್ಯಶುದ್ಧ ಭಕ್ತಿಯಾದ ವೈಜವೈಯು ಕಂಡು ನಮಸ್ಕಾರಮಾಡಿ, ಕಾಲುತೊಳೆದು ಆ 


1 ರ( ಚ, ಅ) 


೩೨೭ 


ಷಟ್ರಿಂಶಾಶ್ವಾಸಂ 


ಕರೆದೊಳಗಣೆಯಿಸಿದಳೆ 
ಹರಣಂ ಬಂದಂತೆ ನಲಿದು ಮೃದುತಳದೊಳಾ 
ದರದಿಂ ಕುಳ್ಳಿರಿಸಿದಳೆ 
ಪ್ಪಿರೆ ಬಾಳೆಲೆಯಲ್ಲಿ ಭಕ್ಷ್ಯಭೋಜ್ಯಾದಿಗಳು 
ಗಡಣಿಸಿ ತುಪ್ಪವನೆಯಿದು 
ಗ್ಗಡಮನೆ ಮಣಿದೆಳು ದೇವರಾರೋಗಿಪುದೆಂ 
ದೊಡನುಸುರ್ದು ಕೆಯುಗಿದಳೊ 
ಲ್ಲುಡುಪತಿಮುಖಿ ತಾಪಸೇಂದ್ರನಾರೋಗಿಸಿದ 
ಅನಿತmಳೆಯ್ಲಿ ದರ್ಜಿನತಪಸ್ವಿಗಳಾ ಗೃಹಕಲ್ಲಿ ಕಂಡು ಪಾ 
ವನ ಚರಮೂರ್ತಿಯಂ ಮುಳಿದು ಸೆಟ್ಟಿಗೆ ಶಾಪವನಿತ್ತು ಬೈವುತಂ 
ಗನೆಯ ಕನಿಯಿಂ ತಳರ್ದರಾ ಚರಮೂರ್ತಿಯದೃಶ್ಯನಾದನಾ 
ಮನೆಯೆರೆಯಂ ನಿರೀಕ್ಷಿಸಿ ನಿತಂಬಿನಿಯಂ ಘನರೋಷವೇಳೆ ಯಿಂ 
ಎಲೆಯೆಲೆ ಧರ್ತೆ ದುಷ್ಟೆ ಗುರುಗಳೊಲವಿಂ ಸಮೆದನ್ನ ಮೆಲ್ಲಮಂ 
ನಲಿದುಣಲಿಕ್ಕಿ ಶೈವಮುನಿಗಳ್ಳದೆ ಪೊಲ್ಲದು ಗೆಯೇ ಮದ್ಯತ 
ಕಲಸದೆ ಭಂಗಮಂ ನೆಗಳೆ ಪಾತಕಿಯುಂಡ ತಪಸ್ಸಿಯಲ್ಲಿದು 

ತೊಲಗಿಸುತೆಡಂಗಿಸಿದೆ ಪೇಳವನಂ ಭವನಾಂತರಾಳದೊಳ್ 
ಪಾದೋದಕವನ್ನು ಕುಡಿದಳು . ೨೫ - ೨೬ . ( ಆ ಜಂಗಮಾಕಾರದ ಶಿವನನ್ನು ) ಒಳಕ್ಕೆ 
ಕರೆದುಕೊಂಡು ಹೋದಳು. ಪ್ರಾಣವೇ ಬಂದಹಾಗೆ ನಲಿದಾಡಿ, ಮೆತ್ತನೆಯ ಹಾಸಿಗೆಯ 
ಮೇಲೆ ಆದರಪೂರ್ವಕವಾಗಿ ಕುಳ್ಳಿರಿಸಿದಳು . ಬಾಳೆಯ ಎಲೆಯಲ್ಲಿ ಭಕ್ಷ್ಯಭೋಜ್ಯಾದಿ 
ಗಳನ್ನು ಒಪ್ಪವಾಗಿ ಜೋಡಿಸಿ, ತುಪ್ಪವನ್ನು ಎರೆದು , ಅತಿಶಯವಾದ ಭಕ್ತಿಯಿಂದ 
ನಮಸ್ಕರಿಸಿ ಎದ್ದು , ದೇವರು ಆರೊಗಿಸಬೇಕು, ಎಂದು ಆಕೂಡಲೇ ಹೇಳಿ ಆ ಚಂದ್ರ 
ಮುಖಿಯು ಪ್ರೀತಿಯಿಂದ ಕೈಮುಗಿಯಲು ಆ ತಾಪಸೇಂದ್ರನು ಊಟವಶಾಡಿದನು. 
೨೭ - ೨೮. ಅಷ್ಟರಲ್ಲಿ ಆ ಜೈನ ಸಂನ್ಯಾಸಿಗಳು ಆ ಮನೆಗೆ ಬಂದರು . ಅಲ್ಲಿದ್ದ ಪರಮ 
ಪವಿತ್ರನಾದ ಜಂಗಮಮೂರ್ತಿಯನ್ನು ಕಂಡು,ಕೋಪಗೊಂಡು , ಆ ಅಂಗನೆಯಾದ 
ವೈಜವೈಯನ್ನುಕೋಪದಿಂದ ಬೈದು, ಸೆಟ್ಟಿಗೆ ಶಾಪವನ್ನುಕೊಟ್ಟು ಹೊರಟುಹೋದರು 
ಆ ಜಂಗಮಮೂರ್ತಿಯು ಮಾಯವಾಯಿತು. ಆ ಮನೆಯ ಯಜಮಾನನಾದ ನೇಮಿ 
ಸೆಟ್ಟಿಯು ತನ್ನ ಪತ್ನಿಯನ್ನು ನೋಡಿ ಭಯಂಕರಕೋಪದ ಆಧಿಕ್ಯದಿಂದ , ' ಎಲೆಯೆಲೆ'! 
ನೀಚ , ದುಷ್ಟೆ , ಗುರುಗಳಿಗಾಗಿ ಪ್ರೀತಿಯಿಂದ ಮಾಡಿದ ಅನ್ನವನ್ನೆಲ್ಲ ಸ್ವಲ್ಪವೂ ಹೆದ 
ರದೆ ಶೈವ ಮುನಿಗೆ ಸಂತೋಷದಿಂದಊಟ ಮಾಡಲು ಕೊಟ್ಟು ಮಾಡಬಾರದುದನ್ನು 
ಮಾಡಿದೆ. ನನ್ನ ವ್ರತಕ್ಕೆ ತಡಮಾಡದೆ ಭಂಗವನ್ನುಂಟು ಮಾಡಿದೆ. ಊಟ ಮಾಡಿದ ಆ 
ಪಾಪಿಷ್ಟನಾದ ತಪಸ್ವಿ ಎಲ್ಲಿದ್ದಾನೆ ? ಹೊರಹೊರಡಿಸಿ ಈ ಭವನ ಮಧ್ಯದಲ್ಲಿ ಎಲ್ಲಿ 

1 ನಳ( ಅ) 


೩೨೮ 


ಬಸವರಾಜ ವಿಜಯಂ 


ಗೊರವನ ರೂಪಿಂಗಾತನ 
ಪರಿಜಿಂಗಂ ಕೂರ್ತು ಕೂಡಲೆಳಸಿದೆಯ ' ಕ್ಕುಂ 
ಕರೆದೊಡನಣಲಿಡಗಿಸು 
ತಿರುತಿರ್ದಪೆ ನಿನ್ನ ಮಾಯೆಯಾನಜ್ಯದುದೇ 


ಪತಿಯಾಳತಿಯಂ ಮೀರಿದೆ 
ಮತಗುರುಗಳನುಳಿದು ಗೊರವನಡಿವಿಡಿದೆ ಮಹಾ 
ಪತಿತೆ ನಿನಗಕ್ಕಮೇ ಪರ 
ಗತಿ ತೊಅಂದವನನೆಂದು ಘೋವಿರ್ತಿಸುತಾಗಳ 


ಅತಿ ಮಾನವತಿಯನತಿಶಯ 
ಧೃತಿಯಂ ಶಿವಭಕ್ತಿರತಿಯನಾ ನಿಜಸತಿಯಂ 
ಹತಮತಿ ಪತಿ ಕಸೆಗೊಂಡೊಡ 
ನತಿ ನಿರ್ಭರದಿಂದ ಪಾಪಿ ಪೊಡೆದು ಬಡಿದಂ 


ಮೃಡನಾಚ್ಛೆಯೆಂಬ ಕವಚಮ್ 
ದೊಡಲಂ ತಳ್ಳಿರೆ ಲತಾಂಗಿಗಾ ಪತಿ ಮುಳಿಸಿ 
ಬಡಿವ ಕಸೆ ಕುಸುಮಮಾಲೆಯ 
ಪೊಡರ್ಪನನುಕರಿಸಿತಕ್ಷತಾಂಗದೊಳವಳಾ 


೩೨ 


ಅಡಗುವಂತೆ ಮಾಡಿದೆ ? ಹೇಳು. ೨೯ , ಆ ಗೊರವನ ರೂಪಕ್ಕೆ , ಆತನ ಆಕಾರಕ್ಕೆ 
ಪ್ರೀತಿಸಿ ಕೊಡಲು ಅಪೇಕ್ಷೆಪಟ್ಟಿರಬಹುದು, ಅವನನ್ನು ಕರೆದು ಕೂಡಲೇ ಊಟಕ್ಕಿಟ್ಟು , 
ಅಡಗಿಸುತ್ತ ಇದ್ದೀಯೆ. ನಿನ್ನ ಈ ಮಾಯೆಯು ನಾನು ತಿಳಿಯದುದೇ ? ೩೦. 
ಮಹಾ ಪತಿತೆಯೇ (ನೀತಿಗೆಟ್ಟವಳೇ ), ಗಂಡನ ಅಪ್ಪಣೆಯನ್ನು ಮಿಕ್ಕಿದೆ; ನಮ್ಮ 
ಧರ್ಮ ಗುರುಗಳನ್ನು ಬಿಟ್ಟು , ಗೊರವನ (ಶೈವಸಂನ್ಯಾಸಿಯ) ಪಾದ ಹಿಡಿದೆ. ( ಇಂಥ 
ನಿನಗೆ) ಪರಲೋಕ ಸುಖವುಂಟಾದೀತೇ ? ಈಗಲೇ ಅವನನ್ನು ತೋರಿಸು ಎಂದು, 
ಆಗ ಆ ಸೆಟ್ಟಿಯು ಗರ್ಜಿಸಿದನು. ೩೧. ಅತ್ಯಂತ ಮಾನವತಿಯ , ಅತ್ಯಂತ ಧೈಯ್ಯ 
ಶಾಲಿನಿಯೂ , ಶಿವಭಕ್ತಿಯಲ್ಲಿ ಆಸಕ್ತಿಯುಳ್ಳವಳೂ , ಆದ ತನ್ನ ಸತಿಯನ್ನು ಬುದ್ದಿ 
ಹೀನ ಪತಿಯಾದ ಪಾಪಿಷ್ಟ ಸೆಟ್ಟಿಯು ಚಾಟಿಯನ್ನು ತೆಗೆದುಕೊಂಡು ಬಹು ಗಟ್ಟಿ | 
ಯಾಗಿ ಹೊಡೆದನು ; ಬಡಿದನು . ೩.೨ , ಪರಮೇಶ್ವರನ ಆಜ್ಞೆಯೆಂಬ ಕವಚವು ಅವಳ 
ದೇಹಕ್ಕೆ ಅಂಟಿಕೊಂಡಿರಲು, ಬಳ್ಳಿಯಂಥ ದೇಹವುಳ್ಳ ಅವಳಿಗೆ ಆ ತನ್ನ ಗಂಡನು 
ಕೋಪದಿಂದ ಹೊಡೆಯುವ ಚಾಟಿಯು ಹೂಮಾಲೆಯ ವೈಭವವನ್ನು ಧರಿಸಿ ಗಾಯ 


- - 


- 


- 


- 


1 ದಳ( ಮು ) 


ಪಿಂಶಾಶ್ವಾಸಂ 

ಎಳೆಯಳಂ ಪೊಡೆವಾ ಕಶಾಗ್ರದ ಪೊಯ್ಸಳಾ ಜನತಾಪಸಾ 
ವಳಿಯ ತಾಗಿದವೇಳೆ ಬಾಸುಳೊಲ್ಲು ಭಕ್ತಿಗೆ ಮಣ್ಣಳಂ. 
ತಳೆದು ಕಟ್ಟೆಯ ಬಿಟ್ಟಿಗೆಯ ಕಪರ್ದಿಯಂ ನೃಪನಾಳ 
ಮೊಳಿಸಿ ಪೊಯೊಡೆಪೊಯ್ಸಳೆಲ್ಲರನಲ್ಲಿ ತಾಗಿದ ಮಾಳ್ಮೆಯಿಂ 

ವ! ಅಂತು ಕಡುಕೆಯು ಪೊಡೆವ ಕಶಾಘಾತಂ ಜಿನತಪಸ್ವಿಗಳಂಗಮನರ್ಜುನಾಸ್ತ್ರದಂತೆ 
ಶತಗುಣೋತ್ತರವಾಗಿ ತಾಗೆ ತಾಳಲಾದೆ ತಲ್ಲಣಿಸಿ ಮಲ್ಲಳಿಗೊಂಡು 

ವಿತತ ಕಶಾಭಿಘಾತಗಳಿತಕ್ಷತಜಚ್ಚುರಿತಾಂಗರಾಗಿ ಸು 
ಯುತಳುತೆ ಬಾಯ್ದಿಡುತ್ತೆ ಮೋಯಿಕ್ಕುತೆ ಮೋಜಿಯನೆತ್ತಿ ನೋಡುತೋ 
ಡುತೆ ನಡುಗುತ್ತೆ ಕೆಟ್ಟೆವೆನುತೇಳುತೆ ಬೀಳುತೆ ಹಾ ಜಿನಾಯೆನು 
ತತುಳ ವಿಷಾದದಿಂ ಮಲಗಿ ಪಲ್ಲಿ ಆವತ್ತೊರಗುತ್ತೆ ಧಾತ್ರಿಯೊಳ್ 
ಪೊರಳುತ್ತುಂ ಪುಣ್ಯ ಳಂ ಮುಟ್ಟುತೆ ಕರತಳದಿಂ ನೋವುತೋವೋವೊ ಕಾವ 

ರನಾರಂ ಕಾಣೆವೆಂದಳ್ಳುತೆ ಪರಿದಡರುತ್ತೆ ದೆ ಮಾಡಂಗಳಂ ಪೆ 
ರ್ಮರನಂ ಪುತೆ ಗೇಹಂಬುಗುತ ಪಡಿಗಳಂ ಕೆತ್ತು ಪದ್ಮಾವತೀವಂ 

ದಿರ ಜೈನಾಗಾರದೊಳ್ಳೆಯ ರೆವುತಗಿದು ಜೈನಾಧವರ್ಸೇದೆವಟ್ಟರ್ 
ರಹಿತವಾದ ಅವಳ ಆ ದೇಹದಲ್ಲಿ ಅನುಕರಿಸುವಂತಿತ್ತು . ೩೩ . ಹಿಂದೆ ಭಕ್ತಿಯಾದ 
ಪಿಡ್ಡವ್ವಗಾಗಿ ಮಣ್ಣನ್ನು ಹೊರುತ್ತ ಕೆರೆಕಟ್ಟುವ ಕೆಲಸದ ಬಿಟ್ಟಿಯನ್ನು ಮಾಡುವ ಪರ 
ಮೇಶ್ವರನನ್ನು ಅರಸನ (ಚೋಳಮಹಾರಾಜನ) ಆಳುಗಳು ಅಪ್ಪಳಿಸಿ ಹೊಯ್ದಾಗ ಆ 
ಹೊಡೆತಗಳು ಅಲ್ಲಿರುವ ಎಲ್ಲರಿಗೂ ಬೀಳುತ್ತಿರುವ ರೀತಿಯಲ್ಲಿ ಚಿಕ್ಕವಯಸ್ಸಿನವಳಾದ 
ವೈಜವೈಗೆ ( ಅವಳ ಗಂಡನಾದ ನೇಮಿಸೆಟ್ಟಿಯು) ಹೊಡೆಯುವ ಆ ಚಾಟಿಯ ಹೊಡೆತ 
ಗಳು ಜೈನ ಸಂನ್ಯಾಸಿಗಳಿಗೆ ಬಿದ್ದವು; ( ಅವರ ಮೈಮೇಲೆ) ಬಾಸುಂಡೆಗಳಿದ್ದವು; ಅವರು 
ಚೀರಿಕೊಂಡರು. ವ|| ಈ ರೀತಿ ಪರಾಕ್ರಮದಿಂದ ಹೊಡೆಯುವ ಚಾಟಿಯ ಪೆಟ್ಟು 
ಜೈನಸಂನ್ಯಾಸಿಗಳ ದೇಹವನ್ನು ಅರ್ಜುನನ ಬಾಣಗಳ ಪೆಟ್ಟಿನಂತೆ ಶತಾಧಿಕವಾಗಿ (ನೂರು 
ಪಟ್ಟು ಹೆಚ್ಚಾಗಿ ತಾಕುತ್ತಿರಲು, ಅವರು ಆ ಏಟುಗಳನ್ನು ತಾಳಲಾರದೆ ಸಂಕಟಗೊಂಡು 
ಬೆರಗಾಗಿ ೩೪ -೩೫. ವಿಶೇಷವಾದ ಚಾಟಿಯ ಹೊಡೆತದಿಂದ ಸೋರುತ್ತಿರುವ ರಕ್ತ 
ದಿಂದ ವ್ಯಾಪ್ತವಾದ ದೇಹವುಳ್ಳವರಾಗಿ ನಿಟ್ಟುಸಿರುಬಿಡುತ್ಯ , ಅಳುತ್ತ , ಚೀರುತ್ತ ,ಕೂಗಿ 
ಕೊಳ್ಳುತ್ತ , ಮುಖವನ್ನು ಮೇಲೆ ಮಾಡಿನೋಡುತ್ತ , ಓಡುತ್ತ , ನಡುಗುತ್ತ , ಕೆಟ್ಟೆವು 
ಎನ್ನುತ್ರ , ಏಳು ಬೀಳುತ್ತ " ಹಾ ! ಜಿನನೇ ,” ಎನ್ನುತ್ತ ಅತ್ಯಧಿಕ ವಿಷಾದದಿಂದ ಮರು 
ಗುತ್ತ , ಹಲ್ಲುಕಿರಿಯುತ್ತ , ಭೂಮಿಯ ಮೇಲೆ ಮಲಗುತ್ತ , ಹೊರಳುತ್ತ , ಮೈಮೇಲೆ 
ಆದ ಗಾಯಗಳನ್ನು ಕೈಯಿಂದ ಮುಟ್ಟಿಕೊಳ್ಳುತ್ತ , ನೋವು 'ಓವೋವೋ ! ಕಾಯು 
ವವರನ್ನು ಯಾರನ್ನೂ ಕಾಣೆವಲ್ಲಾ !' ಎಂದು ಹೆದರುತ್ತ , ಓಡಿ ಓಡಿ ಹೋಗಿ ಮನೆ 
ಗಳ ಮೇಲೆ ಹತ್ತುತ್ಯ , ದೊಡ್ಡ ದೊಡ್ಡ ಮರಗಳನ್ನು ಹತ್ತುತ್ಯ , (ಕಂಡ ಕಂಡವರ) ಮನೆ 
ಗಳನ್ನು ಹೊಗುತ್ತ , ಪದ್ಮಾವತೀ ಮಂದಿರ, ಜಿನ ದೇವಾಲಯಗಳನ್ನು ಹೊಕ್ಕು ಕದ 


೩೩೦ 


ಬಸವರಾಜ ವಿಜಯಂ 


ಜಿನ ನಿನ್ನ ಪೂಜೆಗೆಯುದ 
ಕಿನಿತು ' ಫಲಂ ಸಾಲ್ಕು ಮಂದ: ನೋಂದಾ ಜಿನನಂ 
ಮುನಿದೇಳಿಸುತುಂ ತಮ್ಮೊಳ . 
ಗನುಸುತಿಂತೆಂದು ತಿಳಿದರಾದುಪಟಳಮಂ 


ಇದು ನಿನ್ನೆ ನೇಮಿಸೆಟ್ಟಿಯ 
ಸದನದೊಳೊಲ್ಲುಂಡ ಗೊರವನಿಂದಾದುದು ತ 
ಓದು ನಿಜವೆಂದೋರ್ವನನಾ 
ಪದದೊಳಹಳೆನೋತ್ಸಮೆಂದಟ್ಟಲೊಡಂ 

ವ॥ ಬಂದಾ ಶವಣಂ ನಿಂದು ಕಟ್ಟಿದಿರೊಳೊಟ್ಟಿ ತದ್ಧಕ್ಕೆಯಂ ಕಶೆಗೊಂಡು ಪೊಡೆವ 
ಪೊಯ್ಸಳನ್ನ ಬೆನ್ನಂ ಸಲ್ವಿಡಿದು ತಾಗೆ ನೊಂದು ಪೊಡೆಯದಿರ್ಮಾಣಾಣೆಂದು ನಿವಾರಿಸು 
ತಿಂತೆಂದಂ 

ಭರದೊಳೆ ಪುಷ್ಪಸೇನಮ :ನಿಯೋಡಿದನನ್ಯಪುರಕ್ಕೆ ಗಹ್ವರೋ 
ದರದೊಳೆ ವೀರಸೇನಮುನಿಮೆರೆದಂ ಪಡಲಿಟ್ಟ ನಂಬುಜಾ 
ಕರದೊಳೆ ಪದ್ಮಸೇನಮುನಿ ಘೋರಮಹಾವಿಪಿನಾಂತರಕ್ಕೆ ಸೈ 
ವರಿವುತೆ ಚಂದ್ರಸೇನಮುನಿ ಪೊಕ್ಕನನಲ್ಪಕಶಾಭಿಘಾತದಿಂ 

೩೮ 


ಗಳನ್ನು ಮುಚ್ಚಿ , ಹೆದರಿ ಅಡಗಿಕೊಂಡು ಆ ಜೈನಾಧಮರುಗಳು ಸಂಕಟ ಪಟ್ಟರು. ೩೬ . 
ಹೇ ಜಿನನೇ , ನಿನ್ನನ್ನು ಪೂಜೆ ಮಾಡಿದುದಕ್ಕೆ ಇಷ್ಟೇ ಫಲಸಾಕು ; ಎಂದು ನೊಂದು 
ಕೊಂಡು ನುಡಿದು ಆ ಜಿನನನ್ನು ಕೋಪದಿಂದ ತಿರಸ್ಕರಿಸುತ್ತ , ಈ ಉಪಟಳ 
ವುಂಟಾಗುವುದಕ್ಕೆ ಕಾರಣವನ್ನು ತಮ್ಮ ತಮ್ಮಲ್ಲಿಯೇ ಅನುಮಾನದಿಂದ ಹೀಗೆ ಹೀಗೆಂದು 
ತಿಳಿದರು . ೩೭ . ( ತಮಗಾದ ಉಪಟಳವು)' ಇದು ನಿನ್ನೆಯ ದಿವಸ ನೇಮಿಸೆಟ್ಟಿಯ 
ಮನೆಯಲ್ಲಿ ಪ್ರೀತಿಯಿಂದ ಊಟಮಾಡಿದ ಗೊರವನಿಂದಲೇ ತಪ್ಪದೆ ಆದದ್ದು ನಿಜ.' 
ಎಂದುಕೊಂಡು, ಒಬ್ಬನನ್ನು ಆ ಕ್ಷಣದಲ್ಲಿಯೇ ಆ ನೇಮಿಸೆಟ್ಟಿಯ ಮನೆಗೆ ನೋಡೋಣ 
ವೆಂದು ಅಟ್ಟಲಾಗಿ ವ|| ಆ ಜೈನನು ಬಂದು ನಿಂತು ತನ್ನೆದುರಿನಲ್ಲೇ ಸೆಟ್ಟಿಯು ಆ 
ಭಕ್ತಿಯಾದ ವೈಜವೈಯನ್ನು ಚಾಟಿಯನ್ನು ಹಿಡಿದು ಹೊಡೆಯುವ ಹೊಡೆತಗಳು ತನ್ನ 
ಬೆನ್ನನ್ನು ಸರತಿಯಂತೆ (ಕ್ರಮವಾಗಿ) ತಾಕುತ್ತಿರಲು ನೊಂದುಕೊಂಡು, ( ಎಲೈ ಸೆಟ್ಟಿಯೆ ) 
ಹೊಡೆಯ ಬೇಡ ನಿಲ್ಲಿಸು ; ಎಂದು ನಿವಾರಿಸತ್ಯ ಹೀಗೆ ಹೇಳಿದನು : ೩೮. ಅತ್ಯಧಿಕ 
ವಾದ ಕಶಾಘಾತದಿಂದ ಪುಷಸೇನ ಮುನಿಗಳು ಭರದಿಂದ ಓಡಿಹೋಗಿಬೇರೆ ಪಟ್ಟಣ 
ಸೇರಿದರು. ವೀರಸೇನ ಮುನಿಗಳು ಒಂದು ಗವಿಯ ಗರ್ಭವನ್ನು ಹೊಕ್ಕು ಅಡಗಿ 
ಕೊಂಡರು ; ಪದ್ಮಸೇನಮುನಿಗಳು ಸರೋವರದಲ್ಲಿ ಬಿದ್ದರು. ಚಂದ್ರಸೇನ 


- 


1 ಪದ ( ಮು ) 


೩೩೧ 


ಪತ್ರಿಂಶಾಶ್ವಾಸಂ 


ಜಿನಮಂತ್ರಂ ಕಾದುದಿಲ್ಲಕ್ಕಟ ಜಿನಮುನಿಗಳ್ಳಾಳ ಸಮ್ಯಕ್ತಪಂಗಳಕೆ 
ಘನವು ಬಾಧೆಯಂ ಪಿಂಗಿಸಲೆ ನೆರೆಯದೆತ್ತೋಡಿದಳ್ಳಾಲಿಕಾಮಾ 
ಲಿನಿ ತಾನೇನಾದಳೋ ಯಕ್ಷಿಣಿ ಜಿನಮತಧರ್ಮ೦ ದಲೇಂ ಮಾಯವಾದ 
ತೊ ನಿತಾಂತಂ ವಜೈನೇಂದ್ರ೦ ಮಡಿದನೊ ಮಸಣಂಬೊಕ್ಕರೋ ತೀರ್ಥಕರ್ಕಲ್ ೩೯ 
ವ|| ಎಂದು ನೊಂದು ಪಳಯಿಸಿ 
ಅರೆಬರ್ಕೆಯಲ್ಲಿ ಕೆಲ 
ರ್ಪರಿಕಾಲ್ಗಳೊಳಲ್ಲಿ ಕೆಲಬರಬ್ಯಾಕರದೊಳ್ 
ಪಿರಿಯಗಳೊಳನ್ಯರಪರ 
ರ್ಪುರಾಣಕೂಪಂಗಳಲ್ಲಿ ಕೆಡೆದರ್ಮಡಿದರ್ 
ಮತ್ತೆ ಕೆಲ೦ಬರ್ಕಾನನ 
ದತ್ತಲ್ಪರಿದೋಡಿದರ್ಜಿನೇಂದಾಲಯಮಂ 
ಪತ್ತಿ ಹೇಳಿರ್ಕೆಡೆದರ್ಪರ 
ರಲ್ಬಿಟ್ಟು ಹಮ್ಮದಂಬೋಗಿರ್ದರ್ 
ಇವಳೇಂ ಮಾಯಾವಿಯೊ ನೀ | 
ನಿವಳಂ ಕಶೆಗೊಂಡು ಪೊಯ್ಯ ಪೊಳ್ಳೆಯ 
ಇವೆ ಬಿರಿಯೆ ತಾಂಗಿದುವು ಗಡ 
ಶವಣರನೇವೇಳ್ಳೆನವರ್ಗೆ ನೆಗಳು ಪಹತಿಯಂ 


ಮುನಿಗಳು ಘೋರವಾದ ಅರಣ್ಯವನ್ನು ಓಡಿ ಹೋಗಿ ಹೊಕ್ಕುಬಿಟ್ಟರು. ೩೯ . 
ಅಕ್ಕಟಾ! ಜಿನ ಮಂತ್ರವು ರಕ್ಷಿಸಲಿಲ್ಲ ! ಜಿನಮುನಿಗಳು ಮಾಡುವ ಶ್ರೇಷ್ಠ 
ತಪಸ್ಸುಗಳು ಭಯಂಕರವಾದ ಈ ಬಾಧೆಯನ್ನು ಹಿಂಗಿಸಲು ಸಾಲದಾದುವು! ಆ 
ಜ್ವಾಲಾಮಾಲಿನಿ ದೇವತೆಯು ಎತ್ತ ಓಡಿ ಹೋದಳೊ ! ಯಕ್ಷಿಣೀ ದೇವತೆಯು 
ತಾನು ಏನಾದಳೋ ! ಜೈನ ಮತ ಧರ್ಮವು ನಿಶ್ಚಯವಾಗಿ ಮಾಯವಾಯಿತೋ 
ಏನೋ ! ನಿಶ್ಚಯವಾಗಿ ನನ್ನ ಜಿನೇಂದ್ರನೇನು ಸತ್ತೇ ಹೋದನೋ ! ತೀರ್ಥಂಕರರು 
ಸ್ಮಶಾನವನ್ನು ಹೊಕ್ಕರೋ ಏನೋ ! ವ ! ಹೀಗೆಂದು ನೊಂದುಕೊಂಡು ಪ್ರಲಾಪ 
ಮಾಡಿ. ೪೦. ಕೆಲವರು ಕೆರೆಯಲ್ಲಿ ! ಕೆಲವರು ಹರಿಯುವ ಕಾಲುವೆಗಳಲ್ಲಿ ! ಕೆಲವರು 
ಕಮಲ ಸರೋವರಗಳಲ್ಲಿ ! ಅನ್ಯರು ಕೆಲವರು ದೊಡ್ಡ ಆಗಳುಗಳಲ್ಲಿ ( 

ಕೋಟೆಯ ಸುತ್ತ 
ಲಿರುವ ಅಗಳಿನಲ್ಲಿ) ! ಉಳಿದವರು ಹಳೆಯ ಬಾವಿಗಳಲ್ಲಿ ಬಿದ್ದರು ; ಸತ್ತರು! ೪೧ . 
ಮತ್ತೆ ಕೆಲವರು ಅಡವಿಗಳತ್ತ ಓಡಿ ಹೋದರು ; ಉಳಿದ ಕೆಲವರು ಜಿನೇಂದ್ರಾಲಯ 
ಗಳ ಮೇಲೆ ಹತ್ತಿ ಬಿದ್ದರು ; ಬೇರೆ ಕೆಲವರು ಅತ್ತ ಇತ್ಯ (ಓಡಿಹೋಗಿ) ಬಿದ್ದು , 
ಮೂರ್ಛಗೊಂಡಿರುವರು . ೪೨ . ಈ ಸೆಟ್ಟಿಯ ಹೆಂಡತಿಯೇನು ಮಾಯಾವಿಯ 
ಏನೋ ! ನೀನು ಇವಳನ್ನು ಚಾಟಿಯನ್ನು ಹಿಡಿದು ಹೊಡೆಯುವ ಹೆಡೆತಗಳು 
( ನಮ್ಮ ) ಮೆಯ್ಯಗಳು ಚೆನ್ನಾಗಿ ಬಿರಿಯುವಂತೆ ತಾಗಿದವಲ್ಲವೇ ! ಜೈನ ಸಂನ್ಯಾಸಿಗಳಿಗಾದ 


ಬಸವರಾಜ ವಿಜಯಂ 


ವರಿ ಎಂದುಸುರ್ದು ಕಶಾಘಾತಮಹೋತ್ಸಾತಮಂ ಮಾಣಿಪುದುವಾ ಜಿನಮುನಿಗಳು 
ತಾಗುವ ಪೊಯ ಟ್ಯವಿಲಾಗೆ ಸೆಟ್ಟಿ ಕಂಡು ಸಾಶ್ಚರ್ಯಮಾನಸನಾಗಿ 

ನಿನ್ನಿಂದಪಾಯವುಂಟೆಮ 
ಗಿನ್ನುಂ ನೀಂ ಪೋಗು ಮನೆಯೊಳಿರದಿರೆನುತುಂ 
ಕನ್ನೆಯನಾತಂ ನೋಂಕಿದ | 
ನನ್ನೆಯಮೆನೆ ನೆರೆದು ನೋಳ್ ಸುಜನವಿತಾನಂ 
ಸೆಜತೆ ಬಿಟ್ಟಂತಿರೆ ಮನೆಯಿಂ 
ಪೋಆಮಟ್ಟಳ್ಳಸದಿಯಿರೆ ಶಿವಾಗಾರಮೆನು 

ಆಯದೊಳಪೊಕ್ಕು ಭಕ್ತಿಯೋ 
ಛಲಗಿದಳೆಲೆ ಶಂಭು ಶರಣೆನು ಸವಸದಿಂ 

ವ! ಅಂತೆಲಗಿದಾಗಳ್ಳಕಾಭಿಮಾನಪರಿಪಾಲಕಂ ಭವಾನಿಯರಸಂ ತದ್ಧಕ್ಕೆಯ ಸದ್ಭಾವದಿನ 
ದ್ಭುತಂ ಮಸಗೆ ಸದ್ಯೋಜಾತನಾಮಕ್ಕಿದುಚಿತವೆನಿಸಿ 

ಪಡೆದು ಮೂಡಿದನಲ್ಲಿ ತಜ್ಜಿನನಂಗವಿರ್ಬಗಿಯಾಗೆ ಮ 
ಧ್ಯದೊಳುವಾರಮಣಂ ಪ್ರಸನ್ನ ಮುಖಂ ಪ್ರಪನ್ನಪರಾಯಣಂ • 


ನೋವನ್ನು ಏನೆಂದು ಹೇಳಲಿ ! ವ!! ಎಂದು ಹೇಳುತ್ತ , ಕಶಾಘಾತದಿಂದಾಗುವ 
ಮಹಾ ತೊಂದರೆಯನ್ನು ನಿಲ್ಲಿಸಲಾಗಿ ಜಿನಮುನಿಗಳನ್ನು ತಾಕುತ್ತಿರುವ ಹೊಡೆತಗಳೂ 
ನಿಂತು ಹೋಗಲು , ಸೆಟ್ಟಿಯು ಕಂಡು ಆಶ್ಚರಯುತ ಮನಸ್ಸಿನವನಾಗಿ , ೪೩ . 
ಅನ್ಯಾಯವೆಂದು ನೆರೆದು ನೋಡುವ ಸಜ್ಜನ ಸಮುದಾಯವು ಅನ್ನುತ್ತಿರುವಂತೆಯೇ 
ಸೆಟ್ಟಿಯು 'ನಮಗೆ ಇನ್ನು ನಿನ್ನಿಂದ ಅಪಾಯವುಂಟಾಗುವುದು. ನೀನು ಹೊರಟು 
ಹೋಗು; ಈ ಮನೆಯಲ್ಲಿ ಇರಬೇಡ' ಎನ್ನುತ್ತ ಕನ್ನೆಯಾದ ವೈಜವೈಯನ್ನು ಹೊರಗೆ 
ನೂಕಿದನು . ೪೪. ಸೆರೆಮನೆಯಿಂದ ಬಿಟ್ಟಂತಿರಲು ಆ ವೈಜವೈಯು ಮನೆಯಿಂದ 
ಹೊರಹೊರಟಳು. ಅಲ್ಲೊಂದು ಬಸದಿಯಿರಲಾಗಿ ಅದನ್ನೇ ಶಿವಾಲಯವೆಂದು 
ತಿಳಿಯದೆ ಅದರೊಳಗೆ ಹೊಕ್ಕು ಎಲೈ ಶಂಭುವೇ ಶರಣು ಎನ್ನುತ್ತ ಭಕ್ತಿಯಿಂದ 
ನಮಸ್ಕಾರ ಮಾಡಿದಳು. ವ|| ಆ ರೀತಿ ನಮಸ್ಕಾರ ಮಾಡಿದಾಗ ಭಕ್ತರ ಅಭಿಮಾನ 
ವನ್ನು ಕಾಪಾಡುವ ಭವಾನೀ ಪತಿಯಾದ ಶಂಕರನು ಆ ಭಯ ಸದ್ಭಾವದಿಂದ 
ಅದ್ಭುತವೆನ್ನುವಂತೆ ' ಸದ್ಯೋಜಾತ' ನೆಂಬ ತನ್ನ ಹೆಸರಿಗೆ ಇದೇ ಉಚಿತ ಸಂದರ್ಭವೆಂದು 
ತಿಳಿದು ೪೫. ಆ ಜಿನನ ಮೂರ್ತಿಯ ದೇಹವು ಎರಡು ಹೋಳಾಗುವಂತೆ ಮಾಡಿ 
ಅದರ ಮಧ್ಯದಲ್ಲಿ ಉಮಾರಮಣನಾದ ಶಿವನು ಸಂಭ್ರಮದಿಂದಲೂ , ನಗುತ್ತಿರುವ 
ಮುಖದಿಂದಲೂ ಕೂಡಿ, ಶರಣಾಗತ ರಕ್ಷಕನಾದ ಅವನ ಪರಿಶುದ್ದವಾದ ದೇಹ 


1 + ಭಾವ( ಜ ) 2 ಸ( ಚ) 


ಷಟ್ರಿಂಶಾಶ್ವಾಸಂ 


ಸದವಳಾಂಗಮರೀಚಿ ಪೊಣಿ ಪಳಂಚೆ ದಿಕ್ಕಟಮಂ ಕರಂ 
ಸುದತಿ ಸಮ್ಮದಮಾನೆ ಮಂಗಳಲಿಂಗರೂಪದಿನೀಶ್ವರಂ 
ಎರಡುಂ ಕಡೆಯೊಳಮಾ ಜಿನ 
ನೆರಡುಂ ಕಡಿ ಕೆಡೆಯ ನಡುವೆ ಮೂಡಿರ್ದಭವಂ 
ಶರಧಿಯನಿರ್ಬಗಿಗೆಯಂ 
ದುರುಲಿಂಗಾಕೃತಿಯನಾಳ ತೇಜದಿಂ ಮೆಆಲೆ ದಂ 
ಹರಭಕ್ತಿರಹಿತ ಪುರುಷನ 
ನಿರದುಳಿದಭವಾಂಘಿವಿಡಿದ ರವಣಿಗೆ ಲೇಸ 
ಪುರುಗತಿಯನ್ನು ಮುನ್ನಂ 
ಧರೆಯೊಳೀಲಕಾಂಬೆಯೆಂಬ ಸತಿ ನಿಜಪತಿಯಂ 
ಶಿವಭಕ್ತಿರಹಿತನಂ ತೊಆ 
ಗವಿಕಲಮತಿಯಿಲೆ ಕನಲು ಪ್ರತಿ ಕೊಂದಹೆನೆಂ 
ದಡಗಡಿಸೆ ಪೋಗಿ ಪುರುತುಂ 
ಭವಭವನವನಭವನಂಫಿಯಂ ಮರೆವೊಕ್ಕಳ 
ಅನಿತಳಾಪತಿ ಮುಳಿದಂ 
ಗನೆಯ ಸೆಣಂಗ ಕರಾಗ್ರದಿಂ ಸೆಳೆಯ ಮಹೇ . 
ಶನ ಕೃಪೆಯಿಂ ಗಂಡಂದಮ 
ನನುಕರಿಸಿದಳೆಂಬ ಕಥೆಯನಾಲಿಪೆವಿನ್ನು 
ಪರಿವಳಿಕೆಯ ವೈಜಾಂಬಿಕೆ 
ಹರಭಕ್ತಿವಿಹೀನನಾದ ಪತಿಯಂ ತೊಅದಿ 


ಕಾಂತಿಯು ಹೊರ ಹೊಮ್ಮಿ ದಿಕ್ಕುಗಳ ಕೊನೆಯವರೆಗೆ ಸೇರಿಕೊಳ್ಳಲು, ಸುಂದರಿಯಾದ 
ವೈಜವೈಯು ಅತ್ಯಂತ ಸಂತೋಷಗೊಳ್ಳುವಂತೆ ಮಂಗಳಕರವಾದ ಲಿಂಗರೂಪದಿಂದ ಆ 
ಈಶ್ವರನು ಮೂಡಿದನು. ೪೬ . ಎರಡು ಕಡೆಗಳಲ್ಲೂ ಆ ಜಿನಮೂರ್ತಿಯು ಎರಡು 
ಹೋಳುಗಳಾಗಿ ಕತ್ತರಿಸಿ ಬೀಳಲು, ನಡುವೆಮೂಡಿದ ಶಿವನು ಪೂರ್ವದಲ್ಲಿ ಸಮುದ್ರ 
ವನ್ನು ಎರಡು ಭಾಗ ಮಾಡಿ ಮಧ್ಯದಲ್ಲಿ ಉರು ಲಿಂಗಾಕೃತಿಯಿಂದ ಮೂಡಿದ ರೀತಿ 
ಯಲ್ಲಿ ಮೂಡಿ ಪ್ರಕಾಶಿಸಿದನು . ೪೭- ೪೮. ಹರನ ಭಕ್ತಿಯಿಂದ ದೂರನಾದ ಗಂಡ 
ನನ್ನು ತಪ್ಪದೆ ಬಿಟ್ಟು ಪರಮೇಶ್ವರನ ಪಾದವನ್ನು ಹಿಡಿದ ಆ ರಮಣಿಗೆ ಸುಖದಾಯಕ 
ವಾದ ಶ್ರೇಷ್ಠ ಗತಿಯು ಆಗುವುದು. ಈ ಪೂರ್ವದಲ್ಲಿ ಲೋಕದಲ್ಲಿ ' ಶಿವಕಾಂಬೆ ' ಎಂಬ 
ಸ್ತ್ರೀಯು ಶಿವಭಕ್ತಿರಹಿತನಾದ ತನ್ನ ಪತ್ನಿಯನ್ನು ವ್ಯಾಕುಲರಹಿತ ಬುದ್ದಿಯವಳಾದ 
ಅವಳು ತೊರೆದಿರಲು , ಅವಳ ಆ ಪತಿಯು ಕೋಪಗೊಂಡು ಕೊಲ್ಲುತ್ತೇನೆಂದು 
ತೊಂದರೆ ಗೊಳಿಸಲು ಅವನು ಶಿವಮಂದಿರಕ್ಕೆ ಹೋಗಿ ಒಳಹೊಕ್ಕು ಪರಮೇಶ್ವರನ 
ಪಾದಗಳಲ್ಲಿ ಮರೆ ಹೊಕ್ಕಳು. ೪೯ - ೫೦ . ಅಷ್ಟರಲ್ಲಿ ಆ ಗಂಡನು ಕೋಪದಿಂದ ಆ 


ಬಸವರಾಜ ವಿಜಯಂ 


ಶ್ವರನಂಘಿವಿಡಿದು ಲೋಕೋ 
ತರ ನಿಜಭಕ್ತಿಪ್ರಭಾವಮಂ ಪ್ರಕಟಿಸಿದ೪೯ 


ಪಡೆದಳನಸೌಖ್ಯಮನೆಂ 
ದಡಿಗಡಿಗೊಲವಿಂದೆ ನುತಿಸೆ ಭಕ್ತವಿತಾನಂ 
ಪೊಡಮಡೆ ಜಿನಮುನಿತತಿ ಪತಿ 
ನಡುಗುತೆ ಕೆಯುಗಿಯೆ ಪೊಗಳೆ ಪೌರಕಬಂಬರಿ 


ಸ್ಟುರಿತ ನಿಜಭಾವದಿಂದೊಗೆ 
ದುರುಲಿಂಗಂ ವೈಜನಾಥನಾಮಂಬೆ 
ಪ್ಪಿರೆ ಪರಿವಳಿಗೆಯೋಳಾ ಶಂ 
ಕರನಂ ಮಚ್ಚಿಸುತೆ ವೈಜಕಾಂಬಿಕೆ ಮೆರೆದ 


ವೈಜಾಂಬೆಯ ಪೆಸರ ಮಹಾ 
ತೇಜೋಮಯಲಿಂಗಮೀಗಳುಂ ಮೆಅದಪುದೆ 
ಲ್ಲಾ ಜನಮಗುಂಕೇಳಘ 
ಭಾಜನ ಜಿನಭತ್ಯ ಕೇಳು ನೀನಯದುದೇ 


೫೩ 


ಹೆಂಡತಿಯ ಸೀರೆಯ ಸೆರಗನ್ನು ಕರಾಗ್ರದಿಂದ ಎಳೆಯಲು, ಮಹೇಶ್ವರನ ಕೃಪೆಯಿಂದ 
ಅವಳು ಗಂಡನ ರೀತಿಯನ್ನೇ ಹೊಂದಿದಳೆಂಬ ಕಥೆಯನ್ನು ಕೇಳಿದ್ದೇವೆ. ಈಗಲೂ 
ಕೂಡ ಪರವಳಿಗೆಯ ವೈಜಾಂಬಿಕೆಯು ಹರಭಕ್ತಿವಿಹೀನನಾದ ಗಂಡನನ್ನು ತೊರೆದು 
ಈಶ್ವರನ ಪಾದಗಳನ್ನು ನಂಬಿ ಲೋಕೋತ್ತರವಾದ ತನ್ನ ಭಕ್ತಿಯ ಪ್ರಭಾವವನ್ನು 
ಪ್ರಕಟಪಡಿಸಿದಳು . ೫೧ . ಭಕ್ತರ ಸಮೂಹವು ಅಡಿಗಡಿಗೆ ( ವೈಜಾಂಬಿಕೆಯು) ಘನ 
ವಾದ ಸೌಖ್ಯವನ್ನು ಪಡೆದಳೆಂದು ಪ್ರೀತಿಯಿಂದ ಕೊಂಡಾಡುತ್ತಿರಲು, ಜಿನ ಮುನಿಗಳ 
ಸಮೂಹವೆಲ್ಲ ಬಂದು ನಮಸ್ಕಾರ ಮಾಡಿತು ; ಗಂಡನು ನಡುಗುತ್ತ ಬಂದು ಕೈ 
ಮುಗಿದನು ; ಪೌರಜನವೆಲ್ಲ ಹೊಗಳಿತು . ೫೨. ಪ್ರಕಾಶಿಸುವ ಅವಳ ಮನಸ್ಸಿನ 
ಭಕ್ತಿ ಭಾವದಿಂದ ರೂಪುಗೊಂಡ ಶ್ರೇಷ್ಠ ಲಿಂಗವು 'ವೈಜನಾಥ'ನೆಂಬ ಹೆಸರಿನಿಂದ 
ಪರವಳಿಗೆಯಲ್ಲಿ ಒಪ್ಪಿತು. ವೈಜಕಾಂಬಿಕೆಯು ಆ ಶಂಕರನನ್ನು ( ತನ್ನ ಭಕ್ತಿಯಿಂದ) 
ಮೆಚ್ಚಿಸುತ್ತ , ಶೋಭಿಸುತ್ತಿದ್ದಳು. ೫೩ . ವೈಜಾಂಬಿಕೆಯ ಹೆಸರಿನ ಮಹಾತೇಜೋ 
ಮಯವಾದ ಲಿಂಗವು ಈಗಲೂ ಮೆರೆಯುತ್ತಿರುವುದು. ( ಇದನ್ನು ) ಎಲ್ಲಾ ಜನರೂ 
ಅರಿತಿದ್ದಾರೆ. ಎಲೈ ಪಾಪ ಭಾಜನನಾದ ಜಿನ ಸೇವಕನೇ ಕೇಳು : ( ಈ ವಿಷಯವನ್ನು ) 


S 


ಷಟ್ರಿಂಶಾಶ್ವಾಸಂ 


ಜನಮತವು ವಿದಾರಿಸಿದ ಶಂಕರಭಕ್ತರ ಸನ್ಮಹತ್ವವ 
ರ್ತನಮುಮನಂತಮಿಂತೋಳವು ತತ್ಕಥನಾವಳಿ ಮಾಕ್ಕೆ ಭಕ್ತಸ | 
ತ್ವನಿಯತಿಗಂದುಮಿಂದುಮೆನಲುಂಟೆ ವಿಚಾರಿಪೊಡೊಂದ ಕೇಳುದೆಂ 
ತೆನೆ ಮೇಜವಬ್ಬಲೂರೊಳಗೆ ಕೊರ್ಬದ ಜೈನತಪಸ್ವಿ ಸಂಕುಳಂ 
ಬಿಡದೆವೆತಿವಾದಮಂ ನೆಗಳೊಡಾ ವಾದಗಳಂ ಯುಕ್ತಿ ನೇ 
ರ್ಪಡೆ ಶಾಸ್ಕೊಯಿನಾವದಂ ಜಯಿಸೆ ಸೋಲ್ತಾ ಜೈನರಿಂತಾಗದೇ 
ಯೆಡೆ ದೃಷ್ಟಾಂತಮನೆಯ ತೋಆವೆಮಗಾ ದೃಷ್ಟಾಂತಮಂ ಕಂಡು ಸಂ 
ಗಡಮೆಲ್ಲರ್ಮ್ಮಡಭಕ್ತರಷ್ಟೆವೆನೆ ಕೇಳ್ತಾ ಮಾತನುತ್ಸಾಹದಿಂ 
ಈ ಪೊಳಲ ಹಿರಿಯ ಬಸದಿಯು 
ಗೋಪುರಮಂ ಗುಡಿಯುವೆಡೆದು ಜಿನನೊಡಲನಿತು 
ರೂಪಳಿದು ಬೀಳುಮೆಮಾ 
ಲಾಪಂ ದಿಟಮಾಗೆ ನೇಸರುದಯಕೆ ಮುನ್ನ 

- ೫೬ 
ವ|| ಎಂದು ಪೂಣ್ಣೆ ಪೂಣ್ಯಂ ಜಿನಮುನಿಗಳೊಡಂಬಟ್ಟಂತೆ ಗೆವದನೆರ್ಮೆ 
ನೋವೆನೆ ಮುದಿನದುದಯಕಾಲದೊಳೊದಲಿಸಿದಂತೆ ತೊರ್ಪವೀಗಳೆಬರ್ಪುದೆಂದಾ ಜೈನತಾ 

ಪಸರನೊಡಗೊಂಡು ಜಿನಾಲಿಯಮಂ ಸಾರ್ತಂದು ನೋಳ್ಳುದುಮಲ್ಲಿ 
ನೀನುಕೇಳಿ ತಿಳಿಯದಿರುವಂತಹುದೇ ! ೫೪ - ೫೬ . ಜೈನ ಮತವನ್ನು ಕತ್ತರಿಸಿ ಹಾಕಿದ 
ಶಂಕರನ ಭಕ್ತರ ಶ್ರೇಷ್ಠ ಮಹತ್ವದ ವರ್ತನೆಗಳು ಈ ರೀತಿ ಲೆಕ್ಕವಿಲ್ಲದಷ್ಟಿರುವುವು. 
ಆ ಕಥೆಗಳ ಸಮೂಹವನ್ನು ಹೇಳುವುದು ಸಾಕು, ಶಿವಭಕ್ತರಾದವರ ಸತ್ವದ ನಿಶ್ಯ 
ಯಕ್ಕೆ ಅಂದಿನದು ಇಂದಿನದು ಎಂದೆನ್ನಲುಂಟೆ ? ವಿಚಾರಮಾಡಿ ನೋಡಿದರೆ ಎಲ್ಲ 
ಭಕ್ತರ ಸತ್ಯವೂ ಒಂದೇ ಕೇಳು ; ಹೇಗೆಂದರೆ : ಶೋಭಿಸುವ ಅಬ್ಬಲೂರಿನಲ್ಲಿ ಕೊಬ್ಬಿ 
ಹೋದಜೈನ ಸನ್ಯಾಸಿಗಳ ಸಮೂಹವು ತಪ್ಪದೆ ನಮ್ಮೊಡನೆ ಪ್ರತಿವಾದವನ್ನು ಮಾಡ 
ಲಾಗಿ ಅವರ ಆ ವಾದಗಳನ್ನು ಯುಕ್ತಿಯುಕ್ತವಾಗಿ ಶಾಸೋಕ್ತಿಗಳ ಪ್ರಮಾಣ 
ಪೂರ್ವಕವಾಗಿ ನಾವು ಜಯಿಸಿದವು. ಸೋತ ಆ ಜೈನರು ಇಷ್ಟರಿಂದ ನೀವು ಗೆದ್ದ 
ಹಾಗಲ್ಲ ( ಇಂತಾಗದು), ಈ ಸ್ಥಳಗಳಲ್ಲಿ ಒಂದು ಪ್ರತ್ಯಕ್ಷ ಪ್ರಮಾಣವನ್ನು ಚೆನ್ನಾಗಿ 
ನಮಗೆ ತೋರಿಸಿರಿ . ಅ ದೃಷ್ಟಾಂತವನ್ನು ಕಂಡು ನಿಮ್ಮ ಸಂಗಡವೇ ನಾವೆಲ್ಲರೂ ಶಿವ 
ಭಕ್ತರಾಗುತ್ತೇವೆ. ಎನ್ನಲು ಅವರ ಆ ಮಾತನ್ನು ಉತ್ಸಾಹದಿಂದ ಕೇಳಿ, ಈ ಪಟ್ಟಣದ 
ದೊಡ್ಡ ಬಸದಿಯ ಗೋಪುರವೂ , ಗುಡಿಯ ಒಡೆದು , ಜಿನಮೂರ್ತಿಯ ದೇಹವು 
ರೂಪುಗೆಟ್ಟು , ನಮ್ಮ ಈ ಮಾತು ದಿಟವಾಗುವಂತೆ ನಾಳೆ ಸೂರೋದಯಕ್ಕೆ ಮೊದಲೇ 
ಬೀಳುವುವು. ವ!! ಹೀಗೆಂದು ಪ್ರತಿಜ್ಞೆ ಮಾಡಿವ ಶಪಥವನ್ನು ಜೈನ ಸಂನ್ಯಾಸಿಗಳು 
ಒಪ್ಪಿಕೊಂಡು ಹಾಗೆಯೇ ಮಾಡಿರಿ ಅದನ್ನು ಒಮ್ಮೆ ನೋಡುತ್ತೇವೆ,' ಎನ್ನಲು ಮರು 
ದಿವಸ ಉದಯಕಾಲದಲ್ಲಿ ' ನಾವು ಶಪಥ ಮಾಡಿದಂತೆ , ( ಬಸದಿಯ ಗೋಪುರಾದಿಗಳು 
ಬಿದ್ದ ರೀತಿಯನ್ನು ತೋರಿಸುತ್ತೇವೆ ಈಗಲೇ ಬನ್ನಿರಿ' ಎನ್ನುತ್ತ ಆ ಜೈನ ಸಂನ್ಯಾಸಿ 
ಗಳನ್ನು ಸಂಗಡ ಕರೆದುಕೊಂಡು ಜಿನ ಮಂದಿರದ ಸಮೀಪಕ್ಕೆ ಬಂದು ನೋಡಲಾಗಿ ಅಲ್ಲಿ 


೩೩೬ 


ಬಸವರಾಜ ವಿಜಯಂ 


ಪುಡಿಯಡರೆ ಜಿನನ ತಲೆ ಸೀ . 
ಳೊಡಲುರುಳೆ ಧರಾತಳಕ್ಕೆ ಸರಿದಪ್ಪಿನೆಗಂ 
ಕೆಡೆದ ಗುಡಿಗೊಡೆಯುಂ ಮುಂ 
ಗಡೆಗೊಳ್ಳಲಿಟ್ಟ ಗೋಪುರಂ ತೋಯಿಡಂ 


೫೭ 


ಕಂಡಲ್ಲಿ ಜೈನರೆಲ್ಲಂ 
ಗಂಡುಡುಗಿ ಬಿಗುರ್ತು ಮಣಿದರಾದ್ಯರ ಕಥೆಯಂ 
ಕೊಂಡು ಕೊನೆವಂತುಡೇಂ ಮು 
ಕೊಂಡೀಗಳೆತೋರ್ಪೆನೆನ್ನ ಸಾಹಸದಿರವಂ 


2008 


ಬಿಂಕದ ಮೊದಟದ ಬಂಕನ 
ಲೆಂಹಗೆನಗಚಳ ವೀರಭಲಗೆ ಬಿಡಾ 
ತಂಕವೇ ಮದೀಯ ಶಿರಮಂ 
ಭೋಂಕನೆಕೊದಿಳುಪಿ ಸಪ್ತದಿವಸಂಬರೆಗು 


ಪೊಡವಿಯೊಳಾರ್ಪಿನಿಂ ಮೇಜಯಿಸುತ್ತಿಳೆಗದ್ಭುತವಾಗಿ ಮೇಣದಂ 
ಪಡೆದಪೆನಿ ಜಿನಾಲಯಸಮುತ್ಕರಮಂ ಬಳಿಕೊಂದುವಿಲ್ಲದಂ 
ತೊಡೆದಪೆನುರ್ತಿ ಸೋರ್ತಿದ ಜಿನವ್ರತನಿಷ್ಠರ ಭಾಳದಕ್ಕರಂ 
ದೊಡೆದಪೆನಿಂತಿದೇ ಬತಮಿದೇ ಮತಮಿಂತಿದೆ ಕಜ್ಜದುಜ್ಜುಗು 


೫೭- ೫೮ . ಜಿನನ ತಲೆ ಸೀಳಿ ಪುಡಿಪುಡಿಯಾಗಿತ್ತು ; ಭೂಮಿಗೆ ಆ ಮೂರ್ತಿಯ 
ದೇಹವು ಉರುಳಿ ಬಿದ್ದಿತ್ತು ; ಸರಿಯೆನ್ನುವಂತೆ ಉರುಳಿ ಬಿದ್ದ ಗುಡಿಯ ಗೋಡೆಯೂ , 
ಮುಂಭಾಗದಲ್ಲಿ ( ಮುರಿದು) ಹರಡಿ ಬಿದ್ದಿದ್ದ ಗೋಪುರವೂ ಕಾಣಲಾಗಿ, ಅದನ್ನು ಕಂಡ 
ಜೈನರೆಲ್ಲರು ಗಂಡಸುತನವೇ ನಾಶವಾಗಿ , ಭಯಗೊಂಡು ನಮಸ್ಕಾರ ಮಾಡಿದರು. 
ಪುರಾತನರಾದವರ ಕಥೆಗಳನ್ನು ಸ್ವೀಕರಿಸಿ ಹೆಮ್ಮೆಗೊಳ್ಳುವುದೇನು ? ಈಗಳೇ ಮುಂದು 
ವರೆದು ನನ್ನ ಸಾಹಸದ ರೀತಿಯನ್ನು ತೋರಿಸುತ್ತೇನೆ. ೫೯ - ೬೦ . ಬಿನ್ನಾಣದಿಂದ 
ಕೂಡಿದ ಮೊರಟದ ಬಂಕಿದೇವನ ಆಳಾದ ನನಗೆ , ದೃಢವಾದ ವೀರಶೈವ ಭಕ್ತನಿಗೆ 
ಬಿಡು ಇದೇತರ ಆತಂಕ ! ನನ್ನ ಶಿರಸ್ಸನ್ನು ಈ ಕೂಡಲೇ ಕತ್ತರಿಸಿ ಇಳುಪಿ ಏಳುದಿನಗಳ 
ವರೆಗೆ ಭೂಮಂಡಲಕ್ಕೆ ಅದ್ಭುತವಾಗುವಂತೆ ಸಾಮರ್ಥದಿಂದ ಈ ಭೂಮಿಯಲ್ಲಿ 
ಮೆರೆಯಿಸುತ್ತ ಪುನಃ ಅದನ್ನು ಪಡೆಯುತ್ತೇನೆ. ( ಮುಂಡದೊಡನೆ ಜೋಡಿಸಿ ಜೀವ 
ವನ್ನು ಪಡೆಯುತ್ತೇನೆ. ಆಮೇಲೆ ಈ ಜಿನಾಲಯ ಸಮೂಹವನ್ನೆಲ್ಲ ಒಂದೂ ಉಳಿಯ 
ದಂತೆ ಒಡೆದು ಹಾಕುತ್ತೇನೆ, ಗರ್ವದಿಂದ ಸೊಕ್ಕಿ ಹೋಗಿರುವ ; ಈ ಜಿನ ವ್ರತ ನಿಷ್ಠ 
ರಾಗಿರುವವರ ಹಣೆಯ ಬರಹವನ್ನೇ ಒರೆಸಿ ಹಾಕುತ್ತೇನೆ. ಇಂತಿರುವುದೇ ನನ್ನ ವ್ರತ : 


ಪಿಂಶಾಶ್ವಾಸಂ 


೩೩೭ 


ವ॥ ಎಂದು ವಿಜೃಂಭಿಸಿ ಪೂಣ್‌ಗೆಯಾ ಜಿನವತತೃಣಧಾಮಧೂಮಧ್ವಜನ ನುಡಿಯ 
ನೋಡಂಬಟ್ಟು ಶವಣಮುಖ್ಯಂ ತನ್ನ ಗುರುಗಳೊದಲಾದರೆಲ್ಲರುಮಂ ಬರಿಸುತವರ್ಗೂಡಿ ಗೊಂದ 
ಣಿಸಿ ನಿಂದು ಶೈವನ ಪಂಥದಳವಂ ಕಾಣೆನೆಂದುನೋಡುತ್ತುಮಿರ್ದನಾವಾರ್ತೆಗಳು - 


ಧರಣೀಶಂ ಬಿಜ್ಜಳಂ ತನ್ನ ಖಿಳ ಸಚಿವ ಸಾಮಂತ ಸೇನಾಧಿನಾಥಾ 
ದ್ರಿನಾಗಳೂಡಿ ಬಂದಾ ಶರಣನಿದಿರೊಳೊಪ್ಪಿರ್ದನಂತಲ್ಲಿಗಷ್ಯಾ 
ದರದಿಂದೇಳಂದು ಸತ್ಯಾನ್ವಿತ ನಿರುಪಮ ಸಾಮರ್ಥ್ಯಸಂಪನ್ನ ಮಾಹೇ 
ಶ್ವರಯುಕ್ತಂ ಭಕ್ತರೊಡೋಲಗದೊಳೆಸೆದು ನೋಡುತ್ತವಿರ್ದಂ ನೃಪೇಂದ್ರಂ ೬೧ 


ಪೌರಜನಮೀಕ್ಷಿಸುತ್ತಿರೆ 
ಧೀರಂ ಗಣಸಭೆಗೆ ಮಣಿದು ಪೊಡಮಟ್ಟು ದರ 
ಸ್ಮರರುಚಿ ತುಳ್ಳಿ ವದನಾಂ 
ಭೋರುಹದೊಳಡಿದು ಖಡ್ಗಮಂ ಕರತಳದೊಳಕೆ 


ಪಟುರವದಿಂದ ಬೊಬ್ಬೆಗುಡುತಬ್ಬರಿಸುತ್ತೆಡಗೆಯೊಳೊ ಸಂ 
ಘಟಿಸಿ `ಕಚೌಘಮಂ ಪಿಡಿದು ಖಡ್ಗಮನಾತ್ಮಗಳಕ್ಕೆ ಸಾರ್ಚುತು 


ಇದೇ ಮತ ; ಇದೇ ಕಾರಗೌರವ ( ಕಾರೊದ್ಯೋಗ). ವ!! ಹೀಗೆಂದು ಆರ್ಭಟಿಸಿ 
ಪ್ರತಿಜ್ಞೆ ಮಾಡಿ, ಆ ಜೈನ ಮತವೆಂಬ ಹುಲ್ಲಿನ ಮನೆಗೆ ಬೆಂಕಿಯಂತಿರುವ (ಧೂಮವೇ 
ಧ್ವಜವಾಗಿ ಉಳ್ಳ ಬೆಂಕಿಯಂತಿರುವ) ಏಕಾಂತದ ರಾಮಯ್ಯನ ನುಡಿಯನ್ನು ಒಪ್ಪಿ 
ಕೊಂಡು ; ಶ್ರವಣ ಸಂನ್ಯಾಸಿಗಳಲ್ಲಿ ಮುಖ್ಯನಾದವನು ತನ್ನ ಗುರುಗಳೇ ಮೊದಲಾದ ಎಲ್ಲ 
ಜೈನರನ್ನೂ ಬರಮಾಡಿಕೊಂಡು ಅವರೆಲ್ಲರನ್ನೂ ಗುಂಪಾಗಿ ಸೇರಿಸಿ ನಿಂತುಕೊಂಡು 
(ಈಗ) ಶಪಥದ ಸಾಮರ್ಥವನ್ನು ಕಾಣುತ್ತೇನೆಂದು ನೋಡುತ್ತಿದ್ದನು . ಈ ಸುದ್ದಿ 
ಯನ್ನು ಕೇಳಿ ೬೧. ಭೂಮೀಶ್ವರನಾದ ಬಿಜ್ಜಳನು ತನ್ನ ಸಮಸ್ತ ಸಚಿವ , ಸಾಮಂತ, 
ಸೇನಾಧಿಪತಿ ಇವರೇ ಮೊದಲಾದವರಿಂದ ಕೂಡಿಕೊಂಡು ಬಂದು , ಆ ಶರಣನಾದ 
ಏಕಾಂತದ ರಾಮಯ್ಯನೆದುರಿನಲ್ಲಿ ಒಪ್ಪುತ್ತಿದ್ದನು. ಅದೇ ರೀತಿ ಅಲ್ಲಿಗೆ ಅತ್ಯಂತ ಪೂಜ್ಯ 
ಭಾವದಿಂದ, ಸತ್ಯದಿಂದ ಕೂಡಿದವನೂ , ಅನುಪಮ ಸಾಮರ್ಥ್ಯವುಳ್ಳವನೂ , ಮಾಹೇ 
ಶ್ವರರುಗಳಿಂದ ಕೂಡಿದವನೂ ಆದ ಬಸವೇಶ್ವರನು ಬಂದು ಭಕ್ತ ಸಮೂಹದವರ 
ಸಭೆಯಲ್ಲಿ ಪ್ರಸನ್ನ ಭಾವದಿಂದನೋಡುತ್ತಿದ್ದನು. ೬೨ - ೬೩ . ಪಟ್ಟಣದ ಜನರೆಲ್ಲರೂ 
ನೋಡುತ್ತಿದ್ದ ಹಾಗೆಯೇ ದೈತ್ಯಶಾಲಿಯಾದ ಆ ಏಕಾಂತ ರಾಮಯ್ಯನು ಶಿವಭಕ್ತರು 
ಗಳ ಸಭೆಗೆ ಬಾಗಿ ಸಾಷ್ಟಾಂಗ ಪೂರ್ವಕ ನಮಸ್ಕರಿಸಿ , ಮುಖ ಕಮಲದಲ್ಲಿ ಮಂದಹಾಸದ 
ಕಾಂತಿಯು ತುಳುಕುತ್ತಿರಲು , ಕಯ್ಯಲ್ಲಿ ಖಡ್ಗವನ್ನು ಹಿಡಿದು ಝಳಪಿಸುತ್ತ , ಸಮರ್ಥ 
ವಾದ ಧ್ವನಿಯಿಂದ ಬೊಬ್ಬೆಯಿಟ್ಟು ಗರ್ಜಿಸುತ್ತ , ಎಡಗೈಯಿಂದ ಗಟ್ಟಿಯಾಗಿ ದುಂಡು 
ಗೂಡಿಸಿದ ಕೂದಲುಗಳ ಸಮೂಹವನ್ನು ಹಿಡಿದು , ( ಬಲಗೈಯ ) ಖಡ್ಗವನ್ನು ತನ್ನ 

22 + 


ಬಸವರಾಜ ವಿಜಯಂ 


ತೃಟಿಸಿ ಕಡಂಗಿ ಮಸ್ತಕವನಾರ್ದರಿದಾಕ್ಷಣವಾ ಶಿರ ಪರಿ 
ಸ್ವುಟರವದಿಂದ ಬೊಬ್ಬಿಟಿದು ಕೀರ್ತಿಸುತಿರ್ದುದು ವಾಮಹಸ್ತದೊಳ್ 
ಮುರಿದ ಕುಡಿಮೀಸೆ ಕುಣಿವು 
ತಿರೆ ಕೆಂಪಡರ್ದಕ್ಷಿ ತೋಳಗೆ ಬಿಳುನಗೆ ದಶನ 
ಸುರಿತರುಚಿನಿಟಿಲಭಸಿತ . 

ರೇಖೆಗಳ್ಳ ಕುಟಿಯೆಸೆಯೆ ಸುಪಾ ಶಿರಮಂ 
ಕಂಡಾಶ್ಚರ್ಯಮ್ರನಾಳು ಕೆಯುಗಿದನಾ ಭೂಪಾಲನಾನಂದದಿಂ 
ಕೊಂಡಾಡುತ್ತೆಸೆದಿರ್ದನಲ್ಲಿ ವೃಷಭೇಂದ್ರಂ ಭಕ್ತರುತ್ಸಾಹದಿಂ 
ತಂಡಂಗೆತ್ತರರೇ ವುಥೇಯೆನುತುಮಿರ್ದಘ್ರರವೃಂದು ಮನಂ 
ಗೊಂಡತ್ಯದ್ಭುತಮಿಂತಿದೆಂದು ಪೊಗಳುತ್ತಿರ್ದು ಸಂಪ್ರೀತಿಯಿಂ 
ಆ ಸಮಯದೊಳಖಿಳರ್ಜಯ ಜೀಯೆನೆ 
ಭಾಸುರಶರಣಾವಳಿ ಭಲರೇಯನೆ | 
ನೆರೆದು ಗಣಂಗಳ್ ಕಡುನಲಿವುತ್ತಿರೆ 
ಬಿರಿದಿನ ಕಹಳೆಗಳೊಡನುಲಿವುತ್ತಿರೆ 
ಪಟುಪಟಹಧ್ವನಿ ಶಂಖನಿನಾದ 
ಚಟುಲಮೃದಂಗದ ತಾಳದ ನಾದಂ 
ಬೀಸುವ ಚಾಮರವೀಜನತತಿಗಳ 
ಸೂಸುವ ಸೀಗುರಿ ಲಾಸ್ಯದ ಗತಿಗಳ 
ಪೊಸರನ್ನದ ನಡೆತೋರಣದೋರಣ 


ಕುತ್ತಿಗೆಯ ಮೇಲಿಟ್ಟು , ಅತ್ಯುಗ್ರತೆಯ ಭಾವದಿಂದ ಉತ್ಸಾಹಗೊಂಡು, 
ಗಟ್ಟಿಯಾಗಿ ಚೀರಿ ಕತ್ತರಿಸಿಕೊಂಡ ಆಕ್ಷಣವೇ ಶಿರಸ್ಸು ಪರಿಸ್ಪುಟವಾದ ಧ್ವನಿಯಿಂದ 
ಬೊಬ್ಬರಿಯು ವಾಮಹಸ್ತದಲ್ಲಿ ಸ್ತೋತ್ರ ಮಾಡತೊಡಗಿತು. ೬೪ -೬೫ . 
ಮುರಿದು ಹುರಿಗೊಳಿಸಿದ ತುದಿಮಿಾಸೆಗಳು ಕುಣಿಯುತ್ತಿದ್ದವು; ಕೆಂಪಾದ ಕಣ್ಣು 
ಗಳು ಪ್ರಕಾಶಿಸುತ್ತಿದ್ದವು; ಗಟ್ಟಿಯಾದ ನಗೆ, ಹೊಳೆಯುತ್ತಿರುವ ಹಲ್ಲುಗಳ 
ಕಾಂತಿ, ಹಣೆಯಲ್ಲಿನ ಭಸ್ಮದ ಮೂರು ಬೆರಳುಗಳು , ಹುಬ್ಬುಗಳು - ಇವುಗಳಿಂದ 
ಶೋಭಿಸುತ್ತಿರುವ ಆ ಶಿರಸ್ಸನ್ನು ಭೂಪಾಲನಾದ ಬಿಜ್ಜಳ ಮಹಾರಾಜನು ಕಂಡು 

ಆಶ್ಚರಗೊಂಡು ಆನಂದದಿಂದ ಕೈಮುಗಿದನು ; ಬಸವೇಶ್ವರನು ಕೊಂಡಾಡುತ್ತ ಅಲ್ಲಿ 
ಶೋಭಿಸುತ್ತಿದ್ದನು ; ಭಕ್ತರು ತಂಡ ತಂಡವಾಗಿ ಉತ್ಸಾಹದಿಂದ ಅರರೇ ! ಉಘ ! ! 
* ಎನ್ನುತ್ತಿದ್ದರು ; ಪೌರ ಜನರ ಸಮೂಹವು ಮನಸಾರ ಇದು ಅತ್ಯದ್ಭುತವಾದದ್ದು 
ಎಂದು ಅತ್ಯಂತ ಪ್ರೀತಿಯಿಂದ ಹೊಗಳುತ್ತಲಿತ್ತು . ( ಮಂದಾನಿಲ ರಗಳೆಯ ಭಾಗ) 
ಆ ಸಮಯದಲ್ಲಿ ಸಮಸ್ಯರೂ ಜಯ ಜೀಯ ಎನ್ನುತ್ತಿದ್ದರು. ಪ್ರಕಾಶಮಾನರಾದ 


1 ಕೊನೆ( 1) 


ಪಿಂಶಾಶ್ವಾಸಂ 


ಮೆಸೆದಿರೆ ಶರಣಮಹೋತ್ಸವಕಾರಣ 
ಮೊಸಗೆಯ ಪೂವಲಿ ಕಶಳಂ ಕನ್ನಡಿ 
ಮಿಸುಗುವ ನಂದಿಯ ಪಳಯಿ ' ಗೆ ನಡೆವಡಿ 
ಬಿರಿದು ಪೊಗಳ್ಳ ಮಹಾಮಾಗಧತತಿ 
ತರದಿಂ ಕೈವಾರಿಪ ಬುಧ ಸಂತತಿ 
ಸೊಗಯಿಷ ವೀರಗಣಂಗಳ ಕಳಕಳ 
ಮಗಲದ ನಾನಾ ಸಂಭ್ರಮಸಂಕುಳ 
ಮಲರ್ದಿರೆ ತೊಳತೊಳಪಕ್ಷಿಗಳಿಂದ 
ಸುಲಲಿತ ನಿಟಿಲ ಚಳಾಳಕದಂದಂ 
ಬಡೆದೊಪ್ಪುತೆ ಕೆತ್ತುವ ಮೀಸೆಗಳಿಂ 
ಮಿಡುಕೊಡದ ಪುರ್ಬಿನ ದೇಸೆಗಳಿಂ 
ಪೊಗರುಗುವವಳ ಕಪೋಲದ್ವಯದಿಂ 
ಸೊಗಯಿಷ ಸಸ್ಮಿತ ರವದತಿಶಯದಿಂ 
ಮೆರೆವ ಶಿರಂ ತನ್ನೆಡಗೆಯ ಮರ್ದಿರೆ 
ಕರೆಕೊರಲನ ನುತಿಯಿಪ ರುತಿ ನಿಮಿರ್ದಿರೆ 
ಬಲಗೆಯೋಳ್ಳರವಾಳಂ ಜಡಿವುತೆ 
ನೆಲೆವೆರ್ಚಿದ ಸಡಗರದಿಂ ನಡೆವುತೆ 


ಶರಣರುಗಳ ಸಮೂಹವು ಭಲರೇ ! ಅನ್ನುತ್ತಿತ್ತು . ಶಿವಗಣಂಗಳೆಲ್ಲ ಸೇರಿ ಅತ್ಯಧಿಕ 
ವಾಗಿ ನಲಿದಾಡುತ್ತಿದ್ದರು. ಬಿರುದನ್ನು ಹೊಗಳುವ ಕಹಳೆಗಳು ಇವರೊಡನೆಯೇ 
ಕೂಗಿಡುತ್ತಿದ್ದುವು. ಸಮರ್ಥವಾದ ನಗಾರಿಗಳ ಧ್ವನಿ, ಶಂಖದ ನಿನಾದ, ಸೊಗಸಾದ 
ಮೃದಂಗದ , ತಾಳದ ನಾದ ( ಉಂಟಾಗುತ್ತಿದ್ದವು). ಚಾಮರ ಮತ್ತು ಬೀಸಣಿಗೆಗಳು 
ಸಮೂಹಗೊಂಡು ಬೀಸಲ್ಪಡುತ್ತಿದ್ದವು. ಸೀಗುರಿಗಳು (ಮರ್ಛಾಲುಗಳು) ಬೀಸ 
ಲ್ಪಡುತ್ತಿದ್ದವು. ಗರೆವಿಡಿದು ಲಾಸ್ಯ ನಡೆಯುತ್ತಿತ್ತು . ನೂತನವಾದ ರತ್ನ ನಿರ್ಮಿತ 
ನಡೆ ದೋರಣವು ಶೋಭಿಸುತ್ತಿತ್ತು . ಮಹೋತ್ಸವಗೊಂಡ ಕಾರಣ ಶರಣರು 
ಪೂವಲಿಗೆದರುತ್ತಿದ್ದರು. ಕಳಶ, ಕನ್ನಡಿ,ಶೋಭಿಸುವ ನಂದಿಯ ಧ್ವಜ, ನಡೆ ಮಡಿಗಳ 
( ಉಪಚಾರ ಮಾಡುತ್ತಿದ್ದರು), ಬಿರುದುಗಳನ್ನು ಹೊಗಳುವ ಮಹಾಮಾಗಧರ 
ಸಮೂಹ,ಕ್ರಮವಿಡಿದು ಸ್ಕೂತ್ರ ಮಾಡುವ ಜ್ಞಾನಿಗಳ ಸಮೂಹ, ಸೊಗಸಿನಿಂದ 
ಕೂಡಿದ ವೀರಶೈವ ಭಕ್ತ ಗಣಂಗಳ ಕಳಕಳ ಧ್ವನಿ ಅಗಲದಂತೆ ನಾನಾ ಬಗೆಯ 
ಸಂಭ್ರಮದ ಸಮೂಹ- ಇವೆಲ್ಲ ಉತ್ಸಾಹಗೊಂಡಿತ್ತು . ( ಆ ಶಿರಸ್ಸು ) ಪ್ರಕಾಶಮಾನ 
ವಾಗಿ ಬೆಳಗುವ ಕಣ್ಣುಗಳಿಂದಲೂ , ಮನೋಹರವಾದ ಹಣೆಯಲ್ಲಿ ಕುಣಿದಾಡುವ 
ಮುಂಗುರುಳುಗಳು , ಅಂದವಾಗಿ ಒಪ್ಪುತ್ತಿದ್ದವು. ಕುಣಿಯುತ್ತಿರುವ ಮೀಸೆಗಳಿಂದಲೂ 
ಮಿಡುಕಾಟ ತಪ್ಪದಿರುವ ಹುಬ್ಬಿನ ಅಂದದಿದಲೂ , ಕಾಂತಿಯು ಹೊರ ಹೊಮ್ಮುವ- 


1 ವಿ ( ಚ) 


೩೪೦ 


ಬಸವರಾಜ ವಿಜಯಂ 


ಪರವಾದಿಗಳಿದಿರೊಳೊನೆದೋಯಿತೆ 
ಕರಖಡ್ಡವ ಚಿಮುತೆ ನಲವೇಯತೆ| 
ಗಣಸಂಕುಳಮಂ ಬಲವರುತೋಲವಿಂ 
ಕುಣಿಕುಣಿದಾಡುತ ಪಾಡುತೆ ಪಲವಂ 
ತಲೆ ನೇಮಿಸಿದಭಿನಯಮಂ ಪಿಡಿವುತೆ 
ತಲೆ ಜತಿಗುಡೆ ನರ್ತಿಸುತುಂ ನಡೆವುತೆ 
ಪುಟನೆಗೆವುತೆ ನಿಲುತಡಂಬಾಯಿತೆ 
ನಟಿಸುತ್ತುಂ ಭ್ರಮರಿಗಳಂ ಬೀಯತೆ 
ಸುಳಿಸುಳಿದಂ ಪರಿವರಿವುತೆ 
ಖಳಜನರಂಜುತ್ತಿರೆ ಪಿ ರೆವುತೆ 
ಜಿನಮತಚೈತ್ರಂ ಜನನುತಿಪಾತ್ರಂ 
ಶಿವಗಣಮಿತ್ರಂ ಭುವನಪವಿತ್ರಂ 
ಗುಣಮಣಿಸೂತ್ರಂ ಪ್ರಣುತಚರಿತ್ರಂ 
ಸುಮತಿಸುಧಾಮಂ ಪ್ರಮಥಲಲಾಮಂ 
ಪರಮತಭೀಮಲ ಪರಿಹೃತಕಾಮಂ 


ಶ್ರೇಷ್ಟ ಕಪೋಲದ್ವಯದಿಂದಲೂ , ಸೊಗಸನ್ನುಂಟು ಮಾಡುವ ಮಂದಸ್ಮಿತದಿಂದ 
ಕೂಡಿದ ಧ್ವನಿಯ ಅತಿಶಯದಿಂದಲೂ , ಶೋಭಿಸುತ್ತಿರುವ ಶಿರಸ್ಸು ( ಆ ಏಕಾಂತ 
ರಾಮಯ್ಯನ) ಎಡಗೈಯಿಂದ ಗಟ್ಟಿಯಾಗಿ ಹಿಡಿಯಲ್ಪಟ್ಟು (ಶೋಭಿಸುತ್ತಿತ್ತು .) 
(ಬಾಯಿಂದ) ಪರಶಿವನನ್ನು ಸ್ತೋತ್ರ ಮಾಡುವ ಧ್ವನಿಯುಂಟಾಗುತ್ತಿತ್ತು . ಬಲ 
ಗಯ್ಯಲ್ಲಿ ಹಿಡಿದ ಖಡ್ಗವು ಝಳಪಿಸಲ್ಪಡುತ್ತಿತ್ತು . ಮಿತಿಮೀರಿದ ಸಡಗರದಿಂದ 
ನಡೆಯುತ್ತ , ಪರವಾದಿಗಳ ಎದುರಿನಲ್ಲಿ ಸಾಮರ್ಥವನ್ನು ಪ್ರಕಟಿಸುತ್ತ , ಕೈಯಲ್ಲಿನ 
ಖಡ್ಗವನ್ನು ಚಿಮ್ಮುತ್ತ , ಉತ್ಸಾಹಗೊಳ್ಳುತ್ತ , ಪ್ರೀತಿಯಿಂದ ಶಿವಗಣ ಸಮೂಹವನ್ನು 
ಪ್ರದಕ್ಷಿಣೆ ಮಾಡುತ್ತ , ಕುಣಿ ಕುಣಿದು ಆಡುತ್ತ , ಹಲವಾರು ಬಗೆಯಲ್ಲಿ ಹಾಡುತ್ತ , 
(ಶೋಭಿಸುತ್ತಿತ್ತು ). (ಕೈಯಲ್ಲಿ ಹಿಡಿದ) ತಲೆಯು ಆಜ್ಞಾಪಿಸುತ್ತಿದ್ದ ರೀತಿಯಲ್ಲಿ 
ಅಭಿನಯವನ್ನು ಹಿಡಿದಾಡುತ್ತ , ತಲೆಯು ಜೊತೆಗೊಡುತ್ತಿರಲು ನರ್ತನ ಮಾಡುತ್ತ , 
ನಡೆಯುತ್ತ , ಪುಟ ನೆಗೆದಾಡುತ್ತ , ನಿಂತುಕೊಂಡು ಅಡ್ಡಲಾಗಿ ಹಾರುತ್ತ ನಟನೆ 
ಮಾಡುತ್ತ , ಭ್ರಮರಿ ( ಸುತ್ತುವಿಕೆಯ ಭಂಗಿ) ಯನ್ನು ಬೀರುತ್ತ , ಅತ್ತಿತ್ತ ಸುಳಿಸುಳಿದು 
ಓಡಾಡುತ್ತ , ದುಷ್ಟರಾದ ಜನರು ಅಂಜುವಂತೆ ಹಲ್ಲುಗಳನ್ನು ಕಡಿದು ಧ್ವನಿ ಮಾಡುತ್ತ 
ಜೈನ ಮತಕ್ಕೆ ಚೈತ್ರಮಾಸದಂತಿರುವ, ಜನರ ಸ್ತೋತ್ರಕ್ಕೆ ಪಾತ್ರನಾದ, ಶಿವಭಕ್ತಗಣ 
ಗಳಿಗೆ ಮಿತ್ರನೆನಿಸಿದ , ಭೂಲೋಕಕ್ಕೆಲ್ಲ ಪವಿತ್ರನೆನಿಸಿದ, ಸದ್ಗುಣವೆಂಬ ರತ್ನಗಳ 
ಮಧ್ಯದ ದಾರವೆನಿಸಿದ, ಶ್ಲಾಘ್ರವಾದ ಚರಿತ್ರೆಯುಳ್ಳ , ಸದ್ಭುದ್ಧಿಗೆಮೂಲಸ್ಥಾನನಾದ, 
ಪ್ರಮಥ ಶ್ರೇಷ್ಠನೆನಿಸಿದ, ಪರ ಮತಗಳಿಗೆ ಭಯಂಕರನೆನಿಸಿದ, ಮನ್ಮಥನನ್ನು ನಾಶ 


೩೪೧ - 


ಪಟ್ಟಿಂಶಾಶ್ವಾಸಂ 


ಮಹಿಮಸಮುದ್ರಂ ಮಹಿತಳರುದ್ರಂ 
ಸಡಗರದಿಂದ ನಡೆತರುತಿರ್ದಂ 


ವ! ಇಂತು ಪಿರಿಯ ಸಂಭ್ರಮದಿಂ ಲೋಕೈಕವೀರನೇಕಾಂತರಾಮವಿಭು ಕಲ್ಯಾಣಕಟಕದ 
ಸೋಮಸೂರ್ಯವೀಧಿಗಳೊಆದಿಂತೇಳರುತ್ತು ಮೆಳುಂ ದಿನಂಗಳು ಕಳೆದು ಮೊದಲ ಶಿವ 
ಮಂದಿರಕ್ಕೆ ಮಗುಳು ಬಂದಲ್ಲಿ ಪನ್ನತಿಕೆಯಿಂ ನಿಂದು ಜೈನಮುನಿಗಳು ನೋಡಿ 

ಎಲೆ ಜೈನಾಧವರಿರ ನಿಮ 
ಗೋಲವಿಂದಾನಿತ ಭಾಷೆ ಸಂದುದೆನುತುಂ 
ತಲೆದೂಗಿಸುತಖಿಳರನು 
ಜ್ವಲವತಿ ನುಡಿದಾರ್ದು ಚಿಮ್ಮುತಂ ಕರವಾಳಂ 


ಎಡಗೆಯೊಳಾಂತ ಶಿರಮಂ 
ಮುಡಿವಿಡಿದು ಕಬಂಧಕಂಧರಕ್ಕಂಟಿಸೆ ತ 
ಳೊಡನೆಂದಿನಂತೆ ಪತ್ರಿದು 
ದಿಡಿದತಿ ಮುದದಿಂದೆ ಪೊಗಳ ರಾ ಶಿವಶರಣರ್ 


ಕೊರಗೆ ಪರವಾದಿವದನಾಂ 
ಬುರುಹಂ ನಲವೆಯೇ ಭಕ್ತನಯನೋತ್ಪಳವಿ 
ಶ್ವರಮತಸುಧಾಬಿ ವರ್ಧಿಸೆ 
ಕರಮೆಸೆದುದು ತನ್ನನೇಂದು ನಗೆವೆಳದಿರಿಂ 


ಗೊಳಿಸಿದ, ಸಮುದ್ರದೋಪಾದಿಯಲ್ಲಿ ಮಹಿಮೆಯುಳ್ಳ , ಭೂಲೋಕದ ರುದ್ರನೆನಿಸಿದ 
ಆ ಏಕಾಂತ ರಾಮಯ್ಯನು ( ಶಿರವನ್ನು ಕತ್ತರಿಸಿಕೊಂಡ ಏಕಾಂತ ರಾಮಯ್ಯನು) 
ಸಂಭ್ರಮದಿಂದ ನಡೆದು ಬರುತ್ತಿದ್ದನು. ವ|| ಈ ರೀತಿ ಹೆಚ್ಚಾದ ಸಂಭ್ರಮದಿಂದ 
ಲೋಕೈಕ ವೀರನಾದ ಏಕಾಂತ ರಾಮ ಪ್ರಭುವು ಕಲ್ಯಾಣ ಪಟ್ಟಣದ ಸೋಮ ಸೂರ 
ಬೀದಿಗಳಲ್ಲಿ ಮೆರೆಯುತ್ತ ಈ ರೀತಿ ನಡೆದು ಬರುತ್ತ ಏಳು ದಿನಗಳು ಕಳೆದು ಮೊದಲಿನ 
ಶಿವಮಂದಿರಕ್ಕೆ ತಿರುಗಿ ಬಂದು ಅಲ್ಲಿ ಜೈನಮುನಿಗಳನ್ನು ನೋಡಿ ೬೬ . ಎಲೈ ಪರಾಕ್ರಮ 
ದಿಂದ ನಿಂತ ಜೈನಾಧಮರುಗಳಿರಾ , ನಿಮಗೆ ಪ್ರೀತಿಯಿಂದ ನಾನು ಕೊಟ್ಟ ಶಪಥವು 
ನೆರವೇರಿತು ಎಂದೆನ್ನುತ್ತ ಉಜ್ವಲಮತಿಯಾದ ಅವನು ಎಲ್ಲರನ್ನೂ ತಲೆದೂಗಿಸಿ, 
ನುಡಿದು ಬೊಬ್ಬಿರಿದು ಖಡ್ಗವನ್ನು ಆಚೆಗೆಸೆದು , ಎಡಗೈಯಲ್ಲಿ ಹಿಡಿದ ಶಿರಸ್ಸನ್ನು 
ಜುಟ್ಟು ಹಿಡಿದು ಮುಂಡದ ಕುತ್ತಿಗೆಗೆ ಅಂಟಿಸಲಾಗಿ ಅದು ಅಂಟಿಕೊಂಡು ಎಂದಿನಂತೆ 
ಗಟ್ಟಿಯಾಗಿ ಹಿಡಿದು ಹತ್ತಿಕೊಂಡಿತು. ಆ ಶಿವಶರಣರೆಲ್ಲ ಸಂತೋಷದಿಂದ 
ಹೊಗಳಿದರು . ೬೮. ಪರವಾದಿಗಳ ಮುಖಕಮಲಗಳು ಕೊರಗಿದವು. ಭಕ್ತರುಗಳ 
ಉತ್ಪಲದಂತಿರುವ ಕಣ್ಣುಗಳು ಸಂತೋಷಗೊಂಡವು. ಶಿವಮತವೆಂಬ ಕ್ಷೀರಸಮುದ್ರವು 
ಉಕ್ಕಿತು. ಹೀಗೆ ಆ ಏಕಾಂತ ರಾಮಯ್ಯನ ಮುಖವೆಂಬ ಚಂದ್ರನು ನಗೆಯೆಂಬ 


ಬಸವರಾಜ ವಿಜಯಂ 


ಶರಣಾರ್ಥಿರವಂಗುಡುತುಂ 
ಶರಣರ್ಗೆಸೆದಿರ್ಷ ರಾಮನಾಥನ ಚರಣಾಂ 
ಬುರುಹಕ್ಕೆ ಸೋಲ, ಜಿನಮತ 
ಗುರುಗಳಣಿದಿತ್ಯರಲ್ಲಿ ಜಯಪತ್ರಿಕೆಯಂ 


ವ|| ಆ ಜಯಪತ್ರಿಕೆಯನಾ ನರೇಂದ್ರನ ಕೆಯೊಳಿತ್ತು ತನಗೆ ಪೊಡಮಟ್ಟರ್ದ ಜನತಾಪಸರ 
ಪಣೆಗಳೊಂದಿಮುದ್ರೆಯನೊತ್ತಿ ಮತ್ತವಿರದೆ 


ಪೆಸರ್ಗೊಂದುಂ ಜಿನಗೇಹವಿಲ್ಲದವೊಲಾ ಕಲ್ಯಾಣದೊಳ ಜೈನಗೇ 
ಹಸಮೂಹಂಬಯಲಾಗೆ ನುರ್ಗಿಸಿ ಜಿನಾನೀಕಂ ಪಡಲ್ಪಟ್ಟು ಮ 
ಣ್ಮಸಿಯಪ್ಪಂತಿರೆ ಪೋಳು ಸೀಳು ರುಪಿ ತೇಜಃಸ್ಫೂರ್ತಿಸರ್ತಿವೆ 
ತೆಸೆದೇಕಾಂತದ ರಾಮದೇವವಿಭುವಿರ್ದಂ ಭಕ್ತವೃಂದಾನ್ವಿತಂ 


ಇಂತಿಕಾಂತರಾಮಪ್ರಭು ನೆಗಳ ಮಹಾಕಾರ್ಯದಾಶ್ಚರ್ಯಮಂ ಕಂ | 
ಡಂತಿಂತೆಂಬೂಜೆಗಿಂಬಾಗದ ಮುದದೋದವ ತಾಳು ಸದೃಕ್ಕಿಯುಕ್ತ 
ಸ್ವಾಂತಂ ತತ್ಪಾದಪದ್ಮಕ್ಕೆಳಿಗಿ ಪೊಗಳ ವರ್ಗೂಡಿ ಸಂಪ್ರೀತಿಯಿಂ ಶು 
ದ್ವಾಂತಕ್ಕೇyಂದು ಪೂಜಾರತಿಯೊಳೆಸೆದನುದ್ವೀತತುದ್ರಂ ನೃಪೇಂದ್ರ 


೭೧ 


ಬೆಳದಿಂಗಳಿನಿಂದ ಅತ್ಯಧಿಕವಾಗಿ ಶೋಭಿಸುತ್ತಿತ್ತು . ೬೯ . ಶರಣರ ಸಮೂಹಕ್ಕೆ 
' ಶರಣಾರ್ಥಿ' ಎಂಬ ಧ್ವನಿಯನ್ನುಂಟು ಮಾಡುತ್ತ , ಶೋಭಿಸುತ್ತಿರುವ ಏಕಾಂತ 
ರಾಮಯ್ಯನ ಚರಣಕಮಲಗಳಿಗೆ ಸೋತ ಜೈನ ಮತದ ಗುರುಗಳು ( ಅವನಿಗೆ) 
ನಮಸ್ಕಾರ ಮಾಡಿ, ಆಗ ಜಯ ಪತ್ರಿಕೆಯನ್ನು ( ಬರೆಯಿಸಿ) ಕೊಟ್ಟರು. ವ|| ಆ 
ಜಯ ಪತ್ರಿಕೆಯನ್ನು ಆ ಬಿಜ್ಜಳ ನರೇಂದ್ರನ ಕೈಯಲ್ಲಿ ಕೊಟ್ಟು , ತನಗೆ ನಮಸ್ಕಾರ 
ಮಾಡಿದ ಜೈನ ಸನ್ಯಾಸಿಗಳ ಹಣೆಯ ಮೇಲೆ ನಂದಿಯ ಮುದ್ರೆಯನ್ನೊತ್ತಿ ಮತ್ತು 
ತಪ್ಪದೆ ೭೦. ಆ ಕಲ್ಯಾಣ ನಗರದಲ್ಲಿ ಹೆಸರಿಗೆ ಒಂದೂ ಕೂಡ ಜೈನ ಬಸದಿಗಳು 
ಉಳಿಯದಂತೆ ಮಾಡಿ, ಜೈನರ ಮನೆಗಳ ಸಮೂಹವು ಬಯಲಾಗಿ ಹೋಗುವಂತೆ 
ನುಗ್ಗು ಮಾಡಿಸಿ , ಜಿನ ಪ್ರತಿಮೆಗಳು ಚೆಲ್ಲಾಪಿಲ್ಲಿಗೊಂಡು ಮಣ್ಣು ಮಸಿಯಾಗುವಂತೆ, 
ಹೋಳು ಮಾಡಿಸಿ, ಸೀಳಿಸಿ, ಉರಿಗೆ ಹಾಕಿಸಿ , ತೇಜಸ್ಸಿನ ಸೂರ್ತಿಯಿಂದ ಯಶಶ್ವರೀರಿ 
ಯಾಗಿ ಶಿವಭಕ್ತ ಸಮೂಹದೊಡನೆ ಏಕಾಂತದ ರಾಮದೇವ ವಿಭುವು ಇರುತ್ತಿದ್ದನು. 
೭೧. ಹೀಗೆ ಒಲಿದು ಏಕಾಂತದ ರಾಮವಿಭುವು ಪ್ರಕಟಿಸಿದ ಮಹಾಕಾವ್ಯದ ಆಶ್ಚಯ್ಯ 
ವನ್ನು ಕಂಡು ಹಾಗೆ ಹೀಗೆ ಎಂಬ ಊಹೆಗೆ ಕಾರಣವಾಗದ ಸಂತೋಷಾಧಿಕ್ಯವನ್ನು 
ನಿರಾಲಸ್ಯ ಭಾವದ ಬಸವೇಶ್ವರನು ಶ್ರೇಷ್ಠ ಭಕ್ತಿಯಿಂದ ಕೂಡಿದ ಮನಸ್ಸುಳ್ಳವನಾಗಿ , 
ಆ ರಾಮವಿಭುವಿನ ಪಾದಗಳಿಗೆ ನಮಸ್ಕರಿಸಿ ಹೊಗಳಿ, ಅವರೆಲ್ಲರನ್ನೊಡಗೊಂಡು , ಅತಿ 
ಪ್ರೀತಿಯಿಂದ ಅಂತಃಪುರಕ್ಕೆ ಹೊರಟು ಬಂದು ಶಿವಪೂಜಾ ಸಂಭ್ರಮದಲ್ಲಿ 


ಷಟ್ರಿಂಶಾಶ್ವಾಸಂ 


ಮಾರುಡಿಗೆನಾಚಿದೇವಂ 
ತೇರಸರೊಡಗೂಡಿಮೆರೆದ ಸತ್ಕಥೆಯನಿದಂ 
ಧಾರಿಣಿಯೊಳಾಲಿಪರ್ಗೆ ಪು 
ರಾರಿ ಜಯಶ್ರೀಯನವಿತಸುಖಮಂ ಮಾಳಂ 


ಸೋಮನಾಥ ಸುಕಥಾಸುರದ್ರುಮಂ 
ಭೂಮಿಯಲ್ಲಿ ಸಲೆ ಕೇಳ್ಳ ಸದ್ದುಧ 
ಸೋಮದಿಷ್ಟಫಲಮೀಯ ನಾಣ್ಯ ದಿ 
ವ್ಯಾಮರದ್ರುಮರವಟ್ಟುದೆನ್ನಿರೆ 


ವೈಜಕಾಂಬೆಯ ಮಹಾಚರಿತ್ರಮಂ 
ವ್ಯಾಜವಿಲ್ಲದೋಲವಿಂದೆಕೇವ 
ರ್ಗೋಜೆವೆತ್ತು ಸಕಲೇಪ್ಪಿತಂಗಳಂ 
ರಾಜರಾಜಸಖನೀವನೀಶ್ವರಂ 


ಏಕಾಂತರಾಮದೇವ ಮ 
ಹಾಕಥನವನಾವನೋದುವಂ ಭಕ್ತಿಯೊಳೊ 
ಲ್ದಾ ಕರ್ಣಿಹನಾವನವಂ 
ಲೋಕೋತ್ತರ ಸುಖಮನತುಳ ಯಶಮಂ ಪಡೆವಂ 


ಕರಿವರಗಮನೇ ಸುರಪರಶಮನೇ ನಿರವಧಿಕೀರ್ತಿಯುತೇ 
ಹರಿನತಚರಣೆ ಸುರುಚಿರಭರಣೇ ಪರಮಶಿವಾನುಗತೇ 


ಶೋಭಿಸಿದನು. ೭೨. ಮಾರುಡಿಗೆಯ ಮಾಚಿದೇವನು ತೇರಸರಿಂದೊಡ ಗೂಡಿ 
ಮೆರೆದ ಈ ಸತ್ಕಥೆಯನ್ನು ಲೋಕದಲ್ಲಿ ಕೇಳುವವರಿಗೆ ಪರಮೇಶ್ವರನು ಜಯಶ್ರೀ 
ಯನ್ನೂ ಅನಂತ ಸುಖವನ್ನೂ ಉಂಟು ಮಾಡುವನು. ೭೩ . ಪುಲಿಗೆರೆಯ ಸೋಮ 
ನಾಥನ ಸತ್ಕಥೆಯೆಂಬ ಕಲ್ಪವೃಕ್ಷವುಭೂಮಿಯಲ್ಲಿ ಇದನ್ನು ಕೇಳುವಶ್ರೇಷ್ಠ ವಿದ್ವಾಂಸ 
ಸಮೂಹದ ಇಷ್ಟವಾದ ಫಲವನ್ನು ಕೊಡುತ್ತಿರಲು ಸ್ವರ್ಗಲೋಕದ ಕಲ್ಪವೃಕ್ಷವು ನಾಚಿ 
ಮರವಾಯಿತು, ಎನ್ನಿರೇ ! ೭೪. ವೈಜಕಾಂಬೆಯ ಮಹಾ ಚರಿತ್ರೆಯನ್ನು ಯಾವ 
ನೆಪವೂ ಇಲ್ಲದೆ ಪ್ರೀತಿಯಿಂದ ಕೇಳಿದವರಿಗೆ ಪ್ರಕಾಶಮಾನವಾದ ಸಕಲ ಇಷ್ಟಾರ್ಥ 
ಗಳನ್ನು ಕುಬೇರ ಮಿತ್ರನಾದ ಶಿವನು ಕೊಡುವನು. ೭೫. ಏಕಾಂತದ ರಾಮಯ್ಯನ 
ಮಹಾ ಕಥೆಯನ್ನು , ಯಾವನು ಓದುವನೋ , ಭಕ್ತಿಯಿಂದ ಒಲಿದು ಯಾವನು ಕೇಳು 
ವನೋ ಅವನು ಲೋಕೋತ್ತರವಾದ ಸುಖವನ್ನೂ ಅಸದೃಶ ಯಶಸ್ಸನ್ನೂ ಪಡೆಯು 
ವನು. ೭೬ , ಗಜ ಶ್ರೇಷ್ಟದ ನಡಿಗೆಯಂತೆ ನಡಿಗೆಯುಳ್ಳವಳೇ , ದೇವತೆಗಳ ಶತ್ರು 


೩೪೪ 


ಬಸವರಾಜ ವಿಜಯಂ 


ವಿರಚಿತಭುವನೇ ಪರಿಹೃತಸವನೇ ಮುರರಿಪುಮುಖ್ಯನತೇ 
ವರಗುಣಸರಸೀ ಪುರಹರನರಸೀ ಪೊರೆ ಗಿರಿರಾಜಸುತೇ 


೭೬ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳೇಕಾಂತರಾಮದೇವವಿಜಯವರ್ಣನಂ 


ಷಟ್ರಿಂಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೩೬ಕ್ಕೆ ಪದಗಣನೆ ೨೮೮೩ಕ್ಕೆ ಮಂಗಳಮಹಾ ಶ್ರೀಂ 


C 


ಗಳಾದ ರಾಕ್ಷರಸನ್ನು ಶಮನಗೊಳಿಸಿದವಳೇ , ಇಂದ್ರನಿಂದ ನಮಸ್ಕರಿಸಿಕೊಂಡ ಚರಣ 
ವುಳ್ಳವಳೇ , ಮನೋಹರವಾದ ಆಭರಣವನ್ನು ಹೊಂದಿರುವವಳೇ , ಪರಮ ಶಿವನೊಡನೆ 
ಕೂಡಿ ಕೊಂಡಿರುವವಳೇ , ಸಮಸ್ತ ಭುವನಗಳನ್ನು ನಿರ್ಮಿಸಿದವಳೇ , ದಕ್ಷನ ಯಜ್ಞ 
ನಾಶಕ್ಕೆ ಕಾರಣಳಾದವಳೇ , ಮುರ ವೈರಿಯಾದ ವಿಷ್ಣುವೇ ಮೊದಲಾದವರಿಂದ 
ನಮಸ್ಕರಿಸಿಕೊಳ್ಳುವವಳೇ , ಶ್ರೇಷ್ಠ ಗುಣಗಳಿಗೆ ಸರೋವರ ಸದೃಶಳಾದವಳೇ , 
ಪರಮೇಶ್ವರನ ರಾಣಿಯೇ , ಗಿರಿರಾಜ ಪುತ್ರಿಯೇ ರಕ್ಷಿಸು. 

ಮೂವತ್ತಾರನೆಯ ಆಶ್ವಾಸವು ಸಮಾಪ್ತವಾಯಿತು. 


ಸ ಸ ತ್ರಿ ೦ ಶಾ ಶ್ವಾ ಸಂ 
(ಸೊಡ್ವಾಳ ಚಾಚರಸರ ಕಥೆ) 


ತೀವಿವಳಹಿಮನಗೇಂದ್ರಸು 
ತಾವಿಳಸಿತಹಸಿತರುಚಿ ಸುಧಾಧವಳಿತದಂ 
ತಾವಳಚರ್ಮಾಂಬರನಖಿ 
ಭಾವನನೆವಗೀಗೆ ಸೌಖ್ಯವಂ ಶಿವಲಿಂಗಂ 
ವಗಿ ಮತ್ತಮಾ ಕಲ್ಯಾಣಕಟಕದಲ್ಲಿ 
ಧೀರಂ ದಿವ್ಯಮಹತ್ವ ಸತ್ವವಹಿತಂ ಭರ್ಗೋಪಮಂ ಭಾಸುರಾ 
ಕಾರಂ ಕಾಮಹರಾಂಘಿಪದ್ಮಯುಗಳಧ್ಯಾನೈಕನಿಷ್ಠಂ ಶಿವಾ 
ಚಾರಾಂಭೋರುಹಭಾಸ್ಕರಂ ಭವಹರಂ ಪ್ರಧ್ವಸ್ತಪಾಶಂ ಗುಣಾ 
ಧಾರಂ ಶ್ರೀಗುರುಲಿಂಗಜಂಗಮಸಮಾನಪ್ರೇಮಪೂಜಾಪರಂ 
ಅಪುನರ್ಭವತಾಭವ್ಯಂ 
ರಿಪುಷಡ್ವರ್ಗಪ್ರಹಾರಿ ಶಮದಮಸಾಂದ್ರಂ 
ವ್ಯಪರತತುದ್ರಂ ಪರಮತ 
ವಿಪಿನೋಗ್ರಕುಠಾರನತುಳ ಭುಜಬಳವಿಭವಂ 


ಉಗ್ರವಿಲೋಚನಂ ಭುವನಪೂರ್ಣಯಶಂ ಖಲಸಾಧುನಿಗ್ರಹಾ 
ನುಗ್ರಹದಕ್ಷನಕ್ಷರನನಾಯಕಾಯನಜೇಯನೀಶಭ , 


ಸೊಡ್ಡಳ ಬಾಚರಸರ ಕಥೆ 
೧. ಮಂಗಳಕರಳಾದ ಹಿಮವಂತನ ಮಗಳ ಮನೋಹರವಾದ ಮುಗುಳು 
ನಗೆಯೆಂಬ ಸುಧಾ ಕಾಂತಿಯಿಂದ ಶುಭ್ರಗೊಳಿಸಲ್ಪಟ್ಟ ಆನೆಯ ಚರ್ಮ ( ಶಿವನು 
ಉಟ್ಟ ಆನೆಯಚರ್ಮ) ದ ಉಡಿಗೆಯುಳ್ಳವನೂ , ಸಮಸ್ತವನ್ನು ರಕ್ಷಿಸುವವನೂ 
ಆದ ಶಿವಲಿಂಗನು ನಮಗೆ ಸೌಖ್ಯವನ್ನು ಉಂಟುಮಾಡಲಿ. ವ|| ಮತ್ತು ಆ ಕಲ್ಯಾಣ 
ನಗರದಲ್ಲಿ, ೨- ೪, ಧೀರನೂ ,ಶ್ರೇಷ್ಟವಾದ ಮಹಿಮೆಯ ಬಲದಿಂದ ಪೂಜ್ಯನೆನಿಸಿದ 
ವನೂ , ಶಿವನಿಗೆ ಸದೃಶವೆನಿಸಿದವನೂ , ಮನೋಹರವಾದ ಆಕಾರವುಳ್ಳವನೂ , ಶಿವನ 
. ಪಾದಕಮಲಗಳನ್ನು ಧ್ಯಾನ ಮಾಡುವ ಏಕನಿಷ್ಠೆಯುಳ್ಳವನೂ , ಶಿವನ ಸಂಬಂಧವಾದ 
ಲಿಂಗಾಚಾರ, ಸಮಯಾಚಾರ, ಶಿವಾಚಾರ, ಗಣಾಚಾರ , ನೃತ್ಯಾಚಾರಗಳೇ ಮೊದ 
ಲಾದ ಐದು ಆಚಾರಗಳೆಂಬ ಕಮಲಗಳಿಗೆ ಸರಸ್ವರೂಪನೂ , ಜನನ ಮರಣಾತ್ಮಕ 
ಸಂಸಾರವನ್ನು ನಾಶಗೊಳಿಸಿದವನೂ , ಮಾಯಾ ಪಾಶವನ್ನು ನಾಶಗೊಳಿಸಿದವನೂ 


೩೪೬ 


ಬಸವರಾಜ ವಿಜಯಂ 


ಕಾಗ್ರಣಿಯನ್ಯದೈವಪರಿಷಜ್ಜಳಭತ್ಯುತಚಂಡಮಾರುತಂ 
ವಾಗ್ರವಣಾತಿದುರ್ಲಭ ಕಳಾನಿಧಿ ಸೊಡ್ಡಳ ಭಾಸ್ಕರಾಹ್ವಯಂ 


ನುತನಂದೀಶನ ಸರ್ವ 
ಜ್ಞತೆ ಶೃಂಗಿಯ ಲಿಂಗನಿಷ್ಠೆ ವೀರನ ಶೌರ್ಯೋ 

ತಿ ಗೌತಮನ ದಧೀಚಿಯ 
ತತ ತರ್ಕದ ಶಕ್ತಿ ಶಾಪದಧಟೆಂಬಿನಿತಂ 


ಗುರು ಸಂಪಾದಿಸಿ ನಿಜಕರ 
ಸರಸಿರುಹದೊಳೊಂದುಗೂಡಿ ಪಡೆದ ನಿಜಮಿ 
ಶರಣವರೇಣ್ಯನನೆಂದು 
ರ್ವರೆ ಪೊಗಳೆ ವಿರಾಜಿಸಿರ್ದನತುಳಿತಮಹಿಮಂ 


ಸದ್ಗುಣಗಳಿಗೆ ಆಧಾರನೆನಿಸಿದವನೂ , ಮಂಗಳಕರರಾದ ಗುರುಲಿಂಗಜಂಗಮದಲ್ಲಿ 
ಸಮಾನವಾದ ಪ್ರೇಮದಿಂದ ಪೂಜೆಮಾಡುವುದರಲ್ಲಿ ಆಸಕ್ತನಾದವನೂ , ಪುನಃ ಜನ್ಮ 
ತಾಳದೆ ಇರುವಿಕೆಯಿಂದ ಮಂಗಳಸ್ವರೂಪನೆನಿಸಿದ ವೈರಿಗಳೆನಿಸಿದ ಕಾಮ ಕ್ರೋಧ 
ಲೋಭ ಮದ ಮತ್ಸರಗಳೆನಿಸಿದ ಆರನ್ನೂ ನಾಶಗೊಳಿಸಿದವನೂ , ಮನಸ್ಸು ಮತ್ತು 
ಇಂದ್ರಿಯಗಳ ನಿಗ್ರಹದಿಂದ ಸಂಪೂರ್ಣನೂ , ಆಲಸ್ಯವನ್ನು ಪರಿಹರಿಸಿದವನೂ , 
ಪರಮತಗಳೆಂಬ ಮಹಾರಣ್ಯಕ್ಕೆ ಕೊಡಲಿಯಂತೆ ಇರುವವನೂ , ಅಸಮಾನವಾದ 
ಭುಜಬಲದ , ಸಂಪತ್ತುಳ್ಳವನೂ , ಭಯಂಕರ ನೇತ್ರವುಳ್ಳವನೂ , ಭೂಮಂಡಲ 
ವನ್ನೆಲ್ಲ ತುಂಬಿದ ಯಶಸ್ಸುಳ್ಳವನೂ , ದುಷ್ಟಶಿಕ್ಷಣ , ಶಿಷ್ಟ ಪರಿಪಾಲನದಲ್ಲಿ 
ದಕ್ಷನೂ , ನಾಶರಹಿತನೂ , ರೋಗರಹಿತವಾದ ದೇಹವುಳ್ಳವನೂ , ಅನ್ಯರಿಂದ ಜಯಿಸಲ 
ಸಾಧ್ಯನ , ಈಶ್ವರ ಭಕ್ತರಲ್ಲಿ ಅಗ್ರಗಣ್ಯನೂ , ಅನ್ಯದೇವತೆಗಳ ಸಮೂಹವೆಂಬ ಮೋಡ 
ಗಳಸಮೂಹಕ್ಕೆ ಚಂಡಮಾರುತ ಸ್ವರೂಪನೂ , ಬ್ರಹ್ಮನಿಂದಲೂ ಹೊಂದಲಶಕ್ಯವಾದ 
ವಿದ್ಯೆಗಳಿಗೆ ನಿಧಿಯೆನಿಸಿದವನೂ ಆದ ಸೊಡ್ಡ ಭಾಸ್ಕರನೆಂಬ ಹೆಸರಿನವನು ( ಇದ್ದನು). 
೫ - ೬ . ( ಆ ಸೊಡ್ಡಳಬಾಚರಸನು) ಶ್ಲಾಘನಾದ ನಂದೀಶ್ವರನ ಸರ್ವಜ್ಞತೆ, ಶೃಂಗೀಶ್ವರನ 
ಲಿಂಗನಿಷ್ಠೆ , ವೀರಭದ್ರನ ಶೌಲ್ಯದ ಉನ್ನತಿ, ಗೌತಮನ ವಿಸ್ತಾರವಾದ ತರ್ಕಶಕ್ತಿ , 
ದಧೀಚಿಯ ಶಾಪದಪರಾಕ್ರಮ ಎಂಬ ಇಷ್ಟನ್ನೂ ಸಂಪಾದಿಸಿ, ಸದ್ಗುರುವಿನ ನಿಜಕರ 
ಕಮಲದಲ್ಲಿ ಒಂದುಗೂಡಿದವನಾಗಿ ( ಅಂದರೆ ಸದ್ದುರುವಿನಿಂದ ಹಸ್ತಮಸ್ತಕ ಸಂಯೋಗ 
ದಿಂದ ಒಂದುಗೂಡಿದವನಾಗಿ) ಸತ್ಯ ಸಾಕ್ಷಾತ್ಕಾರವನ್ನು ಪಡೆದನು. ಈ ಶರಣಶ್ರೇಷ್ಠ 
ನೆಂದು ಸಮಸ್ತ ಭೂಮಂಡಲವೇ ಹೊಗಳುವಂತೆ ಅಸದೃಶ ಮಹಿಮೆಯಿಂದ ಕೂಡಿದ 


೩೪೭ 


ಸಪತ್ರಿಂಶಾಶ್ವಾಸಂ 


ಶ್ರುತಿಸ್ಮತಿಪುರಾಣದೋಳ್ಳುತಿಷಡಂಗಶಾಸ್ತ್ರಂಗಳೋ 
ಲೈತವ್ವದಿತಿಹಾಸದೊಳ್ಳತಿಯುಮೇಶನೇ ನೋಡ 
ಚ್ಯುತಾಜಮುಖರೆಲ್ಲರುಂ ಪಶುಗಳಿ೦ತದೇ ಸತ್ಯಮೆಂ 
ದತರ್ಕವತಿ ವಾದದೊಳ್ಳೆಯಿಸಿ ವಾದಿಸಂದೋಹಮಂ 
ಸರಿಯಿಲ್ಲಭವಂಗೆಂದು 
ಚರಾಚರೌಘಪ್ರಪಂಚದೊಳ್ಳಿಗಿಲಿಲ್ಲಂ 
ಕರವಿದೆ ನನ್ನಿಯೆನುತುಂ 

ಬಿರಿದಿನ ಪಳಯಿಲೆಯನೆತ್ನಿಸುತ್ತೆಸೆದಿರ್ದು 
ವ|| ಮುಂ 
ಮದವ . ಪ್ಲವಕುಂಭಿಕುಂಭಿರಿಪು ಮಾಯಾವಾದಸರ್ಪೋರಗಾ 
ರಿ ದುರಂತಭ್ರಮಬೌದ್ದ ವಾರ್ಧಿಬಡಬಂ ಚಾರ್ವಾಕಗರ್ವೋವಿ್ರಘ್ನ 
ದ್ವಿದರಂ ಜೈನವನೊಗ್ರೆದಾವಶಿಖಿ ಪಾಷಂಡಾ ಕುಂಜೇಭನು 
ಬದಟಂ ತಾಳು ವಿಜೃಂಭಿಸಿರ್ದನನಿಶಂ ವಿಕ್ರಾಂತ ವಿಶ್ವಾಧಿಕಂ 
ಪ್ರತ್ಯಬ್ದಂ ಶಿವರಾತ್ರಿಗೆ ಘನಸೌರಾಷ್ಟ್ರಕ್ಕೆ ಸಂಪ್ರೀತಿಯಿಂ 
ದತ್ಯಂತೋತ್ಸವಶಾಲಿ ಜಾಗರಣವಿರ್ದಿಶಾರ್ಚನಂಗೆಯು ನಿ 


ಅವನು ಶೋಭಿಸುತ್ತಿದ್ದನು. ೭ - ೮, ಶ್ರುತಿ,ಸ್ಮೃತಿ, ಪುರಾಣಗಳಲ್ಲಿಯೂ , ವೇದಗಳಿಗೆ 
ಆರು ಅಂಗಗಳೆನಿಸಿದ ಶಿಕ್ಷೆ, ವ್ಯಾಕರಣ , ಛಂದಸ್ಸು , ನಿರುಕ್ತ ,ಜ್ಯೋತಿಷ, ಕಲ್ಪಗಳ 
ಲ್ಲಿಯೂ , ಪ್ರಸಿದ್ದಗಳೆನಿಸಿದ (ಮಹಾಭಾರತ , ರಾಮಾಯಣಾದಿ) ಇತಿಹಾಸಗಳಲ್ಲ ಪರ 
ಮೇಶ್ವರನೇ ಪತಿ, ವಿಚಾರಿಸಿನೋಡಿದರೆ ಎಷ್ಟು ಬ್ರಹ್ಮಾದಿ ದೇವತೆಗಳೆಲ್ಲರೂ ಪಶುಗಳು 
ಎಂದು ಸಾರಿರುವುದೇ ಸತ್ಯವಿಷಯ ಎಂದು ತರ್ಕಿಲಸಾಧ್ಯವಾದ ಬುದ್ದಿಯುಳ್ಳ ಬಾಚ 
ರಸನು ವಾದಮಾಡಿ ಪ್ರತಿವಾದಿಗಳ ಸಮೂಹವನ್ನು ಜಯಿಸಿ, ಪರಮೇಶ್ವರನಿಗೆ 
( ಯಾರೂ ) ಎಂದೂ ಸರಿಯಿಲ್ಲ, ಚರಾಚರ ಪ್ರಪಂಚಗಳ ಸಮೂಹದಲ್ಲಿ ಇವನಿಗೆ ಮಿಗಿ 
ಲಾದವನಿನ್ನೊಬ್ಬನಿಲ್ಲ ನಿಜವಾಗಿ ಇದು ಸತ್ಯ ಎಂದು ನ್ನು ಬಿರುದಿನ ಧ್ವಜವನ್ನು 
ಎತ್ತಿಸಿಕೊಂಡು ( ಆ ಕಲ್ಯಾಣದಲ್ಲಿ) ಶೋಭಿಸುತ್ತಿದ್ದನು. ವ|| ಮತ್ತು ೯ . ಮದದಿಂದ 
ಕೂಡಿದ ವೈಷ್ಣವ ಧರ್ಮವೆಂಬ ಆನೆಗೆ ಸಿಂಹಪ್ರಾಯನಾದವನು, ಮಾಯಾವಾದವೆಂಬ 
ಸರ್ಪಕ್ಕೆ ಗರುಡ ಸದೃಶನಾದವನು , ಕೆಟ್ಟ ಭ್ರಾಂತಿಯಿಂದಕೂಡಿದ ಬೌದ್ದರೆಂಬ ಸಮು 
ದ್ರಕ್ಕೆ ಬಡಬಾಗ್ನಿ ಸದೃಶನಾದವನು , ಚಾರ್ವಾಕರೆಂಬ ಪರ್ವತಗಳಿಗೆ ವಜ್ರಾಯುಧ 
ಪ್ರಾಯನು , ಜೈನರೆಂಬ ಅರಣ್ಯಕ್ಕೆ ಭಯಂಕರವಾದ ಕಾಳಿ ಚೈನಂತಿರುವವನು , ವೇದ 
ಧರ್ಮ ಬಾಹಿರರೆಂಬ ಕಮಲಗಳ ಸಮೂಹಕ್ಕೆ ಆನೆಯಂತಿರುವವನು ಎಂಬ ಶೌರ 
ವನ್ನು ಹೊಂದಿ ಪರಾಕ್ರಮ ವಿಷಯದಲ್ಲಿ ಪ್ರಪಂಚಕ್ಕೆಲ್ಲ ದೊಡ್ಡವನೆನಿಸಿ ಸತತವೂ ಆ 
ಸೊಡ್ಡಳಬಾಚರಸನು (ಕಲ್ಯಾಣನಗರದಲ್ಲಿ ವಿರಾಜಿಸುತ್ತಿದ್ದನು. ೧೦. ಪ್ರತಿವರ್ಷವೂ 
ಶಿವರಾತ್ರಿ ಸಮಯದಲ್ಲಿ ಶ್ರೇಷ್ಟವಾದ ಸೌರಾಷ್ಟ್ರ ಸೋಮನಾಥನಲ್ಲಿಗೆ ಆ ಉತ್ಸಾಹ 


ಬಸವರಾಜ ವಿಜಯಂ 


ಷ್ಟತೂಹಂಮಿಗೆ ಬರ್ಪನಿಂತೆಸೆವುತಿರ್ದಂದೊರ್ಮೆ ತಾಂ ಬಂದೊಡಾ 
ನತ್ಯಶ್ರೀಶಿವರಾತ್ರಿಯಾ ನಗರಿಗೆದ್ದಲುಜ್ಜುಗಂಗೆಯ್ಯುತುಂ 


ವ! ಧರಣಿಪಂಗೆ ತಾಂ ಪೋಪುಜ್ಜು ಗಮನಜಿಪೆ ಪಿರಿಯ ಕಣಜದ ಭತ್ತಮನಳೆವ ಕಣ್ಣ 
ಮುಂಟೆಮ್ಮ ಮಣಿಹವನುಳಿದು ಪೋಗಲಾಗದೆರಡೆಡೆಯೋಲಗಮಂಡಳವಡುಗುಂ ಬಿಲ್ಲುಮಂ ಬೆಳ 
ಗಾಯುಮನೋರ್ಕೆಯೊಳಾಂಪಂತಿರೆಮೊಲಗಮುಂ ಶಿವಭಕ್ತಿಯುಂ ನಿನಗೆರಡರ ಬಿರ್ದಂ ಪಾರ್ದ 
ಪಾರ್ವನೆಡೆಯಾಟದಂತೆ ನಗೆಗಡೆಯಕ್ಕುಮೆಂದು ಬಿಜ್ಜಳಂ ಮೀಜಿ ನುಡಿದು 


ನೀಂ ಪರಮಭಕ್ತನಾದೊಡಿ 
ದೇಂ ಪಿರಿದೆ ಮಹೇಶನಿಲ್ಲಿಗೆಯರ್ಪುದು ಕೇ 
ಇಾರಿ ಪರಿಕಿಪನಂತೆಸಗಿ 
ಲ್ಲಿಂ ಪೋಂಮಡಲೇಕೆ ಭಕ್ತ ನಿನ್ನಯ ಪೆಂಷಂ 


ಸೌರಾಷ್ಟ್ರ ಪತಿಯನೀ ಪುರಿ 
ಗೊರಂತಿರೆ ಬರಿಸಲಾಳದಿರ್ದೊಡೆ ಸೈತಿ 
ರ್ದೂರೊಳಗೆಮ್ಮಯಕಮ 
ನೋರಣದಿಂದೆಸಗು ಬಿಡು ಬಿಡೆಯುವ ಬಗೆಯಂ 


ಶಾಲಿಯಾದ ಸೊಡ್ಡಳಬಾಚರಸನು ಅತಿ ಸಂತೋಷದಿಂದ ಹೋಗಿ, ಜಾಗರಣೆಮಾಡಿ, 
ಈಶ್ವರನ ಅರ್ಚನೆಗೆಯು ನಿರ್ವಿಘ್ನವಾಗಿ ಹಿಂತಿರುಗಿಬರುತ್ತಿದ್ದನು. ಹೀಗೆ ಶೋಭಿ 
ಸುತ್ತಿರುವಾಗ ಒಮ್ಮೆ ಆ ಶ್ಲಾಘ್ನವಾದ ಶಿವರಾತ್ರಿಯ ಹಬ್ಬವು ಬರಲಾಗಿ, ಆ 
ಸೌರಾಷ್ಟ್ರ ನಗರಿಗೆ ಹೋಗುವುದಕ್ಕೆ ಪ್ರಯತ್ನಿಸುತ್ತ ವ|| ಮಹಾರಾಜನಾದ ಬಿಜ್ಜಳ 
ನಿಗೆ ತಾನು ಹೋಗುವ ಕಾರವನ್ನು ತಿಳಿಸಿದನು ( ಅವನು) ದೊಡ್ಡ ಕಣಜದಲ್ಲಿರುವ 
ಬತ್ತವನ್ನು ಅಳೆಯುವ ಕೆಲಸವುಂಟು. ( ಆದ್ದರಿಂದ) ನಮ್ಮಾಜ್ಞೆಯನ್ನು ಮಿಕ್ಕು ನೀನು 
ಹೋಗಲಾಗದು; ಎರಡು ಕಡೆಯ ಓಲಗದ ಸೇವೆಯು ಹೇಗೆತಾನೆ ಅಳವಡುವುದಕ್ಕೆ 
ಸಾಧ್ಯ ? ಬಿಲ್ವ ಫಲವನ್ನೂ ಬೇಲದ ಫಲವನ್ನೂ ಏಕ ಕಾಲದಲ್ಲಿ ಒಂದೇ ಕೈಯಲ್ಲಿ ಹಿಡಿ 
ಯುವವನ ಹಾಗಿರಲು ನಿನಗೆ ನಮ್ಮ ಓಲಗದ ಸೇವೆಯೂ , ಶಿವಭಕ್ತಿಯ ಸೇವೆಯ 
ಎರಡುಊರುಗಳಲ್ಲಿನ ಔತಣಕ್ಕೆ ಅಪೇಕ್ಷೆ ಪಟ್ಟ ಬ್ರಾಹ್ಮಣನ ಓಡಾಟದ ಹಾಗೆ ಹಾಸ್ಯಾ 
ಸ್ಪದವಾದೀತು ಎಂದು ಆ ಬಿಜ್ಜಳನು ಹದ್ದು ವಿಕ್ಕಿ ಮಾತನಾಡಿ ೧೧. ನೀನುಶ್ರೇಷ್ಯಭಕ್ತ 
ನಾದರೆ ಆ ಮಹೇಶ್ವರನು ನೀನಿದ್ದಲ್ಲಿಗೇ ಬರುವಂತೆ ಮಾಡುವುದೇನು ನಿನಗೆ ಹೆಚ್ಚಿನದೇ ! 
ನಿನ್ನ ಭಕ್ತಿಯ ಹಿರಿಮೆಯನ್ನು ನಾನು ಪರೀಕ್ಷಿಸುತ್ತೇನೆ. ಆ ದೇವರು ಇಲ್ಲಿಗೆ ಬರುವಂತೆ 
ಮಾಡು ಅಲ್ಲಿಗೆ ಹೋಗುವುದಾದರೂ ಏಕೆ ? ೧೨. ಸೌರಾಷ್ಟ್ರಪತಿಯನ್ನು ಈ ಪಟ್ಟ 
ಣಕ್ಕೆ ಚೆನ್ನಾಗಿ (ಕ್ರಮವಾಗಿ) ಬರಮಾಡಿಕೊಳ್ಳಲಾಗದಿದ್ದರೆ, ಸುಮ್ಮನೆ ಊರಲ್ಲಿದ್ದು 
ಕೊಂಡು ನಮ್ಮ ಕಾವ್ಯವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡರು. ಅಲ್ಲಿಗೆ ಹೋಗುವ 


೩೪೯ 


ಸಪತ್ರಿಂಶಾಶ್ವಾಸಂ 


ವ॥ ಎಂದರಸನಾಕ್ಷೇಪೋಕ್ತಿಯಂ ಕೇಳು ಮುಗುಳಗೆ ನಕ್ಕು 

ಆರಸಂ ಪೋಗದಿರೆಂದು ನುಣ್ಣ ಟಕಿಯಾಡುತ್ತಿರ್ಪನೀ ಪರ್ವಕಾ 
ನಿರದೆಂತೆಯು ವೆನಂತದಿರ್ಕೆ ಕರುಣಾವಾರಾಶಿ ಸೌರಾಷ್ಪಮಂ 
ದಿವಾಸಂ ಬಿಡದೆನ್ನನೇಪರಿಯೊಳಂ ಕೊಂಡೊಯ್ಯನಂತಲ್ಲದಂತೆ 
ದೆರವಂ ಮಾಡದೆ ತಾನೆ ಬರ್ಪಣವಾನಿರ್ದಲ್ಲಿಗೇ ರಾತ್ರಿಯೊಳ್ 
ಆವಂದದಿನಾದೊಡಮಾ . . 
ದೇವಂ ಮದ್ಯತಮನೊಲ್ಲು ಸಲಿಸುಗುಮಣಮೆ 
ದಾ ವಿಭು ನಚ್ಚಿರೆ ಮನದೊಳು 
ಮಾವರನವನಿರ್ದ ಮಂದಿರಕೊಲವಿಂದಂ 
ವಿಳಿರ್ವ ವೃಷಭಧ್ವಜಂ ಕಂ 
ಗೊಳಿಸಿರೆ ಬಲಗೆಯೊಳೆಡದ ಕೆಯೋಳ್ಳಿಡಿದು 
ಜ್ವಳಲೇಖನಮಂ ಸಂದಣಿ 
ಗೊಳುತುಂ ಬೆವರುತ್ತೆ ಬಂದು ನಿಂದವನಿದಿಕೊಳ್ಳಿ 
ಫಳುಕುವಣಿವೆರೆದ ಕಂಠದ 
ವಿಳಸದ್ರುದ್ರಾಕ ಮಾಲೆಪಳಿಯುಡೆ ಸುಲಿಪ 
ಲೋಳಪ ಲಲಾಟದ ಭಸಿತದ 
ವಿಲೇಪನಂ ವಿಸಾಗೆ ನಿಂದು ನಗುತಿಂತೆಂದಂ 


ರಿ 


. 


೧೬ 


ಇಚ್ಚೆಯನ್ನು ಬಿಟ್ಟುಬಿಡು. ವ!! ಹೀಗೆಂದು ಬಿಜ್ಜಳ ಮಹಾರಾಜನು ಆಡಿದ ಆಕ್ಷೇಪದ 
ಮಾತುಗಳನ್ನು ಕೇಳಿ (ಸೊಡ್ಡಳ ಬಾಚರಸನು) ಮುಗುಳುನಗೆ ನಕ್ಕು ೧೩ . ಮಹಾ 
ರಾಜನು ಹೋಗಬೇಡವೆಂದು ನಯವಾಗಿ ಮೂದಲಿಕೆಯ ಮಾತನ್ನಾಡುತ್ತಿದ್ದಾನೆ. ಈ 
ಹಬ್ಬಕ್ಕೆ ( ಅಲ್ಲಿಗೆ ನಾನು ತಪ್ಪದೆ ಹೇಗೆಹೋಗಲಿ ”? ಅದಿರಲಿ ; ಕರುಣಾಸಮುದ್ರ 
ನಾದ ಸೌರಾಷ್ಟ್ರ ಮಂದಿರವಾಸನಾದವನ ಶಿವನು ತಪ್ಪದೆ ನನ್ನನ್ನು ಯಾವರೀತಿಯಿಂದ 
ಲಾದರೂ ಕರೆದೊಯ್ಯುವನು. ಹಾಗಾಗದಿದ್ದರೆ ( ನನಗೆ) ಭೇದವನ್ನು ಮಾಡದೆ ನಾನಿದ್ದ 
ಲ್ಲಿಗೆ ಈ ರಾತ್ರಿಯೇ ತಾನೇ ತಪ್ಪದೆ ಬರುವನು . ೧೪ - ೧೫, ಯಾವರೀತಿಯಿಂದ 
ಲಾದರೂ ಆ ದೇವನು ನನ್ನ ವ್ರತವನ್ನು ಪ್ರೀತಿಯಿಂದ ನಿಶ್ಚಯವಾಗಿ ಸಲ್ಲಿಸಿಕೊಳ್ಳು 
ತಾನೆ ಎಂದು ಆ ಬಾಚರಸ ವಿಭುವು ಮನಸ್ಸಿನಲ್ಲಿ ನಂಬಿಕೊಂಡಿರಲು ಉಮಾಪತಿಯಾದ 
ಶಿವನು ಅವನು ವಾಸಿಸುವ ಮನೆಗೇ ಪ್ರೀತಿಯಿಂದ ಹಾರಾಡುತ್ತಿರುವ ವೃಷಭ ಧ್ವಜವು 
ಬಲಗೈಯಲ್ಲಿ ಶೋಭಿಸುತ್ತಿರಲು, ಎಡಗೈಯಲ್ಲಿ ಪ್ರಕಾಶಿಸುವ ಲೇಖನ ( ಪತ್ರವನ್ನು 
ಹಿಡಿದುಕೊಂಡು, ಸನ್ನದ್ದನಾಗಿ, ಬೆವರಿದ ದೇಹದಿಂದ ಕೂಡಿ ಅವನೆದುರಿಗೆ ಬಂದ 
ನಿಂತನು. ೧೬ . ಸ್ಪಟಿಕದ ಮಣಿಗಳನ್ನು ಮಧ್ಯೆ ಮಧ್ಯೆ ಪೋಣಿಸಿ ಕೊರಳಲ್ಲಿ ಹಾಕಿ 
ಕೊಂಡಿರುವ ರುದ್ರಾಕ್ಷ ಮಾಲೆ , ಉಟ್ಟವಸ್ತ್ರ , ಬೆಳ್ಳನೆಯ ಹಲ್ಲು, ಪ್ರಕಾಶಿಸುವ ಹಣೆ 
ಯಲ್ಲಿ ಧರಿಸಿರುವ ಭಸ್ಮ ಇವುಶೋಭಿಸುತ್ತಿರಲು ನಿಂತುಕೊಂಡು ( ಆ ಶಿವನು ) ನಗುತ್ತ 


1 ದಿಂ ( ಚ, ಅ, ಗೆ) 


೩೫೦ 


ಬಸವರಾಜ ವಿಜಯಂ 


ಕೇಳೆಲೆ ಭಕ್ತ ಬಂದವನುಮಾಧಿಪನೀ ಶಿವರಾತ್ರಿಗೀ ಪೋಳ 
ಲೇಳೊಲವಿಂದೆ ' ಸಂವರಿಸು ಧಾನ್ಯನಿಕೇತನಮಂ ನಿಜಾಪ್ರಭ 
ತ್ಯಾಳಿಗೆ ಪೇಳು ಸಿಂಗರಿಸು ವೀಧಿಗಳಂ ಗುಡಿಗಟ್ಟು ನಿನ್ನ ಸ 
ಮ್ಮೇಳನವೆಂತೊ ಬರ್ಪೆನೆನುತೋಲೆಯ ನಿನ್ನೆಡೆಗೀಶನಟ್ಟಿದಂ 


ವ|| ಎಂದು ತಂದೋಲೆಯಂ ಕರತಳದೊಳೀಯ ಮಹಾಪ್ರಸಾದವೆಂದು ಕೆಯ್ಯೋಂಡೆಂಗಿ 
ತಲೆಯೊಳಿಟೋದಿನೋಳ್ಳನಿತಳಾತಪಸ್ವಿಯದೃಶ್ಯನಾಗಿ ಮತ್ತಾಣೇಶರೀರೂಪದಿನೇಳಂದದ 
ಮಂದಾನಂದಕಂದಳಿತಹೃದಯಾರವಿಂದನಾಗಿ ಭಕ್ತವರ್ಯಂ ಭವಾನಿಯರಸಂ ಬರ್ಮನೆಂಬ ಲೇಖನಾರ್ಥ 
ಮನಲ್ಲಿ ಪೇಳೆ ಶಿವಕಿಂಕರರ್ಕೆಟ್ಟು ಸಡಗರಂ ಬೆತ್ತು ಬಸವರಸಂಗಪಡನೆ 


ಪರಮಾನಂದವನಾಳು ಬಂದು ಬಸವಂ ಕಂಡುರ್ವಿ ಕೊಂಡಾಡಿ ಭಾ 
ಸ್ನರದೇವಂಗೆಆಗುತ್ತೆ ಭಕಸಭೆಯೋಳ್ಳುಳಿರ್ದು ನಂದೆ ತ 
ತುರಮಂ ಸಿಂಗರಿಸಿ ಪೇಳು ನಗರಾಧ್ಯಕ್ಷರ್ಗೆ ಸಲ್ಲೀಲೆವೆ 
ತಿರೆ ನಾನಾವಿಧನಾಟಕಂ ನೆಗಳು ದಾ ಸದ್ಭಕ್ತಸಂತಾನದೊಳ್ 


ಹೀಗೆ ಹೇಳಿದನು . ೧೭. ಎಲೈ ಭಕ್ತನೇ , ಉಮಾಪತಿಯಾದ ಶಿವನು ಈ ಶಿವರಾತಿ 
ಯಂದು ಈ ಪಟ್ಟಣಕ್ಕೆ ಬರುತ್ತಾನಂತೆ. ಏಳು ಪ್ರೀತಿಯಿಂದ ( ನಿನ್ನ ) ಧಾನ್ಯದ ಮನೆ 
ಯನ್ನು ಸಜ್ಜುಗೊಳಿಸು, ನಿನ್ನ ಆಪ್ತರಾದ ಸೇವಕರಿಗೆ ಹೇಳಿ ಬೀದಿಗಳನ್ನು ಶೃಂಗಾರ 
ಗೊಳಿಸು . ನಿನ್ನ ಸಮನಾದ ಭಕ್ತರ ಮೇಳವನ್ನು ಕೂಡಿಸು, ಹೇಗೋ ನಾನು ಬರುತ್ತೇನೆ 
ಹೀಗೆಂದು ಪತ್ರ ಬರೆದು ಕಳುಹಿಸಿದ್ದಾನೆ. ವ!! ಹೀಗೆನ್ನುತ್ತ ತಂದ ಪತ್ರವನ್ನು ಬಾಚ 
ರಸನ ಕೈಯಲ್ಲಿಕೊಟ್ಟನು. ' ಮಹಾ ಪ್ರಸಾದ'ವೆಂದು ಬಾಚರಸನು ಅದನ್ನು ಸ್ವೀಕರಿಸಿ 
ನಮಸ್ಕಾರಮಾಡಿ , ತಲೆಯ ಮೇಲೆ ಹೊತ್ತು ಓದಿ,ನೋಡುವಷ್ಟರಲ್ಲಿ ಆ ತಪಸ್ವಿಯ 
ವೇಷದ ಶಿವನು ಮಾಯವಾದನು . ನನ್ನ ಪ್ರಾಣೇಶ್ವರನೇ ಈ ರೂಪದಿಂದ ಬಂದನೆಂದು 
ತಿಳಿದು ಬಾಚರಸನು ಅಪರಿಮಿತ ಆನಂದದಿಂದ ವಿಕಾಸಗೊಂಡ ಹೃದಯ ಕಮಲವುಳ್ಳ 
ವನಾದನು. ಆ ಭಕ್ತ ಶ್ರೇಷ್ಠನು ಭವಾನೀಪತಿಯಾದ ಶಿವನು ಬರುತ್ತಾನೆಂಬ ಲೇಖನದ 
ಅರ್ಥವನ್ನು ಆ ಕಲ್ಯಾಣ ಪಟ್ಟಣದಲ್ಲಿ ಹೇಳಲಾಗಿ, ಶಿವಭಕ್ತರುಗಳೆಲ್ಲ ಕೇಳಿ, ಸಂಭ್ರಮ 
ಗೊಂಡು, ಬಸವಣ್ಣನವರಿಗೆ ತಿಳಿಸಲು ಅವನು ಕೂಡಲೇ ೧೮. ಪರಮಾನಂದವನ್ನು 
ಹೊಂದಿ, ( ಆ ಬಸವಣ್ಣನು) ಬಂದು , ಉಬ್ಬಿ ಕೊಂಡಾಡಿ ಆ ಬಾಸ್ಕರದೇವನಿಗೆ ( ಬಾಚ 
ರಸನಿಗೆ) ನಮಸ್ಕಾರಮಾಡಿದನು . ಭಕ್ತರುಗಳ ಸಮೂಹದಲ್ಲಿ ಕುಳಿತುಕೊಂಡು ಚೆಲುವಾಗಿ 
ಕಾಣುವಂತೆ ಪಟ್ಟಣವನ್ನು ಶೃಂಗಾರಗೊಳಿಸುವುದಕ್ಕೆ ನಗರಾಧ್ಯಕ್ಷರಿಗೆ ಹೇಳಿದನು . ( ನೆರೆದ) 
ಆ ಭಕ್ತರುಗಳ ಸಮೂಹದಲ್ಲಿ ವಿಶೇಷ ವಿನೋದದಿಂದಕೂಡಿದ ನಾನಾವಿಧವಾದ ನಾಟಕವು 


1 ಸವ್ವದ) 


೩೫೧ 


ಸಪತ್ರಿಂಶಾಶ್ವಾಸಂ 


ಕೆಲರುತ್ಸಾಹದಿನೊಲ್ಲು ಪಾಡೆ ಕೆಲರುದ್ಯದ್ವಾದ್ಯಸಂದೋಹಮಂ 
ನಲವಿಂ ಬಾಜಿಸೆ ನಾಟ್ಯಮಂ ಕೆಲರುದಾಗಷ್ಢಿಯಿಂದಾಡೆ ಶೃಂ 
ಗಿಲಸದ್ವೇಷವನಾಳು ನರ್ತಿಸೆ ಕೆಲರ್ಸೋವೇಶಸಂಕೀರ್ತನಾ 
ವಲಿಯಂ ಮತ್ತೆ ಕೆಲಂಬರುಗ್ಧ ಡಿಸೆ ಪಂಪಂ ತಾಳುದಾ ಸಂಭ್ರಮಂ 


- ೧೯ 


ವಗಿ ಶಿವವಾಸರದೊಳಾಗಳ್ಳಾನಬಿಂಬಂ ಮಧ್ಯಾಂಬರವ ಕಳಿದ ಪೊಳ್ಳಿನೊಳ 


ಮುಂಬರಿದಿಳಿದುದು ಭೋರೆಂ 
ದಂಬರದಿಂ ಕುಸುಮವೃಷ್ಟಿ ಸುರಭೇದೀರಾ 
ವಂ ಬಿಡದೊಗೆದುದು ಭಕ್ತಕ 
ದಂಬಂ ಮುದಮಾಳುದಾಗಳ ಸಂಭ್ರಮದಿಂ 


ತೊಳತೊಳಪಂಗಕಾಂತಿ ಕವಿರೋಚಿಯನೊ ಪಳಂಚೆ ದಿವ್ಯಮಂ 
ಗಳ ದಿವಿಜಾನಕಧ್ವನಿ ವಿಜೃಂಭಿಸೆ ಮುಂದೆ ವೃಷೇಂದ್ರಕೇತನ 
ಮಿಳಿಗೆ ಮಹೋತ್ಸವಂಬೆರಸು ಭಕ್ತರುಘಯೆನೆ ಬಂದು ನಂದಿಯಿಂ 
ದಿಳಿದಿಳೆಗದ್ಭುತಂ ಮಸಗೆ ಧಾನ್ಯಗೃಹಸ್ಥಿತನಾದನೀಶ್ವರಂ 


ಶೋಭಿಸಿತು. ೧೯ , ಕೆಲವರು ಉತ್ಸಾಹಗೊಂಡು ಸಂತೋಷದಿಂದ ಹಾಡಿದರು ; ಕೆಲ 
ವರು ಶ್ರೇಷ್ಠವಾದ ವಾದ್ಯ ಸಮೂಹವನ್ನು ಪ್ರೀತಿಯಿಂದ ಬಾರಿಸತೊಡಗಿದರು ; ಕೆಲ 
ವರು ಶ್ರೇಷ್ಠಪ್ರೌಢಿಮೆಯಿಂದ ನಾಟ್ಯವನ್ನಾಡಿದರು ; ಶೃಂಗಿಯ ಉತ್ತಮ ವೇಷ ಕಟ್ಟಿ 
ಕೆಲವರು ಕುಣಿದಾಡಿದರು ; ಕೆಲವರು (ಸೌರಾಷ್ಟ್ರದ ಸೋಮೇಶ್ವರನ ನಾಮ ಸಂಕೀರ್ತ 
ನಗಳ ಸಮೂಹವನ್ನು ಹಾಡಿದರು ; ಕೆಲವರು ( ಅವನ ಬಿರುದುಗಳನ್ನು ) ಉಗ್ಗ ಡಿಸಿ 
ದರು. ಹೀಗೆ ಅ ಭಕ್ತರುಗಳ ಸಂಭ್ರಮವು ಘನತೆಯನ್ನು ಹೊಂದಿಶೋಭಿಸುತ್ತಿತ್ತು . 
ವ|| ಮಂಗಳಕರವಾದ ( ಆ ಶಿವರಾತ್ರಿಯ ) ಹಗಲಿನಲ್ಲಿ ಸೂರಬಿಂಬವು ಆಕಾಶ ಮಧ್ಯ 
ಭಾಗವನ್ನು ದಾಟಿದ ಹೊತ್ತಿನಲ್ಲಿ ( ಮಧ್ಯಾಹ್ವಾತ್ಸರದಲ್ಲಿ) ೨೦ . ಆಕಾಶದಿಂದ 
ಭೋರೆಂದು ಹೂವಿನ ಮಳೆಯು ಮುನ್ನುಗ್ಗಿ ಸುರಿಯುತ್ತಿತ್ತು . ದೇವದುಂದುಭಿಗಳ 
ಧ್ವನಿಯು ಒಂದೇ ಸಮನೆ ಹೊರಹೊಮ್ಮುತ್ತಿತ್ತು . ಭಕ್ತ ಜನರ ಸಮೂಹವು ಅತ್ಯಂತ 
ಸಂಭ್ರಮಗೊಂಡು ಸಂತೋಷದಲ್ಲಿ ಮುಳುಗಿತ್ತು . ೨೧. ಬೆಳ್ಳಗೆ ಬೆಳಗುತ್ತಿರುವ ದೇಹ 
ಕಾಂತಿಯು ಸೂರಕಿರಣಗಳನ್ನು ಕೀಳುಮಾಡಿ ಮಿಂಚುತ್ತಿತ್ತು , ದೇವತೆಗಳು ನಗಾರಿ 
ಯನ್ನು ಶೋಭಾಮಯವಾಗಿ ಬಾರಿಸುತ್ತಿದ್ದರು; ಮುಂಭಾಗದಲ್ಲಿ ವೃಷಭ ಧ್ವಜವು 
ಹಾರಾಡುತ್ತಿತ್ತು ; ಅತ್ಯಂತೋತ್ಸಾಹದಿಂದ ಕೂಡಿ ಭಕ್ತರು 'ಉಫೆ ' ಎನ್ನುತ್ತಿದ್ದಂತೆ 
ಶಿವನು ನಂದೀಶ್ವರನಿಂದ ಭೂಮಿಗಿಳಿದು ಭೂಮಂಡಲಕ್ಕೆ ಇದು ಅದ್ಭುತವಾದ 


ಬಸವರಾಜ ವಿಜಯಂ 


ವ|| ಅಂತು ಸೌರಾಷ್ಟ್ರಸೋಮೇಶ್ವರಂ ಭಕ್ತವತಪಾಲನನಿಮಿತ್ತಮೇಳಂದು ಪಿರಿಯ 
ಕಣಜಮನೊಡೆದು ಲಿಂಗಾಕೃತಿಯಿಂ ಧರೆಯೊಳೆಲಸಿ ನಿಲ್ವಿನಮಲ್ಲಿ ಬಿಜ್ಜಳಂ ಕಂಡು 'ಕೌತುಕಂಬಟ್ಟು 
ಬಾಚರಸಂಗೆ ಪೊಡಮಟ್ಟು ಪರಿಜನಸಹಿತಂ ಪೊಗಳುತ್ತಿರ್ದನಾಗ - 


ಪುಲಿಗೆಗಂದೆಯಿಸಿದಂ 
ನಲವಿಂ ಸೌರಾಷ್ಟ್ರಪತಿಯನಾದಯ್ಯಂ ಸೊ 
ನಲಿಗೆಗಿರದೆಯಿಸಿದನು 
ಜ್ವಲವತಿಯಿಂ ಮಲ್ಲಿನಾಥನಂ ಸಿದ್ದೇಂದ್ರಂ 
ಎಂದೆಂಬ ಕಥೆಯನಾಲಿಪೆ 
ವಿಂದೀ ಸೌರಾಷ್ಟ್ರನಾಥ ಸೋಮೇಶ್ವರನಂ 
ತಂದಂ ತಾನಿರ್ದೆಡೆಗೊಲ 
ವಿಂದಂ ಭವಭಕ್ತವರ್ಯ ಭಾಸ್ಕರದೇವಂ 


ಹರನೇyಂದಂ ಗಡ ಭಾ 
ಸ್ನರದೇವಂ ನೆನೆಯೇ ಲಂಕೆಗಾ ದಶಕಂಠಂ 
ಬರವೇಳೊಡಮೇಂ ಬಂದನೆ 
ನಿರುಪಾಧಿಕ ಭಕ್ತಿಗಲ್ಲದೀಶ್ವರನೊಲಿಯಂ 


೨೪ 


ದ್ದೆನ್ನುವಂತೆ ಧಾನ್ಯಗ್ರಹವನ್ನು ಹೊಂದಿದವನಾದನು . ( ಪ್ರವೇಶಿಸಿದನು ), . ವ! ಹಾಗೆ 
ಭಕ್ತರ ವ್ರತಗಳನ್ನು ನಡೆಯಿಸಿ ಅನಿಮಿತ್ತವಾಗಿ ನಡೆಯಿಸಿಕೊಡುವವನಾದ ಆ ಸೌರಾಷ್ಟ್ರ 
ಸೋಮೇಶ್ವರನು (ಸೊಡ್ಡಳ ಬಾಚರಸನಿದ್ದ ಧಾನ್ಯದ ಮನೆಯ ) ಹಿರಿಯ ಕಣಜ 
ವನ್ನು ಒಡೆದು ಲಿಂಗದ ಆಕಾರವನ್ನು ಧರಿಸಿ, ಭೂಮಿಯಲ್ಲಿ ನೆಲೆಗೊಂಡುನಿಲ್ಲಲಾಗಿ 
ಅಲ್ಲಿ ( ಶಿವಲಿಂಗವು ಮೂಡಿರುವುದನ್ನು ) ಬಿಜ್ಜಳನು ಕಂಡು, ಆಶ್ಚರ ಪಟ್ಟು , ಬಾಚರಸ 
ನಿಗೆ ನಮಸ್ಕರಿಸಿ , ಪರಿವಾರ ಸಮೇತನಾಗಿ ಹೊಗಳುತ್ತಿದ್ದನು. ಆಗ ೨೨ - ೨೩ . ಈ 
ಪೂರ್ವದಲ್ಲಿ ಆದಯ್ಯನು ಸೌರಾಷ್ಟ್ರಪತಿಯಾದ ಸೋಮೇಶ್ವರನನ್ನು ಪುಲಿಗೆರೆಗೆ ಪ್ರೀತಿ 
ಯಿಂದ ಬರುವಂತೆ ಮಾಡಿದನು . ಸಿದ್ದ ಶ್ರೇಷ್ಟನಾದ ಉಜ್ವಲವತಿಯ ಸಿದ್ದರಾಮೇ 
ಶ್ವರನು ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಸೊನ್ನಲಿಗೆಗೆ ತಪ್ಪದೆ ಬರಮಾಡಿಕೊಂಡನೆಂಬ 
ಕಥೆಯನ್ನು ಕೇಳಿ ಬಲ್ಲೆವು. ಈ ದಿನ ಈ ಸೌರಾಷ್ಟ್ರನಾಥನಾದಸೋಮೇಶ್ವರನನ್ನು ಶಿವ 
ಭಕ್ತ ಶ್ರೇಷ್ಠನಾದ ಸೊಡ್ಡಳ ಬಾಚಿದೇವನು ತಾನಿರುವಲ್ಲಿಗೇ ಪ್ರೀತಿಯಿಂದ ಕರೆತಂದನು. 
೨೪. ಭಾಸ್ಕರ ದೇವನು ನೆನೆದೊಡನೆಯೇ ಪರಮೇಶ್ವರನು ಹೊರಟು ಬಂದನಲ್ಲವೇ ? 
( ಪೂರ್ವದಲ್ಲಿ) ಆ ರಾವಣನು ನೆನೆದು ಲಂಕೆಗೆ ಬರಬೇಕೆಂದು ಕೇಳಿದಾಗ ಅಲ್ಲಿಗೆ ಶಿವನು 
ಬಂದನೇ ? ನಿರುಪಾಧಿಕ ಭಕ್ತಿಗಲ್ಲದೆ ( ನಿಷ್ಕಾಪಟ್ಟದ ಭಕ್ತಿಗಲ್ಲದೆ) ಶಿವನು ಒಲಿಯು 


1 ಕಾತುರಂ( ಚ) 2 ( 5) 


ಸಪತ್ರಿಂಶಾಶ್ವಾಸಂ 


೨೫ 


ಹರನಿರ್ಷಲ್ಲಿಗೆ ಕಾಶಿಗೆಯೀ . ಹರಿಮುಖ್ಯಾಮರ್ತ್ಯರುಂ ಸಂತತೋ 
ಗ್ರರುಚಿಸ್ಫೂರ್ತಿ ತಪಸ್ತಪಸ್ವಿಗಳುಮತ್ಯಾಯಾಸದಿಂ ಪೂಜೆಯಂ 
ಚಿರಕಾಲಂ ಸಮದಿಷ್ಟಸಿದ್ದಿ ವಡೆದರ್ಭಕಾರ್ಯನಿರ್ದಲ್ಲಿಗೇ 
ಶ್ಯರನಂ ದಲ್ ಬರಿಸಿರ್ದನೀ ಶರಣನಂ ಪೋಲ್ಸನ್ನರಾರ್ಧಾಿಯೋಲ್‌ 
ಎಂದು ವೃಷೇಂದ್ರನುಗ್ಗ ಡಿಸಿ ಕೀರ್ತಿಸುತೋಪ್ಪಿಗೆ ಹೇಮರತ್ನದಿಂ 
ದಿಂದುಧರಂಗೆ ಬಣ್ಣುಡಿಯನಾಗಿಸಿ ಗೋಪುರವಪ್ಪಮುಖ್ಯಮಂ 
ಕುಂದದ ಸರ್ವಭೋಗವಿಭವಂಗಳುಮಂ ಶಿವರಾತ್ರಿಯರ್ಚನಾ 
ನಂದಮನಾಳು ಭಕ್ತನಿಧಿ ಭಾಸುರ ಭಾಸ್ಕರದೇವನಿರ್ಪಿನಂ 
ಸೌರಾಷ್ಟವಲ್ಲಭಂ ಕೊ 
ಟ್ಯಾರದ ಸೋಮೇಶನೆಂದೂ ಹೆಸರ್ವಡೆದೆಸೆದಂ 


ತ್ಯಾನೆಯೇ ? ೨೫ - ೨೭ . ವಿಷ್ಣುವೇ ಮೊದಲಾದ ದೇವತೆಗಳೂ , ಸತತವೂ ಅತ್ಯುಗ್ರ 
ತೇಜೋವಿಶಿಷ್ಟವಾದ ಸ್ಫೂರ್ತಿಯಿಂದ ತಪಸ್ಸನ್ನು ಮಾಡಿ ತಪಸ್ವಿಗಳು ಹರನಿರುವ 
ಕಾಶಿಗೆ ಅತ್ಯಂತ ಆಯಾಸದಿಂದ ಹೋಗಿ ಅನಂತಕಾಲ ಪೂಜೆಯನ್ನು ಮಾಡಿ 
ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಂಡರು . ಭಕ್ತಶ್ರೇಷ್ಠನಾದ ಸೊಡ್ಡಳ 
ಬಾಚರಸನು ಇದ್ದಲ್ಲಿಗೇ ಈಶ್ವರನನ್ನು ಬರಮಾಡಿಕೊಂಡನು . ಈ ಶರಣ 
ನನ್ನು ಸರಿಗಟ್ಟುವವರು ಭೂಮಂಡಲದಲ್ಲಿ ಯಾರಿದ್ದಾರೆ ? ಹೀಗೆಂದು ಬಸವೇ 
ಶ್ವರನು ಗಟ್ಟಿಯಾಗಿ ಕೂಗುತ್ತ , ಸೊತ್ರ ಮಾಡುತ್ತ ಒಪ್ಪಿದನು. ಬಂಗಾರ ಮತ್ತು 
ರತ್ನಗಳಿ೦ದ ಪರಮೇಶ್ವರನಿಗೆ ಶ್ರೇಷ್ಠವಾದ ದೊಡ್ಡ ಗುಡಿಯೊಂದನ್ನು ನಿರ್ಮಾಣ 
ಮಾಡಿ ಅದಕ್ಕೆ ಗೋಪುರ ಪ್ರಾಕಾರಾದಿಗಳನ್ನು , ಕೊರತೆಯಿಲ್ಲದಂತೆ ಪಡಿ ನಂದಾ 
ದೀವಿಗೆಯೇ ಮೊದಲಾದ ಸಮಸ್ತ ಭೋಗ ಸಂಪತ್ತನ್ನು ಉಂಟುಮಾಡುತ್ತ ಶಿವ 
ರಾತ್ರಿಯ ಅರ್ಚನೆಯಿಂದುಂಟಾಗುವ ಆನಂದವನ್ನು ಹೊಂದಿ, ಭತಿನಿಧಿಯೆನಿಸಿದ 
ಪ್ರಕಾಶಿಸುವ ಭಾಸ್ಕರದೇವನು ಇರುತ್ತಿರುವಾಗ ಸೌರಾಷ್ಟ್ರ ವಲ್ಲಭನಾದ ಸೋಮೇಶ್ವರನು 
“ಕೊಟ್ಟಾರದ ಸೋಮೇಶ್ವರ ದೇವ' ಅಂದರೆ ಧಾನ್ಯದ ಮನೆಯ ಸೋಮೇಶ್ವರ 
ದೇವನೆಂಬ ಹೆಸರನ್ನು ಪಡೆದು ಸಮಸ್ತ ಜನಗಳೂ ಅರಿಯುವಂತೆ , ವಿದ್ವಾಂಸರು 
ಕೊಂಡಾಡುತ್ತಿರಲು, ಭಕ್ತನಾದ ಸೊಡ್ಡಳ ಬಾಚರಸಯ್ಯನ ಕೀರ್ತಿಯು ಭೂಮಂಡಲ 
ದಲ್ಲಿ ಪ್ರಸಾರಗೊಳ್ಳುವಂತೆ ಶೋಭಿಸುತ್ತಿದ್ದನು. [( ii ಸರ್ವಭೂಗ: - ಪೂರ್ವಕಾಲ 
ದಲ್ಲಿದೇವಾಲಯಗಳನ್ನು ಕಟ್ಟಿದ ಮೇಲೆ ಆ ದೇವರ ಪ್ರತಿ ನಿತ್ಯದಪೂಜೆ, ನಂದಾದೀವಿಗೆ , 
ಅಮೃತಪಡಿ (ನೈವೇದ್ಯ ) ಇತ್ಯಾದಿಗಳು ಮುಂದೆ ಸಾಂಗವಾಗಿ ನಡೆದುಕೊಂಡು ಬರಲು 
ದತ್ತಿ ಮೊದಲಾದ ವ್ಯವಸ್ಥೆ ಮಾಡುತ್ತಿದ್ದರು. ಇದನ್ನೇ ಸರ್ವಭೋಗಎಂದು ಕರೆಯು 
ತಾರೆ. ( ii)ಕೊಟ್ಟಾರದಸೋಮೇಶ: ಕೊಹ್ಯಾಗಾರಕೊಟ್ಟಾರ ಧಾನ್ಯದ ಉಗ್ರಾಣ 
ವನ್ನೇ ಕೊಟ್ಟಾರ ಎಂದು ಕರೆಯಲಾಗುತ್ತಿದೆ. ಅಂಥ ಧಾನ್ಯದ ಉಗ್ರಾಣದಲ್ಲಿ ಶಿವನು 

23 + 


೩೫೪ 


ಬಸವರಾಜ ವಿಜಯಂ 


ಭೂರಿಜನಮಆಯ ಕೀರ್ತಿಸೆ 
ಸೂರಿಜನಂ ಭಕ್ತಕೀರ್ತಿ ಪಸರಿಸೆ ಧರೆಯೊಳ್ 


ವ|| ಇಂತು ನಿಜಮಹತ್ವಮಂ ಮೆರೆದು ಪರಮತಕೋಲಾಹಲನೆಂಬ ಬಿರಿದಾಂತ 
ಮೆರೆವ ಭಾಸ್ಕರದೇವನ ಶೈವತೇಜಃಸ್ಫೂರ್ತಿಯಂ ಸೈರಿಸಲಾದ ರಾಜಕೌಶಿಕನೆನಿಪ ಬಿಜ್ಜಳಂ 
ಪರಸವಯಜನಪರಿವೃತಂ ಪ್ರತಾಪನಾರಾಯಣನೆಂಬ ಹೆಸರಿಂದೊಂದು ವಿಷ್ಣು ವಿಗ್ರಹವನರ 
ಮನೆಯ ಮುಂದೆ ವಿಚಿತ್ರಮಪ್ಪ ಭಿನವದೇವಾಲಯಮಂ ರಚಿಸಿ ಸುಮುಹೂರ್ತದೊಪ್ಪತಿಷ್ಟೆಗೆಲ್ಲಾ 
ಗುಡಿಯ ರಂಗಮಂಟಪದೊಳೋಲಗಂಗೊಟ್ಟು ಸಕಲವಿನಿಯೋಗದರೊಲಗಿಸೆ ಗಾಡಿಯಿಂ ಕಳ್ಳಿರ್ದು 
ಬಂದರೆಲ್ಲರ ನಿರೀಕ್ಷಿಸಿ ಭಾಸ್ಕರದೇವಂ ಬಾರದುದನಅದು ಬಸವರಾಜನಂ ನೋಡಿ 


ಎಲ್ಲರ್ಬಂದರ್ಭಾಸ್ಕರ 
ನಿಲ್ಲಿಗದೇಂ ಬಂದನು ಶಿವಭಕ್ತಿಮದಂ 
ನಿಲ್ಲದೆ ತಲೆಬೇತೊ ಬಳಿ 
ಕೊಲ್ಲನೊ ಮತ್ಸಭೆಯನೆಮಗೆ ಬೆಸಕೆಯ್ಯುದುವಂ 


9 


ವರಿ ಎಂದರಸಂ ರೋಘೋಷಿತಹೃದಯಂ ಬಸವರಾಜಂ ನುಡಿಯೆ ಮಾರ್ಕೊಂಡು 


ಮೂಡಿಬಂದದ್ದರಿಂದ ಆ ಹೆಸರು ಆಲಿಂಗಕ್ಕೆ ಬಂತು . ಕೊಟ್ಟು + ಆರದ ಅಂದರೆ ಭಕ್ತರ 
ಇಷ್ಟಾರ್ಥಗಳನ್ನು ಕೊಟ್ಟು ದಣಿವುಗೊಳ್ಳದ ಎಂದೂ ಅರ್ಥಾಂತರ ಗ್ರಹಿಸಬಹುದು.] 
ವ|| ಈ ರೀತಿ ತನ್ನ ಮಹತ್ವವನ್ನು ಪ್ರಕಟಿಸಿ ಅನ್ಯಮತ ಕೋಲಾಹಲನೆಂಬ ಗೌರ 
ವಾರ್ಹಬಿರುದನ್ನು ಹೊಂದಿ, ಮೆರೆಯುತ್ತಿರುವಸೊಡ್ಡಳ ಬಾಚಿದೇವನ ಶಿವಸಂಬಂಧ 
ವಾದ ತೇಜೋ ವಿಶೇಷದಸ್ಫೂರ್ತಿಯನ್ನು ತಡೆಯಲಾರದೆ , ರಾಜ ಶ್ರೇಷ್ಟ ( ರಾಜರಿಗೆಲ್ಲ 
ಇಂದ್ರನಾದ ಬಿಜ್ಜಳನು ಪರಸಮಯದ ಜನರುಗಳಿಂದ ಕೂಡಿಕೊಂಡು ' ಪ್ರತಾಪ 
ನಾರಾಯಣ' ಎಂಬ ಹೆಸರಿನ ಒಂದು ವಿಷ್ಣು ವಿಗ್ರಹವನ್ನು ಅರಮನೆಯ ಮುಂದೆ 
ವಿಚಿತ್ರವೆನಿಸುವ ರೀತಿಯಲ್ಲಿ ಕಟ್ಟಿಸಿದ ನೂತನ ದೇವಾಲಯದಲ್ಲಿ ಒಳ್ಳೆಯ ಮುಹೂರ್ತ 
ದಲ್ಲಿ ಪ್ರತಿಷ್ಠಾಪಿಸಿ, ಆ ಗುಡಿಯ ರಂಗಮಂಟಪದಲ್ಲಿ ಓಲಗವನ್ನು ( ರಾಜ ಸಭೆಯನ್ನು 
ಅಥವಾ ದರಬಾರನ್ನು ) ನೆರವೇರಿಸಿ, ಸಮಸ್ತ ಪರಿವಾರದವರು ಸೇರಿ ಸೇವೆ ಮಾಡು 
ತಿರಲು ಠೀವಿಯಿಂದ ಕುಳಿತುಕೊಂಡಿದ್ದು ಬಂದವರೆಲ್ಲರನ್ನೂ ನೋಡುತ್ತ ಸೊಡ್ಡಳ 
ಬಾಚರಸನು ಬಾರದಿದ್ದುದನ್ನು ಕಂಡು ಬಸವೇಶ್ವರನ ಮುಖವನ್ನು ನೋಡಿ, ೨೮, 
( ಬಸವೇಶ್ವರರೇ , ಎಲ್ಲರೂ ( ಈ ಸಭೆಗೆ) ಬಂದರು, ಭಾಸ್ಕರನು ಏನು ಕಾರಣ ಇಲ್ಲಿಗೆ 
ಬರಲಿಲ್ಲ ? ಶಿವಭಕ್ತಿಯ ಮದವು ತಪ್ಪದೆ ತಲೆಗೆ ಏರಿತೋ ? ಅಥವಾ ಈ ನನ್ನ ಸಭೆಗೆ 
ಬಂದು ನಮ್ಮ ಅಪ್ಪಣೆಯನ್ನು ಪಾಲಿಸುವುದು ಬೇಡವಾಯಿತೋ ? ವ! ಹೀಗೆಂದು 
ಬಿಜ್ಜಳ ರಾಜನು ಕೋಪದಿಂದ ಆಧಿಕ್ಯಗೊಂಡ ಮನಸ್ಸುಳ್ಳವನಾಗಿ ಮಾತನಾಡಲು 


೩೫೫ 


ಸಪತ್ರಿಂಶಾಶ್ವಾಸಂ 


ಸಲ್ಲದುಕೋಷಂ ತಪ್ಪಿನಿ 
ಸಿಲ್ಲದನೊಳೂಪ ನಿನ್ನನುಳಿದಾಹವದೊ 
ಳ್ಳಿಲ್ಲದೆ ಜಗುಲ್ಬನೆ ನೆಗಳ್ಳನೆ 
ಪೊಲ್ಲದುದು ನಿನ್ನ ಬೆಸನನೇಂ ಮೀಡಿದನೇ 
ಅರಸಂಗೆ ಬಯ್ದೆ ವುಳಿಸು 
ಬೃರಿಸಿದೊಡಳಿಜಸಕೆ ಕಾರಣಂ ಗಡ ನಿನ್ನೆ 
ಆರಿಭಾವಿಪುದೆಮ್ಮಯ ಭಾ 
ಸ್ವರದೇವನೊಳಾದ ಕೋಟತೆಯುಂ ಪುಗದೆಂದುಂ 
ಶರಣರ್ಶಿವೈಕನಿಷಾ 
ಭರಣರ್ಪರದೈವನಿಳಯುಮಂ ಪುಗರೆಂತುಂ 
ಪರಮವ್ರತಯುತರಜಹರಿ 
ಸುರಪಾದ್ಯರನಲ್ಪ ಕಾಷ್ಠದಿಂ ಕಡೆಗಾಣ್ಮರ್ 
ಲಿಂಗೈಕನಿಷ್ಠನೆನಿಸುವ 
ಶೃಂಗೀಶಂ ಶಕ್ತಿಯುಕ್ರಮೆನಿಪೀಶನ ವಾ 
ಮಾಂಗಮನೆ ಪಿಂಗಾತುಂ ಬಲ 
ದಂಗಕೆ ಬಲಗೆಯೊಳೆಆಗಿ ಭಜಿಸಿದನಲೇ | 
ಹರನಾದಿಶಕ್ತಿ ಗಿರಿಶನ 
ಪರಮಪ್ರಿಯೆಯೆನಿಪ ದೇವಿಯುಮನಾದೊಡನೀ | 


ಬಸವಣ್ಣನವರು ಪ್ರತಿಯಾಗಿ ೨೯ . ಮಹಾರಾಜಾ, ಸ್ವಲ್ಪವೂ ತಪ್ಪಿಲ್ಲದವನಲ್ಲಿ 
ಕೋಪವು ಸಲ್ಲದು. ಯುದ್ಧ ಭೂಮಿಯಲ್ಲಿ ನಿನ್ನನ್ನು ಬಿಟ್ಟು ಓಡಿಬಂದನೇ ? 
ಮಾಡಬಾರದುದನ್ನೇನಾದರೂ ಮಾಡಿದನೇ ? ನಿನ್ನ ಅಪ್ಪಣೆಯನ್ನೇನಾದರೂ ಮಿಕ್ಕಿ 
ದನೇ ? ೩೦ . ಸುಮ್ಮನೆಕೋಪವು ಅರಸರಿಗೆ ಅಧಿಕೈಗೊಂಡರೆ ಅದು ಅಪಯಶಸ್ಸಿಗೆ 
ಕಾರಣವಾಗುವುದಲ್ಲವೇ ! ನಿಮ್ಮ ವಿಷಯವಾಗಿ ನಮ್ಮ ಭಾಸ್ಕರ ದೇವನಲ್ಲಿ ಯಾವ 
ಕೊರತೆಯೂ ಇಲ್ಲವೆಂಬುದನ್ನು ನೀನೆ ಯೋಚಿಸಿ ತಿಳಿಯಬೇಕು. ೩೧. ಶರಣ 
ರಾದವರು ಶಿವನಲ್ಲಿ ಏಕನಿಷ್ಠೆಯೇ ಆಭರಣವಾಗಿ ಉಳ್ಳವರು . ಅವರು ಹೇಗೂ 
ಅನ್ಯದೇವತೆಯ ಗುಡಿಯನ್ನು ಪ್ರವೇಶಿಸುವುದಿಲ್ಲ . ಪರಮ ಶಿವಸಂಬಂಧವಾದ ವ್ರತ 
ನಿಯಮದಿಂದಕೂಡಿದ ಅವರು ವಿಷ್ಣು ಇಂದ್ರನೇ ಮೊದಲಾದ ದೇವತೆಗಳನ್ನು ಚಿಕ್ಕ 
ಕಡ್ಡಿಗಿಂತಲೂ ಕಡೆಯಾಗಿ ಕಾಣುವರು . ೩.೨. ಲಿಂಗದಲ್ಲಿಟ್ಟ ಏಕೈಕ ನಿಷ್ಠೆಯುಳ್ಳವ 
ನೆನಿಸಿದ ಧೃಂಗೀಶ್ವರನು ಶಕ್ತಿ ಸಮೇತವಾದುದೆಂದು ಶಿವನ ಎಡಗಡೆಯ 
ದೇಹಾರ್ಧ ಭಾಗವನ್ನು ತೊರೆದು ಬಲಗಡೆಯ ದೇಹಾರ್ಧಕ್ಕೆ ಬಲಗೈಯಿಂದಲೇ 
ನಮಸ್ಕರಿಸಿ ಸ್ತೋತ್ರ ಮಾಡಲಿಲ್ಲವೇ ! ೩೩ . ಹರನ ಆದಿಶಕ್ತಿಯೂ , ಪರಮೇ 
ಶ್ವರನ ಶ್ರೇಷ್ಠ ಪತ್ನಿಯ ಎನಿಸಿದ ದೇವಿಯನ್ನಾದರೂ ಈಶ್ವರನ ಭಕ್ತರು 


೩೫೬ 


ಬಸವರಾಜ ವಿಜಯಂ 


ಶ್ವರಭಕರ್ಮನ್ನಿ ಸರೆನೆ 
ಹರವಿಧಿ ಮುಖಸುರರನೆಂತುಂ ಲೆಕ್ಕಿಪರೇ 


ಅಸವಗುಣನೋರ್ವನನ್ಯರ 
ಪೆಸರಂದುಂ ಕಿವಿಯನಂಟಲಾಗದೆನುತುಂ 
ವಿಸುಗುವ ಘಂಟೆಗಳಂ ತಳೆ 
ದೆಸೆಯನೆ ಕಿವಿಯಲ್ಲಿ ನೆಗಳ ಘಂಟಾಕರ್ಣಂ 


ವಂ ಮತ್ತಂ ಮಹೇಂದ್ರಮಂಗಳವೆಂಬ ಹೆಸರ ನಗರದೊಳಾರ್ಯವನೆಂಬ ಭಕ್ತಂ ಪರ 
ದೈವಂಗಳಂ ಗಣಿಸದೆ ಶಿವೈಕಭಕ್ತಿಯಂ ನೆಗಳುತ್ತುಮಿರ್ದು 


ಹರನಾಮವಲ್ಲದಿತರಾ 
ಮರನಾಮವನನ್ನೆ ಮುಂದೆ ನುಡಿದನ ತಲೆಯಂ 
ಕರವಾಳಿಂ ತಣಿದಪೆನೆಂ 
ದೆರಡಿಲ್ಲದೆ ಪೂಣ್ಗೆಯು ತಾನಿರ್ಪಿನೆಗಂ 


ಸುರುಚಿರರುದ್ರಸೂಕ್ತಮನೆ ಬೀದಿಯೊಳೊದುತೆ ಪಾರ್ವನೋರ್ವನಾ 
ಗರಕಿರದೆಯೆ ಭಿಕ್ಷೆಗೆ ನಿರೀಕ್ಷಿಸಿ ಬೈಕ್ಷವನಕ್ಕೆ ಭಕ್ತನಾ 
ದರದೊಳೆ ತಾನೆ ಕೊಳ್ಳೆಡೆಯೊಳೊಂದಗುಳೊಕೊಡೆಕಂಡು ತದ್ವಿಜಂ 
ಹರಿ ಹರಿಯೆಂಬಿನಂ ಪೊಡೆದು ಪುಟ್ಟಿನೊಳಿಕ್ಕಿದನಗ್ರಜನ್ಮನಂ 


ಮನ್ನಿಸುವುದಿಲ್ಲವೆನ್ನುವಾಗ ವಿಷ್ಣು ಬ್ರಹ್ಮರೇ ಮೊದಲಾದ ದೇವತೆಗಳನ್ನು ಯಾವ 
ರೀತಿಯಿಂದಲಾದರೂ ಗಣನೆಗೆ ತಂದುಕೊಳ್ಳುವರೇ ? ೩೪ . ಅಸದೃಶ ಸದ್ಗುಣ 
ಸಂಪನ್ನನೆನಿಸಿದ ಪ್ರಖ್ಯಾತ ಘಂಟಾಕರ್ಣನೆಂಬೋರ್ವ ಶಿವಭಕ್ತನು ಅನ್ಯದೈವದ 
ಹೆಸರು ಎಂದೂ ಕಿವಿಗೆ ಕೇಳದಿರಲೆಂದು ಶೋಭಿಸುವ ಗಂಟೆಗಳನ್ನು ಕಿವಿಯ 
ಮುಂದೆ ಕಟ್ಟಿಕೊಂಡು ಶೋಭಿಸಲಿಲ್ಲವೇ ? ಆರಮನಕಥೆ : ವ|| ಮಹೇಂದ್ರ 
ಮಂಗಳವೆಂಬ ಹೆಸರಿನ ನಗರದಲ್ಲಿ 'ಆಧ್ಯಮ ' ಎಂಬ ಹೆಸರಿನ ಭಕ್ತನು ಅನ್ಯದೈವಗಳನ್ನು 
ಲೆಕ್ಕಕ್ಕೆ ತಾರದೆ ಶಿವನೊಬ್ಬನಲ್ಲೇ ಇಟ್ಟ ಭಕ್ತಿಯನ್ನು ಪ್ರಕಟಿಸುತ್ತಿದ್ದು ೩೫ - ೩೬ . 
ಆ ಆರಮನು ಶಿವನಾಮವಲ್ಲದೆ ಇತರ ದೇವತೆಗಳ ಹೆಸರನ್ನು ನನ್ನ ಮುಂದೆ ನುಡಿ 
ದವನ ತಲೆಯನ್ನು ಕತ್ತಿಯಿಂದ ಹಿಂದೆ ಮುಂದೆ ನೋಡದೆ ಕತ್ತರಿಸಿ ಬಿಡುತ್ತೇನೆಂದು 
ಪ್ರತಿಜ್ಞೆ ಮಾಡಿ, ಇರುತ್ತಿರುವಾಗ- ಬೀದಿಯಲ್ಲಿ ಒಬ್ಬ ಬ್ರಾಹ್ಮಣನು ಮನೋಹರವಾದ 
ರುದ್ರಸೂಕ್ತವನ್ನು ಹೇಳುತ್ತ ಭಿಕ್ಷೆಗಾಗಿ ಮನೆಗೆಬರಲು ಅವನನ್ನು ನೋಡಿ, ಭಕ್ತನು 
ಆದರ ಪೂರ್ವಕವಾಗಿ ತಾನೇ ಬಂದು ಭಿಕ್ಷೆಯನ್ನು ಇಕ್ಕಲಾಗಿ ( ಆ ದ್ವಿಜನು) ಭಿಕ್ಷೆಯನ್ನು 
ಸ್ವೀಕರಿಸುವಾಗ ಒಂದು ಅಗುಳು ಅನ್ನವು ಬೀಳಲು ಆ ಬ್ರಾಹ್ಮಣನು ಕಂಡು ' ಹರಿ ಹರಿ ' 


ಸಪತ್ರಿಂಶಾಶ್ವಾಸಂ 


ವ | ಅಂತು ತಳ್ಳಿದಿರೆಳನ್ಯಶಬ್ದ ಮನುಚ್ಚರಿಸಿದ ಪಾರ್ವನಂ ಮಡಿಪಿಡನದು ಕಂಡು 
ನೆರೆಯ ಭೂಸುರರೆಲ್ಲರ್ನೆರೆದು ಕಡುಮುಳಿಸೇ ಮೀ 


ತನಗುಳೊಡನ್ನ ಮಿಕ್ಕುಗೆ 
ಮನೆಗೇರೆ ಭಿಕ್ಷು ಲೈಕ್ಷಮಂ ತನಗಿಲ್ಲಾ 
ಗೆ ನಿತಾಂತವಿಲ್ಲ ನಡೆಯೆಂ 
ದೆನೆ ಸಾಲದೆ ಸದೆಯಲುಮೇ ಭೂಸುರನಂ 
ಧರೆ ಹಳಿಗುಂ ಮುಳಿಗುಂ ಭೂ 
ವರನೆಂಬುದನಿಂಬುಕೆಯ್ಯ ದಳ್ಳದೆ ನೆಗಳಂ 
ದುರುಳನಿವಂ ಬೊಮ್ಮೇತಿಯ 
ನರಸಂಗ ಅಪವೇಳುಮೆಂದಾ ಪಾರ್ವರ್ 
ವರಿ ಎಂದು ನರೇಂದ್ರನೊಡನದೆಲ್ಲಮಂ ಪೇಳೆ ಕೇಳು ನೃಪಂ ಕುಪಿತನಾಗಿ 

ಬರಿಸಿದನಲ್ಲಿಗಾರ್ಯಮನವಾರ್ಯವನಚರಿತ್ರನಂ ಧರಾ 
ಮರನನದೇಕೆ ಕೊಂದೆ ನೆಗಳ್ತಾ ತನ ತಪ್ಪ ನಿದಿಂತುಟೆಂದು ಬಿ . 
ತರಿಸದನೀಕ್ಷಿಪಂ ನಿರಪರಾಧವನೋವದೆ ಕೊಂದೆಯಪ್ರೊಡೀ 
ಧರಣಿಯನೊರ್ಮೆ ನೀಂ ಬಗಿದು ಪೊಕೆಡಮಿಕ್ಕದೆ ನಿನ್ನ ನಾ ಬಿಡೆ 


ಸದ್ವಂಶಜನಂ ಮಡಿಪಿದೆ 
ವಿದ್ವಾಂಸನನಖಿಳವೇದವಿದನಂ ಮದನ 


ಎಂದೆನ್ನಲಾಗಿ , ಹುಟ್ಟಿನಿಂದ ಹೊಡೆದು ಆ ಬ್ರಾಹ್ಮಣನನ್ನು ಕೊಂದನು. ವ|| ಹೀಗೆ 
ತನ್ನ ಎದುರಿನಲ್ಲಿ ಅನ್ಯದೇವತಾನಾಮವನ್ನು ಉಚ್ಚರಿಸಿದ ಪಾರ್ವನನ್ನು ಸಾಯಿಸಲಾಗಿ, 
ಅದನ್ನು ಕಂಡ ಅಕ್ಕಪಕ್ಕದಬ್ರಾಹ್ಮಣರೆಲ್ಲ ಸೇರಿ, ಅತಿಕೋಪವೇರಿ ಮಿಕ್ಕು ೩೭. 'ತನ್ನಲ್ಲಿ 
ಅನ್ನವಿದ್ದರೆ ಮನೆಗೆಬಂದ ಭಿಕ್ಷುವಿಗೆ ಭಿಕ್ಷೆಯನ್ನಿಕ್ಕಲಿ. ಇಲ್ಲದಿದ್ದರೆ ನ್ಯಾಯವಾಗಿ ಇಲ್ಲ, 
ಮುಂದಕ್ಕೆ ಹೋಗಯ್ಯ ಎಂದರೆ ಆಯಿತು ! ಬ್ರಾಹ್ಮಣನನ್ನು ( ಈ ರೀತಿ) ಹೊಡೆದು 
ಹಾಕಬಹುದೇ ?' ವ!! ಹೀಗೆಂದು ಅರಸನೊಡನೆ ನಡೆದುದೆಲ್ಲವನ್ನೂ ಹೇಳಲಾಗಿ, 
ಅರಸನು ಕೇಳಿ ಕೋಪಗೊಂಡು ೩೯. ತಾನಿದ್ದಲ್ಲಿಗೆಶ್ರೇಷ್ಟಪುರುಷರಿಗೊಪ್ಪುವಂತಹ 
ಮನೋಹರ ಚರಿತ್ರೆಯುಳ್ಳ ಆರಮನನ್ನು ಬರಮಾಡಿಕೊಂಡನು. 'ಎಲೈ ಬ್ರಾಹ್ಮಣ 
ನನ್ನು ಅದೇಕೆ ಕೊಂದೆ ?? ಆತನು ಮಾಡಿದ ತಪ್ಪು ಇಂಥಾದ್ದೆಂದು ವಿವರಿಸು ; ಅದನ್ನು 
ನಾನು ನೋಡುತ್ತೇನೆ ; ಅಪರಾಧವಿಲ್ಲದ ಅವನನ್ನು ಕೊಂದದ್ದೇ ಆದರೆ , ಈ ಭೂಮಿ 
ಯನ್ನು ಒಮ್ಮೆ ನೀನು ಬಗೆದುಹೊಕ್ಕರೂ ಕೂಡ ಕೊಲ್ಲದೆ ಬಿಡುವುದಿಲ್ಲ .' ೪೦. 
“ ವಿದ್ವಾಂಸನೂ , ಸಮಸ್ತ ವೇದಾರ್ಥವನ್ನು ತಿಳಿದವನೂ ಆದ ಶ್ರೇಷ್ಟವಂಶೋತ್ತಮ 


1 ಗ ( ಚ) 


ಬಸವರಾಜ ವಿಜಯಂ 


ಪ್ರದ್ವೇಷಿಭಕ್ತಜನಕಿದು 
ಸದ್ವರ್ತನಮಕ್ಕುವ ವಿಚಾರಿಪೊಡಿಳೆಯೊಳ್ 


ಎನೆ ಕೇಳಾ ' ರ್ಯವನೆಂದನಂದು ನಗುತುಂ ಭೂಪಾಲ ತಪ್ಪಿಲ್ಲದಾ 
ತನನಂ ಕೊಂದೆನೆ ತಪ್ಪನೀಶ್ವರನೆ ಬಲ್ಲಂ ನಿನ್ನೊಳಾಂ ಪೇಳ್ವುದೇ 
ನನಿಮಿತ್ತಂ ಸಲೆ ಕಾಯಲುಂಕೋಲಲುಮೆನ್ನಂ ಶಂಭುವೇ ಶಕ್ಕನು 
ರ್ಕಿನ ಮಾತಂ ಬಿಡು ಭರ್ಗಕೃತ್ಯನನದೇಂ ನೀಂ ದಂಡಿಸಲ್ಲ ಕನೇ 


ವ|| ಎಂಬುದುಮರಸನತ್ಯಂತ ಕೋಪೋದ್ರೇಕಮಂ ತಾಳಿತನನೀಗಳೆ ಕೊಲ್ಕುದೆಂದು ಭಟರ್ಗೆ 
ನಿಯಾಮಿಸಿ ಕಳುಪಲೊಡನವರೊಡನೆ ಭಕ್ತ ಬರುತ್ತುಮಿದಿರೊಳೊಂದು ಶಿವಾಲಯವಿರೆ ಕಂಡೆ 
ಳಪೊಕ್ಕು ಲಿಂಗಾಲಿಂಗನಂಗೆಯು ಲಿಂಗಗರ್ಭದೊಳಗನೆ ಪೊಕ್ಕನಾಗಳ ಭಟರ್ಬೆನ್ನನೇಂದು 
ಪೋಗದಿರೆಂದು ಸೆಲಿಂಗನುಗಿದು ಸೆಳೆಯ 


ಸುಲಲಿತ ಚೇಲಾಂಚಲವದು . 
ಕೆಲಕೊರ್ಮಾರ್ನಿಳು ಭಕ್ತಿಕೇತನಪಟದಂ 
ತಲರ್ದಿರೆ ಧರೆ ಪೊಗಳೆ ಮಹೋ 
ಜೈಲಲಿಂಗದೊಳಾರ್ಯಮಾಂಕನೊಡವೆರೆದಿರ್ದಂ 


ನನ್ನು ಕೊಂದುಹಾಕಿದ್ದೀಯೆ. ವಿಚಾರಿಸಿ ನೋಡಿದರೆ ಈ ಲೋಕದಲ್ಲಿ ಮನ್ಮಥನನ್ನು 
ಧ್ವಂಸಗೊಳಿಸಿದ ಶಿವನಭಕ್ತ ಜನರಿಗೆ ( ಈ ವ್ಯವಹಾರವು) ಉತ್ತಮ ವರ್ತನೆಯೆಂದೆನಿ 
ಸೀತೇ ?' ೪೧ . ಹೀಗೆಂದು ಆ ರಾಜನು ಕೇಳಲು ಆರಮನು ನಗುತ್ತ ಹೀಗೆಂದನು : 
ಮಹಾರಾಜಾ, ನಾನು ತಪ್ಪಿಲ್ಲದೆ ಕೊಂದೆನೇ ? ಅವನು ಮಾಡಿದ ತಪ್ಪನ್ನು ಈಶ್ವರನೇ 
ಬಲ್ಲನು . ನಿನ್ನಲ್ಲಿ ನಾನು ಹೇಳುವುದೇನು ? ನನ್ನನ್ನು ನಿಷ್ಕಾರಣವಾಗಿ ಕಾಯುವುದಕ್ಕೆ , 
ಕೊಲ್ಲುವುದಕ್ಕೂ ಶಂಭುವೇ ಸಮರ್ಥನು ; ಗರ್ವದಮಾತನ್ನು ಆಡಬೇಡ. ಶಿವಭಕ್ತನನ್ನು 
ದಂಡಿಸಲು ನಿನಗೇನು ಸಾಮರ್ಥವಿದೆ ? ವ!! ಹೀಗೆನ್ನಲಾಗಿ , ಅರಸನು ಮಿತಿಮೀರಿದ 
ಕೋಪದಿಂದ ಉದ್ರೇಕಗೊಂಡು, ಈತನನ್ನು ಈ ಕೂಡಲೆ ಕೊಲ್ಲಿರೆಂದು ಭಟರಿಗೆ 
ಆಜ್ಞಾಪಿಸಿ ಕಳಿಸಲಾಗಿ , ಅವರೊಡನೆ ಆ ಭಕ್ತನಾದ ಆರಮನು ಬರುತ್ತಿರುವಾಗ, 
ಎದುರಿನಲ್ಲಿಯೇ ಇರುವ ಒಂದು ಶಿವಾಲಯವನ್ನು ಕಂಡು ಒಳಗೆಹೋಗಿ ಅಲ್ಲಿರುವ 
ಲಿಂಗಮೂರ್ತಿಯನ್ನು ತಬ್ಬಿಕೊಂಡು, ಲಿಂಗ ಗರ್ಭದೊಳಗೆ ಹೋಗುತ್ತಿದ್ದನು. ಆಗ 
ರಾಜಭತ್ಯರುಗಳು ಹಿಂಬಾಲಿಸಿಬಂದು ( ಲಿಂಗ ಗರ್ಭದಲ್ಲಿ) ಹೋಗಬೇಡವೆಂದು ಅವನ 
ವಸ್ತ್ರದ ಸೆರಗನ್ನು ಹಿಡಿದೆಳೆಯಲು ೪೨ . ಮನೋಹರವಾದ ಅವನ ಆ ಬಟ್ಟೆಯ ಸೆರಗು 
ಒಂದು ಮಾರುದ್ದ ಹೊರಭಾಗದಲ್ಲಿ ಉಳಿದು ಶಿವಭಕ್ತಿಯೆಂಬ ಪತಾಕೆಯ ಪಟದಹಾಗೆ 
ಅಗಲವಾಗಿ ಹರಡಿತು. ಲೋಕವೆಲ್ಲ ಹೊಗಳಿತು. ಅತ್ಯಂತ ಉಜ್ವಲವಾದ ಲಿಂಗ 


1 ೪ ( 5) 


( ಚ) 


೩೫೯ 


ಸಪ್ತತಿಂಶಾಶ್ವಾಸಂ | 


ಹರನಾ ಭಕ್ತನ ಬಗೆಯಂ 
ಧರೆಗಯಿಪಲೆ ತದೀಯ ಚೇಲಾಂಚಲಮಂ 
ಕರವಲ್ಲಿತೋರ್ಪನೀಗಳು 
ಮರಿದೆನೆ ಸದ್ಭಕ್ತರೇ ಸಾಧಾರಣವೇ 


ವ!! ಮತ್ತಂ ಕೇಳ್ವುದೆಂತೆನೆ 
ವೀರ ಶಂಕರದಾಸನೆಂಬ ಶಿವೈಕ್ಯನೊರ್ವನಪೂರ್ವವಿ 
ಸ್ವಾರಭಕ್ತಿಸಮೇತನನ್ಯಮತಸ್ಥರಂ ಪರದೈವಮಂ 
ಸಾರೆನೀಕ್ಷಿಸೆನಂಟೆನಾಂ ಸ್ವಪನಂಗಳಲ್ಲಿಯುವಾ ದುರಾ 

ಚಾರಗೊಳ್ಳುಡಿಯಾಡೆನೆಂದು ದೃಢಪ್ರತಿಜ್ಞೆಯಿನೊಪ್ಪಿದಂ 

ವ|| ಅಂತು ವೀರಭಕ್ತಿಸಮಗ್ರ೦ ತ್ರಿವಿಧಲಿಂಗಾರ್ಚನೆಯಿಂ ಕೆಲವಾನುಂ ದಿವಸಂಗಳಿಂದಿರ್ಪಿನ 
ಮೊಂದಿರುಳ ಕನಸಿನೊಳೊರ್ವ೦ ಬೌದ್ದ ಬಂದು ನಿಜಾಂಗಮಂ ಮುಟ್ಟಲೊಡನೆ ತೊಟ್ಟನೆಳ್ಳತ್ತು 
ಶುದ್ದನಲ್ಲದ ಬೌದ್ದನಂಟಿದನಿದಕ್ಕೆ ಶುದ್ದಿ ಯಾವುದೆಂದಾಲೋಚಿಸಿ 

ಮಡಕೆಗೆ ವಿಶುದ್ದಿ ಯಕ್ಕುಂ 
ಸುಡೆ ವಹಿಯಿನದ ತೆಜದೆ ಸುಡೆ ಭವಿಯಂಟಿ 
ರ್ದೊಡಲನಿದು ಶುದ್ದ ಭಾವ 
ಬಡಗುಂ ದಿಟವೆಂದು ಭಕ್ತನವಧರಿಸುತ್ತು೦ 
ಪಟುಶೌರ್ಯಂ ಧೈರ್ಯದಿಂ ಶ್ರೀಗಿರಿಗೆ ತಳರ್ದು ಭರ್ಮೇಶ್ವರಾಖ್ಯಾತಲಿಂಗ 
ಸ್ಪುಟಗೇಹಂಬೊಕ್ಕು ಮಿಕ್ಕುಳಿಸಿದುರಿಗಳಿಂ ತಳ ಘೋರಾಗ್ನಿಯಿಂದು 


ಗರ್ಭದಲ್ಲಿ ಆಧ್ಯಮಾಂಕನು ಐಕ್ಯಗೊಂಡನು. - ೪೩ . ಶಿವಭಕ್ತನಾದ ಅವನ ಭಕ್ತಿಯ 
ರೀತಿಯನ್ನು ಇದು ಅಸಾಧ್ಯವಾದ ಭಕ್ತಿಯ ರೀತಿ' ಎಂದುಲೋಕಕ್ಕೆ ಸಾರುತ್ತ ಆ 
ಭಕ್ತನ ಬಟ್ಟೆಯ ಸೆರಗನ್ನು ಚೆನ್ನಾಗಿ ಈಗಲೂ ತೋರಿಸುತ್ತಿದ್ದಾನೆ. ಸದ್ಭಕ್ತರಾದವರ 
ಭಕ್ತಿಯ ಅತಿಶಯವು ಸಾಮಾನ್ಯವಾದುದೇ ? ವ! ಇನ್ನೂ ಕೇಳು : ಅದು ಹೇಗೆಂದರೆ 
ವೀರ ಶಂಕರದಾಸನ ಕಥೆ - ಲಲ್ಲ , ಶಿವೈಕ್ಯಚಿತ್ತನಾದ ವೀರಶಂಕರದಾಸನೆಂಬ ಓರ್ವ 
ವಿಶೇಷವಾದ ಅಪೂರ್ವ ಶಿವಭಕ್ತಿಯಿಂದ ಕೂಡಿದ ಭಕ್ತನು ( ಇದ್ದನು. ಅವನು) ಅನ್ಯ 
ಮತದವರನ್ನೂ , ಅನ್ಯರ ದೇವರುಗಳನ್ನೂ ಸವಿಾಪಿಸೆನು ; ಮುಟ್ಟೆನು ; ಕನಸಿ 
ನಲ್ಲಿಯೂ ಆ ದುರಾಚಾರರೊಡನೆ ಮಾತನಾಡುವುದಿಲ್ಲ, ಎಂಬ ದೃಢ ಪ್ರತಿಜ್ಞೆಯಿಂದ 
ಶೋಭಿಸುತ್ತಿದ್ದನು. ವ! ಈ ರೀತಿ ವೀರಭಕ್ತಿ ಸಮನ್ವಿತನಾಗಿ ತ್ರಿವಿಧ ಲಿಂಗಾರ್ಚನೆ 
( ಗುರುಲಿಂಗ ಜಂಗಮಾರ್ಚನೆಯಿಂದ ವ್ಯವಹರಿಸುತ್ತ ಅನೇಕ ದಿವಸಗಳಿಂದ ಇರಲಾಗಿ 
ಒಂದು ರಾತ್ರಿ ಕನಸಿನಲ್ಲಿ ಒಬ್ಬ ಬೌದ್ಧನು ಬಂದು , ತನ್ನ ಶರೀರವನ್ನು ಮುಟ್ಟಲಾಗಿ ಆ 
ಕೂಡಲೇ ಎಚ್ಚರಗೊಂಡು, ಅಶುದ್ದನಾದ ಬೌದ್ಧನು ತನ್ನನ್ನು ಮುಟ್ಟಿಬಿಟ್ಟನು, ಇದಕ್ಕೆ 
ಶುದ್ದಿ ಯಾವುದೆಂದು ಯೋಚನೆ ಮಾಡಿ ೪೫ - ೪೬ . ( ಅಶುದ್ದವಾದ) ಮಡಕೆಯನ್ನು 
ಬೆಂಕಿಗೆ ಹಾಕಿ ಸುಟ್ಟರೆ ಅದು ಶುದ್ದಿಗೊಳುವುದು, ಅದರಂತೆ ಭವಿಯು ಮುಟ್ಟಿದ ಈ 


ಬಸವರಾಜ ವಿಜಯಂ 


' ಟಮೆತ್ತುಂ ಕಾದ ಪರ್ಗಾವಲಿಯ ನಡುವೆ ಕುಳ್ಳಿರ್ದು ವಿಕಾಂತದಿಂ ಧೂ 
ರ್ಜಟಿಯಂ ದ ಮೆಚ್ಚಿಸುತ್ತುಂ ಪಡೆದನಭವಸಾಯುಜ್ಯಮಂ ಭಕ್ತವರ್ಯಂ 
ಆಲಿಪುದಿನ್ನು ಶಿವಪದ 
ಲೋಲಂ ಶಿವಲೆಂಕ ಮಂಚಣಾರ್ಯನೆನಿಪ್ಪಂ 
ಭೂಲೋಕವಿನುತ ಘನಮಹಿ 
ಮಾಲಂಬನನಭವಗಣಪದಾಂಬುಜಬೃಂಗಂ 
ಶೀಕರವಿಳಸಿತ ವಿಪುಳ ಕ 
೪ಾಕರನಕಳಂಕ ಗುಣಗಣಾಮಳವಣಿರ 
ತ್ಯಾಕರನಹಿತಾಂಬುರುಹಸು 
ಧಾಕರನಘತುಹಿನಘನವಿಭಾಕರನೆಸೆದಂ 
ಶ್ರೀಮಹೋತ್ತಮ ಕಾಶಿಯೊಆವಂ ತ್ರಿಕಾಲಮುಮಾ ಪುರ 
ಸ್ವಾಮಿಗರ್ಪಿಸಿ ವಿಶ್ವನಾಥ ಶಿವಂಗೆ ಪತ್ತು ಬೆರಳು 
ಪ್ರೇಮದಿಂ ಪಡೆದಂತೆ ತಾಂ ಮುಗುಳ್ಳವನಾತ್ಮಕರಾಂಗುಲಿ | 
ಸೋಮಮಂ ಪದೆದಂತೆ ಗೆಯ್ಯುದೆ ನೇಮಮಾಗೆ ವಿರಾಜಿಪಂ 

೪೯ 
ದೇಹವನ್ನು ಸುಟ್ಟರೆ ನಿಜವಾಗಿ ಶುದ್ದಿಯನ್ನು ಹೊಂದುವುದು ಎಂದು ಆ ಭಕ್ತನು 
ತಿಳಿದವನಾಗಿ ಸಮರ್ಥವಾದ ಶೌಲ್ಯವುಳ್ಳ ಅವನು ಧೈಯ್ಯದಿಂದಶ್ರೀಶೈಲ ಪರ್ವತಕ್ಕೆ 
ಬಂದು, ( ಅಲ್ಲಿರುವ) ' ಫರ್ಮೆಶ್ವರ' ಎಂಬಹೆಸರಿನ ಪ್ರಸಿದ್ದವಾದ ಶಿವಾಲಯವನ್ನು 
ಹೊಕ್ಕು , ವಿಶೇಷವಾಗಿ , ಜಾಜ್ವಲ್ಯಮಾನವಾದ ಉರಿಯಿಂದ ಕೂಡಿ, ಘೋರವಾದ 
ಬೆಂಕಿಯಿಂದ ಕೆಂಪಾಗಿ ಕಾಯ್ದು ದೊಡ್ಡಲೋಹಪಾತ್ರೆ (ದೊಡ್ಡ ಓಡು) ಯ ನಡುವೆ 
ಧೈರ ವಿಶಿಷ್ಟನಾಗಿ ಕುಳಿತು ಪರಮೇಶ್ವರನನ್ನು ಮೆಚ್ಚಿಸುತ್ತ ಶಿವಸಾಯುಜ್ಯವನ್ನು 
ಆಭಕ್ತ ಶ್ರೇಷ್ಟನಾದ ವೀರಶಂಕರದಾಸನು ಪಡೆದನು . ಮಂಚಣಾತ್ಯರ ಕಥೆ ( ಮಂಚಣ್ಣ 
ಪಂಡಿತರ ಕಥೆ) ೪೭- ೪೮. ಇನ್ನೂ ಕೇಳು : ಶಿವನ ಪಾದ ಭಕ್ತಿಯಲ್ಲಿ ಲೋಲನಾದ 
ವನೂ , ಶಿವನ ಭಂಟನೂ ಎನಿಸಿದ್ದ ' ಮಂಚಣಾರ ' ಎಂಬ ಹೆಸರಿನವನು ಭೂಲೋಕದ 
ಜನರಿಂದ ಶ್ಲಾಘಿಸಲ್ಪಡುವವನಾಗಿ , ಘನವಾದ ಮಹಾತ್ಮಗೆ ಆಧಾರವೆನಿಸಿ, ಶಿವಗಣ 
ಗಳ ಪಾದಕಮಲ ಶೃಂಗನಾಗಿ , ಪ್ರಕಾಶಿಸುವ ಮೋಕ್ಷ ಸಂಪತ್ತನ್ನುಂಟುಮಾಡುವ , 
ಅಧಿಕವಾದ ಕಳೆಗಳಿಗೆ (ಶಿವಜೀವೈಕ್ಯಬೋಧಕವಾದ ಶೈವ ವಿದ್ಯೆಗಳಿಗೆ) ಆಕರನೆನಿಸಿ , 
ಕಲಂಕರಹಿತವಾದ ಶ್ರೇಷ್ಟ ಗುಣವೆಂಬ ರತ್ನಗಳಿಗೆ ಸಮುದ್ರನೆನಿಸಿ, ಅಹಿತರಾದ ಜನ 
ರೆಂಬ ಕಮಲಗಳಿಗೆ ಚಂದ್ರನೆನಿಸಿ , ಪಾಪಗಳೆಂಬ ಮಂಜಿಗೆ ಶ್ರೇಷ್ಠ ಸೂರನೆನಿಸಿ ಶೋಭಿ 
ಸಿದ್ದನು. ೪೯ . ( ಅವನು) ಮಂಗಳಕರವಾದ ಉತ್ತಮೋತ್ತಮವೆನಿಸಿದ ಕಾಶಿಯಲ್ಲಿ 
ಮೆರೆಯುತ್ತಿದ್ದನು. ಮೂರುಕಾಲದಲ್ಲೂ ( ಪ್ರಾತಃ, ಮಧ್ಯಾಹ್ನ , ಸಾಯಂಕಾಲಗಳಲ್ಲ ) 
ಆ ನಗರದ ಪ್ರಭುವೆನಿಸಿದ ವಿಶ್ವನಾಥನೆಂಬ ಹೆಸರಿನ ಶಿವನಿಗೆ ಪ್ರೇಮದಿಂದ ತನ್ನ 
ಹತ್ತೂ ಕೈಬೆರಳುಗಳನ್ನು ಸಮರ್ಪಣೆ ಮಾಡುವನು . ಆ ಶಿವನು ಪುನಃ ಆತನ ಬೆರಳು 
ಗಳನ್ನು ಕೊಡುವನು . ಈ ರೀತಿ ಪಡೆದು ಮಾಡುವ ಭಕ್ತಿಯೇ ಅವನ ನೇಮವಾಗಿ 


೩೬೧ 


ಸಪತ್ರಿಂಶಾಶ್ವಾಸಂ 


ಪರಶಿವನೊರ್ವನಲ್ಲದಖಿಳಾಂಡಕದಂಬಕೆ ಬೇಜಧೀಶರೆಂ 
ಬರಮಣಮಿಲ್ಲೆನುತ್ತೆ ನಿಗಮಾಗಮಶಾಸ್ಕೃದಿನುತ್ರರಂಗುಡು 
ತಿರದಧಟಿಂದೆ ಗೆಲ್ಲು ಸಲೆ ಸೋಲಿಸುತಮತಾಭಿಮಾನನಿ 
ಷ್ಟರನಕಳಂಕ ಪೂರ್ಣಸಿತಕೀರ್ತಿ ವಿಜೃಂಭಿಸೆ ಭೂತಳಾಗ್ರದೊಳ್ 


ಸಕಳ ಪರವಾದಿಜನನಾ 
ಸಿಕಾಗ್ರಖಂಡನ ಕರಾಳಖಡ್ಗಂ ತಾನಂ 
ದಕಳಂಕವಹಿವನೆತ್ತಿಸಿ 
ಸುಕರಧ್ವಜಮಂ ವಿರಾಜಿಸುತ್ತಿರೆ ಪುರದೊಳ್ 

೫೧ 
ವ|| ಆಗಳ ಪರಸಮಯಸ್ಕರೆಲ್ಲಂ ಗೆಲ್ಲಂಗೊಳಲೆಂದು ಕೃತಕಸಂಕೇತರಾಗಿ ಮಂತಣಂಗೊಂಡು 
ಮಂಟಪದೊಳ್ಳುಳ್ಳಿರ್ದು ಮಂಚಣಪಂಡಿತರಂ ಬರಿಸಿ ತಮ್ಮ ತಮ್ಮ ಶಾಸೋಕ್ತಿ' ಯುಕ್ತಿಯವರೆ 
ಬೇಜವೇ ಮಸಗಿ ಮಥಿಸೆ 

ಶ್ರುತಿ ಸೂತ್ರ ನ್ಯಾಯ ಸಮ 

ತಶಾಸ್ಮತಿಪುರಾಣ ತರ್ಕಾದಿಗಳಿಂ 
ಪತಿ ಶಿವನೊರ್ವನೆ ಭುವನ 
ಪ್ರತತಿಗೆ ಪೆನಿಲ್ಲೆನುತ್ತೆ, ಪಟುಯುಕ್ತಿಗಳಿಂ 

೫೨ 
ಬಾಯೆದಂತೆ ನುಡಿವುತೆ 
ಕಾಯಜರಿಪುಭಕ್ತನೆಲ್ಲರಂ ಗೆಲೆ ಸೋಲ್ಲಾ 


ಸಂತೋಷವಾಗಿ ಆ ಭಕ್ತಿ ಜೀವನವನ್ನು ಆಚರಿಸುತ್ತ ರಂಜಿಸುತ್ತಿದ್ದನು. ೫೦ . ಸಮಸ್ತ 
ಬ್ರಹ್ಮಾಂಡ ಮಂಡಳಕ್ಕೆ ಪರಶಿವನಲ್ಲದೆ ಬೇರೆ ಒಡೆಯರೆಂಬುವರು ನಿಶ್ಚಯವಾಗಿ 
ಇಲ್ಲವೆನ್ನು , ವೇದ ಆಗಮಶಾಸ್ತ್ರಾಧಾರ ಪೂರ್ವಕವಾಗಿ ಪರಾಕ್ರಮದಿಂದ ಅನ್ಯಮತ 
ದವರನ್ನು ಸೋಲಿಸಿ ತಾನು ಗೆದ್ದು , ಸತ್ಯದ ವಿಷಯದಲ್ಲಿ ನಿಷ್ಟುರನೂ , ಕಳಂಕರಹಿತನೂ 
ಆಗಿ ಪರಿಪೂರ್ಣ ಶುಭ್ರ ಯಶಸ್ಸಿನಿಂದ ಭೂಮಂಡಲದಲ್ಲಿ ವಿರಾಜಿಸುತ್ತಿದ್ದನು. ೫೧. 
ಸಕಲ ಪರವಾದಿ ( ಅನ್ಯಮತ ಶ್ರೇಷ್ಠತೆಯ ಬಗೆಗೆ ವಾದಿಸುವ) ಜನರ ಮೂಗಿನ ತುದಿ 
ಯನ್ನು ಕತ್ತರಿಸುವ ಭಯಂಕರ ಖಡ್ಡನೆಂದು, ಆ ಕಳಂಕರಹಿತವಾದ ಮಹಿಮಾತಿಶಯದ 
ಮಂಚಣಾಕ್ಯನು ಆ ಕಾಶೀ ಪಟ್ಟಣದಲ್ಲಿ, ಸಮೀಚೀನವಾದ ಧ್ವಜವನ್ನೇರಿಸಿ ಶೋಭಿಸು 
ತಿದ್ದನು. ವ|| ಆಗ ಪರಸಮಯದವರೆಲ್ಲರೂ ಈತನನ್ನು ಗೆಲ್ಲಬೇಕೆಂದು ಒಟ್ಟಾಗಿ ಸೇರಿ 
ಸಂಕಲ್ಪಮಾಡಿದವರಾಗಿ ಮಂಟಪದಲ್ಲಿ ಕುಳಿತುಕೊಂಡು ಮಂಚಣ ಪಂಡಿತರನ್ನು 
ಬರುವಂತೆ ಮಾಡಿ , ತಮ್ಮ ತಮ್ಮ ಶಾಸ್ತ್ರಗಳಲ್ಲಿ ಹೇಳಿದ ಮಾತುಗಳನ್ನೆಲ್ಲ ಬೇರೆ ಬೇರೆ 
ಯಾಗಿ ವಾದದ ಮೂಲಕ ಮಥನಗೊಳಿಸುತ್ತಿರಲಾಗಿ - ೫೨ - ೫೩ . ಶ್ರುತಿ, ಬ್ರಹ್ಮ 
ಸೂತ್ರ , ನ್ಯಾಯ ಸಮನ್ವಯಗೊಳಿಸಿ , ಶಾಸ್ತ್ರಗಳು , ಸ್ಮೃತಿ, ಪುರಾಣ ತರ್ಕಾದಿಗಳಿಂದ 
ಶಿವನೊಬ್ಬನೇ ಸಮಸ್ತ ಬ್ರಹ್ಮಾಂಡ ಸಮೂಹಕ್ಕೆ ಪತಿಯಲ್ಲದೆ ಬೇರೆ ಇನ್ನೊಬ್ಬ 


1 ಕ್ಯ ( ಚ) 


ಬಸವರಾಜ ವಿಜಯಂ 


೩ 


ಮಾಯಾಜಡರೆಲ್ಲರ್ಗೆಲ 
ಲಾಯಂಗಾಣದೆ ಬಳಿಯಿಂದಿಂತೆಂದರ್ 
ಎಲೆ ಶೈವ ಕಲ್ಕ ವಿದ್ಯಾ 
ಕಲಾಪದಿಂ ಗೆಲೊಡಕುಮೇ ಸೋಲದಗುಂ 
ದಲೆಯೆಮಗೆ ನಿದರ್ಶನಂ 
ಪಲಮಾತೇಂ ನೀನೇ ತೋಟಿ ಸೋಲಿಪುದೆಮ್ಮಂ 

೫೪ 
ವ॥ ಎಂದವರ್ನುಡಿಯೆ ಕೇಳಂತೆಗೆಯ್ಯನಿದಾವ ಗಹನಂ ನಿನ್ನೊಡೆಯನಪ್ಪ ಪೊಡೆಯಲರನಂ 
ಮೃಡನಡಿಗಳೆ ಪೊಡಮಡಿಪೆಂ ನೋಡಿವೆಂದಲ್ಲಿಂದೆಳು ಚಕ್ರಧರನಾವಾಸದತ್ತ ನೋಡಿ ಶಿವಗಣ 
ಚರಣಾವಿಂದಂಗಳಂ ಮನದೊಳ್ಳೆನೆದು 

ಬಾರೆಲೆ ಚಕ್ರಿ ನಿನ್ನ ಪತಿಯೆಂದೆನಿಸಗ್ಗದ ಸರ್ವದೇವತಾ 
ಧಾರಪದಂಗೆ ವಿಶ್ವಪತಿಗಿಂದೆಂಗಿನೆ ಕೇಳು ನಾಡೆ ಕಂ | 
ಸಾರಿ ಮುಂಬಡುತ್ತೆ ಪೋಜಮಟೊಲವಿಂ ಪೊಡಮಟ್ಟು ಭಕ್ತವೃಂ 
ದಾರಕ ಬಾಳೆನೆಂದು ನಡೆತಂದನವಂದಿರೊಳಾಗೆ ಕೌತುಕಂ 

೫೫ 
ವ ! ಅಂತು ಶಿವಭಕ್ತ : ಪ್ರಭುರ್ಮಮಯೆಂಬ ನಿಜೋಕ್ಕಿಯನೆಲ್ಲರ್ಗಹಪಿ ಭವರ್ಯನ 
ಬೆನ್ನನೇಂದು ಬೇಗಂ ವಿಶ್ವಪತಿಗೆ ಪೊಡಮಡಲೊಡನೆ ಕಂಡು ಮಂಚಣಾರ್ಯಂಗೆ 
ಪತಿಯಿಲ್ಲೆಂದು ಸಮರ್ಥವಾದ ಮಾತುಗಳಿಂದ ( ಪರವಾದಿಗಳು) ಬಾಯೆತ್ತದಂತೆ 
ಮನ್ಮಥಾರಿಯಾದ ಶಿವನಭಕ್ತ ಮಂಚಣ್ಣಪಂಡಿತರು ನುಡಿದು ಗೆಲ್ಲಲು, ಸೋತುಹೋದ 
ಆ ಮಾಯಾಜಡರು ಗೆಲ್ಲಲು ಯಾವ ಮಾರ್ಗವನ್ನೂ ಕಾಣದೆ ಬಳಲಿ ಹೋಗಿ 
ಹೀಗೆಂದರು : ೫೪, ಎಲೈ ಶೈವಭಕ್ತನೇ , ಕಲಿತ ವಿದ್ಯಾಸಮೂಹದಿಂದ ಗೆದ್ದರೆ 
ತೀರಿತೇ ? ಹಲವು ಮಾತಿನಿಂದೇನು ಪ್ರಯೋಜನ ? ಸೋಲಿನ ಅತಿಶಯವನ್ನು 
ನಮಗೆ ನೀನೇ ಒಂದು ನಿದರ್ಶನ ಪೂರ್ವಕ ತೋರಿಸಿ ನಮ್ಮನ್ನು ಸೋಲಿಸಬೇಕು. 
ವ|| ಎಂದು ಅವರು ನುಡಿಯಲಾಗಿ, ಕೇಳಿ, ಹಾಗೇ ಮಾಡುತ್ತೇನೆ, ಇದಾವ ಗಹನ 
ವಿಚಾರ ! ನಿಮ್ಮ ಒಡೆಯನಾದ ವಿಷ್ಣುವನ್ನು (ಹೊಟ್ಟೆಯಲ್ಲಿ ಹೂವುಳ್ಳವನನ್ನು ) 
ಈಶ್ವರನ ಪಾದಗಳಿಗೆ ನಮಸ್ಕಾರ ಮಾಡುವಂತೆ ಮಾಡುವೆನು , ನೋಡಿಕೊಳ್ಳಿರಿ . 
ಎಂದು ಅಲ್ಲಿಂದ ಎದ್ದು ವಿಷ್ಣುವಿನ ಮಂದಿರದತ್ತ ನೋಡಿ, ಶಿವಭಕ್ತಗಣಗಳ ಚರಣ 
ಕಮಲಗಳನ್ನ ಮನಸ್ಸಿನಲ್ಲಿ ಧ್ಯಾನಮಾಡಿ - ೫೫ , 'ಎಲೈ ಚಕ್ರಧರನೇ , ನಿನ್ನ ಪ್ರಭು 
ವೆನಿಸುವ, ಸಮಸ್ತ ದೇವತೆಗಳಿಗೆ ಆಧಾರಸ್ವಾನನಾದ ವಿಶ್ವಪತಿಗೆ ಈಗಲೆ ನಮಸ್ಕಾರ 
ಮಾಡಲಿಕ್ಕೆ ಬಾ ' ಎನ್ನಲು ಕೇಳಿ ಕಂಸಾರಿಯಾದ ವಿಷ್ಣುವು ವಿಶೇಷಾನಂದಗೊಂಡು, 
( ದೇವಾಲಯದಿಂದ) ಒಲವಿನಿಂದ ಹೊರಹೊರಟು ಬಂದು ನಮಸ್ಕರಿಸಿ, ' ಭಕ್ತಶ್ರೇಷ್ಟ 
ನಾದ ಮಂಚಣ್ಣ ಪಂಡಿತನೇ , ಬದುಕಿದೆನು' ಎಂದು ಬಂದು ಆ ಭಕ್ತಸಮೂಹದವರೊಡ 
ನೋಂದಾದನು . ( ಇದು) ಆಶ್ಚರ ! ವ!! ಆ ರೀತಿ ' ಶಿವಭಕ್ತಃ ಪ್ರಭುರ್ಮಮ ' ಎಂದರೆ 
“ಶಿವಭಕ್ತನೇ ನನ್ನ ಪ್ರಭುವು' ಎಂಬ ತನ್ನ ಮಾತನ್ನು ( ತಾನಾಡಿಕೊಂಡ ಮಾತನ್ನು ) ಎಲ್ಲ 
ರಿಗೂ ತಿಳಿಸಿ, ಆ ಭಕ್ತ ಶ್ರೇಷ್ಟನನ್ನೇ ಅನುಸರಿಸಿ ಬಂದು, ಬೇಗ ವಿಶ್ವಪತಿಗೆ ನಮಸ್ಕಾರ 


ಸಪ್ತತಿಂಶಾಶ್ವಾಸಂ 


ಕೆ 


ಪರವಾದಿಗಳೆರ್ದೆ ಕಂಪಿಸು 
ತಿರೆ ಭಯದಿಂ ಬಳ್ಳಿ ಮಣಿದರಾ ಪೌರಜನಂ 
ಪಿರಿದಚ್ಚರಿವಟೈಜಿಗಿದು 
ದರಸಂ ವಿಸ್ಮಯದೆ ನಮಿಸಿ ಕೀರ್ತಿಸುತಿರ್ದಂ 
ಹರಿಯನಭವಂಗೆ ಮಣಿಯಿಸಿ 
ಹರಿಭಕ್ತರೆನಿಪ್ಪ ವಾದಿಗಳ ಮದಮಂ ಸಂ 
ಹರಿಸಿದನಹಿತಮತದ್ವೀಪ 
ಹರಿ ಮಂಚಣಪಂಡಿತಾರ್ಯನಚಳಿತ ಶೌರ್ಯಂ 
ಈಗಳುಮಾ ವಿಶ್ವೇಶನ 
ಬಾಗಿಲಮುಂಗಡೆಯೋಡ್ಡಬಿಳಿ ರ್ದಪನಾ 
ನಾಗರಿಪುಕೇತು ಹರನ ಮ 
ಹಾ ಗರಿಮೆಗೆ ತಾನೆ ಸಾಕ್ಷಿಯೆನಿಸುಗಳ 
ಹರಿ ವಿಶ್ಯಾಧಿಕನೆಂದು 
ರ್ವರೆಯೋಳರಚುವ ಜಡರ್ಕಳಾ ಹರಿಯದೇ 
ನಿರದೇಳಿಸಲಾರ್ತರೆ ದು . 
ರ್ನರರಿದನmದಿರ್ದುಮೇಕೆ ವಾರಿಸಿಲ್ಲರ್‌ 
ಪರಮ ಶಿವಭಕ್ತರೊಲೆಡೆ 
ಹರಿ ಬಾಳ್ತಂ ಮುಳಿದೊಡಳಿವನೆಂತೆನೆ ಕೇಳೂ 
ವರ ಮುನ್ನವೆರಡನೆಯ ಶಂ 

ಕರನೆನೆ ಪೆಸರ್ವೆತ್ತು ಮಿಸುಪ ಶಂಕರದಾಸಂ 
ಮಾಡಲಾಗಿ , ಆ ಕೂಡಲೆ ಕಂಡು ಮಂಚಣಾರರಿಗೆ - ೫೬ . ಕಂಪಿಸುವ ಎದೆಯುಳ್ಳವ 
ರಾಗಿ ಪರವಾದಿಗಳು ಭಯದಿಂದ ಬಳುಕಿ ನಮಸ್ಕರಿಸಿದರು. ಆ ಪಟ್ಟಣದ ಜನರೆಲ್ಲ 
ಅತಿಶಯ ಆಶ್ಚರದಿಂದ ನಮಸ್ಕಾರ ಮಾಡಿದರು. ಅರಸನು ವಿಸ್ಮಯಗೊಂಡು 
ನಮಸ್ಕಾರಮಾಡಿ ಸ್ತೋತ್ರ ಮಾಡತೊಡಗಿದನು . ೫೭ . ವೈರಿಗಳ ಮತವೆಂಬ ಆನೆಗೆ 
ಸಿಂಹಪ್ರಾಯನೂ ದೃಢವಾದ ಶೌತ್ಯವಂತನೂ ಆದ ಮಂಚಣಾರನು ವಿಷ್ಣುವನ್ನು 
ಈಶ್ವರನಿಗೆ ನಮಸ್ಕಾರ ಮಾಡುವಂತೆ ಮಾಡಿ , ಹರಿಭಕ್ತರೆನಿಸಿದ ವಾದಿಗಳ ಮದವನ್ನು 
ಸಂಹರಿಸಿದನು - ೫೮. ಈಗಲೂ ಹರನ ಮಹಾಘನತೆಗೆ ಸಾಕ್ಷಿಯೆಂದೆನಿಸುತ್ತ ಆ 
ವಿಶ್ವೇಶ್ವರ ದೇವಾಲಯದ ಬಾಗಿಲ ಮುಂಭಾಗದಲ್ಲಿ ಗರುಡ ಧ್ವಜನಾದ ವಿಷ್ಣುವು 
ಅಡ್ಡಬಿದ್ದಿದ್ದಾನೆ. ೫೯. ಹರಿಯೇ ವಿಶ್ವಕ್ಕೆ ಅಧಿಕನೆಂದು ಭೂಮಂಡಲದಲ್ಲಿ ಪರಚಾಡು 
ತಿರುವ (ಕಿತ್ತಾಡುತ್ತಿರುವ) ಮಂದಮತಿಗಳು , ಆ ವಿಷ್ಣುವನ್ನು ತಪ್ಪದೆ ತಿರಸ್ಕರಿಸಲು 
ಸಮರ್ಥರಾಗುವರೇನು ? ದುಷ್ಟ ನರರು ಇದನ್ನು ಅರಿತಿದೂ ಕೂಡ ಏಕೆ ನಿವಾರಿ 
ಸುತ್ತಿಲ್ಲ ? ೬೦ - ೬೧ . ಪರಮಶಿವಭಕ್ತರು ಒಲಿದರೆ ವಿಷ್ಣುವು ಬಾಳುವನು , ಮುಳಿದರೆ 
ಅವನು ಅಳಿಯುವನು . ಹೇಗೆಂದರೆ - ಮಹಾರಾಜಾ,ಕೇಳು : ಪೂರ್ವಕಾಲದಲ್ಲಿ ದ್ವಿತೀಯ 


ಬಸವರಾಜ ವಿಜಯಂ 


ಪರದೈವವಾತಮಂ ಭಂಗಿಸಿ ಮೇಜರೆದಿರೆ ಮಾತ್ಸರ್ಯದಿಂ ವೈಷ್ಣವಪ್ರೊ 
ತರಯುಕ್ತಂ ವಿಷ್ಣು ಭಕ್ತ೦ ಬರಿಸುತೆ ಜಗದೇಕಮಲ್ಪೆರ್ವಿಪಂ ಭೀ 
ಕರದೈತ್ಯಾರಾತಿಯಂ ನೋಡೆನೆ ಮುಳಿದಳಿಕಾಭೀಳನೇತ್ರಾಗ್ನಿಯಿಂ ಸು . 
ಟ್ಟುರುಪುತ್ತುಂ ವಿಷ್ಟುವಂ ಭಂಗಿಸಿದನದ ಶೂನ್ಯಾಲಯಂ ಸಾಕ್ಷಿಯಲ್ಲೇ 
ಹರಭಕ್ತರಳವನೆಣಿಸುವೊ 
ಡುರಗೇಂದ್ರ ಚತುರ್ಮುಖಾದ್ಯರುಂ ನೆವರೆ ಭೂ 
ವರ ನಿನ್ನ ಕಟಕಿಯಂ ಕೇ 
qುರುತರ ಮಹಿಮಾಂಕನೆಮ್ಮ ಭಾಸ್ಕರದೇವಂ 
ಬರಿಸಿದನಾ ಸೌರಾಷ್ಟ್ರದ 
ಪುರದರಸನನಮ್ಮ ಪುರಿಗೆ ಸರ್ವಪಿ್ರರಿದ 
ಚರಿವಡೆ ಕಂಡಹಿದಿರ್ದು 
ನರೇಂದ್ರ ತದ್ಧನಮಹತ್ವಮಂ ಮರುಳಪ್ಪೆ 
ಅಳೆದೀವಂ ಘನಧಾನ್ಯಕೋಶ ವಿಳಸದ್ದಾನ್ಯಂಗಳಂಕೋಟಿಗ 
ಸ್ಥಳ ಲೆಕ್ಕಂ ಬಡೆದಿರ್ದ ನಿನ್ನ ಭಟಸಂದೇಹಕ್ಕೆ ತನ್ನಾಮಸಂ 
ಕುಳಮಂ ಸಂಪುಟದಲ್ಲಿ ತಾಂ ಬರೆಯನಾ ಪಂಚಾಕ್ಷರೀಮಂತ್ರಮಂ 
ಬಳವಂತಂ ಬರೆವಂ ಬಳಿಕ್ಕೆ ಸರಿಲೆಕ್ಕಂಗಾಣಿಸುತ್ತೊದುವು 


ಶಂಕರನೆಂದು ಖ್ಯಾತಿವೆತ್ತ ಪ್ರಕಾಶಿಸುವ ಶಂಕರದಾಸನು - ಪರದೈವ ಸಮೂಹವನ್ನು 
ಭಂಗಗೊಳಿಸಿ ಮೆರೆಯುತ್ತಿರಲಾಗಿ, ಮಾತ್ಸಲ್ಯದಿಂದ ವಿಷ್ಣು ಭಕ್ತರ ಸಮೂಹದಿಂದ 
ಕೂಡಿದ ವಿಷ್ಣು ಭಕ್ತನಾದ ಜಗದೇಕಮಲ್ಲನೆಂಬ ಮಹಾರಾಜನು ಭೀಕರ ದೈತ್ಯಾಕಾರಿ 
ಯಾದ ವಿಷ್ಣುವನ್ನು ಬರಮಾಡಿಕೊಂಡುನೋಡುಎಂದುತೋರಿಸಲು ,ಕೋಪಗೊಂಡ 
ಶಂಕರದಾಸಿಮಯ್ಯನವರು ಹಣೆಯಲ್ಲಿರುವ ಭಯಂಕರವಾದ ತನ್ನ ನೇತ್ರದ ಬೆಂಕಿಯಿಂದ 
ಸುಟ್ಟು ಬೂದಿಮಾಡಿ ವಿಷ್ಣುವನ್ನು ಭಂಗಿಸಿದನು . ( ಇದಕ್ಕೆ ) ವಿಗ್ರಹ ರಹಿತವಾದ 
(ಶೂನ್ಯ) ಗುಡಿಯೇ ಸಾಕ್ಷಿಯಲ್ಲವೇ ? ೬೨- ೬೩ . ಹರಭಕ್ತರ ಸಾಮರ್ಥವನ್ನು 
ಎಣಿಸುವುದಕ್ಕೆ ಆದಿಶೇಷ, ಬ್ರಹ್ಮನೇ ಮೊದಲಾದವರು ಸಮರ್ಥರಾದಾರೇ ? ಮಹಾ 
ರಾಜಾ, ನಿನ್ನ ಚುಚ್ಚು ನುಡಿಯನ್ನು ಕೇಳಿ, ಶ್ರೇಷ್ಠ ಮಹಿಮಾಶಾಲಿಯಾದ ನಮ್ಮ 
ಸೊಡ್ಡಳ ಬಾಚರಸನು ಆ ಸೌರಾಷ್ಟಪುರದ ಸೋಮೇಶ್ವರನನ್ನು ಸರ್ವಜನರೂ 
ಆಶ್ಚರ ಪಡುವಂತೆ ನಮ್ಮ ಪಟ್ಟಣಕ್ಕೆ ಬರುವಂತೆ ಮಾಡಿದನು. ಮಹಾರಾಜಾ , 
ಆತನ ಈ ಘನವಾದ ಮಹತ್ವವನ್ನು ಕಂಡು ಅರಿತೂ ಕೂಡ ಹುಚ್ಚನಾಗಿದ್ದೀ 
ಯಲ್ಲಾ ! ೬೪.ಕೋಟಿಸಂಖ್ಯೆಗೂ ಮಿಕ್ಕಿದ ಲೆಕ್ಕವುಳ್ಳ ನಿನ್ನ ಭಟರುಗಳ ಸಮೂಹಕ್ಕೆ 
ಘನವಾದ ಧಾನ್ಯದಕೋಶದಲ್ಲಿರುವ ಶ್ರೇಷ್ಠ ಧಾನ್ಯವನ್ನು ಅಳೆದಳೆದುಕೊಡುತ್ತಿದ್ದಾನೆ. 
ಅವರ ಹೆಸರನ್ನು ಮಾತ್ರ ಪುಸ್ತಕದಲ್ಲಿ ಬರೆಯುವುದಿಲ್ಲ . ಬಲಯುತವಾದ ಪಂಚಾಕ್ಷರೀ 
ಮಂತ್ರವನ್ನೇ ಬರೆಯುತ್ತಾನೆ. ಬಳಿಕ ( ಲೆಕ್ಕವನ್ನೊಪ್ಪಿಸುವಾಗ) ಹೆಸರು ಗಾಣಿಸಿ 


೩೬೫ 


ಸಪತ್ರಿಂಶಾಶ್ವಾಸಂ 


ಇಂತಪ್ಪ ಮಹಿಮೆಯಿಂದ ನಿ 
ತಾಂತಂ ಬಗೆಗೊಳಿಪ ಭಾಸ್ಕರಾರ್ಯನ ಪೆಂಪು 
ನೀ೦ ತಿಳಿದುಮನ್ಯರಂ ಕಂ 
ಡಂತಿರೆ ಕಂಡಿಂತು ನುಡಿವುದನುಚಿತಮಿ 


ವ|| ಎಂದಿಂತು ಸಿದ್ಧಾಂತವಿದ್ಯಾಧರಂ ನುಡಿದಲ್ಲಿ ಚತುರಭಕ್ತರಂ ಕಳುಪಿ ವಿಜ್ಞಾಪನ 
ಪೂರ್ವಕಮಾ ಸಭೆಗೆ ಭಾಸ್ಕರದೇವನ ಕರೆಯಿಸಿ 


ವಾದಕ್ಕೆಂದುಜ್ಜುಗಿಸಿದ 
ವಾದಿಗಳಂ ಜಯಿಸಲೆಂದು ಬಸವಾಧಿಪನಾ 
ಮೋದಂಮಿಗೆ ಬರಲಟ್ಟಿದ 
ನಾದಂ ಪೋಗಿ ವೇಳ್ಳುಮೆಂದಾ ಕ್ಷಣದೊ೪೯ 


೬೬ 


ವ|| ಪರವಾದಿಜನಭಂಜನನೆಂಬ ಬಿರಿದಿನ ತೊಡರ್ರುಣರುಣಿಸಲೆಳು ವೀರಭಕ್ತಪರಿವೃತಂ 
ಸಂಪೂರ್ಣಸಂಭ್ರಮದಿಂ ತದಾಸ್ಥಾನಕ್ಕೆ ಬಂದಲ್ಲಿರ್ದ ಶಿವಗಣಾಂಘಿಗವನತನಾಗಿ ಬಿಜ್ಜಳನುಲಭೀಕ್ಷೆ 
ಪುದುಮಾಗಳ 


ಖಲಜನದುರುಮರುದು 
ಜಲಕೊಪಕೃಶಾನುಭೂಮದೂಷಿತಮುಖಮಂ 


ಓದಿ ಲೆಕ್ಕವನ್ನು ಸರಿಯಾಗಿ ಒಪ್ಪಿಸುವನು. ೬೫. ಈ ರೀತಿಯ ಮಹಿಮಾತಿಶಯ 
ದಿಂದ ಕಂಗೊಳಿಸುತ್ತಿರುವ ಸೊಡ್ಡಳಬಾಚರಸನ ಹಿರಿಮೆಯನ್ನು ತಿಳಿದೂಕೂಡ ಅನ್ಯ 
ರನ್ನು ( ಸಾಮಾನ್ಯನನ್ನು ) ಕಂಡ ಹಾಗೆ ಈ ರೀತಿ ಕಂಡು ( ತಿರಸ್ಕರಿಸಿ) ನುಡಿಯುವುದು 
ಅನುಚಿತವಾಗುವುದಿಲ್ಲವೇ ? ವ|| ಹೀಗೆಂದು ಸಿದ್ಧಾಂತದಲ್ಲಿ ವಿದ್ಯಾಧರನಾದ ಬಸ 
ವೇಶ್ವರನು ನುಡಿದು ಅಲ್ಲಿನ ಚತುರರಾದ ಭಕ್ತರನ್ನು ಕಳಿಸಿ ವಿಜ್ಞಾಪನ ಪೂರ್ವಕವಾಗಿ 
ಆ ಸಭೆಗೆ ಭಾಸ್ಕರದೇವ (ಸೊಡ್ಡಳ ಬಾಚರಸ) ನನ್ನು ಕರೆಯಿಸಲಾಗಿ ೬೬ . ವಾದ 
ಕೈಂದು ಸಿದ್ದರಾಗಿರುವ ವಾದಿಗಳನ್ನು ಜಯಿಸುವುದಕ್ಕೆಂದು ಬಸವರಾಜನು ಸಂತೋಷಾ 
ಧಿಕ್ಯದಿಂದ ಬರಬೇಕೆಂದು ಹೇಳಿಕಳುಹಿಸಿದ್ದಾನೆ, ನಿಶ್ಚಯವಾಗಿ ಹೋಗಲೇಬೇಕು, 
ಎಂದು ಆ ಕ್ಷಣದಲ್ಲಿ . ವ|| ಪರವಾದಿ ಜನಗಳನ್ನು ಭಂಗಗೊಳಿಸುವವನೆಂಬ 
ಬಿರುದಿನ ಆಭರಣವು ( ಬಿರುದಿನ ಬಳೆಯ ) ಝಣ ಝಣ ಎಂದು ರುಣತ್ಯಾರಮಾಡು 
ತಿರುವಂತೆ ಎದ್ದು ವೀರರಾದ ಅನೇಕ ಜನ ಭಕ್ತರುಗಳಿಂದ ಸುತ್ತುವರಿಯಲ್ಪಟ್ಟವನಾಗಿ 
ಸಂಪೂರ್ಣ ಸಡಗರದಿಂದ ಬಿಜ್ಜಳ ಭೂಪಾಲನ ಆಸ್ಥಾನಕ್ಕೆ ಬಂದು ಅಲ್ಲಿದ್ದ ಶಿವಗಣಗಳ 
ಪಾದಗಳಿಗೆ ತಲೆಬಾಗಿದವರಾಗಿ , ಬಿಜಳನ ನೋಟಬೀರಲು ಆಗ - ೬೭ . ದುಷ್ಟರಾದ 
ಜನರುಗಳ ಕೆಟ್ಟ ಮಾತುಗಳೆಂಬ ಗಾಳಿಯಿಂದ ಉಜ್ವಲಗೊಂಡಕೋಪವೆಂಬ ಬೆಂಕಿಯ 


1 ರು ( ಚ, ಮು ) . 


ಬಸವರಾಜ ವಿಜಯಂ 


೬೭ 


೭೦ 


ಡಲನಪಗತಮತಿಮದವಿ 
ಜ್ವಲನುಣಿತನೇತ್ರನೀಕ್ಷಿಸುತ್ತಿಂತೆಂದು 
ಪುರಹರಭಕ್ತಿ ನಿನ್ನ ಶಿರದೊಳೊಳೆದೊತೆ ಶೈವಸಾರಸ 
ಚರಿತಕೆ ನೀನೆ ಭಾಜನನೆ ಬಾರದೆ ಪೋದೆ ಸಮಸ್ತರೆಲ್ಲರುಂ 
ಬರೆ ನೆಲೆ ಕಂಡು ಭುವನಪಾಲಕ ವಿಷ್ಣುವ ಸುಪ್ರತಿಷ್ಟೆಯಂ 
ವಿರಚಿಪ ಕಾಲದಭೆಗೆ ಕೇಳ್ಳಿನಗೆನ್ನದೆ ಮಾನದೆತ್ತರಂ 

೬೮ 
ವ|| ಎಂದರಸನ ವಿರಸೋಕ್ತಿಗಳು ಭಾಸ್ಕರಂ ನಿದಾಘಭಾಸ್ಕರನಂತೆ ಕಾಯ್ದೆ ಮಸಗಿ 
ಭುವನಮನೆಲ್ಲಮಂ ಪಡೆದು ಫಾಲಿಪನೀ ಹರಿಯೆಂದಷ್ಟೆ ಧರಾ 
ಧವ ಭವಭಾಳನೇತ್ರದುರಿಯಿಂದುರಿವುದು ನಿಜಾತ್ಮಜಾತನೋ 
ಪುವ ನಿಜಶಕ್ತಿಯತ್ತ ಸರಿದ ಜಗತ್ರರಪಾಲನಾದವು 
ಭವದೊಳೆ ಬಂದು ತಾನಳಿವನೇ ಶಿವನೊರ್ವನೆ ವಿಶ್ವಪಾಲಕಂ 
ಅಜನಖಿಳ ಚರಾಚರಮಂ 
ಸೃಜಿಸುವನೆಂಬೊಡೆ ನಿಜೋತ್ತಮಾಂಗಮನುಳಿದಂ 
ಗಜರಿಪುವರಿದೊಡದ ತಾಂ 

ಸೃಜಿಸಿಕೊಳಲ್ಕಾನೇಕೆನೋಡವನಿರವಂ 
ಹೊಗೆಯಿಂದ ಕಪ್ಪಿಟ್ಟ (ಕೊಳೆಯಾದ) ಮುಖ ಮಂಡಲವುಳ್ಳವನೂ , ಬುದ್ದಿಯನ್ನು 
ಕಳೆದುಕೊಂಡು ಮದದಿಂದ ವ್ಯಾಕುಲಗೊಂಡವನೂ , ಕೆಂಪಾದ ಕಣ್ಣುಳ್ಳವನೂ ಆದ 
ಆ ಬಿಜ್ಜಳನು ( ಬಾಚಿರಾಜನನ್ನು ) ನೋಡಿ ಹೀಗೆಂದನು : ೬೮. ' ಹೇ ಬಾಚರಸನೇ 
ಕೇಳು : ಈ ಭೂಲೋಕ ಪಾಲಕನಾದ ವಿಷ್ಣುವಿನ ಶ್ರೇಷ್ಟವಾದ ಪ್ರತಿಷ್ಟಾಪನಾ 
ಮಹೋತ್ಸವದ ಸಭೆಗೆ ಸಮಸ್ತ ಜನರೂ ಬಂದರು. ಪರಮೇಶ್ವರನ ಭಕ್ತಿಯು ನಿನ್ನ 
ತಲೆಯಲ್ಲಿ ಮೊಳಕೆಯೊಡೆದಿರುವುದೋ ! ಶೈವಭಕ್ತಿಯ ಶ್ರೇಷ್ಠ ಚಾರಿತ್ರಕ್ಕೆ 
ನೀನೊಬ್ಬನೇ ಭಾಜನನೋ ಎನ್ನುವಂತೆ ಗೊತ್ತಿದ್ದರೂ ಕೂಡ ಬಾರದೆಹೋದೆ. ಇದು 
ನಿನ್ನ ಗರ್ವದ ಆಧಿಕ್ಯವಲ್ಲವೇ ? ವ! ಹೀಗೆಂದು ನುಡಿದ ಅರಸನ ವಿರಸ ಪೂರ್ಣ 
ವಾದ ಮಾತನ್ನು ಕೇಳಿ, ಭಾಸ್ಕರನು ಬೇಸಿಗೆಯ ಸೂರಿನಂತೆ ಕಾವೇರಿಕೋಪಗೊಂಡು 

೬೯ . ' ಮಹಾರಾಜಾ, ಈ ಹರಿಯು ಭುವನವನ್ನೆಲ್ಲಪ್ರೀತಿಯಿಂದ ರಕ್ಷಿಸುತ್ತಿದ್ದಾನೆಂದು 
ಹೇಳುತ್ತಿರುವೆಯೂ ! ಪರಮೇಶ್ವರನ ಹಣೆಗಣ್ಣಿನುರಿಯಿಂದ ತನ್ನ ಮಗನಾದ 
ಮನ್ಮಥನು ಉರಿಯುತ್ತಿದ್ದಾಗ ಶೋಭಿಸುವ ಅವನ ಶಕ್ತಿಯು ಎಲ್ಲಿಗೆ ಹೋಗಿತ್ತು ? 
ಮೂರು ಲೋಕಗಳ ಪಾಲಕನೆನಿಸುವವನು ಭವದಲ್ಲಿ ಹುಟ್ಟಿಬಂದು, ತಾನು ಸಾಯು 
ವನೇ ? ( ಆದ್ದರಿಂದ) ಶಿವನೊಬ್ಬನೇ ವಿಶ್ವಪಾಲಕನು .' ೭೦ . 'ಬ್ರಹ್ಮನು ಸಮಸ್ತ 
ಚರಾಚರವನ್ನೆಲ್ಲ ಸೃಷ್ಟಿಸಿದನೆನ್ನುವುದಾದರೆ , ಗಜಾಸುರ ವೈರಿಯಾದ ಶಿವನು ಕೋಪ 
ಗೊಂಡು ಅವನ ಶಿರಸ್ಸನ್ನು ಕತ್ತರಿಸಿ ಹಾಕಲಾಗಿ, ತಾನೇ ಏಕೆ ( ಹಾಗೆ ಕತ್ತರಿಸಿ ಹೋದ 
ತಲೆಯನ್ನು ಸೃಷ್ಟಿಸಿಕೊಳ್ಳಲಿಲ್ಲ ? ಅವನ ಇರುವಿಕೆಯನ್ನು ನೋಡಬಾರದೇ ?' 


೩೬೭ 


ಸಪತ್ರಿಂಶಾಶ್ವಾಸಂ 


ಜಿನಬುದ್ಧ ರ್ಕಳನೆತು ದೇವರೆನಲಕ್ಕುಂ ವೇದಬಾಹ್ಯರ್ಕಳಂ 
ಮನುಜಾಕಾರದೊಳಿರ್ಪರಂ ಮಹಿಮೆಗೆದುಂ ದೂರವಾಗಿರ್ದರು 
ತನು ಲೋಕಾಕೃತಿವೆತ್ತ ಮಾಯೆ ಜಡವೆಂದು ಮಾಯೆ ತಾಂ ದೈವವು 
ಲ್ಕು ನಿತಾಂತಂ ಶ್ರುತಿಸೋಮಕಾಪಹೃತಮೆಂತುಂ ದೈವಮೇನಪ್ಪುದೇ 


ಬಗೆವೊಡೆ ಕರ್ಮವೇ ಧರೆಗೆ ದೈವಮದೆಂಬೊಡೆ ದಕ್ಷ ಚಂಡರೆ 
ಲೈಗಳ ಸುಕರ್ಮ ದುಷ್ಟತರ ಕರ್ಮಯುಗಂ ಫಲವೈಪರೀತ್ಯದಿಂ 
ಜಗದೊಳದೆಂತುತೋಱದುದೊ ಶಂಕರನಿಚ್ಛೆಯಿನಚ್ಯುತಾಜವ 
ಬ್ರಿಗಳಭವಾಜ್ಞೆಯಂ ಶಿರದೊಳಾಂತಸಪರ್ಸಲೆ ನೈಜ ಕರ್ಮಮಂ 


ಏಕ ಏವ ರುದ್ರಯೆಂಬನದ್ವಿತೀಯಯೆಂಬ ಸು 
ಶ್ಲೋಕವೇದವಾಕ್ಯದಿಂದಜಾಚ್ಯುತಾದಿ ನಿರ್ಜರಾ 
ನೀಕ ಸರ್ವಜೀವಯುಕ್ತ ವಿಷ್ಪಪತ್ರಯಕ್ಕೆ ಗೌ 
ರೀಕಳತ್ರನೆಮ್ಮ ಶಂಭುವೊರ್ವನಿ ವಲ್ಲಭಂ 


೭೧. ಜಿನ ಬುದ್ದರುಗಳನ್ನು ದೇವರೆಂದು ಹೇಳಲು ಹೇಗಾದೀತು ! ವೇದಬಾಹ್ಯರನ್ನು , 
ಮನುಷ್ಯಾಕಾರದಿಂದಿರುವವರನ್ನು , ಮಹಿಮಾತಿಶಯಕ್ಕೆ ಯಾವಾಗಲೂ ದೂರವಾಗಿರು 
ವವರನ್ನು ದೈವವೆನ್ನಬಹುದೇ ? ಲೋಕದಲ್ಲಿ ಆಕಾರಗೊಂಡ ತನುವು ಜಡವೆನಿಸಿ 
( ಅಜ್ಞಾನದಿಂದ ಕೂಡಿದುದೆನಿಸಿ) ಮಾಯಾತನುವಾಗುವುದು . ಆ ಮಾಯೆಯು ತಾನು 
ದೈವವಲ್ಲ. ಅಧಿಕವೆನಿಸಿದ ಶ್ರುತಿಯು ಸೋಮಕನೆಂಬ ರಾಕ್ಷಸನಿಂದ ಅಪಹರಿಸಲ್ಪಟ್ಟು 
ಹೇಗೂ ಅದು ದೈವವೆನಿಸೀತೇ ? ೭೨, ವಿಚಾರಮಾಡಿ ನೋಡಿದರೆ ಕರ್ಮವೇ 
ಭೂಲೋಕದಲ್ಲಿ ದೈವವೆಂದೆನ್ನುವೆಯಾದರೆ ದಕನು ಮಾಡಿದ ಯಾಗವೂ ಚಂಡನೆಂಬ 
ಶಿವಶರಣನು ತಂದೆಯನ್ನು ಕೊಂದು ಮಾಡಿದ ದುಷ್ಕರ್ಮವೂ ಜಗತ್ತಿನಲ್ಲಿ ಫಲವೈಪ 
ರೀತ್ಯದಿಂದ ಹೇಗೆತೋರಿತು ? ( ಅಂದರೆ ದಕ್ಷನು ಮಾಡಿದ ಯಜ್ಞವು ಸತ್ಕರ್ಮವೆನಿಸಿ 
ದರೂ ಅವನ ನಾಶಕ್ಕೆ ಕಾರಣವಾಯಿತು ; ಚಂಡನು ತನ್ನ ತಂದೆಯನ್ನೇ ಕೊಂದು 
ಕರ್ಮವುಮೋಕ್ಷಕ್ಕೆ ಕಾರಣವಾಯಿತು. ಹೀಗೆ ಫಲದಲ್ಲಿ ವೈಪರೀತ್ಯ ಕಾಣಲಿಲ್ಲವೇ ?) 
ಶಂಕರನ ಇಚ್ಛೆಯನ್ನನುಸರಿಸಿ , ವಿಷ್ಣು ಬ್ರಹ್ಮ , ದೇವೇಂದ್ರಾದಿಗಳು ಅವನು ಮಾಡಿದ 
ಆಜ್ಞೆಯನ್ನು ಶಿರಸಾವಹಿಸಿ ನಿಜವಾದ ಕ್ರಿಯೆಗಳನ್ನು ಮಾಡುವವರಲ್ಲವೇ ! ೭೩ . 
ರುದ್ರನೊಬ್ಬನೇ ಪರಬ್ರಹ್ಮನು, ಅವನಿಗಿಂತ ಭಿನ್ನವಾದ ಇನ್ನೊಬ್ಬ ಎರಡನೆಯವನಿಲ್ಲ , 
ಹೀಗೆನ್ನುವ ವೇದದಶ್ರೇಷ್ಠ ವಚನದಿಂದ ಬ್ರಹ್ಮ , ವಿಷ್ಟುಗಳೇ ಆದಿಯಾದ ದೇವತೆಗಳ 
ಸಮೂಹಕ್ಕೆ ಸಮಸ್ತ ಜೀವಕೋಟಿಯಿಂದಕೂಡಿದ ಸ್ವರ್ಗಮತಪಾತಾಳಾದಿ ಮೂರು 
ಲೋಕಗಳಿಗೆ ಗೌರಿಯನ್ನೇ ವಧುವನ್ನಾಗಿ ಉಳ್ಳ ನಮ್ಮ ಶಂಭುವು ಒಬ್ಬನೇ ಗುಡ 


೩೬೮ 


ಬಸವರಾಜ ವಿಜಯಂ 


೭೭ 


ಯಸ್ಮಾನ್ನಾ ಪರವಸ್ತಿ ಕಿಂಚಿದೆನುತುಂ ವಿಶ್ವಾಧಿಕೋ ರುದ್ರಯಂ 
ದಸ್ಮದೇವನನೇಳೆ ಯಿಂದ ಶಿವ ಏಕೋ ' ದೇವ ಯಂದುರ್ವುತುಂ 
ತಸ್ಮಾತ್ಸರ್ವಗತಃ ಶಿವಃ ಶ್ರುತಿಯುತಂ ವೇದಾಂತವಾಕ್ಕಾಳಿ ಸ . 
ರ್ವಸ್ಮಾರ್ತೋಕುಪಬೃಂಹಿತಂಮೊಗವೆಲ್ಲಾ ಲೋಕದೊಳ್ಳಂತತಂ 
ಅದಂ ಶಿವನೊರ್ವನೆ ಜಗ 
ದುದಯ ಸ್ಥಿತಿ ಲಯಕೆ ತಾನೆ ಕರ್ತಾರಂ ಕೇ 
ಊದಿತವಿದು ಸರ್ವಶಾಸ್‌ 
ಘದೆಳೀಶಂಗೆಣೆಯೆನಿಪ್ಪ ದೇವನುಮೊಳನೇ 
ಹರಿಮುಖರೀಶನ ಪಂಚಾ 
ವರಣದೆ ಗುಡಿಯಲ್ಲಿ ನಿಂದು ಸೇವಿಪ ನೃತ್ಯ 
ರ್ಧರೆಯೆಲ್ಲಂ ಬಲ್ಲದಿದಂ 
ಕರಕಂಕಣವೀಕ್ಷಣಕ್ಕೆ ವೇಳ್ಳುಮೆ ಮುಕುರಂ 
ಸಲೆ ನಿತ್ಯಕರ್ಮರಹಿತಾ 
ಮಲಿನಾಗ ಮಹೇಶ್ವರಂಗೆ ಸರಿವರ್ಪರೆ ಪೇ . 
ಬೆಲೆ ನಶ್ವರ ಕರ್ಮಾವಿಲ 

ಮಲಿನಾ೦ಗಸಮೇತ ಶೌರಿಮುಖದಿವಿಜರ್ಕಲ್ 
( ಒಡೆಯ ) ನಲ್ಲವೇ ! ೭೪ , ಸತತವೂ ಎಲ್ಲಾ ಲೋಕಗಳಲ್ಲಿ ಯಾವನಿಗಿಂತ ಬೇರೆಯ 
ದಾದ ಇನ್ನೊಂದು ಸ್ವಲ್ಪವೂ ಇಲ್ಲ ಎಂದೆನ್ನುವ, ರುದ್ರನು ಪ್ರಪಂಚಕ್ಕೆಲ್ಲ ಅಧಿಕನು 
ಎಂದೆನ್ನುವ, ನನ್ನ ಆ ದೇವನಾದ ಶಿವನನ್ನು ಅತಿಶಯವಾಗಿ ಶಿವನೊಬ್ಬನೇ ದೇವ 
ನೆಂದು ಉಬ್ಬುಬ್ಬಿ ಹೇಳುವ, ಶಿವನು ಸರ್ವವನ್ನು ವ್ಯಾಪಿಸಿದವನು , ಎಂಬ ವೇದದಲ್ಲಿ 
ಸೇರಿರುವ ಉಪನಿಷತ್ ವಾಕ್ಯ ಸಮೂಹಗಳು , ಸಕಲ ಸ್ಮತಿ ಸಂಬಂಧವಾದ ವಚನ 
ಗಳು, ಉಪಬೃಂಹಣ ವಾಕ್ಯಗಳು ಕೂಗುತ್ತಿವೆಯಲ್ಲವೇ ! ೭೫ . ಆದಕಾರಣ ಶಿವ 
ನೊಬ್ಬನೇ ಸೃಷ್ಟಿ , ಸ್ಥಿತಿ, ಲಯಗಳಿಗೆ ತಾನೇ ಕರ್ತಾರನು, ಕೇಳು : ನಾನು ಹೇಳುವ 
ಈ ಮಾತು ಪ್ರಸಿದ್ಧವಾದುದು. ಸಮಸ್ತ ಶಾಸ್ತ್ರ ಸಮೂಹದಲ್ಲಿ ಈಶ್ವರನಿಗೆ ಸಮಾನ 
ನೆನಿಸುವ ಇನ್ನೊಬ್ಬ ದೇವನಿದ್ದಾನೆಯೇ ? ೭೬ . ವಿಷ್ಣು ಮೊದಲಾದವರು ಶಿವಾ 
ಲಯದ ವಿಸ್ತಾರವಾದ ಆವರಣದಲ್ಲಿ ನಿಂತುಕೊಂಡು ಸೇವಿಸುವ ಸೇವಕರು . ಈ 
ಮಾತನ್ನು ಲೋಕವೆಲ್ಲ ಬಲ್ಲುದು. ಕೈಯಲ್ಲಿರುವ ಕಂಕಣವನ್ನು ನೋಡಿಕೊಳ್ಳುವುದಕ್ಕೆ 
ಕನ್ನಡಿ ಬೇಕಾಗುವುದೇ ? ೬೭ . ಎಲೈ ನರೇಶ್ವರನೇ , ಯಾವ ಪ್ರತಿನಿತ್ಯದ ದೇವತಾ 
ಉಪಾಸನೆಯೇ ಮೊದಲಾದ ನಿತ್ಯಕರ್ಮಗಳಿಲ್ಲದ ಪರಿಶುದ್ಧವಾದ ಶರೀರವುಳ್ಳ 
ಮಹೇಶ್ವರನಿಗೆ ಸ್ಥಿರವಲ್ಲದ ( ಶಾಶ್ವತವಲ್ಲದ) ಕರ್ಮಾವಲಂಬಿಗಳೂ ಮಲಿನವಾದ 
ಅಂಗವುಳ್ಳವರೂ ಆದ ವಿಷ್ಣುವೇ ಮುಖ್ಯರಾದ ದೇವತೆಗಳು ಸರಿಯೆನಿಸುವರೇ ? ಹೇಳು. 


1 ಧೈಯ ( ಚ , ಮು, ಜ , ), ದೆಯ ( ಅ) 


೧೨ 


ಸಪತ್ರಿಂಶಾಶ್ವಾಸಂ 


ಭವವರಣರಹಿತ ಪಶುಪಾ 
ಶವಿಮೋಚಕ ಶಂಕರಂಗೆತೊಡಪ್ಪರೆ ಪೇ 
ಇವಮರಣಯುಕ್ತ ಪಾಶ 
ಪ್ರವಿಬದ್ದ ರ್ಪಶುಗಳೆಣೆಯ ಪಶುಪತಿಗನಿಶಂ 


ಲಯದೂರಂಗೆ ಲಯಾನ್ವಿತರ್ಸತತ ಪೂಜ್ಯಂಗೆಯ್ದೆ ತತ್ತೂಜಕರ್ 
ಜಯಯುಕ್ತಂಗೆ ಪರಾಜಿರ್ತಪುರದೈತ್ಯಧ್ವಂಸಕಂಗಾ ಪುರ 
ತ್ರಯದೈತ್ಯಾಹತಶೌರ್ಯರುಗ್ರಗರಭಕ್ಷಂಗಪ್ಪುತಕ್ಷೆ ಡಜ . 
ಕ್ಷಯಭೀತರ್ ಸರಿಯಕ್ಕು ಮೇ ತೊಣೆಯೆ ಪೇಳ್ಯಾಮಾರಿಗಾ ಕಾಮುಕರ್ 


ಅಂಧಕ ಜಲಂಧರಾಸರ 
ಸಿಂಧುರ ಪಂಚಾನನಂಗೆ ದೊರೆಯಕ್ಕುಮೆ ಪೇ 
ಛಂಧಕ ಜಲಂಧರಾಸುರ 
ಬಂಧನ ಸಂಪ್ರಾಪ್ತಭೀತಸುರಸಂಜಾತಂ 


ಕಾಲಾರಿಗೆಣೆಯ ಕಾಲಕ ' 
ರಾಲಾನನಮಗ್ನರಜಕಪಾಲಾಚ್ಯುತಕಂ 


೭೮. ಹುಟ್ಟು ಸಾವುಗಳಿಲ್ಲದ, ಮಾಯೆಗೆ ಕಾರಣಗಳೆನಿಸಿದ ಪಶು - ಪಾಶಗಳನ್ನು ವಿಮೋ 
ಚನಗೊಳಿಸಿದ ಸುಖದಾಯಕನಾದ ಪಶುಪತಿಗೆ ಹುಟ್ಟು ಸಾವುಗಳುಳ್ಳವರೂ , ಮಾಯೆ 
ಯೆಂಬ ಪಾಶದಿಂದ ಕಟ್ಟಲ್ಪಟ್ಟವರೂ ಎನಿಸಿ ಪಶುಗಳೆನಿಸಿದ ದೇವತೆಗಳು ಸಮಾನರೆನಿಸಿ 
ಲೆಕ್ಕಕ್ಕೆ ಬರುವರೇ ಹೇಳು, ೭೯ , ಲಯವಿಲ್ಲದವನಿಗೆ ( ನಾಶವೇ ಇಲ್ಲದವನಿಗೆ) ನಾಶ 
ವನ್ನುಳ್ಳವರೂ , ಸತತವೂ ಪೂಜಿಸಲ್ಪಡುವುದಕ್ಕೆ ಯೋಗ್ಯನೆನಿಸಿದವನಿಗೆ, ಅವನನ್ನು 
ಪೂಜಿಸುವವರೂ , ಮೂರು ಪುರಗಳನ್ನು ನಾಶಮಾಡಿ ಅಲ್ಲಿನ ಮೂರುಜನ ರಾಕ್ಷಸ 
ರನ್ನೂ ಜಯಿಸಿದ ಪರಮೇಶ್ವರನಿಗೆ, ಅದೇ ಮೂರು ಪುರಗಳ ದೈತ್ಯರಾದ ತಾರಕಾಕ್ಷ , 
ಮಕರಾಕ್ಷ , ವಿದ್ಯುನ್ಮಾಲಿ ಎಂಬ ಮೂರು ಜನ ರಾಕ್ಷಸರಿಂದ ತಮ್ಮ ಪರಾಕ್ರಮವನ್ನು 
ನಾಶಗೊಳಿಸಿಕೊಂಡವರೂ , ಭಯಂಕರವಾದ ಕಾಲ ಕೂಟವಿಷದ ಭಕ್ಷಕನೆನಿಸಿದ ಶಿವನಿಗೆ, 
ಅದ್ಭುತವಾದ ಆ ಕಾಲಕೂಟ ವಿಷದಿಂದಲೇ ನಾಶವಾಗುವೆವೆಂಬ ಹೆದರಿಕೆಯಿಂದ 
ಕೂಡಿದವರೂ , ಕಾಮನಿಗೆ ಶತ್ರುವೆನಿಸಿದ ಶಿವನಿಗೆ ಕಾಮುಕರಾದ ಆ ದೇವತೆಗಳೂ ಸರಿ , 
ಯಾದಾರೇ ? ಸಾಮ್ಯವೆನಿಸುವರೇ ? ಹೇಳು. ೮೦ , ಅಂಧಕಾಸುರ, ಜಲಂಧರಾಸುರ 
ರೆಂಬ ಆನೆಗಳಿಗೆ ಸಿಂಹನೆನಿಸಿದ ಶಿವನಿಗೆ ಆ ಅಂಧಕಾಸುರ , ಜಲಂಧರಾಸುರರಿಂದ ಬಂಧಿಸ. 
ಲ್ಪಟ್ಟು ಯಾವ ದೇವತೆಗಳು ಭೀತಿಯಿಂದ ಕೂಡಿದವರಾದರೋ ಅಂಥವರು ಸಮಾನ 
ರಾಗುವರೇ ? ೮೧ . ಯಮನಿಗೆ ವೈರಿಯಾದ ಶಿವನಿಗೆ ಯಮನ ಭಯಂಕರವಾದ 
ಮುಖದಲ್ಲಿ ಮುಳುಗಿಹೋಗಿರುವವರೂ , ಬ್ರಹ್ಮನ ಶಿರದ ಪಾತ್ರೆ ( ಕಪಾಲ ಪಾತ್ರೆ ) 

24 * 


೩೭೦ 


ಬಸವರಾಜ ವಿಜಯಂ 


ಕಾಲಧರಂಗಾ ವಿಧಿವನ 
ಮಾಲಿಮುಖರ್ಸರಿಯ ಕಲ್ಪಕಾಲಾಂತಗ ತರ್ 
ಸರ್ವಜ್ಞನನಲ್ಪಜ್ಞ 
ರ್ಸವರ್ಾಧೀಶನನನೀಶರುಪಗತವಿಲಸ 
ತೃರ್ವೈಶ್ವರ್ಯನನಪಗತ 
ಸರ್ವೈಶ್ವರ್ಯಕ್ಕ್ರಳೆಂತುಮೇಂ ಪೋಲ್ವರೆ ಹೇಳು 
ಶ್ರೀಲಿಂಗಾವಳಮೂರ್ತಿಗೆಮ್ಮಯ ಮಹಾಸೊಡ್ವಾಳದೇವಂಗಸ 
ಡ್ಡಾಳಾಮರ್ತ್ಯರದೇಂ ಸಮಾನರೆ ತದಂಗಾಂತಃಸ್ಥಿತರ್ವ್ಯಥ್ರಮಾ 
ದಾಳಾಪಂ ಸಲೆ ಸಾಲುಮಚ್ಯುತನ ಕಣ್ಣಾದಾಬ್ಬದೊಳೊಮ್ಮನಾ 
ಭೀಳಂ ಪಂದಲೆ ಪಾಣಿಯೊಳೊಳಗೆ ತಾಳಂಗಂತವರ್ಸಾಟಿಯೇ 
ಹರನುಗ್ರಂ ಪಶುಪತಿ ಶಂ 
ಕರನಭವಂ ಕಾಮರಿಪು ಮಹಾದೇವನು 
ಶ್ವರನಮೃತಂ ಶಂಭು ಶಿವಂ 
ಪರಮೇಶ್ವರನೆಂಬ ನಾಮವನ್ಯರ್ಗೊಳವೇ 
ವಿಶ್ವಪತಿ ವಿಶ್ವನಾಥಂ 
ವಿಶ್ಯಾಧಿಕನೆಂಬ ನಾಮಮಭವಂಗೆಂದು 
ಶಾಶ್ವತವಿದನಹಿದಿರ್ದು 
ವಿಶ್ವಾಸವಿಹೀನರನ್ಯರು ಸರಿಗಾರ್ 

೮೫ 
ಯನ್ನು , ವಿಷ್ಣುವಿನ ಬೆನ್ನಿನ ಮೂಳೆ ( ಕಂಕಾಲ) ಯನ್ನು ಧರಿಸಿದ ಶಿವನಿಗೆ ಪ್ರಳಯ 
ಕಾಲದಲ್ಲಿ ನಾಶಹೊಂದಿದ ಆ ಬ್ರಹ್ಮ ವಿಷ್ಣುಗಳೇ ಮುಖ್ಯರಾದ ದೇವತೆಗಳು ಸರಿ 
ಯೆನಿಸುವರೇ ? ೮೨. ಸರ್ವಜ್ಞನೆನಿಸಿದ ಶಿವನನ್ನು , ಅಲ್ಪಜ್ಞರೆನಿಸಿದವರೂ , ಸರ್ವ 
ಬ್ರಹ್ಮಾಂಡಕ್ಕೆ ಒಡೆಯನೆನಿಸಿದ ಪರಮೇಶ್ವರನಿಗೆ ಸ್ವಾಮಿಗಳೇ (ಒಡೆಯರೆ ) ಅಲ್ಲ 
ದವರೂ ಸಮಸ್ತ ಸಂಪತ್ತನ್ನು ಹೊಂದಿ ಪ್ರಕಾಶಿಸುವ ಈಶ್ವರನಿಗೆ, ಸಮಸ್ತ ಐಶ್ವರ 
ವನ್ನು ಕಳೆದುಕೊಂಡವರೂ ಆದ ದೇವತೆಗಳು ಯಾವ ರೀತಿಯಿಂದಲಾದರೂ ಹೋಲು 
ವರೇ ಹೇಳು ! ೮೩ . ನಮ್ಮ ಮಂಗಳಕರವಾದ ಶಿವಲಿಂಗದ ಪರಿಶುದ್ದ ಮೂರ್ತಿಗೆ , 
ಮಹಾಲಕ್ಷವೆನಿಸಿದ ಮಹಾದೇವನಿಗೆ, ಅವನ ಅಂಗದಲ್ಲಿ ಅಂತರ್ಭಾವಗೊಂಡ 
ಅಸಡ್ಡಳ ( ಅಲಕ್ಷ ) ರಾದ ದೇವತೆಗಳು ಸಮಾನರಾದರೇನು ? ವಿಷ್ಣುವಿನ ನೇತ್ರವು 
ಪಾದಕಮಲದಲ್ಲ , ಬ್ರಹ್ಮನ ಭಯಂಕರ ಹಸಿಯ ತಲೆ ಕೈಯಲ್ಲಿ ಪ್ರಕಾಶಿಸುವಂತೆ 
ಧರಿಸಿದವನಿಗೆ ಅವರು ಸಮಾನರೆನಿಸುವರೇ ? ಸಾಕು . ೮೪, ಹರ , ಉಗ್ರ , ಪಶುಪತಿ , 
ಶಂಕರ, ಅಭವ, ಕಾಮರಿಪು, ಮಹಾದೇವ, ಈಶ್ವರ, ಅಮೃತ, ಶಂಭು, ಶಿವ, ಪರ 
ಮೇಶ್ವರ- ಎಂಬ ಹೆಸರುಗಳು ಬೇರೆ ದೇವತೆಗಳಿಗೆ ಇರುವುವೇ ? ೮೫. ವಿಶ್ವಕ್ಕೆಲ್ಲ ಪತಿ, 
ವಿಶ್ವಕ್ಕೆಲ್ಲ ಒಡೆಯ , ವಿಶ್ವದಲ್ಲೆಲ್ಲ ಅಧಿಕನೆಂಬ ಹೆಸರುಗಳು ಪರಮೇಶ್ವರನಿಗೆ ಯಾವಾ 
ಗಲೂ ಶಾಶ್ವತವಾದವುಗಳು. ಇದನ್ನು ತಿಳಿದೂಕೂಡ, ವಿಶ್ವಾಸಹೀನರು ಅನ್ಯರಾದ ಬ್ರಹ್ಮ 


೩೭೧ 


ಸಪತ್ರಿಂಶಾಶ್ವಾಸಂ 


ಪಶು ಪತಿಯಪ್ಪನೆ ಪತಿ ತಾಂ 
ಪಶುವಪ್ಪನೆ ಪಶುಗಳಜಹರಿಪ್ರಮುಖರಣಂ 
ಪಶುಪತಿಯೇ ಶಿವಂ ಶಿವನೇ - 
ವಿಶದ ಪರಬ್ರಹ್ಮವೆಂಬ ವಾಕ್ಯಮ ಸತ್ಯಂ 


ವರ ಸುಮತಿಸೂರಿಗಟ್ಟಲೆ 
ಹರಪದಮಂ ವಿಷ್ಟು ಪದದಿನಗ್ನಳಗಾ 
ರ್ಪರಮಾರ್ಥಂ ತದ್ವಿಷ್ಟೂ 
ಪರಮಂ ಪದವೆಂಬ ವೇದವಿದತ್ಸವಣಂ 


ಕಂತುಹರಂ ಸುರರ್ಗಧಿಕನೆಂದೆರ್ದೆಯೊಳ್ಳಲೆ ತಾರುಣ್ಯದೇ 
ಸಂತತ ಸಾರವಪ್ಪವಾರ್ದುಗಳದನೊಲ್ಲದ ಶಾಪದಗ್ಗದು . 
ರ್ಭಾ೦ತನರ ರ್ಕಳುಣ್ಣುದೆ ಪುರೀಷಮೆನುವೆ ವೇದಮಂತರಿ 
ಚ್ಛಂತಿ ಮುಖಕ್ತಿಯಿಂ ದೊರೆಗುವಿಂತಿದು ಸಾಲದೆ ಪೆರ್ಮೆಗೀಶನಾ 


ಪಂಕುಳಿವಾಲೀಂಟಿದರೋ ತ 
ಮಂ ಕವಿಯೆ ಮರುಳನಕ್ಕೆ ಪಕ್ಕಾದರೂ ನಿಃ 
ಶಂಕೆ ಮಿಗೆ ಮರ್ದುಕುಣಿಕೆಯ 
ನೇಂ ಕೊಂಡರೆ ಶಂಭುಗಮಗರೆಣೆಯೆಂಬಧರ್ಮ 


ವಿಷ್ಟುಗಳನ್ನು ಸರಿಯೆಂದು ಕಾಣಹೋಗುತ್ತಾರೆ. ೮೬ . ವಿಷ್ಟು ಬ್ರಹ್ಮಾದಿ ದೇವತೆ 
ಗಳೆಂಬ ಪಶುಗಳಿಗೆ ಪತಿಯೆನಿಸುವ ಶಿವನು ತಾನು ಪಶುವೆನಿಸುವನೇ ? ನಿಜವಾಗಿಯೂ 
ಬ್ರಹ್ಮ ವಿಷ್ಣುಗಳು ಪಶುಗಳು ; ಪಶುಪತಿಯೇ ಶಿವನು. ಶಿವನೇ ಸ್ಪಷ್ಟವಾಗಿ ಪರ 
ಬ್ರಹ್ಮನು ಎಂಬ ವಾಕ್ಯವೇ ಸತ್ಯವಾದದ್ದು , ೮೭ . ಶ್ರೇಷ್ಟವಾದ ಸದ್ಭುದ್ಧಿಯುಳ್ಳ 
ವಿದ್ವಾಂಸರು ಶಿವನ ಸ್ಥಾನವನ್ನು , ವಿಷ್ಣುವಿನ ಸ್ಥಾನಕ್ಕಿಂತ ಶ್ರೇಷ್ಟವಾದದ್ದೆಂದು 
ತಿಳಿಯುವರು. 'ತದ್ದಿಷ್ಟೋಃ ಪರಮಂ ಪದಂ' ಎಂದರೆ ಆ ಶಿವನಸ್ಥಾನವು ವಿಷ್ಣುವಿನ 
ಸ್ಥಾನಕ್ಕಿಂತಲೂ ಉತ್ಕೃಷ್ಟವಾದದ್ದೆಂದು ಹೇಳುವ ವೇದವೇ ಈ ಮಾತಿಗೆ ಪ್ರಮಾಣ. 
೮೮. ಮನ್ಮಥ ಹರನಾದ ಶಿವನು ದೇವತೆಗಳಿಗೆ ಅಧಿಕನಾದವನೆನ್ನುತ್ತ ತಮ್ಮ ಹೃದಯ 
ದಲ್ಲಿ ಚೆನ್ನಾಗಿ ನಂಬಿದವರು ಊಟಮಾಡುವುದು ಸತತವೂ ಸಾರತರವಾದದ್ದೆನಿಸುವ 
ಅಮೃತಾನ್ನ , ಅದನ್ನು ನಂಬಿದ ಗೌತವಾದಿ ಶಾಪದಿಂದ ದಕ್ಷವಾದ ಕೆಟ್ಟ ಭ್ರಾಂತಿ 
ಯಿಂದ ಕೂಡಿದ ಮನುಷ್ಯರು ಉಣ್ಣುವುದೇ ಮಲ ಎನ್ನುವ ಮಾತು ಅಂತರಿಕ್ಷಂತಿ ' 
ಎಂಬ ವೇದದ ಹೇಳುವಿಕೆಯಿಂದಲೇ ಸಿದ್ಧಗೊಳ್ಳುವುದು ( ವೇದವೇ ಹೀಗೆ ಹೇಳುತ್ತಿದೆ) . 
ಈಶ್ವರನ ಹಿರಿಮೆಗೆ ಈ ಮಾತೇ ಸಾಲದೇ ? ರ್೮ , ಶಂಭುವಿಗೆ ದೇವತೆಗಳು 
ಸಮಾನರೆನ್ನುವ ಅಧಮರುಗಳು ಭ್ರಮೆಗೊಂಡು ಹುಚ್ಚು ಹಿಡಿದವಳ ಹಾಲನ್ನು 
ಕುಡಿದರೋ , ಅಜ್ಞಾನವು ಮುಸುಕಲಾಗಿ ಹುಚ್ಚುತನಕ್ಕೆ ಈಡಾದರೊ , ಮದ್ದು 


೩೭೨ 


ಬಸವರಾಜ ವಿಜಯಂ 


ಜಾತೋ ಬೃಹನ್ನಪಿ ಶ್ರುತಿ 
ಮಾತೇ ಹರಿಜನಿಯನುಸುರ್ಗುಮಜನುದ್ಭವಮಂ 
ಭೂತಸ್ಯ ಜಾತ ವಾಕ್ಯಮ 
ಜಾತಶ್ರುತಿಯಭವನೊಗೆಯನೆಂಬುದನೊರೆಗುಂ 
ಬೃಗುಮುನಿಯ ಶಾಪದಿಂ ಪ 
ನೃಗಶಯನಂ ಪತ್ತು ಯೋನಿಯೊಳುಟ್ಟಿದನಾ 
ನೆಗಳ ಜನ ಪಾಯುವೊಳ್ಳದೆ 
ದೊಗೆದಾಂತನಧೋಕ್ಷಜಾಖ್ಯೆಯಂ ಕಮಳಾಕ್ಷಂ 


ವ!! ಅಂತುವಲ್ಲದೆಯಂ 


ಕುಡಿವಾಗಳಮೃತಶರಧಿಯ 
ನೆಡೆಸಿರೆ ಸೆದಗೆಯಂತೆ ಕೊರಳೊಳ್ಳಷ್ಣಂ 
ತಡೆಯದುಪಮನ್ಯುಮುನಿ ತ 
ಜಡರುಹಲೋಚನನನುಗುಳನೇ ವಸುಮತಿಯೊಳ್ 
ನರಹರಿರೂಪ ವಿಷ್ಣು ಮಡಿದಂ ಶರಭಾಕೃತಿ ವೀರಭದ್ರನಿಂ 
ಪರಮ ದಧೀಚಿಯೊಳ್ಳೆಣಸಿ ಚಕ್ರಮನಕ್ರಮದಿಂದ ನೀಗಿ ತ 
ನ್ನು ರದೊಳೆ ತತ್ಪದಾಹತಿಯನಾಂತಗಿದೋಡಿದನಚ್ಯುತಂ ಮಹೇ 
ಶ್ವರಮುನಿಯಂತ್ರಿಯಿಂದೊದೆಯೆ ಭಂಗಮನಾಂತನದೊರ್ಮೆ ಮಾಧವಂ 


ಗುಣಿಕೆಯ ಕಾಯನ್ನು ತಿಂದರೋ , ( ಏನೋ ) ೯೦ . ' ಜಾತೋಬೃಹನ್ನಪಿ' ಎಂಬ 
ಶ್ರುತಿಯ ಮಾತು ವಿಷ್ಣುವಿನ ಜನ್ಮವನ್ನು ಹೇಳುವುದು ; 'ಭೂತಸ್ಯ ಜಾತ' ವೆಂಬ 
ವಾಕ್ಯವು ಬ್ರಹ್ಮನ ಹುಟ್ಟುವಿಕೆಯನ್ನು ಹೇಳುವುದು ; ' ಅಜಾತ' ವೆಂಬ ಶ್ರುತಿಯ ಮಾತು 
ಪರಮೇಶ್ವರನು ಹುಟ್ಟೇ ಇಲ್ಲದವನೆಂಬುದನ್ನು ಹೇಳುವುದು , ೯೧ . ಭ್ರಗುಮುನಿಯ 
ಶಾಪದಿಂದ ವಿಷ್ಣುವು ಹತ್ತು ಯೋನಿಗಳಲ್ಲಿ ಹುಟ್ಟಿದನು. ಆ ಪ್ರಖ್ಯಾತನಾದ ಬ್ರಹ್ಮನ 
ಗುದದ್ವಾರದಿಂದ ಹೊರಬಂದ ಕಾರಣದಿಂದ ' ಅಧೋಕ್ಷಜ ' ನೆಂಬ ಹೆಸರನ್ನು ಆ ವಿಷ್ಣುವು 
ಪಡೆದನು . ವ|| ಅದೂ ಅಲ್ಲದೆ - ೨ , (ಶಿವನ ಅನುಗ್ರಹದಿಂದ) ಉಪಮನ್ಯು 
ಮುನಿಯು ಕ್ಷೀರಸಮುದ್ರವನ್ನು ಕುಡಿಯುತ್ತಿರುವಾಗ ( ಆ ಕ್ಷೀರ ಸಮುದ್ರದಲ್ಲಿದ್ದ ) 
ವಿಷ್ಣುವುಕೊರಳಲ್ಲಿ ಒಂದು ಕಡ್ಡಿಯ ಹಾಗೆ ಸಿಕ್ಕಿಕೊಳ್ಳಲು ಆ ವಿಷ್ಣುವನ್ನು ಭೂಮಿಯ 
ಮೇಲೆ ಉಗುಳಲಿಲ್ಲವೇ ? ೯೩ . ನರಹರಿಯ ರೂಪ ಧರಿಸಿದ ( ಹಿರಣ್ಯನೆಂಬ ರಾಕ್ಷಸ 
ನನ್ನು ಕೊಲ್ಲಲು ನರಹರಿಯ ರೂಪ ಧರಿಸಿದ) ವಿಷ್ಣುವು ಶರಭಾಕೃತಿಯನ್ನು ಹೊಂದಿದ 
ವೀರಭದ್ರನಿಂದ ಸತ್ತನು. ಅತಿ ಪವಿತ್ರನೆನಿಸಿದ ದಧೀಚಿಮುನಿಯೊಡನೆ ಅಕ್ರಮವಾಗಿ 
ಯುದ್ದಮಾಡಿ, ಚಕ್ರವನ್ನು ಕಳೆದುಕೊಂಡು, ತನ್ನ ಎದೆಯಮೇಲೆ ಆ ದಧೀಚಿಮುನಿಯ 
ಪಾದದ ಒದೆತದಿಂದ ಹೆದರಿ ಆ ಅಚ್ಯುತನು ಓಡಿಹೋದನು . ಹಾಗೆಯೇ ಒಮ್ಮೆ 
ಆ ಮಾಧವನು ಮಹೇಶ್ವರಮುನಿಯೆಂಬುವನು ಒದೆಯಲು ಭಂಗವನ್ನು ಹೊಂದಿದನು . 


ಸಪತ್ರಿಂಶಾಶ್ವಾಸಂ 


ಅಂದು ಜಲಂಧರಾಸುರನಹೀಶ್ವರಪಾಶದಿಗೊತ್ತಿಕಟ್ಟಿ ಗೋ 
ವಿಂದನನಿಟ್ಟನಾಗಸಕೆ ತಾರಕನೊಡಿಸಿದಂ ರಣಾಗ್ರದೊಳ್ 
ಕುಂದದೆ ದಂತಿದಾನವ ಮೃಗಾರಿಸುರಾರಿ ಮುಖಾಸುರರ್ಪೊಡ 
ರ್ಪೊಂದಿಗೆ ತಕ್ಕುಗುಂದಿಸಿ ಪೊಣರ್ಕೆಯೊಳಂಜಿಸುತುಂ ಮಗುಳ್ಳಿ ದರ 
ಸೀತೆಯನಾತ್ಮವಲ್ಲಭೆಯನುಯು ದಶಾಸ್ಯನನಂದು ಕೊಂದ ಬೊ 
ಪ್ರೀತಿಯ ನೀಗಲೆಂದು ಶಿವಲಿಂಗವನೊಲ್ಲು ನಿಜಾಭಿಧಾನದಿಂ 
ಸೇತುಗೆ ಮುಂ ಪ್ರತಿಷ್ಟಿಸಿ ಸಮರ್ಚಿಸಿದಂ ರಘುರಾಮರೂಪಿನಿಂ 
ಪ್ರೀತಿಳಂಬುಜೇಕ್ಷಣನಿದಂ ಸಲೆ ಬಲ್ಲುದು ಭೂರಿಭೋಜನಂ 


ಹರಿ ಮತ್ತ್ವರೂಪಮಂ ತಾ 
qುರು ಲಂಕೆಯೊಳೊಲ್ಲು ಮಕೇಶ್ವರನಂ ತಾ 
ನಿರದರ್ಚಿಸಿ ಸುಖದಿಂ ನಿ 
ರ್ಜರರಿಪುವಂ ಸದೆದು ವೇದಮಂ ತೆಗೆತಂದಂ 
ಕಮಠಾವತಾರದೊಳರಿ 
ವಿಮಳ ಹರಿದ್ವಾರದಲ್ಲಿ ಕಮಠೇಶ್ವರನ 
ಪ್ರಮುದದಿನರ್ಚಿಸಿ ಪಡೆಯನೆ 
ಸುಮನೋರಥಮಂ ಮುರಾರಿ ಕೃಷ್ಣಶ್ವರನಂ 


೯೭ 


೯೪. ಅಂದು (ಪೂರ್ವದಲ್ಲಿ) ಜಲಂಧರನೆಂಬ ರಾಕ್ಷಸನು ಆದಿಶೇಷನನ್ನೇ ಹಗ್ಗವನ್ನಾಗಿ 
ಮಾಡಿ, ಬಿಗಿಯಾಗಿ ಕಟ್ಟಿ , ವಿಷ್ಣುವನ್ನು ಆಕಾಶಕ್ಕೆ ಎಸೆದನು. ರಣರಂಗದಲ್ಲಿ ತಾರಕಾ 
ಸುರನು (ಸೋಲಿಸಿ) ಓಡಿಸಿಬಿಟ್ಟನು. ಯಾವ ಕುಂದನ್ನೂ ಲೆಕ್ಕಿಸದೆ ಗಜಾಸುರ, 
ವ್ಯಾಘ್ರಾಸುರ, (ಮೃಗಗಳಿಗೆ ಅರಿಯಾದ ವ್ಯಾಘ್ರನೆಂಬ ಹೆಸರಿನ ರಾಕ್ಷಸ), ಮುಖ್ಯರಾದ 
ರಾಕ್ಷಸರುಗಳು ಶೌಡ್ಯದಿಂದ ಕೂಡಿ ಯುದ್ಧದಲ್ಲಿ ( ವಿಷ್ಣುವಿನ) ಸಾಮರ್ಥವನ್ನು ಕುಗ್ಗಿಸಿ 
ಹೆದರಿಸಿ ಓಡಿಸಿದರು . ೯೫. ವಿಷ್ಣುವು ರಘುರಾಮನ ರೂಪದಿಂದ ( ಅವತಾರ ಮಾಡಿದ 
ಕಾಲದಲ್ಲಿ) ತನ್ನ ಆತ್ಮವಲ್ಲಭೆಯೆನಿಸಿದ ಸೀತೆಯನ್ನು ಕದ್ದುಕೊಂಡು ಹೋಗಿದ್ದ 
ರಾವಣನನ್ನು ಕೊಂದ ಕಾರಣ ಆ ಬ್ರಹ್ಮಹತ್ಯಾ ದೋಷವನ್ನು ನಿವಾರಿಸಿಕೊಳ್ಳಲು, 
ಸೇತುವೆಯ ಮುಂಭಾಗದಲ್ಲಿ ತನ್ನ ಹೆಸರಿನ (ರಾಮೇಶ್ವರವೆಂಬ) ಶಿವಲಿಂಗವನ್ನು 
ಪ್ರೀತಿಯಿಂದ ಪ್ರತಿಷ್ಠಾಪನೆಮಾಡಿ ಪೂಜೆ ಮಾಡಿದುದನ್ನು ಸಮಸ್ತ (ಲೋಕದ) 
ಜನವೆಲ್ಲ ತಿಳಿದ ವಿಚಾರವೇ ಆಗಿದೆ . ೯೬ . ವಿಷ್ಣುವು ಮತೃರೂಪ ( ಮಿಾನಿನರೂಪ) 
ವನ್ನು ಧರಿಸಿ, ಲಂಕೆಯಲ್ಲಿ ಭಕ್ತಿಯಿಂದ ಮಕೇಶ್ವರನನ್ನು ತಾನು ತಪ್ಪದೆ ಆರ್ಚನೆ 
ಮಾಡಿ ಸುಖವಾಗಿ ದೇವತೆಗಳ ರಿಪುವಾದ ಸೋಮುಕಾಸುರನೆಂಬುವವನನ್ನು ಕೊಂದು 
ವೇದಗಳನ್ನು ಪಡೆದುಕೊಂಡು ಬಂದನು. [ ಮ ಕೇಶ್ವರನನ್ನು ಅರ್ಚನೆಮಾಡಿದುದ 
ರಿಂದಲೇ ಆ ರಾಕ್ಷಸನನ್ನು ಸೋಲಿಸುವ ಶಕ್ತಿಯುಂಟಾಯಿತೆಂದು ಭಾವ] ೯೭ - ೯೯ . 
ಕೂರ್ಮಾವತಾರದಲ್ಲಿ ವಿಷ್ಣುವು ಶ್ರೇಷ್ಟವಾದ ಹರಿದ್ವಾರದಲ್ಲಿ ಕಮಠೇಶ್ವರನೆಂಬ 


೩೭೪ 


ಬಸವರಾಜ ವಿಜಯಂ 


ದ್ವಾರವತಿಯಲ್ಲಿ ಭಜಿಸಿ ಕು 
ಮಾರಾದ್ಯಭಿಮತಫಲಂಗಳಂ ಪಡೆದಂ ತಾ 
ನೋರಂತೆ ಕೃಷ್ಣರೂಪಿಂ 
ಸಾರಬ್ರಹ್ಮಶಲಿಂಗವ೦ ಧಾರಿಣಿಯೊಳ್ 


ವಿಸುಗುವಲಂಪುರದೊಳೂ 
ಜಿಸಿ ಪಡೆದಂ ಬ್ರಹ್ಮನಿಷ್ಪಮಂ ಹರಿವಿಧಿ ಮು 
ಖ್ಯಸುರರ್ಮುನಿಗಳ್ಳಾರಾ 
ಣಸಿಯೊಳ್ಳಿಜನಾಮಲಿಂಗಮಂ ಪೂಜಿಸಿದರ್ 


ಹರಿ ಮೇಘರೂಪದಿಂದೀ 
ಶ್ವರನಂ ಸಲೆ ಪೊತ್ತು ಸೇವಿಸಿದನೆಂದು ಯುಗಾಂ | 
ತರದೊಳೇನಿವೆಸರಿಂ 
ತರಣಿತ್ವವನಾಳು ಹರನನೆಲಗಿಸಿರ್ದಂ 


ಧರೆಗಾವೇ ದೇವರೆಂದಾಡಿದ ನುಡಿಯಘದಿಂ ಪಂದಿ ಪರ್ದಾಗಿ ಪದೋ 
ದರನುಂ ಪಾಳೇಶನು ವಾದಿಸುತಡಿವುಡಿಯಂ ಕಾಣದೇಂದು ಲಜ್ಞಾ 
ಭರದಿಂ ಜ್ವಾಲಾಂಗಲಿಂಗಕ್ಕೆ ಅಗಿ ಪೊಗಳು ದೈನೊಕ್ತಿಯಿಂ ಮಚ್ಚಿಸುತ್ತೀ 
ಶೃರನಂ ತಮ್ಮಿಷ್ಟಮಂ ಮೇಣ್ಣಡೆದರಿದು ವಲಂ ಲೋಕವೇದ್ಯಪ್ರಸಿದ್ಧ೦ 


೧೦೧ 


ಹೆಸರಿನ ಶಿವಲಿಂಗವನ್ನು ಅತಿ ಸಂತೋಷದಿಂದ ಪೂಜೆಮಾಡಿ, ಇಷ್ಟಾರ್ಥಸಿದ್ದಿಯನ್ನು 
ಪಡೆಯಲಿಲ್ಲವೇ ? ಕೃಷ್ಣಾವತಾರದಲ್ಲಿ ( ವಿಷ್ಣುವು) ದ್ವಾರಕಾನಗರದಲ್ಲಿ ಕೃಷ್ಣಶ್ವರನೆಂಬ 
ಹೆಸರಿನ ಶಿವಲಿಂಗವನ್ನು ಸ್ತೋತ್ರಮಾಡಿ, ಪುತ್ರ ಪ್ರಾಪ್ತಿಯೇ ಮೊದಲಾದ ಇಚ್ಚಿಸಿದ 
ಫಲಗಳನ್ನು ಪಡೆದನು. ತಾನು ಒಂದೇ ಕ್ರಮವಾಗಿ ( ಏಕಪ್ರಕಾರವಾಗಿ) ಕೃಷ್ಣರೂಪ 
ದಿಂದಶ್ರೇಷ್ಟವಾದ 'ಬ್ರಹ್ಮಶ' ಎಂಬ ಹೆಸರಿನ ಲಿಂಗವನ್ನು ಶೋಭಿಸುವ ಅಲಂಪುರ 
ವೆಂಬ ಹೆಸರಿನ ಪಟ್ಟಣದಲ್ಲಿ ಪೂಜೆಮಾಡಿ, ಬ್ರಹ್ಮನು ಇಷ್ಟಾರ್ಥಗಳನ್ನು ಪಡೆದನು. 
ವಿಷ್ಣು , ಬ್ರಹ್ಮರೇ ಮುಖ್ಯರಾದ ದೇವತೆಗಳೂ , ಮುನೀಶ್ವರರುಗಳೂ ಕಾಶಿಯಲ್ಲಿ ತಮ್ಮ 
ತಮ್ಮ ಹೆಸರಿನ ಶಿವಲಿಂಗಗಳನ್ನು ಪೂಜಿಸಿದರು. ೧೦೦. ಹರಿಯು ಮೇಘ 
ರೂಪದಿಂದ ಈಶ್ವರನನ್ನು ಹೊತ್ತು ಸೇವೆ ಮಾಡಿದನು . ಯುಗಾಂತರದಲ್ಲಿ 
ಮೋಹಿನಿಯೆಂಬ ಹೆಸರಿನಿಂದ ಸ್ತ್ರೀರೂಪ ಧರಿಸಿ ಈಶ್ವರನನ್ನು ಸೇವಿಸಿಕೊಂಡಿದ್ದನು. 
೧೦೧. ಧರೆಗೆ ನಾವೇ ದೇವರು ಎಂದು ಆಡಿದ ಮಾತಿನ ಪಾಪದ ಕಾರಣ ವಿಷ್ಣುವು 
ಹಂದಿಯಾಗಿ, ಬ್ರಹ್ಮನು ಹದ್ದಾಗಿ ಪಣತೊಟ್ಟು ( ಈಶ್ವರನ) ಪಾದವನ್ನೂ ತಲೆಯನ್ನೂ 
ಕಾಣಲಾರದೆ ಬಂದು ನಾಚಿಕೆಯ ಆಧಿಕ್ಯದಿಂದ ಉರಿಲಿಂಗಕ್ಕೆ ( 

ಜ್ಯೋತಿಲಿಂಗಕ್ಕೆ ) 
ನಮಸ್ಕಾರಮಾಡಿ , ಹೊಗಳಿ, ಮೃದುವಾದ ದೀನವಾಣಿಯಿಂದ ಪ್ರಸನ್ನಗೊಳಿಸಿಕೊಂಡು 
ಆ ಈಶ್ವರನಿಂದಲೇ ತಮ್ಮ ಇಷ್ಟಾರ್ಥವನ್ನು ಪಡೆದರು. ಈ ಮಾತು ಲೋಕವೆಲ್ಲ 


ಸಪ್ತತಿಂಶಾಶ್ವಾಸಂ 


ಮದಯುತಮತೃರೂಪಹರಿಯಂ ಹರನರ್ದಿಸಿ ಸುತ್ತಿದಂ ಜಟಾ 
ಪದದೊಳೆ ವೇಷ್ಟಿಯಂತೆಸೆವ ಬಾಲವನಚ್ಯುತಕೂರ್ವಕರ್ಪರಂ 
ವಿದಿತ ಸುರಾರಿ ಮಸ್ತಕದ ಮಾಲೆಯ ಮಧ್ಯದೊಳೀಶವಲ್ಲದೆ 
ಳ್ಳುದಿದೆಸೆದಿರ್ಕುಮಿಕ್ಕಿ ನರಸಿಂಹನ ಸಮ್ಮವನುಟ್ಟನೀಶ್ವರಂ 
ಹರಹಸ್ಯಾಗ್ರದೊಳಿರ್ಕಮಾದ ಕಿಟಿದಂಷ್ಟಂ ಮತ್ತಮಾ ಲೋಕಭೀ 
ಕರನಂ ವಕ್ರಮತಿ ತ್ರಿವಿಕ್ರಮನನಾರ್ಪಿ ಸೀಳು ಕಂಕಾಳಮಂ 
ಕರದಿಂ ತಾಳ್ತನನಂಗವೈರಿ ಖಲವಿಷ್ಯಕ್ಕೇನನು ಶೂಲದಿಂ 
ಭರದಿಂದಾರ್ದಿದೆ ತನ್ನ ಪೆಗಲೊಳೆತಂಕೃತಾಂತಾಂತರಂ 


೧೧೩ 


ಜಡಮತಿ ದಕ್ಷನಧ್ವರದ ಶಾಲೆಯೊಳೋಡುವ ಯಜ್ಞವಿಷ್ಟುವಂ 
ತಡೆಯದೆ ವೀರಭದ್ರ ವಪುವಿಂ ತಲೆ ಕತ್ತರಿಪಂತಿರೆಚ್ಚು ತಾಂ 
ಕೆಡವಿದನಿಂತಿದೆಲ್ಲ ನಿಗಮಾಗಮಸಿದ್ದಮದೊರ್ಮೆ ಶಂಕರಂ 
ಪಿಡಿದ ಕಪಾಲದೊಳುರಿದನಚ್ಯುತನಾತ್ಮಶಿರೋರುಣಾಂಬುವಂ 


೧೦೪ 


ತಿಳಿದಿರುವಂತೆ ಪ್ರಸಿದ್ಧವಾದದ್ದಲ್ಲವೇ ? ೧೦೨. ಮತ್ಯಾವತಾರವನ್ನು ಮಾಡಿದ 
ಮೇಲೆ ಮದದಿಂದಕೂಡಿದ ಆಮರೂಪದ ವಿಷ್ಣುವನ್ನು ಶಿವನು ಕೊಂದು ಅದರೆ 
ಬಾಲವನ್ನು ರುಮಾಲಿನ ಹಾಗೆ ಜಡೆಯ ಸ್ಥಾನದಲ್ಲಿ ಸುತ್ತಿಕೊಂಡನು. ಅಚ್ಯುತನು 
ಕೂರ್ಮಾವತಾರ ಮಾಡಿದಾಗ ಅವನ ಆ ಬೆನ್ನಿನ ಚಿಪ್ಪನ್ನು ಪ್ರಸಿದ್ಧರಾದ ರಾಕ್ಷಸರ 
ರುಂಡಮಾಲೆಗಳ ಮಧ್ಯದಲ್ಲಿ ಪೋಣಿಸಿ ಎದೆಯ ಮೇಲೆ ( ಹಾರದ ಮಧ್ಯದಲ್ಲಿ) 
ಶೋಭಿಸುವಂತೆ ಮಾಡಿಕೊಂಡನು . ನರಸಿಂಹಾವತಾರದ ವಿಷ್ಣುವನ್ನು ಕೊಂದು ಅವನ 
ಚರ್ಮವನ್ನು ಶಿವನು ಉಟ್ಟುಕೊಂಡನು . ೧೦೩ , ವಿಷ್ಣುವು ವರಾಹಾವತಾರ 
ಮಾಡಿದಾಗ ಆ ಹಂದಿಯ ದಂಷ್ಟವನ್ನು ಶಿವನು ತನ್ನ ಕೈಯಲ್ಲಿ ಧರಿಸಿದನು ಮತ್ತು 
ತ್ರಿವಿಕ್ರಮಾವತಾರ ಮಾಡಿದ ವಿಷ್ಣುವು ಲೋಕಕ್ಕೆಲ್ಲ ಭಯಂಕರವೆನಿಸಿ ವಕ್ರ ಬುದ್ದಿ 
ಯಿಂದ ವರ್ತಿಸುತ್ತಿದ್ದಾಗ ಅವನನ್ನು ಪರಾಕ್ರಮದಿಂದ ಸೀಳಿಹಾಕಿ ಅವನ ಬೆನ್ನಿನ 
ಮೂಳೆಯನ್ನು (ಕಂಕಾಳವನ್ನು ) ಕೈಯಲ್ಲಿ ಧರಿಸಿದನು. ದುಷ್ಟ ವಿಷ್ಯಕ್ಕೇನನೆಂಬ 
ಹೆಸರನ್ನು ಧರಿಸಿದ ವಿಷ್ಣುವನ್ನು ಶೂಲದಲ್ಲಿ ಶಕ್ತಿಯಿಂದ ತಿವಿದು ಮೇಲಕ್ಕೆತ್ತಿ 
ಯಮನಿಗೂ ಯಮನಾದ ಶಿವನು ತನ್ನ ಹೆಗಲಮೇಲೆ ಹೊತ್ತನು. ೧೦೪, ಮೂರ್ಖ 
ಬುದ್ದಿಯ ದಕ್ಷನ ಯಜ್ಞಶಾಲೆಯಲ್ಲಿ ಯಜ್ಞಾರ್ಥವಾಗಿ ಬಂದಿದ್ದ ವಿಷ್ಣುವು ನಿಲ್ಲದೆ 
ಓಡುತ್ತಿರಲಾಗಿ ಆ ವೀರಭದ್ರನು ದೇಹದಿಂದ ಅವನ ತಲೆಯು ಕತ್ತರಿಸುವಂತೆ ಬಾಣ 
ಪ್ರಯೋಗಮಾಡಿ ನೆಲಕ್ಕೆ ಕೆಡವಿದನು. ಈ ರೀತಿಯೆಲ್ಲವೂ ವೇದಾಗಮ ಸಿದ್ದವಾದದ್ದು , 
ಒಂದು ಸಲ ಶಂಕರನು ಹಿಡಿದ ಕಪಾಲದಲ್ಲಿ ವಿಷ್ಣುವು ತನ್ನ ಶಿರಸ್ಸಿನ ರಕ್ತವನ್ನೇ 


1  ಂದು( ಆ) 


೩೭೬ 


ಬಸವರಾಜ ವಿಜಯಂ 


ಪುರಹರನಂತಕಹರನನು 
ಹರನಂಗಜಹರನರಾತಿಹರನಧ್ವರಸಂ 
ಹರನಂಧಕಾರನೆಂಬ 
ತಿರೆ ಹರಿಹರನೆಂಬ ನಾಮಮಭವಂಗೆಸೆಗುಂ 


ನೆರೆದೀ ನಿಜಾರ್ಥಮಂ ಬಿ 
ಇರದಿಂದೆ ಹರಿರ್ಹರು ತಮನುಯಾತಿಯೆನು 
ತೊರೆಗುಂ ಶ್ರುತಿ ಕುಮತಿಗಳಿದ 
ನರವರಿಸದೆ ಬಾಯ್ದೆ ಬಂದ ತೆಅದಿಂದುಲಿವರ್ 


ಪಂಕಜೇಕ್ಷಣ ಪಂಕಜಾಸನ ಪಾಕಶಾಸನಮುಖ್ಯರಾ. 
ಬಿಂಕಮಂ ತೃಣವಿಟ್ಟು ಯಕ್ಷನ ರೂಪಿನಿಂ ಮುಳಿದ ಮಹೇ 
ಶಂ ಕರಂ ವದಿಸಿರ್ದ ಬೊಮ್ಮನ ಪಂಚಮಾಸ್ಕವನಣಿ ಮೀ 
ನಾಂಕವೈರಿ ನಖಾಗ್ರದಿಂದೆ ಚಿವುಟಿದಂ ಧರಣೀಪತೀ 


ಮೃಗಿಯಾಗಿ ಪರಿವ ಸುತೆಯಂ | 
ಮೃಗರೂಪಿಂ ನೆರೆಯಲೆಳಸಿ ಬಳಿವರಿವಜನಂ 
ಸೊಗಯಿಪ ಕಿರಾತರುದ್ರಂ 
ವಿಗೆ ತಚ್ಚಿರವುರುಳೆ ಬಾಣದಿಂ ಪದೆದೆಚ್ಚರಿ 


೧೦೮ 


ಸುರಿಸಿದನು . ೧೦೫ , ಪುರಹರ, ಅಂತಕಹರ, ಅಘಹರ , ಅಂಗಜಹರ, ಅರಾತಿಹರ , 
ಅಧ್ವರ ಸಂಹರ, ಅಂಧಕಹರ ಇವುಗಳ ಹಾಗೆಯೇ ಹರಿಯನ್ನು ಹರಣ ಮಾಡಿದವನು 
ಎಂಬರ್ಥದಲ್ಲಿ ' ಹರಿಹರ' ಎಂಬ ಹೆಸರು ಶಿವನಿಗೇ ಶೋಭಿಸುವುದು . ೧೦೬ , ಪ್ರಸಿದ್ದ 
ವಾದ ಈ ನಿಜಾರ್ಥವನ್ನು ವಿಸ್ತಾರಗೊಳಿಸಿ ( ದೇವತೆಗಳು) ಹರಿಯನ್ನು ನಾಶಮಾಡಿದ 
ಆ ಶಿವನನ್ನು ಅನುಸರಿಸಿ ಹೋಗುತ್ತಾರೆ' ಎಂದು ಶ್ರುತಿಯು ಹೇಳುತ್ತಿದೆ. ದುರ್ಬುದ್ದಿ 
ಯುಳ್ಳವರು ಇದನ್ನು ವಿಚಾರಮಾಡದೆ ಬಾಯಿಗೆ ಬಂದ ರೀತಿಯಲ್ಲಿ ಹೇಳುತ್ತಾರೆ. 
೧೦೭. ಮಹಾರಾಜಾ, ( ಎಲೈ ಬಿಜ್ಜಳನೆ ), ವಿಷ್ಣು , ಬ್ರಹ್ಮ , ದೇವೇಂದ್ರರೇ ಮುಖ್ಯ 
ರಾದವರ ಗರ್ವವನ್ನು ಹುಲ್ಲುಕಡ್ಡಿಯನ್ನಿಟ್ಟು ಯಕ್ಷನ ರೂಪದಿಂದ ಶಿವನು ಮುರಿದು 
ಹಾಕಿದನು . ಹೆಚ್ಚಾಗಿ ಗರ್ವಗೊಂಡ ಬ್ರಹ್ಮನ ಐದನೆಯ ಮುಖವನ್ನು ಪರಾಕ್ರಮ 
ದಿಂದ ಮನ್ಮಥವೈರಿಯಾದ ಶಿವನು ಉಗುರಿನಿಂದ ಚಿವುಟಿ ಹಾಕಿದನು. ೧೦೮. ಹೆಣ್ಣು 
ಜಿಂಕೆಯಾಗಿ ಓಡುತ್ತಿರುವ ಸರಸ್ವತಿಯನ್ನು ಗಂಡು ಜಿಂಕೆಯಾಗಿ ಕೂಡಲು ಬಯಸಿ 
ಬೆನ್ನಟ್ಟಿದ ಬ್ರಹ್ಮನನ್ನು ಸೊಗಸಾದ ಬೇಡನ ಆಕಾರವನ್ನು ಧರಿಸಿದ ಶಿವನು ( ಆ 
ಬ್ರಹ್ಮನ) ಶಿರಸ್ಸು ಚೆನ್ನಾಗಿ ಕತ್ತರಿಸಿಬೀಳುವಂತೆ ಬಾಣದಿಂದ ಇಚ್ಛೆಪಟ್ಟು ಹೊಡೆದನು. 


೩೭೭ 


ಸಪತ್ರಿಂಶಾಶ್ವಾಸಂ 


ನೆಗಷೆ ನಿಜಾದ್ರಿಯಂ ದಶಶಿರಂ ಪದದುಂಗುಟದಿಂದವುಂಕಿ ತ 
ನಗದಡಿ ಸಿಲ್ಕಿ ಬೇಳರೆವಿನಂ ನೆಗಳಂ ಧರೆಗಾನೆ ಧನ್ಸಿಯೆಂ 
ದಗಲದಕೊರ್ವಿನಿ ಸೆಣಸಿದಂಗಜಂಗಮನಾರ್ದು ಸುಟ್ಟನು 
ರ್ವಿಗೆ ಘನ ಮೃತ್ಯುವಾನೆನುತಿದಿರ್ಚಿದ ಕಾಲವನಿಕ್ಕಿ ಮೆಟ್ಟಿದಂ 


OCE 


ಧರಣಿಯೊಳಾನೆ ದಿವ್ಯ ಪುರುಷೋತ್ತಮನೆಂಬ ಸಗರ್ವಶೌರಿಯಂ 
ಭರದೊಳೆಪೆನಂಗೊಳಿಸಿದಂ ಕ್ರತುದಕ್ಷನೆನುತ್ತೆ ಹೋಮಮಂ 
ವಿರಚಿದ ದಕ್ಷನಂತದುರುಳ್ಳಿದನೆಲ್ಲವನು ಶಕ್ತಿವೆ 
ತರಿದೆನಿಪುರ್ಕನಾಂತ ಶಿಖಿಯುಜ್ಜಳಜಿ . ಯ ಕಿಳದಿರ್ತಿದಂ 


ಭುವನಾಕ್ಷಿತ್ವದ ಬಿಲಕಮಾಳ ಭಗನಕ್ಷತ್ಪಾಟನಂಗೆಯು ಕೈ 
ರವಮಿತ್ರಾಂಗವನಂಘ್ರಯಿಂ ಪೊಸೆದು ಪೂಷಾದಿತ್ಯದಂತಂಗಳಂ 
ಜವದಿಂಬಿಲೆಯಿಂದುದಿರ್ಚಿ ಕೊರೆದಾ ವಾಣಿಲಸದ್ಘಾಣವು 
ಪವನೋರುದ್ವಯಮಂ ಸುರೇಂದ್ರಭುಜಮಂ ತಾಂ ಖಂಡಿಸುತ್ತಿನಿ 


* ೧೧೧ 


೧೦೯ . ರಾವಣನು ತನ್ನ ಪರ್ವತವಾದ ಕೈಲಾಸವನ್ನು ನಗುವಲು ( ಎತ್ತಲು) ಪಾದದ 
ಹೆಬ್ಬೆರಳಿನಿಂದ ಮೆಟ್ಟಿ ಆ ಪರ್ವತದ ಅಡಿಯಲ್ಲಿ ( ಆತನು) ಸಿಕ್ಕು ಗೋಳಾಡುವ ಹಾಗೆ 
ಮಾಡಿದನು. ಲೋಕದಲ್ಲಿ ನಾನೊಬ್ಬನೇ ಬಿಲ್ಲಾರನೆಂಬ ತೋಲಗದ ಗರ್ವದಿಂದ 
ಸೆಣಸಿದ ( ಬಾಣಪ್ರಯೋಗಮಾಡಿದ) ಮನ್ಮಥನ ದೇಹವನ್ನು ಅಬ್ಬರಿಸಿ ಸುಟ್ಟುಹಾಕಿ 
ದನು . ಲೋಕಕ್ಕೆ ನಾನೇ ಘನವಾದ ಮೃತ್ಯುದೇವತೆಯನ್ನು ಎದುರಿಸಿದ ಯಮ 
ನನ್ನು ಕೊಂದುಹಾಕಿದನು. ೧೧೦. ಲೋಕದಲ್ಲಿ ನಾನೇ ದಿವ್ಯ ಪುರುಷಶ್ರೇಷ್ಟನೆಂಬ 
ಗರ್ವದಿಂದಕೂಡಿದ ವಿಷ್ಣುವನ್ನು ಬೇಗನೆ ಹೆಣ್ಣನ್ನಾಗಿ ಮಾಡಿದನು . ( ನಾನೆ ) ಯಜ್ಞ 
ಮಾಡುವಿಕೆಯಲ್ಲಿ ದಕ್ಷನಾದವನೆಂದೆನ್ನುತ್ತ ಯಜ್ಞವನ್ನು ಮಾಡಿದ ದಕ್ಷನನ್ನು ಕತ್ತರಿಸಿ 
ದನು. ( ಕೊಂದುಹಾಕಿದನು). ಎಲ್ಲವನ್ನೂ ಉಣ್ಣುವ ( ಸುಟ್ಟುಹಾಕುವ) ಶಕ್ತಿಯನ್ನು 
ಹೊಂದಿದ್ದೇನೆಂಬ ಗರ್ವವನ್ನು ಹೊಂದಿದ ಅಗ್ನಿಯ ಪ್ರಕಾಶಮಾನವಾದ ನಾಲಿಗೆಯನ್ನು 
ಕಿತ್ತು ಅದಿರಿಸಿಬಿಟ್ಟನು. ೧೧೧ . ಲೋಕದ ಕಣ್ಣು ನಾನೇ ಎಂಬ ಗರ್ವವನ್ನು 
ಹೊಂದಿದ ಸೂರೈನ ಕಣ್ಣನ್ನು ಕಿತ್ತು , ಚಂದ್ರನ ದೇಹವನ್ನು ಕಾಲಿನಿಂದ ಹೊಸಗಿ ಹಾಕಿ , 
ಪೂಷ, ಆದಿತ್ಯರೆಂಬುವರ ಹಲ್ಲುಗಳನ್ನು ಶೀಘ್ರವಾಗಿ ಬಿಲ್ಲಿನ ತುದಿಯಿಂದ ಮುರಿದು 
ಹಾಕಿ, ಸರಸ್ವತಿಯ ಶ್ರೇಷ್ಟ ಮೂಗನ್ನು ಕತ್ತರಿಸಿ, ವಾಯುವಿನ ಎರಡೂ ತೊಡೆ 
ಗಳನ್ನೂ , ದೇವೇಂದ್ರನ ಭುಜವನ್ನ ಪರಾಕ್ರಮದಿಂದ ಆ ಶಿವನು ಮುರಿದು ಹಾಕಿ 


1 ರ್ಬ ( ದ) 


೩೭೮ 


ಬಸವರಾಜ ವಿಜಯಂ 


ಪರಮ ಸ್ವತಂತ್ರನಿಂತ 
ಧ್ವರಕೇಂದವರನಿವಹಮಂ ಭಂಜಿಸಿದಂ 
ಶರಣೆಂದೊಡೆ ರಕ್ಷಿಸಿದಂ 
ಪೊರೆಯಿಲಲೀಶನೀಶನಲ್ಲದೆ ಪೆರಾರ್ 

೧೧೨ 
ಗಗನಗ್ರಾಮಂಗಳಂ ಸುಟ್ಟುರುಪಿದನತುಳದೀಪಿ ದೈತ್ಯದ್ವಿಪೇಂದ್ರಾ 
ರಿಗಳಂ ಸೀಳಿಕ್ಕಿದಂ ಮೆಟ್ಟಿದನಡಿಯಿನಪಸ್ಮಾರಮಂ ಕೊಂದನುನ್ಮಾ 
ರ್ಗದ ದೈತ್ಯರ್ಕಳಂ ನುಂಗಿದನಪಹೃತಲೋಕವ್ರಜfಡಮಂ ಕೆ 
ಬಿಗೆ ತಾಳಂ ಭೂರಿ ಭೂಭಾರವನೆ ತಳೆದ ಭೋಗೀಂದ್ರನಂ ಭೂತನಾಥಂ ೧೧೩ 
ಭುವನಮನೆಲ್ಲಮಂ ಸುಳಿಯೊಳೆ ಮುಳುಂಗಿಪ ದೇವಗಂಗೆಯಂ 
ತವೆ ತಳೆದಂ ಜಟಾಗ್ರದೊಳೆ ಮಲ್ಲಿಗೆಯಂ ತಳೆವಂತಿರಿಸಂ 
ಭವನವಚಕ್ರದಿಂ ಖಲಜಲಂಧರ ಮಸ್ತಕಮಂ ಕಳಿ ಶಾಂ 
ಭವಿಯರಸಂ ಸುರರ್ಪೊಗಳೆ ತಾಳ ನುರಃಸ್ಥಿತ ರುಂಡಮಾಲೆಯೊಳ್ 

೧೧೪ 
ಸುರನಾರೀಜನರ ದಾಳಿಗೆ ಚಿರಸ್ಥಾಯಿತ್ತಮಂ ಮಾ ಶಂ 
ಕರಪಾದಾಂಬುಜಜಾತಚಕ್ರಮನದ ತಾನರ್ಥಿಸುತ್ರಂಬುಜೆ 


ದನು . ೧೧೨. ಈ ರೀತಿ ಪರಮ ಸ್ವತಂತ್ರನೆನಿಸಿದ ಶಿವನು ದಕ್ಷಯಜ್ಞಕ್ಕೆ ಬಂದ 
( ಸಮಸ್ತ ದೇವತಾ ಸಮೂಹವನ್ನು ಭಂಗಗೊಳಿಸಿದನು . ಶರಣು ಎಂದವರನ್ನು 
ರಕ್ಷಿಸಿದನು. ರಕ್ಷಿಸಲಿಕ್ಕೂ ಸಂಹಾರ ಮಾಡುವುದಕ್ಕೂ ಈಶ್ವರನಲ್ಲದೆ ಬೇರೆಯವರು 
ಯಾರು ? ೧೧೩ . ತಾರಕಾಸುರನ ಮಕ್ಕಳಾದ ತಾರಕಾಕ್ಷ, ಮಕರಾಕ್ಷ, ವಿದ್ಯುನ್ಮಾಲಿನಿ 
ಗಳೆಂಬ ಮೂವರು ರಾಕ್ಷಸರು ಆಕಾಶಮಾರ್ಗದಲ್ಲಿ ಕಟ್ಟಿದ ಮೂರು ಪಟ್ಟಣಗಳನ್ನು 
ಸುಟ್ಟು ಉರಿಸಿದನು. ಅನುಪಮಪರಾಕ್ರಮದ ವ್ಯಾಘಾಸುರ ಗಜಾಸುರರೆಂಬ ವೈರಿ 
ಗಳನ್ನು ಸೀಳಿ ಹಾಕಿದನು. ಪಾದದಿಂದ ಅಪಸ್ಕಾರವನ್ನು ( ಅಪಸ್ಮಾರಾಭಿಮಾನಿ ದೇವತೆ 
ಅಥವಾ ಮಲರೋಗಾಭಿಮಾನಿ ದೇವತೆ ) ಮೆಟ್ಟಿದನು . ಅತ್ಯಂತ ಮದೋನ್ಮತ್ತ 
ರಾಕ್ಷಸರನ್ನು ಕೊಂದನು. ಲೋಕ ಸಮೂಹವನ್ನೆಲ್ಲ ನಾಶಮಾಡುತ್ತಿದ್ದ ಹಾಲಾಹಲ 
ವನ್ನು ನುಂಗಿದನು . ಅಸಾಧ್ಯವಾದ ಸಮಸ್ತ ಭೂಮಂಡಲ ಭಾರವನ್ನು ಹೊತ್ತ 
ಉರಗ ಶ್ರೇಷ್ಠನಾದ ಆದಿಶೇಷನನ್ನು ಸಮಸ್ತಭೂತ (ಜೀವಿಗಳಿಗೆ ಪ್ರಭುವಾದ ಶಿವನು 
( ಆಭರಣವಾಗಿ) ಧರಿಸಿದನು . ೧೧೪, ಪಾರ್ವತೀ ಪತಿಯಾದ ಶಿವನು ಸಮಸ್ತ ಭೂ 
ಮಂಡಲಗಳನ್ನು ತನ್ನ ಸುಳಿಯಲ್ಲಿ ಒತ್ತಿ ಮುಳುಗಿಸುವ ದೇವಗಂಗೆಯನ್ನು ಜಡೆಯ 
ತುದಿಯಲ್ಲಿ ಮಲ್ಲಿಗೆಯನ್ನು ಧರಿಸುವಹಾಗೆ ಮನೋಹರವಾಗಿ ಧರಿಸಿದನು . ಕಾಲಿನಿಂದ 
ಬರೆದ ನೂತನ ಚಕ್ರದಿಂದಲೇ ಜಲಂಧರನ ಶಿರಸ್ಸನ್ನು ಕತ್ತರಿಸಿ, ದೇವತೆಗಳೆಲ್ಲಸ್ತೋತ್ರ 
ಮಾಡುತ್ತಿರಲು ಆ ರುಂಡವನ್ನು ತನ್ನ ಎದೆಯ ಮೇಲಿರುವ ರುಂಡಮಾಲೆಯಲ್ಲಿ 
ಧರಿಸಿದನು . ೧೧೫. ದೇವತಾ ಸ್ತ್ರೀಯರುಗಳ ಮುತ್ತೈದೆತನ ಸೂಚಕವಾದ ಮಾಂಗಲ್ಯ 


) 


1 ರೆ( ಜ , ದ) . 


ಸಪ್ಪತ್ರಿಂಶಾಶ್ವಾಸಂ 


Ch ? 


ಗಿರಿಸಿ. 


ದರನಂಭೋಜಸಹಸ್ರದಿಂ ಭಜಿಸುತಿರ್ದಂದೊಂದರಲ್ಕುಂದೆ ತ 
ನ್ನು ದುನೇತ್ರಾಬ್ಬವನೀಯ ಮಚ್ಚಿ ಮೃಡನಿಂ ಚಕ್ರಿಗಾ ಚಕ್ರವುಂ 
ಎಲಸದುಪಮನ್ನುಮುನಿಯಿಂ 
ಜಲಜಾಕ್ಷ ದೀಕ್ಷೆವಡೆದು ಹರಿನೀಲಮಯೋ 
ಜೈಲಲಿಂಗವನರದೊಳ್ಳೆ 
ದೋಲವಿಂದಂ ಪೂಜೆಗೆಯ್ಯನಾಗಮಮತದಿಂ 
ರಾಮಂ ಘಟಸಂಭವನಿಂ 
ಪ್ರೇಮಂ ವಿಗೆ ದೀಕ್ಷೆವಡೆದು ಶಿವಲಿಂಗವನಾ 
ರಾಮಗಿರಿಯಲ್ಲಿ ಪೂಜಿಸಿ 
ಕಾಮಾರಿಯ ಕೆಯ್ಯ ಪಾಶುಪತವಂ ಪಡೆದು 
ಪರಿಪೂರ್ಣನನಘನದ್ವಯ 
ನುರುತರಮಹಿಮಾಂಕನಭವನೇ ಪತಿ ಲಕ್ಷ್ಮೀ 
ವರನೆಂದುಂ ಧೃತ್ಯಂ ಭೂ 
ವರ ಭುವನಕೆ ಶಂಭುವಲ್ಲದಾಳ್ವರುಮೊಳರೆ 


02 


೧೧೮ 


ಇಂದುಲಿಯನೊಲ್ಕು ಮನ್ನಿಸದೊಟ್ಟೆಯಾಗಿ ತೊಳಲನೆ 
ರಂದದಿಂದೆ ಸನತ್ಕುಮಾರಕನಭಾವದೆ ಕಾಶಿಯೊಳ್ 


ವನ್ನು ಶಾಶ್ವತಗೊಳಿಸುವ ಶಂಕರನ ಪಾದಕಮಲದಿಂದ ಹುಟ್ಟಿದ ಆ ಚಕ್ರವನ್ನು 
ವಿಷ್ಣುವು ತಾನು ಬೇಡುತ್ತ ಸಾವಿರ ಕಮಲಗಳಿಂದ ಪೂಜೆ ಮಾಡುತ್ತಿದ್ದನು. ಹೀಗೆ 
ಪೂಜಿಸುವಾಗ ಒಂದು ಹೂವು ಕಡಿಮೆಯಾಗಲು ತನ್ನ ಶ್ರೇಷ್ಠವಾದ ನೇತ್ರವೆಂಬ 
ಕಮಲವನ್ನೇ ( ಈಶ್ವರನ ಪಾದಕ್ಕೆ ) ಕೊಡಲು ಶಿವನು ಮೆಚ್ಚಿ ಆ ಚಕ್ರಿಗೆ ( ವಿಷ್ಣುವಿಗೆ) 
ಚಕ್ರವನ್ನು ಕೊಟ್ಟನು. ೧೧೬ , ಆಗಮದಲ್ಲಿ ಹೇಳಿರುವ ಪ್ರಕಾರ : ಶ್ರೇಷ್ಟನಾದ 
ಉಪಮನ್ಯುಮುನಿಯಿಂದ ವಿಷ್ಣುವು ಶಿವದೀಕ್ಷೆಯನ್ನು ಪಡೆದು , ಇಂದ್ರನೀಲಮಣಿ 
ಯಿಂದ ಮಾಡಿದ ಪ್ರಕಾಶಿಸುವ ಶಿವಲಿಂಗವನ್ನು ಎದೆಯಮೇಲೆ ಧರಿಸಿ ಒಲವಿನಿಂದ 
ಪೂಜೆಮಾಡುವನು. ೧೧೭. ಶ್ರೀರಾಮಚಂದ್ರನು ಅಗಸ್ಯ ಮಹರ್ಷಿಯಿಂದ ಅಧಿಕ 
ಸಂತೋಷದಿಂದ ಶಿವದೀಕ್ಷೆಯನ್ನು ಸ್ವೀಕರಿಸಿ, "ರಾಮಗಿರಿ ' ಎಂಬಲ್ಲಿ ಶಿವಲಿಂಗವನ್ನು 
ಪೂಜಿಸಿ ಪರಮೇಶ್ವರನ ಕೈಯಲ್ಲಿನ ಪಾಶುಪತಾಸ್ತ್ರವನ್ನು ಪಡೆದನು . ೧೧೮. ಹೇಮಹಾ 
ರಾಜನೇ , ( ಬಿಜ್ಜಳನೆ ) ಪರಿಪೂರ್ಣನೂ , ಪಾಪರಹಿತನೂ , ಅದ್ವಯನೂ , ಅತ್ಯಂತ 
ಶ್ರೇಷ್ಟ ಮಹಿಮಾಶಾಲಿಯೂ ಆದ ಪರಮೇಶ್ವರನೇ ಪತಿ (ಲೋಕಕ್ಕೆಲ್ಲ ಒಡೆಯ ) 
ಲಕ್ಷ್ಮೀಪತಿಯಾದ ವಿಷ್ಣುವು ಯಾವಾಗಲೂ ನೃತ್ಯನೇ , ಈ ಲೋಕಕ್ಕೆ ಶಂಭುವಲ್ಲದೆ 
ಬೇರೆ ಪರಮಾತ್ಮನೆಂಬುವನು ಉಂಟೇ ? ೧೧೯ . ಪರಮೇಶ್ವರನನ್ನು ಭಕ್ತಿಯಿಂದ 
ಮನ್ನಿಸದೆ ಒಂಟೆಯಾಗಿ ಏಕಪ್ರಕಾರವಾಗಿ ಸನತ್ಕುಮಾರನು ತೊಳಲಿದನು . ಕಾಶೀ 


ಬಸವರಾಜ ವಿಜಯಂ 


ಕುಂದದಚ್ಯುತನೇ ಜಗತ್ಪತಿಯೆಂದು ಬಾಹುವನೆತ್ತುತುಂ 
ನಂದಿಯಿಂದಲೆ ಬಾದರಾಯಣನಂದು ತೋಳ ಳ ನೀಗಿದಂ 


೧ರ್೧ 


ಆ ಮುನಿವರರು ತಿಳಿಯರು 
ಮಾಮಾನಿನಿಯರಸನಧಿಕ ಮಹಿಮೆಯನೆನೆ ಹೊ 
ಭೂಮಿಯೊಳೊಗೆದಡಗುವ ಮಾ 
ಯಾಮಯ ವಿಶ್ರಾಂತಚಿತ್ತರೇನಯದಪರೇ 


೧೨g 


ಎಣಿಸಿ ಗೋಚರಮೆ ಕಾ 
ರಣಾಧಿಪತಿಗಳೆ ಕಾರಣನ ಫಣಿರಾಡೂ 
ಷಣನ ಘನಮಹಿಮೆಯುಂ ಗುಣ 
ಗಣಮುಂ ಪ್ರಥಿತಪ್ರತಾಪವುಂ ಪೌರುಷವುಂ 


೧೨೧ 


ವಗಿ ಅಭವನನನ್ಯಸಾಮಾನ್ಯಗುಣಗಣಂಗಳಂ ಪೇಳ್ಕೊಡಾರ್ಗಮಜಕಲ್ಪ ಮುಂ ತೀರದದಂತಿರ್ಕೆ 
ಶಿವನಂಘ್ರಯಂ ಭಜಿಸಿ ಭಾವಿಸಿ ಪೂಜಿಸಿ ನಮಿಸಿ ನುತಿಸಿಮುಚ್ಚಿಸಿ ನಿಜೇಷ್ಟ ಸಿದ್ದಿ ಯಂತಿ ಪಡೆದ 
ರೋಳರದೆಂತೆನೆ 


ಪಟ್ಟಣದಲ್ಲಿ ( ವಿಶ್ವೇಶ್ವರನ ಮುಂದೆ) ಬಾದರಾಯಣನು ಕುಂದಿಲ್ಲದಂತೆ ವಿಷ್ಣುವೇ 
ಜಗತ್ತಿಗೆಲ್ಲ ಒಡೆಯನೆನ್ನುತ್ತ ತನ್ನ ತೋಳುಗಳನ್ನು ಮೇಲಕ್ಕೆತ್ತಲು ನಂದೀಶ್ವರನಿಂದ 
ತನ್ನ ತೋಳುಗಳನ್ನು ನೀಗಿದನು (ಕತ್ತರಿಸಿಕೊಂಡನು) ೧೨೦. ( ವೇದವ್ಯಾಸನಂತಹ ) 
ಆ ಮುನೀಶ್ವರರೂ ಕೂಡ ಉಮಾಪತಿಯಾದ ಶಿವನ ಅಧಿಕವಾದ ಮಹಿಮೆಯನ್ನು 
ತಿಳಿಯುವುದಿಲ್ಲವೆನ್ನುವಾಗ ಓಹೋ ! ಈ ಭೂಮಿಯಲ್ಲಿ ಹುಟ್ಟಿ ಸಾಯುವ ಮಾಯೆ 
ಯಿಂದ ವಿಶೇಷ ಭ್ರಾಂತರಾದ ಮನಸ್ಸಿನವರು ಏನು ತಿಳಿದಾರು ! ೧೨೧ . ದೇವತೆಗಳ 
ಮೂಲಕಾರಣಗಳಿಗೆ ಕಾರಣ ಪುರುಷನಾದ ಉರಗಪತಿಯನ್ನೇ ಭೂಷಣವಾಗಿ 
ಉಳ್ಳ ಪರಶಿವನ ಶ್ರೇಷ್ಠವಾದ ಮಹಿಮೆಯೂ , ಸದ್ಗುಣ ಸಮೂಹವೂ , ಪ್ರಸಿದ್ದ 
ವಾದ ಪ್ರತಾಪ (ಶೌರವೂ , ಪೌರುಷವೂ ಎಣಿಸಲಿಕ್ಕೆ ಗೋಚರವಾದೀತೇ ? 
ವ!! ಪರಮೇಶ್ವರನ ಅನ್ಯರಲ್ಲಿಲ್ಲದ ಅಸಾಧಾರಣ ಗುಣಗಳ ಸಮೂಹವನ್ನು 
ಹೇಳುವುದಕ್ಕೆ ಅಜಕಲ್ಪಕಾಲಾವಧಿ ( ಬ್ರಹ್ಮನ ಜೀವಿತಾವಧಿಯ ಕಾಲಾವಧಿಯೂ ) 
ಕೂಡ ತೀರದು ಅದೊತ್ತಟ್ಟಿಗಿರಲಿ , ಶಿವನಪಾದಗಳನ್ನು ' ಭಜಿಸಿ ಮನದಲ್ಲಿ 
ಭಾವಿಸಿ, ಪೂಜಿಸಿ, ನಮಸ್ಕರಿಸಿ , ಸ್ತೋತ್ರಮಾಡಿ, ಮೆಚ್ಚಿಸಿ, ತಮ್ಮ 
ಇಷ್ಟಾರ್ಥ ಸಿದ್ದಿಯನ್ನು ಪಡೆದವರು ಉಂಟು, ಅದು ಹೇಗೆಂದರೆ 


1 ಮಂ ( ಮು ) 


ಸಪತ್ರಿಂಶಾಶ್ವಾಸಂ 


೩೮ 


೧೨೨ 


ಕರಮರಿದಿತ್ತು ಬಾಣಕವಿ ಪೂಜಿಸಿ ಕೀರ್ತಿಸಿ ಶಂಭುವಿಂದೆ ತ 
ನೈರಡು ಕರಂಗಳಂ ಪಡೆದನಂದಹಿಮದ್ಯುತಿಯಿಂದೆ ಪೋಗದಾಂ 
ತರ ನಿಜಕುಷ್ಪಮಂಪದನೀಶ್ವರನಂ ಪೊಗಳಲ್ಲಿ ಸಾರವಾ 
ಗೈರಚನೆಯಂ ಮಯೂರನಭವಂಗೆ ಸಮರ್ಪಿಸಿ ತನ್ನ ಕಣ್ಣಳಂ 
ವಿಳಸಿತ ಕಾಳಿದಾಸಕವಿ ಮೇಲ್ನುಡಿಯಿಂ ನುತಿಗೆಯು ದಿವ್ಯಮಂ 
ಜುಳನಯನಂಗಳಂ ಪಡೆದನಗಳಂ ಶಿವನಾಗದೇವನು 
ಜ್ವಳಮತಿಸೋಮವಾರದೊಳೆ ತಾಂ ಕಳೆದರ್ಚಿಸಿ ಶಂಕರಂಗೆ ನಿ 
ರ್ಮಳ ನಿಜನೇತ್ರಮಂ ಪರಮನಿಂ ಪಡೆದೊಪ್ಪಿಗೆ ತಾಳೆನುರ್ವಿಯೋಲ್‌ 


೧೨೩ 


ಹರಿಯಿಂ ಪೋಗದ ಕುಷ್ಪ ದುಷ್ಟ ಗದಮಂ ಕಂಡಳ್ಳುತುಂ ದಂಡಿ ಶಂ 
ಕರನಂ ತಾಂ ಮದೆವೊತ್ತು ಕೀರ್ತಿಸುತದಂ ಪೋಗಾಡಿದಂ ಮಲ್ಲಣಂ 
ಸರಸಾಲಾಪದಿನೋಲು ಬಣ್ಣಿಸೆ ಭವಾನೀವಲ್ಲಭಂ ವಾರಸೌಂ 
ದರಿಯಂ ಮುಕ್ತಿವಧೋಟಿಗೂಡಿ ಪದೆದಿತ್ಯಂ ತಾನವಂಗಳ್ಳ ಅ೦ 


೧೨೪ 


ಪುರರಿಪು ಸಾಮವೇದಿಯ ಪೊಳಲ್ಕೆರಸೊಯ್ಯನೆ ತನ್ನ ಲೋಕಕ 
ಚರಿಯೆನೆ ಘಂಟೆಗೂಡಿ ವಿಸುಪೋಹಿಲನಂ ರಜತಾಚಲಕ್ಕೆ ಬಿ 
ಇರದೊಳೆ ಕೋಂಡುಪೋಗನೆ ಗುಹಾಪರಮೂರ್ತಿಯನಂಗಳೊಂದುಗೂ 
ಡಿರೆ ಶಿವಲಿಂಗದೊಳುಗಿಸನೇ ಧರೆಯೊಳಕಾಲಚೋಳನಂ | 


೧೨೫ 


೧೨೨-೧೨೩ . ಅಂದು ಬಾಣಕವಿಯು ತನ್ನ ಎರಡೂ ಕೈಗಳನ್ನು ಕತ್ತರಿಸಿಕೊಂಡು 
ಪೂಜಿಸಿ, ಪ್ರೋತ್ರಮಾಡಿ, ಶಂಭುವಿನಿಂದ ಆ ಕೈಗಳನ್ನು ಪಡೆದನು. ಮಯೂರ 
ಕವಿಯು ಸೂರಿನಿಂದ ಪರಿಹಾರವಾಗದ ತನ್ನ ದೇಹದೊಳಗಿದ್ದ ಕುಷ್ಟರೋಗವನ್ನು 
ಈಶ್ವರನನ್ನು ಸಾರವತ್ತಾದ ಕವಿತಾ ರಚನೆ ಮಾಡಿ ಹೊಗಳಿ ಆ ಶಿವನಿಗೆ ಅರ್ಪಿಸಿ 
ಪರಿಹರಿಸಿಕೊಂಡನು . ಶ್ರೇಷ್ಠ ಕವಿಯಾದ ಕಾಳಿದಾಸನು ಪರಮೇಶ್ವರನಿಗೆ ತನ್ನ 
ಎರಡೂ ಕಣ್ಣುಗಳನ್ನು ಸಮರ್ಪಣೆಮಾಡಿ, ಅವನನ್ನು ಮೃದುವಾದ ಮಾತುಗಳಿಂದ 
ಸ್ತೋತ್ರಮಾಡಿ (ಕವಿತೆಯನ್ನು ಹಾಡಿ), ಮನೋಹರವಾದ ನೇತ್ರಗಳನ್ನು ಪಡೆದನು. 
ಉಜ್ವಲವಾದ ಬುದ್ದಿಯುಳ್ಳ ಶಿವನಾಗದೇವನೆಂಬುವನು ( ಒಂದು) ಸೋಮವಾರದ 
ದಿನ ತನ್ನ ಕಣ್ಣುಗಳನ್ನು ಕಿತ್ತು ಶಂಕರನಿಗೆ ಇತ್ತು ಅರ್ಚನೆಮಾಡಿ, ಆ ಪರಮನಿಂದಲೇ 
ನಿರ್ಮಲವಾದ ತನ್ನ ನೇತ್ರಗಳನ್ನು ಈ ಲೋಕದಲ್ಲಿ ಶೋಭಿಸುವಂತೆ ಪಡೆದು ಶೋಭಿ 
ಸುತ್ತಿದ್ದನು. ೧೨೪. ದಂಡಿಯು ಹರಿಯಿಂದಲೂ ಹೋಗದ ತನ್ನ ಕ್ರೂರವಾದ 
ಕುಷ್ಠರೋಗವನ್ನು ಕಂಡು ಭಯಗೊಂಡು ಶಂಕರನನ್ನು ಮರೆಹೊಕ್ಕು ಅವನನ್ನು 
ಸ್ತೋತ್ರ ಮಾಡಿ ಆ ರೋಗವನ್ನು ಹೋಗಲಾಡಿಸಿಕೊಂಡನು . ಮಲ್ಲಣ (ಮಲು 
ಹಣ ) ರಸಭರಿತವಾದ ಮಾತುಗಳಿಂದ ಪಾರ್ವತಿವಲ್ಲಭನನ್ನು ತನ್ನ ವೇಶ್ಯ ಸಮೇತವಾಗಿ 
ವರ್ಣಿಸಲಾಗಿ , ಶಿವನು ಅವನ ವರ್ಣನೆಗೆ ಮೆಚ್ಚಿ ಸಂತೋಷದಿಂದ ಮುಕ್ತಿಯೆಂಬ 
ಸ್ತ್ರೀಯನ್ನಿತ್ತನು. ' ( ಮುಕ್ತಿಯನ್ನು ದಯಪಾಲಿಸಿದನು .) ೧೨೫ - ೧೨೬ . ಪರ 


೩೮೨ 


ಬಸವರಾಜ ವಿಜಯಂ 


ವಿಳಸದ್ಭಕ್ತಿಗೆ ಕೂರ್ತು ಸಪ್ತದಿನಪರ್ಯಂತಂ ನಲಂದೀವಿ ಪೊ 
ಮಳೆಯಂ ಮಳೆಗೂಡಿ ತಾಂ ಕಜಯಿಸುತ್ತಾನಂದಮಂ ಬೀಟನೇ 
ಕಳೆವೆಪ್ಪುವ ಯೌವನಸ್ಥಿತಿಯನಾಶ್ರೀನೀಲಕಂಠಂಗವು 
ಜ್ವಳ ತಾರ್ಯೆಗJವುತುನ್ನತ ರತಿಶ್ರೀಭೋಗಮಂ ಸಾರ್ಚನೇ 


೧೨೬ 


ನಲಿದು ತೆಲುಂಗಮ್ಮನ ಶರಾಹತಿಯಿಂ ಮತಿವೆತ್ತ ಭಲ್ಲಸಂ 
ಕುಲಮ ' ನಗೇಂದ್ರಕೊಯ್ಯನೆನಿಜೋನ್ನತವಿಷ್ಟರವೀಯನೇ ಮಹಾ 
ಬಲಯುತ ಚೇರಮಂಗೆ ನಿಜಲೋಕವ ನಿಂಬಿಗೆಸೂರೆಗೊಟ್ಟು ನಿ 
ಶೈಲಸುಖವಿತ್ತು ಮನ್ನಿ ಸನೆ ದಾನಗುಣಾರ್ಣವನಿಜಾಧವಂ 


೦೨೭ 


ಅಕ್ಷಯನಿಧಿಯಂ ತಾನೆ 
ಲ್ಲಾ ಕ್ಷಣದೊಳುಡನೆ ದಾಸದೇವಂಗೆ ಮಡಂ 
ರಕ್ಷಿಸನೆ ಕದಿರರೇವಸ 
ಮಕ್ಷದೊಳಳಿದಿರ್ದ ಸಪ್ತದಿವಸದ ಪೆಣನಂ 


೧೨೮ 


ಮೇಶ್ವರನು ಸಾಮವೇದಿಯನ್ನು ಅವನ ಪಟ್ಟಣ ಸಮೇತವಾಗಿ ತನ್ನ ಲೋಕಕ್ಕೆ 
ಕರೆದೊಯ್ಯಲಿಲ್ಲವೇ ? ಆಶ್ಚದ್ಯವೆನ್ನುವಂತೆ ಶೋಭಿಸುತ್ತಿದ್ದ ಓಹಿಲಯ್ಯನನ್ನು ಅವನ 
ಗಂಟೆ ಸಮೇತವಾಗಿ ಕೈಲಾಸಪರ್ವತಕ್ಕೆ ವಿಸ್ತಾರವಾಗಿ ಕರೆದುಕೊಂಡು ಹೋಗಲಿಲ್ಲವೇ ? 
ಕತ್ತರಿಸಿಹೋದ ಅಂಗಗಳನ್ನೆಲ್ಲ ಒಂದು ಗೂಡಿಸಿ ಗುಹಾಪರಮರ್ತಿಯನ್ನು ಶಿವಲಿಂಗ 
ದಲ್ಲಿ ಐಕ್ಯಗೊಳಿಸಲಿಲ್ಲವೇ ? ಭೂಮಂಡಲದಲ್ಲಿ ಕರಿಕಾಲ ಚೋಳಮಹಾರಾಜನ ಪ್ರಕಾಶ 
ಮಾನವಾದ ಭಕ್ತಿಗೆ ಮೆಚ್ಚಿ ಭೂಮಿಯೆಲ್ಲ ತುಂಬುವಂತೆ ಹೊನ್ನಿನ ಮಳೆಯನ್ನು ಹೂ 
ಮಳೆಯೊಡನೆ ಸುರಿಸುತ್ತ ಆನಂದವನ್ನುಂಟುಮಾಡಲಿಲ್ಲವೇ ? ತಿರುನೀಲಕಂಠನಿಗೂ 
ಅವನ ಹೆಂಡತಿಯಾದ ಮುತ್ತೈದೆಗೂ ಕಳಾವಿಶಿಷ್ಟರಾಗಿ ಶೋಭಿಸುವ ತಾರುಣ್ಯವನ್ನು 
ದಯಪಾಲಿಸಿ ಶ್ರೇಷ್ಠವಾದ ಭೋಗ ಸಂಪತ್ತನ್ನು ಉಂಟುಮಾಡಲಿಲ್ಲವೇ ? ೧೨೭ . 
ದಾನಗುಣದಲ್ಲಿ ಸಮುದ್ರದೋಪಾದಿಯಲ್ಲಿರುವ ಗಿರಿಜಾಪತಿಯುಪ್ರೀತಿಯಿಂದ ತೆಲುಗು 
ಜೊಮ್ಮಯ್ಯನ ಬಾಣದ ಹೊಡೆತದಿಂದ ಸತ್ತುಹೋದ ಕರಡಿಗಳ ಸಮೂಹವನ್ನು 
ಕೈಲಾಸಗಿರಿಗೆ ಒಯ್ಯಲಿಲ್ಲವೇ ? ಮಹಾಬಲವಂತನಾದ ಚೇರಮನಿಗೆ ತನ್ನ ಶ್ರೇಷ್ಠ 
ವಾದ ಪೀಠ ( ಸಿಂಹ ಪೀಠ) ವನ್ನು ಕೊಡಲಿಲ್ಲವೇ ? ನಿಂಬಿಯಕ್ಕನಿಗೆ ತನ್ನ 
ಲೋಕವನ್ನೇ ಸೂರೆಗೊಟ್ಟು ಶಾಶ್ವತ ಸುಖವಿತ್ತು ಮನ್ನಣೆಗೊಳಿಸಲಿಲ್ಲವೇ ? ೧೨೮. 
ದೇವರ ದಾಸಿಮಯ್ಯನಿಗೆ ಶಿವನು ಒಲಿದು ಆ ಕ್ಷಣವೇ ಅಕ್ಷಯನಿಧಿಯನ್ನು ಕೊಡ 
ಲಿಲ್ಲವೇ ? ಕದಿರ ರೇಮಯ್ಯನ ಎದುರಿನಲ್ಲಿಯೇ ಸತ್ತು ಹೋಗಿದ್ದ ಏಳು ದಿನದ ಹೆಣ 


1 ನಿಜಾದ್ರಿಗೋ ( ಜ , ಮು ) 2 ಚಾಮು, ಚ) 


ಸಪತ್ರಿಂಶಾಶ್ವಾಸಂ 


ಮಲಯೋರ್ವನಾಥನಂ ಪುಷ್ಪಕದೊಳಿರಿಸಿ ಕೊಂಡೊಯ್ಯನೇ ಮುಕ್ತಿಯಂ ಗ 
ಲಲನಾ ಪೆರ್ಮಾಡಿಗೊಲ್ಲಿಯನೆ ಗಣಪವಮಂ ಸಾರ್ಚನೇ ಶಂಕರಯ್ಯಂ 
ಗಲಘು ಸ್ವಾತಂತ್ರ್ಯದಿಂಗೂರ್ಜರವಿಭು ನಿಜಸೇನಾನ್ವಿತಂ ಪೋಗನೇ ನಿ 
ಶೃಂಗಾಣಾಪತ್ಯಕಾ ಷೋಡಶರ ಬಗೆಗೆ ತಾಂ ಮಚ್ಚನೇ ಬ್ರಹ್ಮನಾಥಂ 
ವೀರತೇರಸರುಗ್ರಶೌರ್ಯಕೆ ಮಚ್ಚಿ ಮನ್ನಿಸನೇ ಮನೋ 
ಜಾರಿ ಬೇಂಟೆಯ ಕಜ್ಜದುಜ್ಜುಗಲ್ಲು ಜಾಗರಮಿರ್ದ ಕಾಂ 
ತಾರಚಾರಿಗೆ ಶೈವರಾತ್ರಿಯ ಸತ್ಸಲಂಗುಡುತೊವಿ ತ 
ಮೂರನೆಯಿ ಸನೇ ಮಹೇಶ್ವರನಂತೆ ದಾನಿಯದಾವನೋ 
ಹರನಿಂತುಟಿ , ವರಮುಮ 
ನಿರದೀ ಪರಿಯಿಂದ ಶಿವನ ಮಚ್ಚಿಸಿ ಸಂದಾ 
ದ್ಯರ ಬಹುವಿಧ ಚರಿತಮುಮಂ 
ಧರಣಿಯೊಳಿನಿತೆಂದು ಬಗೆದು ಬಣ್ಣಿಪರೊಳರೇ 
ಈಗಳುವಿಲ್ಲಿ ಭಾಳನಯನಪ್ರತಿಮಾನನೆನಿಷ್ಟ ಶೈವವಿ 
ದ್ಯಾಗುರು ಮಾಚಿದೇವವಿಭು ಕಿನ್ನರನಾಯಕ ಮುಖ್ಯ ಸಾರ ತೇ 
ಜೊಗರಿಮಾಂಕ ಭಕ್ತತತಿಗಿಷ್ಪವನಿತ್ಯಪನಿ ದಾನ 
ಲಾಗುಣಶಾಲಿ ಕಿಂಕರಸುಖಂಕರನೆಮ್ಮಯ ದಿವ್ಯ ಶಂಕರಂ 


( 10 


) 


೧೩೨ 


ವನ್ನು ರಕ್ಷಿಸಲಿಲ್ಲವೇ ? ೧೨೯ - ೧೩೦. ಬ್ರಹ್ಮನಾಥಶಿವನು ಮಲಯರಾಜನನ್ನು ತನ್ನ 
ಪುಷ್ಪಕದಲ್ಲಿ ಕುಳ್ಳಿರಿಸಿಕೊಂಡು ಹೋಗಲಿಲ್ಲವೇ ? ಪೆರ್ಮಾಡಿಗೆ ಒಲಿದು ಬೇಗನೆ ಮುಕ್ತಿ 
ಯನ್ನು ಉಂಟು ಮಾಡಲಿಲ್ಲವೇ ? ಪಾಲಗುರ್ಜರ ಮಹಾರಾಜನು ತನ್ನ ಸೇನೆ ಸಮೇತ 
ವಾಗಿ ಶಾಶ್ವತವಾದ ಶಿವಗಣಾಧಿಪತ್ಯಕ್ಕೆ ಹೋಗಲಿಲ್ಲವೇ ? ಷೋಡಶ ( ಹದಿನಾರು ಜನ 
ಶಿವಭಕ್ತರ) ಭಕ್ತಿಗೆ ಮೆಚ್ಚಲಿಲ್ಲವೇ ? ಮನ್ಮಥದಾರಿಯಾದ ಶಿವನು ವೀರರಾದ ತೇರ 
ಸರು ( ಹದಿಮೂರು ಜನ ವೀರ ಶಿವಭಕ್ತರು) ಗಳ ಉಗ್ರವಾದ ಶೌರಕ್ಕೆ ಮೆಚ್ಚಿ 
ಮನ್ನಣೆ ಮಾಡಲಿಲ್ಲವೇ ? ಬೇಟೆಯಾಡುವ ಉದ್ಯೋಗಕ್ಕೆ ಒಲಿದು ಅದನ್ನಾಚರಿಸುತ್ತ 
ರಾತ್ರಿಯೆಲ್ಲ ಜಾಗರಣೆ ಮಾಡಿದ ಬೇಡನಿಗೆ (ಕಾಂತಾರಚಾರಿಗೆ) ಶಿವರಾತ್ರಿಯ ಪುಣ್ಯ 
ಫಲವನ್ನು ಕೊಡುತ್ತ ಪ್ರೀತಿಯಿಂದ ಕೈಲಾಸಕ್ಕೆ ಕರೆದೊಯ್ಯಲಿಲ್ಲವೇ ? ಪರ 
ಮೇಶ್ವರನ ಹಾಗೆ ದಾನಿಯು ಯಾವನಿರುವನೋ ! ೧೩೧. ಶಿವನು ಈ ರೀತಿ 
ಕೊಟ್ಟವರಗಳನ್ನೂ , ಈ ರೀತಿ ಶಿವನನ್ನು ಮೆಚ್ಚಿಸಿ ಮುಕ್ತಿಯನ್ನು ಪಡೆದ (ಕೈಲಾಸಕ್ಕೆ 
ಹೋದ) ಪುರಾತನರ ಅನೇಕ ಪ್ರಕಾರದ ಚರಿತ್ರೆಗಳನ್ನೂ ಲೋಕದಲ್ಲಿ ಇಷ್ಟೇ ಎಂದು 
ಯೋಚಿಸಿ ವರ್ಣಿಸುವವರೂ ಉಂಟೆ ? ೧೩೨. ದಾನ ಮಾಡುವ ಲೀಲೆಯೇ ಗುಣ 
ವಾಗಿ ಉಳ್ಳವನೂ , ತನ್ನ ಸೇವೆಯನ್ನು ಮಾಡುವವರಿಗೆ ಸುಖವನ್ನುಂಟುಮಾಡುವ 
ವನೂ ಆದ ನಮ್ಮ ಪವಿತ್ರ (ಶ್ರೇಷ್ಠ) ಶಂಕರನು ಈ ಕಲ್ಯಾಣನಗರದಲ್ಲಿ ಈಗಲೂ 
ಕೂಡ ಪರಮೇಶ್ವರ ಸದೃಶರಾದ ವೀರಶೈವ ತತ್ಯ ವಿದ್ಯೆಯನ್ನು ಬೋಧಿಸುವಂತಹ 
ಮಡಿವಾಳ ಮಾಚಿದೇವವಿಭು, ಕಿನ್ನರಿಯ ಬೊಮ್ಮಯ್ಯ ಪ್ರಭುವೇ ಮುಖ್ಯರಾದ ಸಾರ 
ಭೂತವಾದ ವೀರಶೈವ ತೇಜಸ್ಸಿನ ಮಹತ್ವವೇ ಚಿಹ್ನೆಯಾಗುಳ್ಳ ಶಿವಭಕ್ತ ಸಮೂಹಕ್ಕೆ 


೩೮೪ 


ಬಸವರಾಜ ವಿಜಯಂ 


ವ॥ ಎಂದಿಂತು ನಿಗಮಾಗಮಪುರಾಣವಾಣಿಗಳಿಂ ಸಹಜಸಿದ್ದ ಶಿವಾಧಿಕ್ಯವಂ ಬಿಕ್ಕಳಿಸುತ್ತು 
ಮಿದುಕಾರಣವಮ್ಮ ಶಿವಂಗೆ ಸದೃಶರೊಳಲೆಂಬ ಪುಸಿ ' ನುಡಿಗಳುಮಂ ಸರ್ವಮಂ ಬೊಮ್ಮವೆಂಬ 
ದೈತವಾದಮುಮಂ ಯಥಾ ಶಿವಮಿ ವಿಷ್ಣು ಸ್ತಥಾ ವಿಷ್ಣುವಯಃ ಶಿವಯೆಂಬ ಖಿಲವಾಕ್ಯ 
ದಿಂ ತ್ರಿಮೂರ್ತಿಗಳ ಭೇದವನುಸುರ್ದ ದುರುಕ್ತಿಗಳು ನಷ್ಟವರ್ತಿಗಳೆಲ್ಲಂ ಶಿವನಪ್ಪುವೆಂಬ 
ಕಾಳ್ಳಾತುಗಳುಮಂ ಶಿವಭಕ್ತರ್ಗೆ ಭವಿನರರ್ಸಮಾನರೆಂದು ಗಳಪುವಸಂಬದ್ಧಾಲಾಪಂಗಳುಮಂ ಬಗೆ 
ದಂದು ಕೇಳವರ್ಗೆ ದುರ್ಗತಿಯಕ್ಕುಮೆಂದು ಭಾಸ್ಕರದೇವನುಮೋಷಿಸಿ – 


ಧರಣಿಪ ನೀನಿಂದೆಮ್ಮಂ 
ಬರಿಸಿದೆ ಕಡುಗಪ್ಪ ಮಾವುದದನೆರೆ ಮಾಳ್ಳೆಂ. 
ಪುರಹರನಲ್ಲದ ದೇವಾರಿ 
ತರಮಂ ನಡೆ ನೋಳ್ಳುದೆಮಗೆ ಸಲ್ಲದು ನಿಜದಿಂ 


೧೩೩ 


ವ॥ ಅಂತಾದೊಡಂ ನೋಡಳ್ಳುಮೆಂಬೆಯಪ್ರೊಡೆ ನಿನ್ನಾ ದೇಶಂ ಬಿಡಿದು ನೋಳ್ಳೆ 
ನೆಂದಣಕಂ ಮಿಗೆ ನಿಂದು ಕಟಾಕ್ಷದಿಸುತ್ಕಟಿಸಿ ನೋಡಲೊಡನೆ 


ಅವರವರ ಇಷ್ಟಾರ್ಥಗಳನ್ನು ಕೊಟ್ಟನಲ್ಲವೇ ! ವ! ಈ ರೀತಿಯಲ್ಲಿ ವೇದ, ಆಗಮ , 
ಪುರಾಣದ ಮಾತುಗಳ ಆಧಾರದಿಂದ ಸ್ವಭಾವ ಸಿದ್ದವಾದ ಶಿವನ ಶ್ರೇಷ್ಠತೆಯನ್ನು 
( ಆಧಿಕ್ಯವನ್ನು ವಿವರಿಸುತ್ತ ಈ ಈ ಕಾರಣದಿಂದ ಶಿವನಿಗೆ ಸಮಾನರಾದವರು 
ಇದ್ದಾರೆ ಎನ್ನುವ ಸುಳ್ಳು ನುಡಿಗಳನ್ನೂ , ಸರ್ವವೂ ಬ್ರಹ್ಮವೆಂಬ ಅದ್ವಿತವಾದ 
ವನ್ನೂ , ' ಯಥಾ ಶಿವಮಿ ವಿಷ್ಣು ಸ್ತಥಾ ವಿಷ್ಣುಮಯಃ ಶಿವಃ' ( ಹೇಗೆ 
ಹರಿಯ ಶಿವಸ್ವರೂಪನೋ ಹಾಗೆಯೇ ಶಿವನೂ ವಿಷ್ಣು ಸ್ವರೂಪನು) ಎಂದೆನ್ನುವ 
ಜೊಳ್ಳು ಮಾತಿನಿಂದ ತ್ರಿಮೂರ್ತಿಗಳಿಗೆ ಅಭೇದವನ್ನು ಹೇಳುತ್ತಿರುವ ಕೆಟ್ಟ ಮಾತು 
ಗಳನ್ನೂ ಪೃಥ್ವಿಯೇ ಮೊದಲಾದ ಅಷ್ಟಮೂರ್ತಿಗಳೆಲ್ಲ ಶಿವನೇ ಆಗುತ್ತವೆಂಬ 
ಕಾಡುಮಾತುಗಳನ್ನೂ ಶಿವಭಕ್ತರಿಗೆ ಭವಿನರರು ಸಮಾನರೆಂದು ವ್ಯರ್ಥವಾಗಿ ಮಾತ 
- ನಾಡುವ ಅಸಂಬದ್ದ ಮಾತುಗಳನ್ನ ಮನಸಿಟ್ಟುಕೊಳ್ಳುವವರಿಗೆ ದುರ್ಗತಿ 
ಯುಂಟಾಗುತ್ತದೆಂದು ಸೊಡ್ಡಳ ಬಾಚರಸದೇವನು ಉತ್ತರಸ್ಪರ್ಶದಿಂದ ಕೂಗಿ 
ತಿಳಿಸಿ (ಘೋಷಣೆ ಮಾಡಿ) ೧೩೩ . ಬಿಜ್ಜಳ ಭೂಮಿಪಾಲನೇ , ನೀನು ಈ ದಿನ 
ನಮ್ಮನ್ನು ಕರೆಸಿದೆ. ಶ್ರೇಷ್ಟಕಾಧ್ಯವಾವುದೋ ಅಂಥದನ್ನು ಹೇಳು ಮಾಡುತ್ತೇನೆ. 
ಪರಮೇಶ್ವರನಲ್ಲದೆ ಅನ್ಯ ದೈವವನ್ನು ನೋಡುವುದು ನನ್ನ ವ್ರತಕ್ಕೆ ನಿಜವಾಗಿಯೂ 
ಸಲ್ಲತಕ್ಕದ್ದಲ್ಲ. ವ ! ಹೀಗಿದ್ದರೂ ನೋಡಲೇಬೇಕು ಎನ್ನುವುದಾದರೆ , ನಿನ್ನ ಆಜ್ಞೆ 
ಯಂತೆ ನೋಡುವೆನು ! ( ಅಷ್ಟೆ !) ಎಂದು ವಿಶೇಷ ಪರಿಹಾಸದಿಂದ ಆ ವಿಷ್ಣುಪ್ರತಿಮೆ 


- 


1 + ಯ ( ಚ, ಜ ) 


೩೮೫ 


ಸಪತ್ರಿಂಶಾಶ್ವಾಸಂ 


ಸಿಡಿದೊಡೆದು ಸೀಳು ಪೊಡವಿಯೊ 
ಕಡೆಗೆಡೆದುದು ಜಡಜಲೋಚನಪ್ರತಿಮೆ ನೃಪಂ 
ಬಿಡದದನೀಕ್ಷಿಸುತೆ ಭಯಂ 
ಬಡೆದ ವಾದಿಗಳುಮಳ್ಳಿ ತಲೆವಾಗಿರ್ದ‌್ರ 


೧೩೪ 


ವ|| ಆನಂತರಮರಸನಾ ಘನಮಹಿಮನ ಮಹಿಮೆಯಂ ಪೊಗಳೆಲಗಮಂ ವಿಸರ್ಜಿಸಿ 
ನಿಜಾಲಯಕ್ಕೆ ತಳರ್ದನಾ ಪ್ರಸ್ತಾವದೊ೪೯ -- - 


ವಿತತಾನಂದಾಂತರಂಗಂ ವಿವಳಮತಿ ಮಹಾಭಕ್ತಿಯಿಂ ಭಕ್ತವೃಂದಾ 
ವತನಾಗಳ್ ಭಾಸ್ಕರಾರ್ಯಂಗೆಂಗಿ ಪೊಗಳು ತನ್ಮಂದಿರಕೊಟ್ಟು ಬೀಳೊ 
ಟೂತುಳೋತ್ಸಾಹಪ್ರಭಾವಂ ಪಸರಿಸೆ ಮಿಗೆ ಕೊಂಡಾಡುತುಂ ತನ್ಮಹತ್ವ 
ಸ್ಥಿತಿಯಂ ತಾಂ ಬಂದು ಪೊಕ್ಕಂ ನಿಜಗೃಹಮನುಮಾಕಾಂತಕೃತ್ಪದ್ಮಸಂ 


೧೩. ೫ 


ಗುಣನಿಧಿ ಭಾಸ್ಕರಚರಿತಮ 
ನಣಿಯರವಿದನಾವನೋದುವಂ ಕೇಳ್ಳನವಂ 
ಪ್ರಣತ ಸುಖಭೋಗಸಂಪದ 
ಗಣಪದವಂ ಪಡೆವನಭವಭಕ್ತರ ಕೃಪೆಯಿಂ 


೧೩೬ 


ಯನ್ನು ತನ್ನ ಕಡೆಗಣ್ಣುಗಳ ತೀಕ್ಷತೆಯಿಂದ ನೋಡಿದ ಕೂಡಲೇ ೧೩೪ . ಆ ಕಮಲ 
ನೇತ್ರನಾದ ವಿಷ್ಣುವಿನ ಪ್ರತಿಮೆಯು ಸಿಡಿದು ಒಡೆದು ಸೀಳು ಬಿಟ್ಟು , ಭೂಮಿಯ 
ಮೇಲೆ ಬಿದ್ದಿತು, ಬಿಜ್ಜಳ ಮಹಾರಾಜನು ಹಾಗೆ ಬಿದ್ದ ಪ್ರತಿಮೆಯನ್ನು ನೋಡಿ, 
ಭಯಗೊಂಡನು . ಪ್ರತಿವಾದಿಗಳು ತಲೆ ತಗ್ಗಿಸಿದರು. ವ|| ಅನಂತರ ಬಿಜ್ಜಳ ಭೂ 
ಪಾಲನು ಘನಮಹಿಮಾ ಶಾಲಿಯಾದ ಸೊಡ್ಡಳ ಬಾಚರಸನ ಮಹಿಮೆಯನ್ನು ಹೊಗಳಿ 
ಓಲಗವನ್ನು ಮುಕ್ತಾಯಗೊಳಿಸಿ, ತನ್ನ ಅಂತಃಪುರಕ್ಕೆ ಹೋದನು. ಆ ಸಮಯದಲ್ಲಿ 
೧೩೫. ವಿಶೇಷವಾದ ( ವಿಸ್ತಾರವಾದ) ಆನಂದದಿಂದ ಕೂಡಿದ ಹೃದಯವುಳ್ಳವನೂ , 
ಪರಿಶುದ್ಧ ಅಂತಃಕರಣವುಳ್ಳವನೂ , ಆದ ಬಸವೇಶ್ವರನು ಅತ್ಯಂತ ಭಕ್ತಿಯಿಂದ ಸಮಸ್ತ 
ಭಕ್ತವೃಂದದೊಡನೆ ಕೂಡಿ, ಆಗ ಸೊಡ್ಡಳ ಬಾಚರಸರಿಗೆ ನಮಸ್ಕಾರಮಾಡಿ, ಹೊಗಳಿ , 
ಅವರ ಮನೆಗೆ ಅವರನ್ನು ಕಳುಹಿಸಿಕೊಟ್ಟು ಅಸದೃಶವಾದ ಸಂತೋಷಾಧಿಕ್ಯದತೇಜಸ್ಸು 
ವ್ಯಾಪಕವಾಗುವಂತೆ ಆತನ ಮಹತ್ವದ ರೀತಿಯನ್ನು ಕೊಂಡಾಡುತ್ತ , ಉಮಾಪತಿ 
ಯಾದ ಪರಮೇಶ್ವರನ ಹೃದಯ ಕಮಲದಲ್ಲಿ ವಾಸಿಸುವಂತಹ ಅವನು ಬಂದು ತನ್ನ 
ಮನೆಯನ್ನು ಸೇರಿದನು. ೧೩೬ . ಸದ್ಗುಣಗಳ ನಿಧಿಯಾದ ಬಾಚರಸದೇವನ ಚರಿತ್ರೆ 
ಯನ್ನು ಅತಿಶಯ ಪ್ರೀತಿಯಿಂದ ಯಾವನು ಓದುವನೋ , ( ಮತ್ತು ) ಕೇಳುವನೋ 
ಅವನು ಅತ್ಯಂತ ಶ್ಲಾನ್ಯವಾದ ಸುಖ ಭೋಗವೆಂಬ ಸಂಪತ್ತೆನಿಸಿದ ಶಿವಗಣಸ್ಥಾನವನ್ನು 

25 + 


೩೮೬ 


ಬಸವರಾಜ ವಿಜಯಂ 


ಚಂಡದೀಧಿತಿ ಮಂಡಲಾಂತರಮಂದಿರೇ ಮುದಿತೇಂದಿರೇ 
ಕುಂಡಲೀಶ್ವರ ಮಂಡನೇಶ್ವರ ವಲ್ಲಭೇ ಶ್ರುತಿದುರ್ಲಭೇ 
ಕುಂಡಲದ್ಯುತಿಮಂಡಿತಾನನ ಭಾಸುರೇ ವಿಜಿತಾಸುರೇ 
ಚಂಡಿ ನೀಂ ಪೊರೆ ಖಂಡಚಂದ್ರವಿಭೂಷಣೇ ಖಲಭೀಷಣೆ 


೧೩೭ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 


ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 


ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಸೊಡ್ತಾಳಬಾಚಿರಾಜವಾದಿ ವಿಜಯಕಥನಂ 


ಸಪ್ರಿಂಶಾಶ್ವಾಸಂ ಸಮಾಪ್ತಂ. 


ಅಂತು ಆಶ್ವಾಸ ೩೭ಕ್ಕೆ ಪದಗಣನೆ ೩೦೨೦ಕ್ಕೆ ಮಂಗಳಮಹಾ ಶ್ರೀ 


ಪರಮಾತ್ಮನ ಭಕ್ತರ ಕೃಪೆಯಿಂದ ಪಡೆಯುವನು . ೧೩೭. ಸೂರೈನ ಮಂಡಲ 
ಮಧ್ಯವೇ ಮನೆಯಾಗಿ ಉಳ್ಳವಳೂ , ಲಕ್ಷ್ಮಿಯನ್ನು ಸಂತೋಷಪಡಿಸುವವಳೂ , ಆದಿ 
ಶೇಷನೇ ಅಲಂಕಾರವಾಗಿ ಉಳ್ಳ ಶಿವನ ಹೆಂಡತಿಯ , ವೇದಗಳ ಸೊತ್ರಕ್ಕೆ ನಿಲುಕ 
ದವಳೂ , ಕಿವಿಯಲ್ಲಿನ ಆಭರಣಗಳ ಕಾಂತಿಯಿಂದ ಅಲಂಕಾರಗೊಂಡ ಮುಖದಿಂದ 
ಪ್ರಕಾಶಿಸುವವಳೂ , ಅಸುರರನ್ನು ಜಯಿಸಿದವಳೂ , ಚಂದ್ರನ ಒಂದು ಕಲೆಯನ್ನು 
ಧರಿಸಿದವಳೂ , ದುಷ್ಟ ಜನರಿಗೆ ಭಯಂಕರಳೆನಿಸಿದವಳೂ , ಆದ ಚಂಡಿಯೇ ನೀನು 
( ನನ್ನನ್ನು ರಕ್ಷಿಸು. 

ಮೂವತ್ತೇಳನೆಯ ಆಶ್ವಾಸವು ಸಮಾಪ್ತವಾಯಿತು. 


ಅ ಈ ತ್ರಿ ೦ ಶಾ ಶ್ವಾ ಸ೦ 

[ ಶಿವನಾಗಮಯ್ಯನ ಕಥೆ ] 
ಶ್ರೀಧರವರತನಯಾವಧು 
ರಾಧರಪರಿಪಕ್ವಬಿಂಬಫಳರಾಜಶುಕಂ 
ಸಾಧುಜನವರದನವರನ 
ದೀಧರನೆಮಗೀಗೆ ಸೌಖ್ಯವಂ ಶಿವಲಿಂಗಂ 
ಕುಸುಮಾಸ್ಕಾರಿಪದೈಕಭಕ್ತಿನಿರತಂ ಸುಜ್ಞಾನವಿಸ್ವಾರಸಾ 
ರಸದಾಚಾರಸಮನ್ವಿತಂ ಗುಣಗಣಾಲಂಕಾರನು ತತಾ 
ಮಸನತ್ಯಂತ ವಿಶುದ್ದ ಚಿತ್ರನಭವಾಂಘಿಧ್ಯಾನಜಾತೋತ್ಸವ 
ವಿಸುಗಿರ್ದಂ ಶಿವನಾಗಯೋಗಿಯೆನಿಪೊರ್ವಂ ಭಕ್ತಿರತ್ನಾಕರಂ 
ಬಸವರಸನನುದಿನಂ ಸಂ . 
ತಸದಿಂ ಶಿವನಾಗದೇವಯೋಗೀಂದ್ರನ ಪಂ 
ಪೆಸೆವ ಪದನಳಿನಮಂ ಪೂ 
ಜಿಸುತುಂ ಸುಖಪ್ಪುತಿರ್ದನಿರ್ಪವರಂ 
ಕಂಡದನಲ್ಲಿ ಮುಟ್ಟಿಯ ಮರುಳಳೆನಿಪ್ಪ ಮದಾಂಧವಿಪ್ರರು 
ದಂಡತೆಯಿಂದೆ ಸೈರಿಸದೆ ಬಿಜ್ಜಳನಿರ್ದ ಸಭಾಂತರಕ್ಕೆ ಮುಂ 


ಶಿವನಾಗಮಯ್ಯನ ಕಥೆ 
೧ . ಮಂಗಳಕರವಾದ ಪಾರ್ವತೀ ದೇವಿಯ ಮಧುರವಾದ ಪಕ್ವಗೊಂಡ ತೊಂಡೆಯ 
ಹಣ್ಣಿನಂಥ ತುಟಿಗಳಿಗೆ ಅರಗಿಳಿಯಾದವನೂ , ಸಜ್ಜನರಿಗೆ ವರಗಳನ್ನು ದಯಪಾಲಿಸು 
ವವನೂ , ದೇವ ಗಂಗಾನದಿಯನ್ನು ( ಶಿರದಲ್ಲಿ) ಧರಿಸಿದವನೂ ಎನಿಸಿದ ಶಿವಲಿಂಗನು 
ನಮಗೆ ಸೌಖ್ಯವನ್ನುಂಟುಮಾಡಲಿ. ೨. ಮನ್ಮಥ ವೈರಿಯಾದ ಶಿವನ ಪಾದಗಳ 
ಏಕೈಕ ಭಕ್ತಿಯಲ್ಲಿ ನಿರತನಾದವನೂ , ಅಧಿಕವಾದ ಸುಜ್ಞಾನ, ಸದಾಚಾರ ಸಮನ್ವಿತನೂ 
ಸದ್ಗುಣ ಸಮೂಹವೇ ಅಲಂಕಾರವಾಗಿ ಉಳ್ಳವನೂ , ತಮೋಗುಣವನ್ನು ನಾಶಗೊಳಿಸಿ 
ದವನೂ , ಅತ್ಯಂತ ಪರಿಶುದ್ಧವಾದ ಮನಸ್ಸುಳ್ಳವನೂ , ಪರಮೇಶ್ವರನ ಪಾದ ಧ್ಯಾನ 
. ದಿಂದ ಉಂಟಾದ ಸಂತೋಷದಿಂದ ಕೂಡಿದವನೂ , ' ಶಿವನಾಗಮಯ್ಯ ಯೋಗಿ' ಎಂಬ 
ಹೆಸರಿನ ಓರ್ವನು ಭಕ್ತಿಗೆ ಸಮುದ್ರ ಪ್ರಾಯನಾದವನು ಶೋಭಿಸುತ್ತಿದ್ದನು. ೩ - ೪, 
ಬಸವರಸನು ಪ್ರತಿ ದಿನವೂ ಸಂತೋಷದಿಂದ ಶಿವನಾಗ ದೇವಯೋಗಿಶ್ರೇಷ್ಟನ ಘನತೆ - 
ಯಿಂದ ಶೋಭಿಸುವ ಪಾದ ಕಮಲವನ್ನು ಪೂಜಿಸುತ್ತ ಸುಖದಿಂದ ಒಪ್ಪುತ್ತಿದ್ದನು, 
ಹೀಗೆ ಇರುತ್ತಿರುವಲ್ಲಿ ಬಸವಣ್ಣನು ಹೀಗೆ ಶಿವನಾಗಮಯ್ಯನನ್ನು ಸೇವಿಸುತ್ತಿರುವುದನ್ನು 


೩೮೮ 


ಬಸವರಾಜ ವಿಜಯಂ 


ಕೊಂಡೊಡನೆಯೇ ನಿಂದು ಪಿಸುಣಾಡಿದರುರ್ವಿಪ ನಿನ್ನ ಮಂತ್ರಿ ಭೂ 
ಮಂಡಲವಿಶ್ರುತಂ ಬಸವನಳ್ಳದೆ ಪೊಲ್ಲದು ಗೆದ್ದನಪ್ಪುತಂ 
ಪಿರಿಯ ಭಕ್ತನೆನುತ್ತೆ ವಂದಿಸುತಂತ್ಯಜಾತನ ಕಾಳಂ 
ಭರದೆ ತಾಂ ತೊಳೆದಂಘಿವಾರಿಯನೀಂಟಿ ಮಸ್ತಕದಲ್ಲಿ ತಾ 
ಲ್ಲಿರದೆ ತತ್ಸದಸೇವೆಗೆಯ ಪನಳ್ಳದೀ ಸಭೆಗೆಯುವಂ | 
ಪರಮಸಜ್ಜನನಂತಿರಂತವುರಕ್ಕೆ ಪೊಕ್ಕೆಡೆಯಾಡುವಂತೆ 
ಕುಲಜಂಗಂತ್ಯಜನಂಗದುರ್ವಿದ ನೆಳಸೋಂಕೆ ತದ್ರೂಷಮಂ 
ಕೆಲವೂಂಕಲ್ ಶ್ರುತಿ ಹೇಳು ಮಗದ ಸಚೇಲಸ್ಕಾನಮಂ ನೋಡೆ ಸ 
ತುಲಜಂ ತಾನೆನಿಸಿರ್ದುಮೆಂತ್ಯಜನ ಕಾಲಂ ಕರ್ಚಿ ತದ್ಯಾರಿಯ 
ನಲವತ್ಕಂಟಿದನೆಂದೂಡೀ ಬಸವನಿನ್ನೇನೆಂಬೆವೀ ದೋಷಮಂ 
ದಾರಿವಿಡಿದೇಳರುತೆ ಕೆಲ 
ಸಾರಂಗ್ವಿಜರಿದಿರೊಳೆಯೇ ಯು ಲೆಕ್ಕಿಸ 
ಪೌರರನತ್ಯಜಭಕ್ಕಂ 

ಬೀರುತ್ವಮನುಳಿದ ಗರ್ವದೊಳೋತಿರ್ಷ೦ 
ಕಂಡು ಮಣ್ಣಿನ ( ಮಣ್ಣು ಹುಯ್ದುಕೊಳ್ಳುವ) ಪಿಶಾಚಿಗಳಂತಿರುವ ಕೆಲವು ಮದೋ 
ನೃತ್ಯ ವಿಪ್ರರು ಔದ್ಧತ್ಯದಿಂದ ಸೈರಿಸಲಾರದವರಾಗಿ , ಬಿಜ್ಜಳನಿರುವ ಸಭಾಸ್ಥಾನಕ್ಕೆ 
ಆತುರಪಟ್ಟು ಆ ಕೂಡಲೇ ಬಂದು ನಿಂತುಕೊಂಡು, 'ಭೂಪಾಲನೆ , ಭೂಮಂಡಲದ 
ಲ್ಲೆಲ್ಲ ಪ್ರಸಿದ್ಧನಾದ ನಿನ್ನ ಮಂತ್ರಿ ಬಸವಣ್ಣನು ಸ್ವಲ್ಪವೂ ಹೇಸದೆ ಅದ್ಭುತವಾದ 
ಅಯೋಗ್ಯ ಕಾವ್ಯವನ್ನು ಮಾಡಿದ್ದಾನೆ' ಎಂದು ಚಾಡಿಯ ಮಾತನ್ನಾಡಿದರು . ೫ . 
ಅಂತ್ಯ ಜಾತನಾದವನ ( ಅಸ್ಪೃಶ್ಯನನ್ನು ಹಿರಿಯ ಭಕ್ತನೆಂದು ಅನ್ನುತ್ತ ಸಂಭ್ರಮ 
ದಿಂದ ತಾನೇ ಆತನ ಪಾದಗಳನ್ನು ತೊಳೆದು ಆ ನೀರನ್ನು ಕುಡಿದು ತಪ್ಪದೆ ತಲೆಯ 
ಮೇಲೂ ಧರಿಸಿ , ಆತನ ಪಾದಸೇವೆಯನ್ನು ಮಾಡಿ , ಅಂಜದೆ ಈ ಸಭೆಗೆ ಬರುವನು . 
ಪರಮ ಸಜ್ಜನನಹಾಗೆ ಇದ್ದುಕೊಂಡು ಅಂತಃಪುರ ( ರಾಜಾಂತಃಪುರ ) ಕ್ಕೂ ಓಡಾಡು 
ವನು . ೬ , ಸುಲಪ್ರಸೂತನಾದವನಿಗೆ ಅಂತ್ಯಜನ ದೇಹದ ಮದದ ನೆಳಲು ಸೋಕಿ 
ದರೂ ಕೂಡ ಆ ದೋಷವನ್ನು ನಿವಾರಿಸಿಕೊಳ್ಳಲು, ಬಟ್ಟೆ ಸಮೇತವಾಗಿ ಸ್ನಾನ 
ಮಾಡಬೇಕೆಂದು ಶ್ರುತಿಯು ಹೇಳುತ್ತಿರುವುದು . ವಿಚಾರಮಾಡಿ ನೋಡಿದರೆ, ಸತ್ಕುಲ 
ದಲ್ಲಿ ಹುಟ್ಟಿದವನೆನಿಸಿಯೂ ಕೂಡ ಬಸವೇಶ್ವರನು ಅಂತ್ಯಜನಾದವನ ಕಾಲನ್ನು 
ತೊಳೆದು ಆ ನೀರನ್ನು ಪ್ರೀತಿಯಿಂದ ಕುಡಿದನೆಂದರೆ , ಈ ದೋಷಕ್ಕೆ ಏನು ಹೇಳ 
ಬೇಕು. ೭, ಈ ಅಸ್ಪೃಶ್ಯಭಕ್ತನು, ದಾರಿಯನ್ನು ಹಿಡಿದುಬರುವಾಗ ದೂರ ಸರಿದು 
ಬರುತ್ತಿಲ್ಲ; ಬ್ರಾಹ್ಮಣರು ಎದುರಿಗೆ ಬಂದರೂ ಲಕ್ಷಕ್ಕೆ ತೆಗೆದುಕೊಳ್ಳುವುದಿಲ್ಲ ; 
ಗರ್ವದಿಂದ ಕೂಡಿದ ಅವನು ಭಯವನ್ನು ಬಿಟ್ಟು ಪಟ್ಟಣಿಗರೊಡನೆ ಬೆರೆತು ಬಿಡುವನು . 


1 ಗುಂ ( ದ ) 


ಅಪ್ಪಿಂಶಾಶ್ವಾಸಂ 


ಇನ್ನೆಲ್ಲಿಯ ವರ್ಣಾಶ್ರಮ | 
ನಿನ್ನೆಲ್ಲಿಯ ಧರ್ಮಕರ್ಮಗತಿ ಭೂವರ ಕೇ 
ಇನ್ನೆಲ್ಲಿಯ ವೈದಿಕಪಂಥ 
ದುನ್ನತಿ ಪೊಲೆಗಲಸಿ ಕೆಟ್ಟುದೀ ಕಲ್ಯಾಣಂ 


ಪುಳಿಯೋಳ್ವಾಲ್ ಬಿಸನ್ಮಧು 
ಕಳೆಯೋಳ್ಳೆ ಖಳನೋಳುಮಂ ದುಷ್ಟುಲನೆ 
ಊಳಸತ್ಕುಲಜಂ ಬೆರೆದೊಡೆ 
ಪಳಿ ಪೊರ್ದುಗುವಳಿಗುವವರ ಸಹಜಗುಣಂಗಳ 


ನಾಡೊಳಗಾದ ದುರ್ನಯಮನಾಲಿಸುತಾಜೆ ಯನಾ ಶಕ್ತಿಯಿಂ| 
ವಾಡದ ಮೂಢಭೂಪತಿಗೆ ನಾಡಘಮಕ್ಕುಮದಂ ನೃಪಂಗೆ ಕಂ 
ಡಾಡದ ತತ್ತುರೋಹಿತನನಾ ನೃಪದೋಷಮುವಂತೆ ಸಾರ್ಗುಮೆಂ 
ದಾಡಿದೆವಿ ದೋಷಮೆಮಗಿನ್ನಣಮಿಲ್ಲೆನೆ ಕೇಳು ಭೂಭುಜಂ 


ವ! ಕುಪಿತನಾಗಿ ಬಸವರಸನಂ ಕರೆಯೆಂಬುದುಮರಸನನುಚರರ್ ಬಂದು ಕರೆಯಲೋಡ 
ನದಲ್ಲಮಂ ಸರ್ವಜ್ಞನಲಿದಾ ಶಿವನಾಗದೇವನಂ ಮಣಿಮಯಾಂದೋಳಮನೇಲಿಸಿ ಕೆಲದೊಳೊಲಗಿ 


೮. ಮಹಾರಾಜ , ಇನ್ನೆಲ್ಲಿಯ ಬ್ರಾಹ್ಮಣ, ಕ್ಷತ್ರಿಯ , ವೈಶ್ಯ , ಶೂದ್ರರೆಂಬ ವರ್ಣಾಶ್ರ 
ಮಧರ್ಮ ! ಇನ್ನೆಲ್ಲಿಯ ಧರ್ಮ , ಕರ್ಮ , ಪದ್ಧತಿಗಳ ಮಾತು ! ಇನ್ನೆಲ್ಲಿಯ ವೇದ 
ಮಾರ್ಗದ ಶ್ರೇಷ್ಟತೆ! ( ಎಲ್ಲವೂ ) ಹೊಲೆಯರೊಡನೆ ಕಲಸಿ ( ವರ್ಣಸಾಂಕರವುಂಟಾಗಿ) 
ಈ ಕಲ್ಯಾಣ ನಗರವು ಕೆಟ್ಟು ಹೋಯಿತು. ೯ . ಹುಳಿಯಲ್ಲಿ ಹಾಲು, ವಿಷದಲ್ಲಿ ಅಮೃತ 
ಕಳೆಯಲ್ಲಿ (ಕೆಟ್ಟ ಹುಲ್ಲಿನಲ್ಲಿ) ಬೆಳೆ , ದುಷ್ಟನೊಡನೆ ಉತ್ತಮನು, ದುಷ್ಟಕುಲದಲ್ಲಿ 
ಹುಟ್ಟಿದವನೊಡನೆ ಸತ್ಕುಲದಲ್ಲಿ ಹುಟ್ಟಿದವನು ಹೀಗೆ ಬೆರೆತರೆ ( ನಿನಗೆ) ನಿಂದೆ 
ಯುಂಟಾಗುವುದು . ಅವರವರ ಸಹಜವಾದ ( ಜನ್ಮಸಿದ್ಧವಾದ) ಗುಣಗಳು ನಾಶಗೊಳ್ಳು 
ವುವು. ೧೦ . ತಾನಾಳುವ ನಾಡಿನಲ್ಲಿ ಉಂಟಾದ ಕೆಟ್ಟನೀತಿಯನ್ನು ಕೇಳುತ್ತ ಆತ್ಮಶಕ್ತಿ 
ಯಿಂದ ಆಜ್ಞೆಯನ್ನು ಮಾಡದ ( ಆಜ್ಞೆಯನ್ನು ಮಾಡಿ ತಡೆಗಟ್ಟದ) ಮೂಢರಾಜನಿಗೆ 
ಅಧಿಕವಾದ ಪಾಪವು ಬರುವುದು . ಆ ವರ್ಣ ಸಾಂಕರದೋಷವನ್ನು ಕಂಡು ಅರಸನಿಗೆ 
ಹೇಳದ ಆ ಪುರೋಹಿತನಿಗೂ ಅರಸನಿಗೆ ದೋಷವುಂಟಾಗುವ ರೀತಿಯಲ್ಲೇ ದೋಷ 
ವುಂಟಾಗುವುದು. ಈಗ ನಾವು ಹೇಳಿದೆವಲ್ಲವೇ ! ( ಆದ್ದರಿಂದ) ನಮಗೆ ಇದರಿಂದ 
ಸ್ವಲ್ಪವೂ ದೋಷವಿಲ್ಲ ಎನ್ನಲು ಆ ಮಾತನ್ನು ಕೇಳಿ ಮಹಾರಾಜನು ವ ! ಕೋಪ 
ಗೊಂಡು ` ಬಸವರಾಜನನ್ನು ಕರೆ ' ಎನ್ನಲು ರಾಜಭಟರುಗಳು ಬಂದು ಬಸವಣ್ಣನನ್ನು 
ಕರೆಯಲಾಗಿ ( ನಡೆದ ಸರ್ವವಿಚಾರವನ್ನೂ ) ಆ ಸರ್ವಜ್ಞನಾದ ಬಸವಣ್ಣನು ತಿಳಿದು ಆ 
ಶಿವನಾಗಮಯ್ಯ ದೇವನನ್ನು ರತ್ನ ಖಚಿತವಾದ ಪಲ್ಲಕ್ಕಿಯಲ್ಲಿ (ಮೇಣೆಯಲ್ಲಿ ಕುಳ್ಳಿರಿಸಿ 
ಕೊಂಡು , ಅಕ್ಕಪಕ್ಕಗಳಲ್ಲಿ ಅವನ ಸೇವೆಯನ್ನು ಮಾಡುತ್ಯ ಸಂಭ್ರಮದಿಂದ ಆ ಬಿಜ್ಜಳನ 


೩೯೦ . 


ಬಸವರಾಜ ವಿಜಯಂ 


ಸುತ್ತುಂ ಸಡಗರದಿನಾ ನೃಪಸಭೆಗೆ ಬಸವಂ ಬರ್ಪಾಗಳ್ಳಟ್ಟಿದಿರೆಳ್ಳುಷ್ಟಭೂಸುರರ್ಕಂಡರಸರಿಗೆ 
ಬೆರಲೆತ್ತಿ ತೊಆ.. 

ಜನಪತಿ ನಿನ್ನತ್ತಣಿನೆ 
ಇನಿತುಂ ಭಯವಿಲ್ಲದಂತ್ಯಜಾತನನಧಟಿಂ 
ಕನಕಾಂದೋಳವನೇಜಿಸಿ 
ಬಿನದಿನೀಯೆಡೆಗೆ ತಂದಪಂ ಗಡ ಬಸವಂ 

ವ! ಪೊಳಲಂ ಪೊಲೆಗಲಸಿದನಿತೆಯ ದೀ ಸಭೆಯುಮಂ ಪೊಲೆಗಲಸಲೆಯೀ ದಪನೆನೆ ಬಿಜ್ಜಳ 
-ನಿ ಡಿ ಕಾಯ್ದು ಮಸಗಿ ಶುದ್ದಾಂತದೋಲಗಮನಿವಂ ಪುಗಲಾಗದೆಂದಲ್ಲಿಂದೆಳು ಪೊಂಗಣ 
ಮೊಗಸಾಲೆಯೊಳೋಲಗಂಗೊಟ್ಟು ಕುಳ್ಳಿರ್ಪುದುಮಲ್ಲಿಗೇಳದು ನೃಪನ ಕುಹಕಮನದು ಕುಜನ 
ಮದಭಂಜನಂ ತನುತ್ರರಾಂಶುಕದಿನುನ್ನ ತಾಸನಮಂ ರಚಿಸಿ ತಾಪಸೇಂದ್ರನಂ ಮೂರ್ತಿಗೊಳಿಸಿ 
ತತ್ವಾದಸವಿ : ಪದೊಳ್ಳೆ ಲಸಿರ್ಪಿನಂ ಬಿಜ್ಜಳಂನೋಡಿ - 

ಶ್ರುತಿಮತಧರ್ಮದೊಳಡೆಯದಿಂತು ಮದೋದ್ದತವೃತ್ತಿಯಿಂ ಪೊದ 
ಆತಿಶಯವರ್ಣದಾಶ್ರಮದ ಪದ್ದತಿಯಲ್ಲಿತೋರಿದಂತ್ಯಜಾತಿಸಂ 
ಗತಿವಡೆ ಮದೀಯ ನಗರಕ್ಕಮಮಂಗಳಮಂ ನೆಗಳ್ಳಿ 

ಸಿತಗಳಭಕ್ತಿ ನಿನ್ನ ಶಿರದಲ್ಲಿಯೇ ಪುಟ್ಟತೆ ಪೇಳ್ವ ಷಾಧಿಪಾ 
ಸಭೆಗೆ ಬಸವಣ್ಣನು ಬರುತ್ತಿರುವಾಗ ಎದುರಿಗೇ (ಶಿವನಾಗಮಯ್ಯನನ್ನು ಹೊತ್ತು 
ತರುತ್ತಿರುವ ಮೇಣೆಯನ್ನೂ ) ಆ ಬ್ರಾಹ್ಮಣರು ಕಂಡು , ಅರಸನಿಗೆ ಬೆರಳುಮಾಡಿ 
ತೋರಿಸಿ ೧೧ . ' ಮಹಾರಾಜಾ, ನಿನ್ನ ದೆಸೆಯಿಂದ ಎಳ್ಳಿನಷ್ಟೂ ಕೂಡ ಭಯವಿಲ್ಲದೆ 
ಅಂತ್ಯ ಕುಲದಲ್ಲಿ ಹುಟ್ಟಿದವನನ್ನು ಧೈಯ್ಯದಿಂದ ಸುವರ್ಣಮಯ ಪಲ್ಲಕ್ಕಿಯಲ್ಲಿ ಹತ್ತಿಸಿ 
ಕೊಂಡು ಸಂತೋಷದಿಂದ ಬಸವಣ್ಣನು ಈ ರಾಜಾಸ್ಥಾನಕ್ಕೆ ತರುತ್ತಿದ್ದಾನೆ. ವ|| 
ಪಟ್ಟಣವನ್ನು ಹೊಲೆಗಲಸಿದ್ದಷ್ಟೇ ಅಲ್ಲದೆ , ಈ ಸಭೆಯನ್ನೂ ಕೂಡ ಹೊಲೆಗಲಸಲಿಕ್ಕೆ 
ಬರುತ್ತಿದ್ದಾನೆ' ಎಂದರು. ಬಿಜ್ಜಳನು ಅತ್ತಕಡೆಗೆನೋಡಿ, ಅಧಿಕಕೋಪಗೊಂಡು, 
ಶುದ್ದಿಯಿಂದ ಕೂಡಿದ ಈ ರಾಜ ಸಭೆಯನ್ನು ಇವನು ಪ್ರವೇಶಿಸಲಾಗದೆಂದು ಅಲ್ಲಿಂದ 
ಎದ್ದು ಬಂದು ಹೊರಭಾಗದಲ್ಲಿರುವ ಹಜಾರದಲ್ಲಿ ರಾಜ ಸಭೆಯನ್ನೇರ್ಪಡಿಸಿ , ಕುಳಿತು 
ಕೊಳ್ಳಲಾಗಿ , ( ಬಸವಣ್ಣನು) ಅಲ್ಲಿಗೆ ಬಂದು ಮಹಾರಾಜನ ಈ ಕುಯುಕ್ತಿಯನ್ನೂ 
(ಕಾಪಟ್ಟವನ್ನು ) ತಿಳಿದುಕೊಂಡು ದುಷ್ಟಜನರ ಮದವನ್ನು ಮುರಿಯುವ ಆ ಬಸ 
ವಣ್ಣನು ತಾನು ಹೊದ್ದಿರುವ ಉತ್ತರೀಯದಿಂದ ಉನ್ನ ತಾಸನವನ್ನು ಮಾಡಿ, ತಾಪಸ 
ಶ್ರೇಷ್ಟನಾದ ನಾಗದೇವನನ್ನು ಕುಳ್ಳಿರಿಸಿ, ( ತಾನು ) ಆತನ ಪಾದದ ಸಮೀಪದಲ್ಲಿಯೇ 
ಕುಳಿತನು . ಬಿಜ್ಜಳನು (ಇದನ್ನು ) ನೋಡಿ ೧೨ . ' ವೃಷಾಧಿಪಾ ವೇದ ಸಮ್ಮತವಾದ 
ಧರ್ಮದಲ್ಲಿ ವ್ಯವಹರಿಸದೆ ಈ ರೀತಿ ಗರ್ವದಿಂದ ಕೊಬ್ಬಿಹೋದವ್ಯವಹಾರದಲ್ಲಿ ಅತಿ 
ಶಯವಾಗಿ ಶೋಭಿಸುವ ಬ್ರಾಹ್ಮಣಾದಿ ವರ್ಣಾಶ್ರಮ ಪದ್ದತಿಯನ್ನು ಬಿಟ್ಟು , ಅಂತ್ಯ 
ಜಾತಿಯವರೊಡನೆಕೂಡಿನಡೆಯುತ್ತಿರುವೆಯಾ ? (ನೀನು) ನನ್ನ ಕಲ್ಯಾಣ ಪಟ್ಟಣಕ್ಕೆ 
ಅಮಂಗಳವನ್ನುಂಟು ಮಾಡಿದೆ ! ನೀಲಕಂಠನ ಭಕ್ತಿಯೇನು ನಿನ್ನ ತಲೆಯಲ್ಲೇ ಹುಟ್ಟಿರು 


೩.೯೧ 


ಅಷ್ಟ ತ್ರಿಂಶಾಶ್ವಾಸಂ 


ಮಳೆ ಸುರಿಗುವೆ ನೀನಿರ್ದಿ 
ಹಳೆ ಬೆಳೆಗುಮೆ ಪೂಜೆಗೊಳ್ಳುವ ದೇವತೆಗಳ 
ಪಳಿಗಂಜದ ನಿನಗಂಜುವೆ 
ವಳಂಕೆಯಿಂ ನೀನೆ ಸುಖದೊಳಿರ್ಪುದು ಪೊಳಲೊಳ್ಳಿ 
ವ ! ಎಂದ ನರೇಂದ್ರನ ಕಟಕಿಗೇಳು ಮಹಿಮಾಕರ : ಸರೋಷಹಸನಮುಖನಾಗಿ 
ಕೇಳೆಲೆ ಭೂಪ ನಿನ್ನ ಭಿಮತದ್ವಿಜರಂತ್ಯಜಕೃತ್ಯದಂದಮಂ 
ಪಾಳಿಯಿನೆಲ್ಲರುಂ ಬಡಗಿ ಮಾಚಲದೇವಿಯನಿಂದು ಸತ್ಕುಲಂ 
ದಾಳಿಹೆವೆಂದು ಹೇಮಮಯ ಧೇನುವನೊಂದನೊಡರ್ಚಿ ವಿತ್ತ ಸ. 
ಮೇಳನದಿಂದ ತೀವಿ ಸುಧೆಯಂ ಬಸಿಳ್ಳುಗಿಸುತ್ತೆ ಬಾಲೆಯಂ 
ತೆಗೆದೀಗಳ್ಳುಲಯುಕ್ತಿಯಾದಳೆನುತುಂ ಮೆಯ್ಕಕ್ಕಿ ಪಾರ್ವವ್ರಧ 
ಟಿಗೆ ನಗ್ನೆಂದವಳಂಗದೆಂಜಿಲಮರ್ದ೦ ತಾವಿಂಟತುಂ ಮೇಣ್ಮನಂ 
ಬುಗುವಾ ಕಾನಕಧೇನುವ ಕಡಿದು ಖಂಡಂಗೆಯು ತುಂ ತೃಪೈಕೆ | 
ಬ್ರಿಗೆ ತಮ್ಮೊಟ್ಟರಿಕಲ್ಪಿಸುತ್ತೆ ನಿಜಸುತ್ತುಂ ಬೇಜ ಭಾಗಂಗಳಂ 
ಕಡೆಪಟ್ಟಿ ಪಣೆ ಸೋಮಯಾಜಿಗೆ ಮೊಗಂ ವೇದಾಂತಿಗಳ್ಳಿ ಕೊರಲ್ 
ಕಡುಪಾಂತೊಪ್ಪುವ ತಾರ್ತಿಕರ್ಗೆ ಬಲವಕ್ಕಂ ಪಂಡಿತರ್ಗಕ್ಕೆ ತೋ 
ರ್ಪಡವಕ್ಕಂ ನೆಗಳಶ್ವಮೇಧಿಗೆ ಬಸಿರ್ವೈಶೇಷಿಕರ್ಗಿಲೀ 
ನಡುಬೆನ್ನೇದಷಡಂಗವೇದಿಗಮಪಾಧ್ಯಾಯರ್ಗೆ ಶೃಂಗದ್ವಯಂ 
ತುಂಗಾಧ್ವರಿಗೆರ್ದೆ ಬಾಲಂ 

ಪಿಂಗದ ಖಗೈದಿಗಳೆ ತೊಡೆಗಳಾಂಗೋ 
ವುದೇ ? ಹೇಳು ! ೧೩ . (ಹೀಗಾದರೆ) ಮಳೆಸುರಿದೀತೆ ? ನೀನಿರುವ ಈ ಧರಣಿಯು ಬೆಳೆ 
ದೀತೇ ? ಪಿತೃದೇವತೆಗಳು ಪೂಜೆಗೊಳ್ಳುತ್ತಾರೆಯೇ ? ಪಾಪಕ್ಕೆ ಹೆದರದ ನಿನಗೆ ( ನಾವು) 
ಭಯ ಪಡುತ್ತಿದ್ದೇವೆ. ಸ್ಟೇಚ್ಛೆಯಾಗಿ ಈ ಪಟ್ಟಣದಲ್ಲಿ ನೀನೇ ಸುಖವಾಗಿ ಇದ್ದು ಬಿಡು. 
ವ!! ಹೀಗೆಂದ ರಾಜಶ್ರೇಷ್ಟನಾದ ಬಿಜ್ಜಳನ ನಿಷ್ಟುರದ ಮಾತನ್ನು ಕೇಳಿ, ಮಹಿಮಾ 
ಶಾಲಿಯಾದ ಬಸವೇಶ್ವರನು ರೋಷದಿಂದ ಕೂಡಿದ ನಗುಮುಖಮಾಡಿ ೧೪ - ೧೯ . 
ಎಲೈ ಮಹಾರಾಜನೇ , ನಿನ್ನ ಅಭಿಮಾನದ ಈ ದ್ವಿಜರ ಹೊಲೆಗೆಲಸದ ರೀತಿಯನ್ನು 
ಕ್ರಮವಾಗಿ ಕೇಳು : ಎಲ್ಲರೂ ಸೂಳೆ ( ಬಡಗಿ > ಒದಗಿ) ಯಾದ ಮಾಚಲದೇವಿಯೆಂಬ 
ನೀಚ ಜಾತಿಯ ಹೆಂಗಸನ್ನು ಸತ್ಕುಲವಂತಳನ್ನಾಗಿ ಅಂದರೆ ಕ್ಷತ್ರಿಯಳನ್ನಾಗಿ ಮಾಡುತ್ತೇ 
ವೆಂದು ಸುವರ್ಣದಿಂದ ಒಂದು ಹಸುವನ್ನು ನಿರ್ಮಿಸಿ , ಅದರ ಗರ್ಭದಲ್ಲಿ ಬಂಗಾರವನ್ನೂ 
ಹಾಲನ್ನೂ ತುಂಬಿ , ಆ ಬಾಲೆಯನ್ನು ಅದರ ಗರ್ಭದಲ್ಲಿ ಹೊಗಿಸಿ, ಹೊರತೆಗೆದು ಈಗ 
ಸತ್ಕುಲದವಳಾದೆಯೆಂದು , ಆ ಸ್ತ್ರೀಗೆ ಪಾರ್ವರು ನಮಸ್ಕರಿಸಿ ಪ್ರೀತಿಯಿಂದ ಅವಳ 
ದೇಹದ ಎಂಜಲ ಹಾಲನ್ನು ತಾವು ಕುಡಿದು, ಆಮೇಲೆ ಮನೋಹರವಾದ ಆ ಬಂಗಾರದ 
ಹಸುವನ್ನು ಕಡಿದು ತುಂಡು ತುಂಡಾಗಿ ಮಾಡಿ, ವಿಶೇಷ ಆಶೆಯಿಂದ ತಮ್ಮ ತಮ್ಮಲ್ಲಿ 


ಬಸವರಾಜ ವಿಜಯಂ 


ಪಾಂಗತ್ರಿವೇದಿಗಳು 
ದಂಗಂ ವಿದ್ಯಾರ್ಥಿಗಳೆನುಸವಸದಿಂ 


ಮೊದಲೋಳೆನುಮನದ 
ಕೊದವಿಸಿ ಸಂಕಲ್ಪದಿಂದ ಪೂಜಿಸಿ ಮಗುಳಂ 
ತದನೆ ಕಡಿದೊಯ್ತು ಪಾರ್ವ 
ರ್ವಿದಿತಂ ಗೋಹತ್ಯೆಗಳ್ಳದತಿ ಪಾಪಯುತರ 


ಇಂತಪ್ಪ ಪಾಪಕರ್ಮರೋ 
ಳೆಂತುಂ ಸರಿಗಟ್ಟಲಕ್ಕುಮೇ ಶಿವದೀಕ್ಷಾ 
ವಂತರೆನಿಸಿರ್ದ ಸುಚರಿತ 
ವಂತರನಘಹರನ ಭಕ್ತರಂ ಧಾರಿಣಿಯೊಳ್ 


ಸರಿಯಿಡಲಕ್ಕು ಮೇ ಸುರಮಹೀರುಹರಾಜಿಗೆ ಮಿಕ್ಕ ಕಾಡು 

ರಗಳನಂಬುಜಾಕರಕದಂಬಕೆ ಬೆಂಚೆಗಳಂ ಪೊದಳ ಕೇ 
ಸರಿನಿವಹಕ್ಕೆ ಕಾಳರಿಗಳಂ ಘನರಾಜಮುರಾಳವೃಂದಕು 
ರ್ವರೆಯ ಬಕಂಗಳಂ ಶರಣಸಂತತಿಗೀ ಪಳಿವೆತ್ತ ಪಾರ್ವರಂ 


ಮಾತನಾಡಿಕೊಂಡು ಬೇರೆ ಬೇರೆ ಭಾಗಗಳನ್ನು ಕ್ರಮವಾಗಿಟ್ಟು , ಕಡೆಗೊಂಡಿರುವ ಈ 
ಹಣೆ ಸೋಮಯಾಜಿಗೆ , ಮುಖವು ವೇದಾಂತಿಗಳಿಗೆ , ಈ ಕೊರಳು ಶೌರ ವಿಶಿಷ್ಟರಾದ 
ತಾರ್ಕಿಕರಿಗೆ , ಬಲಗಡೆಯಪಕ್ಕೆ ಪಂಡಿತರಿಗಾಗಲಿ , ಈ ಕಾಣುವ ಎಡ ಪಕ್ಕ ಪ್ರಖ್ಯಾತ 
ನಾದ ಅಶ್ವಮೇಧಿಗೆ, ಹೊಟ್ಟೆ ವೈಶೇಷಿಕರಿಗೆ, ಇತ್ತ ಕಡೆಗಿರುವ ಈ ನಡುಬೆನ್ನು ವೇದ 
ಮತ್ತು ಆರುವೇದಾಂಗ ಬಲ್ಲಿದವರಿಗೆ, ಎರಡು ಕೋಡುಗಳು ಉಪಾಧ್ಯಾಯರಿಗೆ, ಎದೆ 
ತುಂಗಾಧ್ವರಿಗೆ, ಬಾಲವು ತಪ್ಪದೆ ಋಗೈದಿಗೆ, ತೊಡೆಗಳು ಅಂಗ ಉಪಾಂಗಸಹಿತ 
ತ್ರಿವೇದ ಬಲ್ಲವರಿಗೆ ಉಳಿದ ದೇಹಭಾಗಗಳು ವಿದ್ಯಾರ್ಥಿಗಳಿಗೆ ಎಂದೆನ್ನುತ್ತ ಆತುರಾತುರ 
ವಾಗಿ ( ಹಂಚುವರು), ಮೊದಲು ( ಆ ಸುವರ್ಣ ಹಸುವಿಗೆ) ಸಂಕಲ್ಪದಿಂದ ಗೋತ್ರ 
ವನ್ನುಂಟು ಮಾಡಿ, ಪೂಜೆ ಮಾಡಿ, ಪುನಃ ಈ ರೀತಿ ಅದನ್ನು ಕಡಿದು ಮನೆಗೊಯು 
ಪ್ರಸಿದ್ಧ ಗೋಹತ್ಯೆಗೆ ಅಂಜದ ಪಾಪಿಷ್ಠರು. ಇಂತಹ ಪಾಪಕರ್ಮರೊಡನೆ , ಶಿವಸಂಬಂಧ 
ವಾದ ದೀಕ್ಷೆಯನ್ನು ಹೊಂದಿದವರೆನಿಸಿದ ಸಚ್ಚಾರಿತ್ರ್ಯವುಳ್ಳ , ಪಾಪನಾಶಕರಾದ ಶಿವನ 
ಭಕ್ತರನ್ನೂ ಲೋಕದಲ್ಲಿ ಯಾವ ರೀತಿಯಿಂದಲಾದರೂ ಸರಿಗಟ್ಟಲಾದೀತೇ ? ೨೦ . 
ಕಲ್ಪವೃಕ್ಷಗಳ ಸಾಲಿಗೆ ಕಾಡಿನ ಉಳಿದ ಮುಳ್ಳಿನ ಮರಗಳನ್ನು , ಸರೋವರಗಳ 
ಸಮೂಹಕ್ಕೆ ಹೊಂಡಗಳನ್ನು , ಪ್ರಸಿದ್ದವಾದ ಸಿಂಹಗಳ ಗುಂಪಿಗೆ ಕಾಡುನರಿಗಳನ್ನು , 
ಶ್ರೇಷ್ಠರಾಜಹಂಸಗಳ ಸಮೂಹಕ್ಕೆ ಭೂಮಿಯ ಬಕಪಕ್ಷಿಗಳನ್ನು ಶರಣರುಗಳ 


ಅಷ್ಟ ತ್ರಿಂಶಾಶ್ವಾಸಂ 


ಕುಲ ಜಾತಿಯೆಂಬಿವೆಲ್ಲಂ 
ಸಲೆ ಮಾಯಾಬೀಜಜನಿತವೆಮ್ಮಯ ಶರಣಾ 
ವಲಿಯ ಕುಲಮೀಶಜನಿತಂ | 
ಕಲುಷಿತವದು ನಿಷ್ಕಲಂಕವಿದು ನಿಜದಿಂದಂ 
ಪುಣ್ಯವಿಹೀನರ ಕಣ್ಣೆ ಹಿ 
ರಣ್ಯಂ ಕಲ್ಲೆನಿಪ ತೇಜದೆ ಭವಚಮಹಾ 
ರಣ್ಯಚರನರರ ಕಣ್ವ 
ರೇಣ್ಯಂ ನರನಂತಿರಭವಭಕ್ತಂ ತೋರ್ಕುಂ 
ಪರಮ ಶಿವನಾಗದೇವಂ 
ಗುರುತರ ಶಿವಯೋಗಭಾಸುರಂಗಧಮಧರಾ 
ಮರರೆಣೆಯಲ್ಲಿ ಭೂ 
ವರ ಕೇಳದeಂದವಮ್ಮ ಶರಣರ ಪಂಪಂ 
ಶ್ರೀಪತಿಪಂಡಿತರ್ಪರಮ ಶೈವದೃಢವ್ರತನಿಷ್ಠರೊರ್ಮೆ ಧಾ 
ಶ್ರೀಪನನಂತಪಾಲನ ಸಭಾಂತರದೊಳ್ ದ್ವೀಜಕೋಟಿಯುಂ ಶಿವ 
ಶ್ರೀಪದಭಕ್ತನೊರ್ವಗೆಣೆಯಲೆನುತಣುತೆ ಪೂಣ್ಣು ಸತ್ಯ ಸ 
ಛಾಪಮಮರ್ಚಿ ಕಟ್ಟಡರೆ ವಸ್ತ್ರದೊಳುಜ್ವಳಿಪಗ್ನಿಯಂ ನೃಪಾ 
ಕ್ರತುನಾಥಂ ಹರಿಯೆಂದು ವ ಗುರುವಂದಾದಿತ್ಯನಂ ರುದ್ರಸಂ 

ಗತ ಗಾಯತ್ರಿಗೆ ದೈವವೆಂದಜನೆ ವೇದಕ್ಕಾತ್ಮನೆಂದುಂ ಜಗ 
ಸಮೂಹಕ್ಕೆ ಈ ಪಾಪವನ್ನುಳ್ಳ ಪಾರ್ವರನ್ನು ಸರಿಗಟ್ಟಲಾದೀತೇ ? ೨೧ . ಕುಲಜಾತಿ 
ಗಳೆನ್ನುವ ಈ ಎಲ್ಲವೂ ಅಜ್ಞಾನದ ಬೀಜದಿಂದ ಉದ್ಭವವಾದವುಗಳು . ಶರಣ 
ಸಮೂಹದ ಕುಲವು ಈಶ್ವರನಿಂದ ಉಂಟಾದುದು. ನಿಜವಾಗಿ ಅದು ಕಲುಷಿತ ; ಇದು 
ನಿಷ್ಕಲ್ಮಷವುಳ್ಳದ್ದು . ೨೨. ಪುಣ್ಯಹೀನರಾದವರ ಕಣ್ಣಿಗೆ ಬಂಗಾರವೂ ಕಲ್ಲಾದಹಾಗೆ 
ಹುಟ್ಟು ಸಾವುಗಳೆಂಬ ಚಕ್ರಾಕಾರವಾದ ಮಹಾರಣ್ಯದಲ್ಲಿ ಸುತ್ತಾಡುವ ಮನುಷ್ಯರ 
ಕಣ್ಣಿಗೆ ಪರಮೇಶ್ವರನ ಶ್ರೇಷ್ಠವಾದ ಭಕ್ತರು ಮನುಷ್ಯಾಕಾರದಲ್ಲಿ ಕಾಣುವರು. ೨೩ . 
ಮಹತ್ವಪೂರ್ಣವಾದ ಶಿವಯೋಗದಿಂದ ಪ್ರಕಾಶಮಾನವಾದ ಪವಿತ್ರ ಶಿವನಾಗದೇವನಿಗೆ 
ಅಧಮರಾದ ದ್ವಿಜರು ಸಮಾನರಲ್ಲವೇ ಅಲ್ಲ ; ಮಹಾರಾಜಾ ಆದ ಕಾರಣದಿಂದ ನಮ್ಮ 
ಶರಣರ ಹಿರಿಮೆಯನ್ನು ಕೇಳು: ೨೪. ಮಹಾರಾಜಾ, ಪರಮ ಶಿವ ಸಂಬಂಧವಾದ 
ನಿಶ್ಚಲವಾದ ವ್ರತ ನಿಯಮದಿಂದ ಕೂಡಿದ ಶ್ರೀಪತಿ ಪಂಡಿತರು ಒಮ್ಮೆ ಧಾತ್ರೀಶ್ವರ 
ನಾದ ಅನಂತಪಾಲನೆಂಬುವನ ಸಭಾಮಧ್ಯದಲ್ಲಿ, ಕೋಟಿಜನ ಬ್ರಾಹ್ಮಣರೂ ಶಿವನ 
ಪಾದಭಕ್ತಿಯಲ್ಲಿ ನಿರತನಾದ ಒಬ್ಬ ಶರಣನಿಗೆ ಸಮಾನನಲ್ಲವೆನ್ನುತ್ತ ಶೌಲ್ಯದಿಂದ 
ಪ್ರತಿಜ್ಞೆ ಮಾಡಿ, ಸತ್ಯ ಸಂಭಾಷಣೆಯನ್ನು ( ಸತ್ಯವಾದ ಚರ್ಚೆಯನ್ನು ಮಾಡಿ) ಬಟ್ಟೆ 
ಯಲ್ಲಿ ಜಾಜ್ವಲ್ಯ ಮಾನವಾದ ಬೆಂಕಿಯನ್ನು ಕಟ್ಟಿ ಇಡಲಿಲ್ಲವೇ ? ೨೫. ಚಂಡಾಲ 
ರೆನಿಸಿದ ಈ ಭೂಸುರರು, ಯಜ್ಞ ಪುರುಷನು ವಿಷ್ಣುವೆಂದು , ಬೆಂಕಿಯನ್ನು ಗುರುವೆಂದು , 


- ೩೯೪ 


ಬಸವರಾಜ ವಿಜಯಂ 


ಶೃತಿ ಚಕ್ರಾಯುಧನೆಂದು ಸೋಮಲತೆ ವಿಶೆತೃತ್ತಿ ಬೀಜಂ ದಲೆಂ 
ದತುಳಬ್ರಹ್ಮಮೆ ಶೂನ್ಯವೆಂದುಲಿಗುಮೀ ಚಂಡಾಲರೀ ಭೂಸುರರ್ 


ಇಂತಪ್ಪ ಶಿವದ್ರೋಹಿಗ 
ಳೆಂತುಂ ಪಶುಹತ್ಯೆಗಳ್ಳದಂತ್ಯಜಕರ್ಮ 
ಭ್ರಾಂತರ್ಶಠರೀ ಪಾರ್ವ 
ರ್ಕಂತುಹರಾರ್ಚಕರ ಮನೆಯ ಶುನಿಗಳೆ ಣೆಯೇ 
ವಂ ಮಂ - - 

[ ಹಾವಿನಹಾಳ ಕಲ್ಲಯ್ಯನ ಕಥೆ] 
ಹಾವಿನಹಾಳೆನಿಪ್ಪ ಪುರವೆಪ್ಪುಗುಮಲ್ಲಿ ಧರಾಮರವ್ರಜಂ 
ತೀವಿ ವಿರಾಜಿಸಿರ್ಕಮನಿಶಂ ಬಿಡದಾ ಪೊಳಲಲ್ಲಿ ಮೇಲ್ಮಹೀ 
ಭಾವಜವೈರಿಯೆಂದೆನಿಸಿ ಕಂಗೊಳಿಸಿರ್ಪನತಿ ಪ್ರಭಾವದಿಂ 
ಪಾವನ ಕಲ್ಲಿನಾಥನೆನಿಪೊರ್ವನಖರ್ವ ಶಿವೈಕತತ್ಪರಂ 


ಆ ಪುರದಲ್ಲಿ ಘೋರಫಣಿ ನಟ್ಟಿರುಳೊಳ್ಳಿಗೆ ನಿದ್ರೆಗೆಯ್ದು ರಂ 
ಕೋಪದೆ ಕರ್ಚಿ ಕೊಲ್ಪುದು ಪಥಶ್ರಮದಿಂ ನಡೆತಂದರು ಪೊದ 


ಸೂಯ್ಯನನ್ನು ರುದ್ರಪರವಾದ ಗಾಯತ್ರಿಗೆ ದೈವವೆಂದು , ಬ್ರಹ್ಮನೇ ವೇದಕ್ಕೆ 
ಪತಿಯೆಂದು, ಜಗತ್ತಿಗೆ ಪತಿಯು ವಿಷ್ಣುವೆಂದು, ಸೋಮರಸದ ಬಳ್ಳಿಯ 
ವಿಶೋತ್ಪತ್ತಿಯ ಬೀಜವೇ ನಿಜವೆಂದು, ಬ್ರಹ್ಮವೇ ಶೂನ್ಯವೆಂದು ನುಡಿಯುತ್ತಿರುವರು. 
೨೬ . ಇಂತಹ ಶಿವದ್ರೋಹಿಗಳು , ಪಶುಹತ್ಯೆಗೆ ಸ್ವಲ್ಪವೂ ಹೆದರದೆ ಅಂತ್ಯಜರಾದವರ 
ಕ್ರಿಯೆಯಿಂದ ಭ್ರಾಂತಿಗೊಂಡಿರುವ, ದುಷ್ಟರಾದ ಈ ದ್ವಿಜರುಗಳು ಪರಮೇಶ್ವರನ 
ಪಾದಪೂಜೆಯಲ್ಲಿ ನಿರತರಾದ ಭಕ್ತರ ಮನೆಯ ನಾಯಿಗಳಿಗೆ ಸಮಾನರೆನಿಸುವರೇ ? 
ವ|| ಮತ್ತು ಹಾವಿನ ಹಾಳ ಕಲ್ಲಯ್ಯನ ಕಥೆ ೨೭ . ಹಾವಿನ ಹಾಳ ಎಂಬ 
ಹೆಸರಿನ ಪಟ್ಟಣವು ಶೋಭಿಸುತ್ತಿರುವುದು, ಅಲ್ಲಿ ಬ್ರಾಹ್ಮಣರ ಸಮೂಹವು ತುಂಬಿ 
ಸದಾ ತಪ್ಪದೆಶೋಭಿಸುತ್ತಿರುವುದು. ಇಂಥ ಈ ಪಟ್ಟಣದಲ್ಲಿ ಮನ್ಮಥನ ವೈರಿಯೆನಿಸಿ, 
ಅತ್ಯಂತ ಪ್ರಭಾವ ವಿಶಿಷ್ಟನಾದವನೂ , ಪರಿಶುದ್ಧನೂ , ಮಹತ್ವ ಪೂರ್ಣವಾದ ಶಿವ 
ನೊಬ್ಬನ ಭಕ್ತಿಯಲ್ಲಿಯೇ ತತ್ಪರನಾದವನೂ ಆದ ಕಲ್ಲಿನಾಥನೆಂಬ ಹೆಸರಿನ ಶರಣನು 
ಶೋಭಿಸುತ್ತಿದ್ದನು. ೨೮. ಆ ಪಟ್ಟಣದಲ್ಲಿ ಒಂದು ಹಾವಿತ್ತು . ಅದು ಮಧ್ಯರಾತ್ರಿಯ 
ಸುಮಾರಿಗೆ ನಿದ್ರೆ ಮಾಡುತ್ತಿರುವವರನ್ನು ಕೋಪದಿಂದ ಕಚ್ಚಿ , ಕೊಲ್ಲುತ್ತಿತ್ತು . ಹೀಗೆ 
ಪ್ರಸಿದ್ದಗೊಂಡ ಅ ಸಮರ್ಥವಾದ ಹಾವು ಒಂದು ಸಲ ದಾರಿಯನ್ನು ನಡೆದು ಆಯಾಸ 


1 ಚಾಂ ( ಅ) 2 ಪರಾಶ್ರಯ( ಅ) 


ಅಷ್ಮಿಂಶಾಶ್ವಾಸಂ 


ಇಾ ಪಟುಸರ್ಪನೊರ್ಮೆ ಸುಖನಿದ್ರೆಯನಾಳೆ ಸೆದಿರ್ಪ ಶೈವವಿ 
ದ್ಯಾಪರ ಕಲ್ಲಿದೇವನನೆ ಕರ್ಚಿ ಕರಂ ಮಡಿದತ್ತು ಬೇಗದಿಂ - 
ಕರುಣಾಕರನೀಕ್ಷಿಸಿ ಮಡಿ 
ದರಗನನೇಳೇಳೆನು ಹರಣವನಿತಾ 
ದರದಿಂ ಕಳುಪುತೆ ಪುರಜನ | 
ಮರಿದೆದಡಿಗೆಅಗಿ ಕೀರ್ತಿಸುತ್ತಿರೆ ಮೆರೆದಂ 

ವ|| ಅಂತು ಕೆಲವಾನುಂ ದಿವಸ' ಮಲ್ಲಿ ಕಲ್ಲಿನಾಥ ಸಲ್ಲಲಿತ ಶಿವಯೋಗದಿನೊಪ್ಪುತ್ತು 
ಮಿರೆ ಪೇಜತೊಂದು ದಿವಸಂ 

ಕಲ್ಲಿನಾಥನ ಚೇಟಿಯರ್ಷ್ಟನವಾಂಬುವಂ ತರಲೆಂದು ಪೋ 
ಪಲ್ಲಿ ಬೀದಿಯೊಳಂಟಿ ತಟಮಂ ದ್ವಿಜಂ ಬಳಿಕೊರ್ವನಾ 
ಪಲ್ಲವಾದರೆ ಮುಟ್ಟಿದಂ ಭವಿಯೆಂದು ಕಂಡದನುರ್ವಿಯೋ 
ಳ್ಳಿಲ್ಲದಂದೆಡೆಯಿಕ್ಕುತೋಡುಗಳಂ ಶುಚಿಸ್ಥಲದಿಂಬಿನೊಳ್ 
ಮಜಗೆಯು ತದ್ವಿಷಾದದಿ 
ನುಚಿತ ಭಸಿತಸ್ನಾನವೆಸಗಿ ಶಿವ ಶಿವ ರವದಿಂ 
ಪಣತೊಂದು ಘಟವನಾಂತೆ | 
ಆ ಅಳೆಯುತಿರೆ ನೀರಿಕ್ಷಿಸುತ್ತವಳಿರವಂ 
ನೋಡಿರೆ ತೊಳಿನುರ್ಬಟೆಯ ಕೊರ್ಬಿನ ಪರ್ಬುಗೆಯಂ ದ್ವಿಜನ್ಮನ 
ನೋಡಿದೆ ಸೋಂಕಿದಂ ಘಟವನೆಂದೊಡೆದಳು ಚಿವಿಪ್ರನನ್ಯರಂ | 


ಗೊಂಡು ಬಂದು ಸುಖನಿದ್ರೆಯಲ್ಲಿ ಮುಳುಗಿದ್ದ , ಶೈವಸಂಬಂಧವಾದ ತಮ್ಮ ವಿದ್ಯೆ 
ಯನ್ನು ಬಲ್ಲ ಕಲ್ಲಿನಾಥ ದೇವನನ್ನೇ ಚೆನ್ನಾಗಿ ಕಚ್ಚಿ ಆ ಕೂಡಲೇ ತಾನು ಸತ್ತು 
ಹೋಯಿತು. ೨೯ . ಹೀಗೆ ಸತ್ತು ಹೋದ ಹಾವನ್ನು ಕರುಣಾಮೂರ್ತಿಯಾದ ಹಾವಿನ 
ಹಾಳು ಕಲ್ಲಯ್ಯನು ಕಂಡು, ಅದಕ್ಕೆ ಜೀವದಾನ ಮಾಡಿ ಏಳೇಳು ಎನ್ನುತ್ತ ಎಬ್ಬಿಸಿ, 
ಪಟ್ಟಣದ ಜನರೆಲ್ಲ ಇದು ಅಸಾಧ್ಯಕಾವ್ಯವೆಂದು ಹೊಗಳುತ್ತಿರುವಂತೆ ಕಳುಹಿಸಿಕೊಟ್ಟು 
ಶೋಭಿಸುತ್ತಿದ್ದನು. ವ|| ಆ ರೀತಿ ಹಲ ಕೆಲವು ದಿವಸ ಕಲ್ಲಿನಾಥನು ಅತ್ಯಂತ 
ಮನೋಹರವಾದ ಶಿವಯೋಗದಿಂದ ಶೋಭಿಸುತ್ತ ಒಪ್ಪುತ್ತಿರಲಾಗಿ ಮತ್ತೊಂದು 
ದಿವಸ ೩೦ - ೩೨. ಕಲ್ಲಿನಾಥನ ಸೇವಿಕೆಯೊಬ್ಬಳು ಶಿವಪೂಜಾರ್ಥವಾದ ಹೊಸ 
ನೀರನ್ನು ತರುವುದಕ್ಕೆಂದು ಬೀದಿಯನ್ನು ಹಿಡಿದು ಹೋಗುತ್ತಿದ್ದಾಗ ಓರ್ವ ದ್ವಿಜನು 
ಅವಳು ಹಿಡಿದು ತರುತ್ತಿದ್ದ ನೀರಿನಕೊಡವನ್ನು ಮುಟ್ಟಿದನು . ಆಗ ಆ ಚಿಗುರಿನಂತೆ 
ತುಟಿಯುಳ್ಳ ಸೇವಿಕೆಯು ಭವಿಯು ಕೊಡವನ್ನು ಮುಟ್ಟಿದನೆಂದು ತಿಳಿದು ಅದನ್ನು 
ಭೂಮಿಯ ಮೇಲೆ ಎತ್ತಿ ಹಾಕಿ , ಅದರ ಆ ತುಂಡುಗಳನ್ನು ಒಂದು ಪರಿಶುದ್ಧವಾದ 
- - - 

1 ಮಾ ( ಮು ) 


ಬಸವರಾಜ ವಿಜಯಂ 


ಪಾಡಳಿದಂಟಲಾಗದೆನುತಾಗಮಸಂತತಿ ಪೇಳು ಮಲ್ಲದೇ 
ನಾಡಜನಾಳಿಗರಜನ ಸೋಂಕಥಕಾರಣವೆಂದು ಪೇಳುದೇ 
ಘಟಚೇಟಿ ಮೇರೆಗೆಟ್ಟಿಂ 
ತಟಮಟಮಂ ನೆಗಳಳವಳ ಪಿಡಿತರಿಸಿ ಸಮು 
ತ್ಕಟ ದಂಡಮೆಸಗಿದಲ್ಲದೆ 

ಪಟುತರ ಮತ್ತೊಪಮೆಂತುಮೇಂ ತೀರ್ದಪುದೇ 
ವ|| ಎಂದು ಪಾರ್ವರೆಲ್ಲಂ ಮುಳಿದು ಗಳಸುತ್ತುಂ ತಾವಿರ್ದಲ್ಲಿಗಾ ಕಲ್ಲಿದೇವನು ಬರಿಸಿ - 

ಅಳಿದುರಗಂಗಸುವಿತ್ತು, 
ಜ್ವಳಮಹಿಮರ್ಪಿರಿಯರೆಂದು ಮನ್ನಿಪವೆಂದುಂ | 
ಪೊಳಲೊಳ್ಳಿಮ್ಮ ಸದ್ಗುಣ 
ಕಳಾಷ ನಿಮ್ಮಂತೆ ಸುಜನರು ಪೇಆರೋಳರೇ 
ಎಲ್ಲರುಮೆಲ್ಲರ್ಗೊಳ್ಳಿದ 
ರಿಲ್ಲಿ ವಲಂ ನಿಮ್ಮ ದಾಸರೀ ದಾಸಿ ಕರಂ 


ಮರೆಯಾಗಿರುವ ಸ್ಥಳದಲ್ಲಿ ಮುಚ್ಚಿ ಹಾಕಿ ಆ ದ್ವಿಜನು ಮುಟ್ಟಿದ ಕಾರಣದಿಂದ 
ಚೆನ್ನಾಗಿ ಭಸ್ಮಸ್ನಾನ ಮಾಡಿ ( ಭಸ್ಮವನ್ನು ಮೈಗೆಲ್ಲ ಬಳಿದುಕೊಂಡು ಶುದ್ದಿಯನ್ನು 
ಹೊಂದಿ) ಶಿವ ಶಿವ ಎಂದೆನ್ನುವ ಧ್ವನಿಮಾಡಿ ಮತ್ತೊಂದು ( ಘಟ) ಕೊಡವನ್ನು ತೆಗೆದು 
ಕೊಂಡು ಎಚ್ಚರ ವಹಿಸಿ (ನೀರನ್ನು ತುಂಬಿಕೊಂಡು ಬರುತ್ತಿರುವಾಗ ಅವಳ ರೀತಿ 
ಯನ್ನು ನೋಡುತ್ತ ' ಈ ತೊತ್ತಿನ ಶೌರ ವಿಶಿಷ್ಟವಾದ ಗರ್ವದ ಹೆಚ್ಚುಗಾರಿಕೆಯನ್ನು 
ನೋಡಿದಿರಾ ! ತನ್ನ ಘಟವನ್ನು ವಿಪ್ರನು ಮುಟ್ಟಿದನೆಂದು ಒಡೆದು ಹಾಕಿದಳು. ಗತಿ 
ಗೆಟ್ಟ ಅನ್ಯರನ್ನು ಶುಚಿಯಾದ ಬ್ರಾಹ್ಮಣನು ಮುಟ್ಟಲಾಗದೆಂದು ಆಗಮ ಹೇಳುವುದೇ 
ಹೊರತು, ಈ ನಾಡಾಡಿ ಜನರಿಗೆ ಬ್ರಾಹ್ಮಣನಾದವನ ಸ್ಪರ್ಶ ಪಾಪ ಕಾರಣವೆಂದು 
( ಎಲ್ಲಿಯಾದರೂ ) ಹೇಳಿರುವುದೇ ? ೩೩ . ಕೊಡವನ್ನು ಹಿಡಿದು ತಂದಿದ್ದ ಈ 
ದಾಸಿಯು ಎಲ್ಲೆ ಕಟ್ಟು ಮೀರಿ ಈ ರೀತಿ ಅವಾಂತರವನ್ನು ( ಸುಳ್ಳು ವ್ಯವಹಾರವನ್ನು ) 
ಮಾಡಿದ್ದಾಳೆ. ಅವಳನ್ನು ಹಿಡಿದು ತರಿಸಿ, ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಮಾಡಿ 
ದಲ್ಲದೆ ನನ್ನ ಅತ್ಯಧಿಕವಾದ ಸಿಟ್ಟು ಏನು ಮಾಡಿದರೂ ಕಡಿಮೆಯಾದೀತೇನು! ವ|| 
ಹೀಗೆಂದು ಬ್ರಾಹ್ಮಣರೆಲ್ಲರೂ ಕೋಪದಿಂದಕೂಗಾಡುತ್ತ ತಾವಿರುವಲ್ಲಿಗೇ ಆ ಹಾವಿನ 
ಹಾಳು ಕಲ್ಲಯ್ಯನನ್ನು ಬರಮಾಡಿಕೊಂಡು ೩೪. ಸತ್ತುಹೋದ ಹಾವಿಗೆ ಪ್ರಾಣವನ್ನು 
ಕೊಟ್ಟ ಪ್ರಕಾಶಮಾನವಾದ ಮಹಿಮರೂ , ಹಿರಿಯರೂ ಎಂದು ನಿಮಗೆ ಈ ಪಟ್ಟಣ 
ದಲ್ಲಿ ಸದಾ ನಾವು ಮನ್ನಣೆಕೊಡುತ್ತಿದ್ದೇವೆ. ಹೇ ಸದ್ಗುಣಗಳ ಸಮೂಹವುಳ್ಳ ಕಲ್ಲಿ 
ನಾಥನೇ ನಿಮ್ಮ ಹಾಗೆ ಸಜ್ಜನರಾದವರು ಯಾರಾದರೂ ಇರುವರೇ ? ೩೫. ಎಲ್ಲರೂ 
ಎಲ್ಲಾ ಜನರಿಗೆ ಒಳ್ಳೆಯವರಾಗಿರುವುದಿಲ್ಲವಷ್ಟೆ ; ನಿಮ್ಮ ಸೇವಕಿಯಾದ ಈ ತೊತ್ತು 


ಅತ್ರಿಂಶಾಶ್ವಾಸಂ 


ಕುಲ್ಲೆಯಿವಳಗಿಯದೆಸಗಿದ 
ಪೊಲ್ಲಮಯಂ ಕೇಳಿರಲು ಪೇಳ ಹೆವೀಗಳ 
ಜಾವಳನೆವೇದಶಾಸ್ತ್ರಕ 
ಲಾವಿದನನಳಾಗ್ನಿಹೋತ್ರಿ ದಾಮೋದರ ಭೂ 
ದೇವಸುತಂ ಸುಚರಿತನೆ 
ಮೈ ವಾಮನಸೋಮಯಾಜಿ ಪದೆದೇಳರುತುಂ 
ಕೊಡವೀದಿಯಲ್ಲಿ ತನ್ನಯ 
ಕೋಡನಂ ಸೋಂಕಿದೊಡೆದೊಷವಾಯ್ಕೆನುತಳಲಿ 
ಕಡುಮುಳಿದು ಬೈದು ವಿಪ್ರನ 
ನೋಡಬಡಿದಳೊಡನನಿಳೆಗಿದಚ್ಚರಿಯ 
ಪೊಡವಿಯೊಳಾವಾಗಮವುಂ 
ನುಡಿವುದೆ ಸೋಂಕಿದೊಡೆ ವಿಪ್ರನಘಮಕ್ಕುಮೆನು 
ತೊಡನಿದನಿಯಳೆಕೊರ್ಬಿ೦ 
ದೊಡೆದಳಡ ಘಟವನೆಂತೊ ತೋಳಿನ ಬಿಂಕಂ 
ಹರವಿಯನೊಡೆದಾ ತೋಳಿನ 
ಶಿರಮಂ ಬಿಡದೊಡೆಯಲೆಳಸಿ ಮದ್ದಾಲಕರಾ 
ರ್ದುರವಣಿಸುತ್ತಿರೆ ನಿಮ್ಮ 
ನಿರೀಕ್ಷಿಸಲ್ವೇಳ್ಳುಮೆಂದು ನಿಲಿಸಿದೆವಿ 


೩೯ 


ಅತಿ ದುಷ್ಟಳು. ಇವಳು ಅಂಜದೆ ಮಾಡಿದ ದುಷ್ಕೃತ್ಯವನ್ನು ನೀವು ಕೇಳಿಲ್ಲ, ಈಗ 
ಹೇಳುತ್ತೇವೆ (ಕೇಳಿ) ; ೩೬- ೩೭ . ಹೇ ಸಚ್ಚರಿತ್ರನೇ , ವೇದ ಶಾಸ್ತ್ರಾದಿ ವಿದ್ಯೆಗಳನ್ನರಿ 
ತವನ್ನೂ , ಶ್ರೇಷ್ಠವಾದ ಅಗ್ನಿಹೋತ್ರವನ್ನು ಮಾಡಿರುವವನೂ , ಆದ ದಾಮೋದರ 
ನೆಂಬ ಭೂದೇವನ (ಬ್ರಾಹ್ಮಣನ ಮಗನಾದ ಈ ನಮ್ಮ ವಾಮನಸೋಮಯಾಜಿಯು 
ಕೀಳು ಮನುಷ್ಯನೇ ? ಅವನು ಸಂತೋಷದಿಂದ ಕೊಳಕ್ಕೆ ಹೋಗಿಬರುವ ಬೀದಿ 
ಯಲ್ಲಿ ಬರುತ್ತಿರುವಾಗ ಅವನ ಕೊಡವು ಆ ನಿನ್ನ ದಾಸಿಯ ಕೊಡವನ್ನು ತಾಕಲಾಗಿ 
ದೊಷವಾಯಿತೆಂದು ಸಂಕಟಗೊಂಡು ಅತ್ಯಧಿಕ ಕೋಪದಿಂದ ಆ ಬ್ರಾಹ್ಮಣನನ್ನು 
ಬೈದು, ತನ್ನ ಕೊಡವನ್ನು ಒಡೆದು ಹಾಕಿದ್ದು ಲೋಕದಲ್ಲಿ ಆಶ್ಚಯ್ಯವಲ್ಲವೇ ? 
೩೮ . ಲೋಕದಲ್ಲಿ ಯಾವಾಗಲಾದರೂ , ಬ್ರಾಹ್ಮಣನು ಮುಟ್ಟಿಸಿಕೊಂಡರೆ ಪಾಪ 
ವುಂಟಾಗುವುದೆಂದು ( ಯಾರಾದರೂ ಹೇಳುತ್ತಾರೆಯೇ ? ಈ ವಿಷಯವನ್ನು 
ಅವಳು ತಿಳಿಯಲೇ ? ಸೊಕ್ಕಿನಿಂದ ಕುಂಭವನ್ನೇ ಒಡೆದುಬಿಡುವುದೇ ? ಆ ತೊತ್ತಿನ 
ಗರ್ವ ಅದೆಷ್ಟೋ ? ೩೯ , ಹೀಗೆಕೊಡವನ್ನು ಒಡೆದ ಆ ತೊತ್ತಿನ ಶಿರಸ್ಸನ್ನೇ 
ತಪ್ಪದೆ ಒಡೆದು ಹಾಕಬೇಕೆಂದು ಮನಸ್ಸು ಮಾಡಿ ನಮ್ಮ ಹುಡುಗರು ಕೂಗಾಡಿ 
ಮುಂದುವರಿಯುತ್ತಿರುವಾಗ ನಿಮ್ಮ ಭೇಟಿಮಾಡಿ ಮಾತನಾಡಬೇಕೆಂದು ನಾವು ನಿಲ್ಲಿಸಿದೆ 


೩೯೮ 


ಬಸವರಾಜ ವಿಜಯ 


ವಃ ಎಂಬುದುಮಲ್ಲಿ ಕಲ್ಲಿದೇವಂ ಕಡು ಕನಲು - - 

ಫಣಿರಾಡೂಷಣಭಕ್ತಮಂದಿರದ ಕೀಳಿಲ್ಗೊಂಡು ಪಟ್ಟಿರ್ಪ ಬ . 
ಲೋಣಗಂಗಾದೊಡವಾಗದಾಗದೆಲೆ ನಿಮ್ಮ ಸಾರ್ದು ಮುಟ್ಟಿ ಮೇ 
ಗಣ ಮಾತೇಂ ಮೃಡದೀಕ್ಷೆಯಾಂತ ಶಿವಭಕ್ತಾವಾಸದಾಸೀಜನಂ 
ಗುಣಶೂನ್ಯತಿವೆತ್ತ ನಿಮ್ಮನಿರದೆಂತುಂ ಮುಟ್ಟಲೇನಕ್ಕು 
ವ|| ಅದೇಂ ಕಾರಣವೆಂಬಿರಪ್ರೊಡೆ - 
ವೇದಶಿರೋನಿರೂಪಿತಮೆನಿಪ್ಪ ವಿಭೂತಿಯನಕಮಾಲೆಯಂ 
ಸಾದರಮಾನಿಲ್ಲದೆಲೆ ಗೋಪಿಯ ದುರ್ಮಲಮಂ ಸರೋಜಬೀ 


ವಲ್ಲವೇ ? ವ ! ಹೀಗೆಂದ ಮಾತನ್ನು ಕೇಳಿದ ಆ ಕಲ್ಲಿದೇವನು ವಿಶೇಷವಾಗಿಕೋಪ 
ಗೊಂಡು ೪೦. ಎಲೈ ವಿಪ್ರರೇ , ಫಣಿಪತಿಯಾದ ಆದಿಶೇಷನನ್ನೇ ಆಭರಣವಾಗಿ 
ಉಳ್ಳ ಪರಮೇಶ್ವರನ ಭಕ್ತರ ಮನೆಯಲ್ಲಿ ಆಶ್ರಯ ಹೊಂದಿ, ಮಲಗಿರುವ ದೊಡ್ಡ 
ನಾಯಿಯಾದರೂ ನಿಮ್ಮನ್ನು ಸೇರಿ ಮುಟ್ಟುವುದು ಆಗದು ಆಗದು , ಎನ್ನುವಾಗ 
ಮುಂದಿನ ಮಾತಿನಿಂದೇನು ಪ್ರಯೋಜನ ! ಶಿವದೀಕ್ಷೆಯನ್ನು ಹೊಂದಿ , ಶಿವಭಕ್ತರಾದ 
ವರ ಮನೆಯಲ್ಲಿ ವಾಸವಾಗಿ ದಾಸಭಾವದಿಂದ ಸೇವೆ ಮಾಡುವ ಜನರು ಗುಣವಿಹೀನ 
ರಾದ ನಿಮ್ಮನ್ನು ತಪ್ಪದೆ ಮುಟ್ಟಿಸಿಕೊಳ್ಳುವುದು ಹೇಗೆ ತಾನೇ ಸಾಧ್ಯವಾದೀತು ! ವ|| 
ಇದಕ್ಕೆ ಕಾರಣವೇನೆಂದು ಅನ್ನುವುದಾದರೆ ೪೦ . ವೇದದ ಶಿರಸ್ಸೆನಿಸಿದ ಉಪನಿಷತ್ತಿ 
ನಲ್ಲಿ ಹೇಳಲ್ಪಟ್ಟರೆನಿಸುವ ವಿಭೂತಿ ರುದ್ರಾಕ್ಷ ಮಾಲೆಗಳನ್ನು ಭಕ್ತಿಪೂರ್ವಕವಾಗಿ 
( ಅದರೆ ಪೂರ್ವಕವಾಗಿ) ಧರಿಸುವುದನ್ನು ಬಿಟ್ಟು , ಗೋಪೀಚಂದನದ ದುಷ್ಟ ಹೊಲ 


* ಭಸ್ಮ ರುದ್ರಾಕ್ಷಗಳು , ಪಾದೋದಕ ಪ್ರಸಾದ ಬಗೆಗೆ ಉಪನಿಷತ್ತಿನ ಈ ಕೆಳಗಿನ ಕೆಲವುಶ್ಲೋಕ 
ಗಳನ್ನು ಲಕ್ಷದಲ್ಲಿಟ್ಟು ಕವಿ ಈ ವಿಷಯವನ್ನು ಪ್ರಸ್ತಾಪಿಸುತ್ತಾನೆ : ೧. ' 

ಭೂನಹ್ರಮದಿತವ್ಯಂ! 
ಸರ್ವ೦ ಹವಾ ಇದಂ ಭಸ್ಮ | ಸಏಷಭಸ್ಮಜೋತಿಃ| ತಿರಕಿಸೋರೇಖಾಃ ಪ್ರಕುರ್ವಿತ ವ್ರತವೇತ 
ಚಾಂಭವಂ”|| ಇವು ಭಸ್ಮ ಮತ್ತು ಅದನ್ನು ಧರಿಸುವುದರ ಪ್ರಾಶಸ್ಯಬೋಧಕಗಳು ೨. 'ರುದ್ರಸ್ಯ 
ನಯನಾದುತ್ಪನ್ನಾ ರುದ್ರಾಕ್ಷಾ ಇತಿಲೋಕೇಖಾಯಂತೇ ... ಸದಾಶಿವಸ್ಸಂಹಾರಕಾಲೇ , ಸಂಹಾರಂ 
ಕೃತ್ಯಾ , ಸಂಹಾರಾಕ್ಷಂ ಮುರುಳೀಕರೋತಿ, ತನ್ನಯನಾತ ಜಾತಾರುದ್ರಾಕ್ಷಇತಿಹೋವಾಚತಸ್ಮಾತ್ 
ರುದ್ರಾಕ್ಷತ್ವಂಇತಿ ರುದ್ರಾಕ್ಷೇವಾಗ್ನಿಷಯೇ ಕೃತೇ , ದಶಗೊಪ್ರದಾನೇನ ಯತ್ಸಲಮವಾಸ್ಕೋತಿತತ್ಸಲ 
ಮತ್ತು ತೇ ' ಇತ್ಯಾದಿ ಬೃಹಜ್ಜಾಬಾಲಾದಿ ಉಪನಿಷತ್ ವಾಕ್ಯಗಳು ರುದ್ರಾಕ್ಷಿಗಳ ಪ್ರಾಶಸ್ಯವನ್ನು 
ಹೇಳತಕ್ಕವುಗಳು . 
೨. ' ರುದ್ರೇಣ ಆತ್ಯಂ ಅಶ್ಚಂತಿ, ರುದ್ರೇಣಪೀತಂ ವಿಬಂತಿ, ರುದ್ರೇಣಘಾತಂ ಜಿಘ್ರಂತಿ! ತಸ್ಮಾತ್ 
ಬ್ರಾಹ್ಮಣಾಃ ಪ್ರಶಾಂತ ಮನಸೋ ವಿದ್ವಾಂಸೊ ನಿರ್ಮಾಲ್ಯ ಮೇವ ಭಕ್ಷಯಂತಿ ನಿರ್ಮಾಲ್ಯಮೇವಾ 

ಯಾಟ್ ' - ಎಂಬ ಜಾಬಾಲೋಪನಿಷತ್ ವಾಕ್ಯವೂ 'ತ್ರಿ ಗುಪ್ಪಾ ತಮಶ್ಮೀಯಾದ್ಯದಿಪಾಪಾಚ್ಚಿ 
ವಾನರ್ಪಿತಂ ಭುಂಕ್ಷತದೇನೋ ಭುಂಕ್ಷಕ್ರಿಮಿಂ ಭುಂಕ್ಷ , ಲಂಭುಂಕ್ಷ , ಅಘಂ ಭುಂಕ್ಷಧೋಗ 
ಚೈತ್ಯಧೋಗಚ್ಚತಿ ಎಂಬ ಕಠವಲ್ಯುಪನಿಷದಾದಿ ವಚನಗಳು ಶಿವಪ್ರಸಾದ ಪಾದೋದಕ ಪ್ರಾಶಸ್ತ್ರ 
ಬೋಧಕಗಳು , 


೩೯೯ 


ಅಪ್ಪಿಂಶಾಶ್ವಾಸಂ 


ಜಾದಿಮಣಿಜಂಗಳನೆ ತಾಳ ಪಿರಾ ಶ್ರುತಿಸಿದ್ದ ಶಂಭುಪಾ 
ದೋದಕ ಸುಪ್ರಸಾದವನಣಂ ತೊಆದುಂಡಪಿರನ್ಯಶೇಷಮಂ 
ಶಿವ ಏಕೊ 1 [ಜೀವ]' ಯೆನು 
ಇವಿಕಲ ವೇದೋಕ್ತಿಯುಲಿಗುಮಭವನನುಳಿದೀ 
ಭವಭಾರಿದೇವತತಿಯಂ 
ತವೆ ಜಾನಿಪಿರೇಕೆ ನಿಮಗೆ ವೈದಿಕನಾಮಂ 
ಬ್ರಾಹ್ಮಣನಪ್ಪಂ ಜಗದೊ 
ಬೃಹ್ಮಮನದಾತನಭವನೇ ಬಗೆಯ ಪರ 
ಬ್ರಹ್ಮಂ ಬ್ರಹ್ಮಣಿ ಚರತಿ 
ಬ್ರಾಹ್ಮಣಯೆಂಬಾಗಮೋಕ್ತಿಯಿಂದಿದು ಸತ್ಯಂ 
ಉಮೆಯಾಟ್ಕಂ ಪರಬೊಮ್ಮವೆಂಬುದು ಋತಂ ಸತ್ಯಂ ಪರಬ್ರಹ್ಮಮಂ 
ತ್ರವಿದುಂ ವೇದಶಿರಃಸಹಾಯಬಲದಿಂ ತತ್ಕಾರಣಂ ಬ್ರಹ್ಮವಿ 


ಸನ್ನು , ಕಮಲದ ಬೀಜವೇ ಮೊದಲಾದ ಮಣಿಗಳ ಮಾಲಿಕೆಗಳನ್ನು ಧರಿಸುತ್ತೀರಿ, - 
ಶ್ರುತಿಯಲ್ಲಿ ಸಿದ್ದಾಂತ ಪಡಿಸಿದಂತೆ ಶಂಭುವಿನ ಪಾದೋದಕ ಮತ್ತು ಶ್ರೇಷ್ಟವಾದ 
ಪ್ರಸಾದವನ್ನು ಪೂರ್ಣವಾಗಿ ತಿರಸ್ಕರಿಸಿ , ಅನ್ಯ ಶೇಷವನ್ನು (ಪ್ರಸಾದ ಶೇಷವನ್ನು ) 
ಸ್ವೀಕಾರ ಮಾಡುತ್ತೀರಿ. ೪೨. ಶಿವನೊಬ್ಬನೇ ( ಬ್ರಹ್ಮಾಂಡಕ್ಕೆಲ್ಲ) ದೇವನೆನ್ನುತ್ತ 
ನ್ಯೂನತೆಯಿಲ್ಲದೆ ವೇದದ ಮಾತು ಹೇಳುತ್ತಿದೆ. ಅಂಥ ಆ ಭವನನ್ನು ತೊರೆದು ಈ 
ಹುಟ್ಟು ಸಾವುಗಳುಳ್ಳ ದೇವತೆಗಳ ಸಮೂಹವನ್ನು ಚೆನ್ನಾಗಿ ಧ್ಯಾನ ಮಾಡುತ್ತೀರಿ. 
ಇಂಥ ನಿಮಗೆ ವೈದಿಕರೆಂಬ ಹೆಸರೇಕೆ ?* ೪೩ . ಜಗತ್ತಿನಲ್ಲಿ ಬ್ರಹವನ್ನು ಅರಿತವನೇ 
ಬ್ರಾಹ್ಮಣನೆನಿಸುವನು . ಆ ಪರಶಿವನೇ ವಿಚಾರ ಮಾಡಿನೋಡಿದರೆ ಪರಬ್ರಹ್ಮನೆನಿಸು 
ವನು . ( ಅಂಥ) ಬ್ರಹ್ಮನ ವಿಷಯದಲ್ಲಿ ವ್ಯವಹರಿಸುವವನೇ ಬ್ರಾಹ್ಮಣನೆನಿಸುವನೆಂಬ 
ಆಗ ಮೊಕ್ತಿಯಿಂದ ಇದು ಸತ್ಯವೆನಿಸುವುದು . ೪೪ . ಉಮಾಪತಿಯಾದ ಶಿವನೇ 
ಪರಬ್ರಹ್ಮನೆಂಬುದು ' ಖತಂ ಸತ್ಯಂ ಪರಬ್ರಹ್ಮ ' ವೆಂಬ ಈ ಮಂತ್ರದ ಸಹಾಯದ ಬಲ 
ದಿಂದ ಸಿದ್ಧವಾಗುವುದು. ಆದ ಕಾರಣ ಬ್ರಹ್ಮವಿಷ್ಟು ಮುಖ್ಯರಾದ ದೇವತೆಗಳಿಗೆ 


1 ಧೈಯ( ಅ, ದಚ, ಮು, ಜ, ಗೆ) 
ಈ 'ಕಾರಣಂತು ಧೈಯಸ್ಸರ್ವೆಶ್ವರ ಸಂಪನ್ನಶಂಭುರಾ ಕಾಶಮಧ್ಯೆಧ್ರುವಂ ಶಿವಏಕೋಧ್ಯೆಯ 
ಶಿವಂಕರಸ್ಯವ ಮಾನ್ಯತೆ ಪರಿತ್ಯಜ್ಯ ' - ಎಂದು ಅಥರ್ವಶಿಖಾವಚನವು ಸರ್ವದೇವತಾಪೇಕ್ಷಯಾ 
ಶಿವಪಾರಮ್ಯವನ್ನು ಹೇಳುವುದು, 

(1) 'ಯೇವಿದುಃ ಬ್ರಹ್ಮವಾಚ್ಯಂ ಶ್ರೀರುದ್ರಂ ತೇ ಬ್ರಾಹ್ಮಣಾಃ' ಎಂಬ ಆಗಮದ 
ಮಾತಿನಂತೆ ಯಾವನು ಬ್ರಹ್ಮವನ್ನು ಅರಿತವನೋ ಅವನೇ ಬ್ರಾಹ್ಮಣ ನೆಂಬಮಾತೇ ಪ್ರಮಾಣವೆಂದು 
ಕವಿಯ ಆಶಯ . 


೪ರಿದಿ 


ಬಸವರಾಜ ವಿಜಯಂ 


೪೪ 


ಷ್ಟು ಮುಖರ್ಜೀವರುವೇಶನೊರ್ವನೆ ಪರಬ್ರಹ್ಮಂ ದಲೆಂಬೀ ವಿವೇ 
ಕಮದೆಂದು ನಿಮಗಿಲ್ಲದಿರ್ಪ ಕತದಿಂ ಬ್ರಾಹ್ಮಣ್ಯಮೆಂತಕ್ಕು 
ಪರಮಾತ್ಮಂ ಪರಬೊಮ್ಮಂ 
ಪರಮೇಶನೆನಿಪ್ಪನನ್ಯ ಸಾಧಾರಣ ಭಾ 
ಸುರಪರಮನಾಮವಖಿಳಾ 
ಮರಪಶುಪತಿ ಶಂಭುಗಲ್ಲದನ್ಯರ್ಗೊಳವೇ 
ಭಾವಿಪೊಡಾ ವೇದಂ ತ್ವಂ 
ದೇವೇಷು ಬ್ರಾಹ್ಮಣೋಸಿ ಯೆಂಬುದಂ ಗೌ 
ರೀವರನಾದಿ ಬ್ರಾಹ್ಮಣ 
ನಾ ವಿಭುವಂ ಬ್ರಾಹ್ಮಣರಿಗೆ ಸೇವಿಪುದುಚಿತಂ 
ಇದನುಳಿದಧಮಾಮರರಂ 
ಪದೆದರ್ಚಿಪ ಶಂಭುನಿಷ್ಠ ಗಾಯತ್ರಿಯನೆ 
ರ್ಮೊದಲರ್ಕಪರವನೆಸಗುವ 
ಕುದುಕುಳಿಗಳಿಗೆಸಲ್ಲುದೇ ಬ್ರಾಹ್ಮಣ್ಯಂ 


೪೭ 


ಈಶ್ವರನೊಬ್ಬನೇ ನಿಶ್ಚಯವಾಗಿ ಪರಬ್ರಹ್ಮನೆಂಬ ವಿವೇಕವು ಎಂದೂ ನಿಮಗೆ ಇಲ್ಲದಿರುವ 
ಕಾರಣದಿಂದ ನಿಮಗೆ ಬ್ರಾಹ್ಮಣ್ಯವೆಂಬುದು ಹೇಗೆ ಸಿದ್ಧಿಸುವುದು ? 2 ೪೫ . ಪರಮಾತ್ಮ 
ಪರಬ್ರಹ್ಮ , ಪರಮೇಶ್ವರ ಎಂದೆನ್ನುವ ಅನ್ಯರಿಗೆ ಎಷ್ಟು ಮಾತ್ರದಿಂದಲೂ ಅನ್ವಯಿಸದ 
ಶೋಭಿಸುವ ಪವಿತ್ರ ಹೆಸರು ಸಮಸ್ತ ದೇವತೆಗಳ ಪತಿಯಾದ ಶಂಭುವಿಗಲ್ಲದೆ ಬೇರೆ 
ಯಾರಿಗಾದರೂ ಉಂಟೇ ? ೪೬ . ವಿಚಾರ ಮಾಡಿ ನೋಡಿದರೆ ಆ ವೇದವು ' ತ್ವಂ 
ದೇವೇಷು ಬ್ರಾಹ್ಮಣೋವಸಿ ' ಎಂಬುವ ಮಾತಿನಿಂದ ಅಂದರೆ ನೀನು ದೇವತೆಗಳಲ್ಲಿ 
ಬ್ರಾಹ್ಮಣನಾಗಿದ್ದೀಯೆ ಎಂಬ ಮಾತಿನಿಂದ ಗೌರೀಪತಿಯಾದ ಶಿವನೇ ಅನಾದಿ 
ಬ್ರಾಹ್ಮಣನು , ಆ ಪ್ರಭುವನ್ನು ಬ್ರಾಹ್ಮಣನೆಂದು ಸೇವಿಸುವುದೇ ಉಚಿತವಾದುದ್ದು . 
೪೭ . ಇದನ್ನು ಬಿಟ್ಟು ಉಳಿದ ಕೀಳುದರ್ಜೆಯ ದೇವತೆಗಳನ್ನು ಪ್ರೀತಿಯಿಂದ 
ಅರ್ಚಿಸುವ, ಗಾಯತ್ರೀ ಮಂತ್ರದಿಂದ ಮೊದಲು ಅರ್ಕನೇ ( ವಿಷ್ಣುವೇ ) ಪರಮನೆಂದು 
ವ್ಯವಹರಿಸುವ ಹೊಟ್ಟೆ ಕಿಚ್ಚಿನ ( ಮಾತೃತ್ಯದ) ಸ್ವಭಾವವುಳ್ಳ ನಿಮಗೆ ಬ್ರಾಹ್ಮಣ್ಯವು. 


(2) ' ಖತಂ ಸತ್ಯಂ ಪರಬ್ರಹ್ಮಂ | ಪುರುಷಂ ಕೃಷ್ಣ ಪಿಂಗಳಂ | 

ಊರ್ಧ್ವ ರೇತಂ ವಿರೂಪಾಕ್ಷಂ 1 ವಿಶ್ವರೂಪಾಯ ವೈ ನಮಃ !! ಎಂಬ ಮಾತು ಶಿವನೇ 
ಪರಬ್ರಹ್ಮನೆಂಬ ಮಾತಿಗೆ ಪ್ರಮಾಣವೆಂದು ಕವಿಯ ಆಶಯ . 

(3) ' ತ್ವಂದೇವೇಷು ಬ್ರಾಹ್ಮಣೋSಸ್ಯಹಂ ಮನುಷ್ಕಷು ಬ್ರಾಹ್ಮಣಃ। ಬ್ರಾಹ್ಮಣೋಮೇ 
ಬ್ರಾಹ್ಮಣಮುಪಭಾವಂತ್ಯುಪಧವಾಮಿ ' - ಎಂಬ ಸಾಮವೇದದ ಮಾತೇ ಇದಕ್ಕೆ ಪ್ರಮಾಣವೆಂದು 
ತಿಳಿಯಬೇಕು. 


ಅಷತ್ರಿಂಶಾಶ್ವಾಸಂ 


೪೦೧ 


ವl! ತತ್ಕಾರಣಂ “ಶಿವಭಕ್ತಚರಾಗಾರದಾಸಿಭುಜೈತಾಶನಾಃ | ಶುನಕಾಃ ಸೂಕರಾ 
ಯಾಂತಿ ಯಾಯಜೂಕಕ್ರಿಯಾಗತಿಂ ” ಎಂಬ ವ ಕುಟಾಗದು ಶಿವಚನಪ್ರಮಾಣದಿ : ಶಿವಭಕ್ತಿಗೃಹ 
ದಾಸೀಜನವುಂಡುಳುಪಿದುದಂ ಕೊಂಡದನೆಗೆದ ಶುದ್ಧ ಬುದ್ದಿ ಯನಾಳ ಶುನಕನೆಂತು ನಿಮ್ಮ 
ಮುಟ್ಟುಗುವೆನೆ ಕೇಳು ಶಾಪಾಗ್ನಿ ದಗ್ಧರ್ಮಗುಳು ಕೋಪಾಗ್ನಿ ದಗ್ಧರಾಗಿ - - 

ಆಡಿದೆ ಲೇಸನಿಂದಮವ ಮೂರ್ಖಶಿಖಾಮಣಿ ನಾಯ್ಕಳಿಂದೆ ಕೀ 

ಳ್ಳಾಡಿದೆಯಮ್ಮನಾಗಮವಿದಗ್ರಜರು ನೆಜತೆ ನಿನ್ನ ತೋಳು ಮುಂ 
ಸಲ್ಲುವುದೇ ? ವ ! ಆದ ಕಾರಣ ಶಿವಭಕ್ತರಾದ ಜಂಗಮರುಗಳ ಮನೆಯಲ್ಲಿರುವ 
ಸೇವಕ ವರ್ಗದವರು ಊಟ ಮಾಡಿ ಉಳಿಸಿದ ಅನ್ನವನ್ನು ಊಟ ಮಾಡಿದ ನಾಯಿ 
ಹಂದಿ ಯಜ್ಞ ಮಾಡಿದವನಿಗೆ ಗತಿಯುಂಟಾಗುವುದೋ ಆ ಗತಿಯನ್ನು ಹೊಂದುತ್ತದೆ. 
ಹೀಗೆನ್ನುವ ಮಕುಟಾಗಮದಲ್ಲಿ ಹೇಳಿದ ಶಿವನ ವಚನದ ಆಧಾರದಿಂದ ಶಿವಭಕ್ತರ 
ಮನೆಯಲ್ಲಿನ ದಾಸೀಜನಗಳು ಉಂಡುಳಿಸಿದುದುದನ್ನು ಸ್ವೀಕರಿಸಿ , ಅದರಿಂದುಂಟಾದ 
ಶುದ್ಧ ಬುದ್ದಿಯನ್ನು ಹೊಂದಿದ ನಾಯಿಯು ಹೇಗೆ ನಿಮ್ಮನ್ನು ಮುಟ್ಟಿಸಿಕೊಂಡೀತು ? 
ಎಂದು ಆ ಹಾವಿನ ಹಾಳು ಕಲ್ಲಿನಾಥನು ಹೇಳಲು , (ಗೌತಮರ) ಶಾಪದ ಅಗ್ನಿಯಿಂದ 
ದಗ್ಧರಾದ + ಆ ವಿಪ್ರರುಕೋಪವೆಂಬ ಬೆಂಕಿಯಿಂದ ಸುಡಲ್ಪಟ್ಟವರಾಗಿ ೪೮. ಎಲೈ 
ಮೂರ್ಖಶಿಖಾಮಣಿಯಾದ ಕಲ್ಲಿನಾಥ, ಅಮಮ ! ಸರಿಯಾಗಿ ಮಾತನಾಡಿದೆ ! ಆಗಮ 


- + ಶಾಪಾಗ್ನಿ ದಗ್ಗರ್ : -- ಕವಿಯಲ್ಲಿ ಈ ಕೆಳಗಿನ ಪುರಾಣಕಥೆಯೊಂದನ್ನು ಲಕ್ಷದಲ್ಲಿಟ್ಟು 
ಹೀಗೆ ಹೇಳಿದನೆನ್ನಲಾಗಿದೆ. ಆ ಕಥೆ ಹೀಗೆ : ಪೂರ್ವದಲ್ಲಿ ಒಮ್ಮೆ ೧೨ ವರ್ಷಗಳ ಕ್ಷಾಮ ತಲೆದೋರಿ 
ದಾಗ ಗೌತಮ ಮಹರ್ಷಿಗಳು ಈಶ್ವರನನ್ನು ಕುರಿತು ತಪಸ್ಸು ಮಾಡಿ ತಮಾಶ್ರಮದ ಸುತ್ತ ಮಳೆ 
ಬೆಳೆಗಳಾಗುವಂತೆ ವರ ಪಡೆದು ತಮ್ಮ ಆಶ್ರಮ ಭೂಮಿಯಲ್ಲಿ ಸಮೃದ್ದಮಳೆ ಬೆಳೆ ಪಡೆದರಂತೆ , 
ಆಗ ಅನೇಕ ಮನುಷ್ಯರೂ ಪ್ರಾಣಿಗಳೂ ಅವರ ಆಶ್ರಮದ ಆಶ್ರಯ ಪಡೆದು ಸುಖಿಸಿ ಕಾಮ 
ಮುಗಿದು ಸುಭಿಕ್ಷವಾದ ಮೇಲೆ ಎಲ್ಲರೂ ತಮ್ಮ ತಮ್ಮ ಮೂಲಸ್ಥಳಗಳಿಗೆ ಹೋಗಲೆತ್ನಿಸುತ್ತಿದ್ದರು. 
ಅಲ್ಲಿದ್ದ ಕೆಲವು ದ್ವಿಜರು ಗೌತಮರ ಮೇಲಿನ ಹೊಟ್ಟೆಕಿಚ್ಚಿನಿಂದ ( ಅವರು ಶಿವಭಕ್ತರೆಂಬ ಹೊಟ್ಟೆ 
ಕಿಚ್ಚಿನಿಂದ) ಇವರ ಮೇಲೆ ಏನಾದರೂ ದೋಷವನ್ನು ಹೊರಿಸಬೇಕೆಂದು ಒಂದು ಮಾಯಾ ಹಸು 
ವನ್ನು ಸೃಷ್ಟಿಸಿ ಅದು ಅವರ ಹತ್ತಿರಕ್ಕೆ ಬರುವಂತೆ ಮಾಡಿದರು . ಹಾಗೆ ಆ ಹಸುವು ಬರಲು 
ಗೌತಮರು ಅದರ ಮೈಮೇಲೆಕಯ್ಯಾಡಿಸಿದ ಕಾರಣವೇ ಅದು ಸತ್ತು ಹೋಯಿತು. ದ್ವಿಜರೆಲ್ಲ 
ಗೌತಮರ ಮೇಲೆಗೋಹತ್ಯಾ ದೋಷವನ್ನು ಆರೋಪಿಸಿ ಅಶ್ರಮ ಬಿಟ್ಟು ಹೊರಡಲಾರಂಭಿಸಿದರು . 
ಇದನ್ನು ಜ್ಞಾನದೃಷ್ಟಿಯಿಂದ ಅರಿತ ಗೌತಮರು ಆ ನೀಚ ದ್ವಿಜರಿಗೆ ಹೀಗೆ ಶಾಪ ಕೊಟ್ಟರು : 
ಸೂತ ಸಂಹಿತೆಯ ಪ್ರಕಾರ : - - 

'ವಿಷ್ಟಾದಿ ದೇವತಾಸ್ಸಲ್ಯಾ ವಿಶಿಷ್ಮಾಶಂಕರಾದಿತಿ | ಭ್ರಾಂತಿ ವಿಜ್ಞಾನ ಸಂಪನ್ನಾಭವೇತ 
ಬ್ರಾಹ್ಮಣಾಧವಾ: | ವೇದಭಾಷು ತಂತ್ತೇಷು ಪಾಂಚರಾತ್ರಾದಿಷುದ್ಯೋಜಾಃ| ಭವೇತ ದೀಕ್ಷಿತಾ 
ಯಯಂ ಯುಷ್ಮಾಕಂ ವಂಶಜಾಸ್ತಥಾ | ಮಹಾದೇವಸ್ಯ ಚೇತೃರ್ಷೆ ತ್ರಿಪುಂಡೋದೂ ಆ 
ನಾದಿಶು 1 ರುದ್ರಾಕ್ಷಧಾರಣೆ ರುದ್ರಲಿಂಗವತು ಪೂಜನೇ ! ರುದ್ರಾಲಯಾದಿಕಾರಂ ರುದ 
ಯಾತ್ರಾದಿ ಕರ್ಮಸು | ಯದ್ಯತ್ಯುರುದ್ರಸಂಬಂಧಿ ತತ್ರ ತತ್ರಾಪಿ ದುರ್ಜನಾಃ | ಭವೇತವಿಮುಖಾ 
ಯೂ ಯಂ ಸರ್ವದಾಬ್ರಾಹ್ಮಣಾಧವಾಃ || ಇತ್ಯಾದಿ ಇತ್ಯಾದಿ - ಗೌತಮರು ಅತ್ಯಂತ ಶೈವಭಕ್ತಿ 
ಸಂಪನ್ನರಾಗಿದ್ದರೆಂದು ಶೈವರ ಗ್ರಹಿಕೆ 

26 + 


೪೦೨ 


ಬಸವರಾಜ ವಿಜಯಂ 


ಮಾಡಿದ ತಪ್ಪನೋಸರಿಸಿ ನಿನ್ನೊಡನೇಳೊಡೆತಟೂಕ್ತಿಯಿಂ 
ನೀಡೆನೆ ನಿಷ್ಟುರೋಕ್ತಿಗಳನೆಂದೆ ಗಡೆಲ್ಲರ ಮುಂದೆ ಕೊರ್ವಿನಿಂ 
ಬಿಸಿಲುಪಟಳಮಂ ಕಳಿಯ 
ಲೊಸ ಬನಮಂ ಪುಗೆ ದವಾಗಿ ಕೊಂಡವೊಲಾದ 

ಸುರಲದೇಂ ಬಲವಾತಿನ 
ಪಸರಂ ಮಾಣ್ಮ ಸಮಸ್ತರುಂ ಕೇಲ್ವಿನೆಗಂ 
ಓದಿಸು ನಿನ್ನ ಯ ಸೊಣಗನಿ 
ನಾದಂ ಪದಪಾಳಿ ಜಟಿಗಳಮರ್ದಿರೆ ವಿಸುಪಾ 
ವೇದಮನೀಕ್ಷಿಸೆವೆನೆ ಸ 
ಮೋದಂಮಿಗೆ ನಗುತೆ ಶರಣನಂದಿಂತೆಂದಂ 
ಇದು ಗಹನಮೆ ಮದ್ಯಕರ 
ಸದನವನೆಡೆವಿಡದೆ ಕಾವ ಕುರ್ಕುರ ತತಿಗು 
ರ್ವಿದ ವೇದಮೇನಕೆವಾಡ 
ಪ್ಪುದಱಿಂದೀ ಶನಿಗೆ ವೇದವೆದುವ ಕಜ್ಜಂ 

೫೧. 
ವ ! ಎಂದು ಗುರುಧ್ಯಾನಪರಾಯಣನಾಗಿ ನಿಜಗೃಹದ್ವಾರದೊಳ್ಳಟ್ಟಿ ರ್ದ ಜಾಯಿಲನ 
ಪ್ರಸನ್ನ ದೃಷ್ಟಿಯಿಂನೋಡಿವೇದಪಿತಾಮಹನೆಂಬ ಹೆಸಬಿನಂಗುಲಿಯ ಚಿಟುಂಕನಿಟ್ಟು ಕರೆದು 


ಜ್ಞಾನವುಳ್ಳವರಲ್ಲಿ ಶ್ರೇಷ್ಠರಾದ ನಮ್ಮನ್ನು ನಾಯಿಗಿಂತಲೂ ಕೀಳು ಮಾಡಿ ಮಾತ 
ನಾಡಿದೆ ! ನಿನ್ನ ತೊತ್ತು ಈ ಪೂರ್ವದಲ್ಲಿ ( ನಮ್ಮ ವಿಷಯದಲ್ಲಿ) ಮಾಡಿದ ಅಧಿಕವಾದ 
ತಪ್ಪನ್ನು ನಿನ್ನಲ್ಲಿ ಹೇಳಿದರೆ ಆ ತಪ್ಪನ್ನು ಒಂದು ಕಡೆ ತಳ್ಳಿಹಾಕಿ, ಅವಳ ಕಠಿಣೋಕ್ತಿ 
ಗಳಿಗಿಂತಲೂ ಹೆಚೋ ಎನ್ನುವಂತೆ ನಿಷ್ಟುರವಾದ ಮಾತುಗಳನ್ನು ಎಲ್ಲರ ಮುಂದೆ 
ಆಡಿದೆಯಲ್ಲವೇ ! ೪೯ - ೫೦ . ಬಿಸಿಲಿನ ಉಪಟಳವನ್ನು ಕಳೆಯಬೇಕೆಂದು ನೂತನ 
ವಾಗಿ ಚಿಗಿತವನವನ್ನು ಹೊಕ್ಕರೆ, ಕಾಡ್ಕಚ್ಚು ಆಹುತಿಕೊಂಡ ಹಾಗೆ ಆಯಿತು. ಮಾತಾಡಿ 
ಪ್ರಯೋಜನವೇನು ? ಒಣ ಮಾತಿನ ಮಾಲೆ ಸಾಕು ! ಸಮಸ್ತರೂ ಕೇಳುವ ಹಾಗೆ 
ನಿನ್ನ ನಾಯಿಯಿಂದ ಉದಾತ್ತ , ಅನುದಾತ್ತ , ಸ್ವರಿತ ಧ್ವನಿ ವಿಶೇಷದ ವೇದಾಧ್ಯಯನ 
ಕ್ರಮ ವಿಶೇಷವಿರುವ ಹಾಗೆಶೋಭಿಸುವ ಆ ವೇದವನ್ನು ಓದಿಸು, ನೋಡುತ್ತೇವೆ; 
ಎನ್ನಲು, ಅತ್ಯಂತ ಸಂತೋಷಗೊಂಡ ಕಲ್ಲಿನಾಥ ಶರಣನು ನಗುತ್ತ ಹೀಗೆ ಹೇಳಿದನು : 
೫೧ . ನನ್ನ ಭಕ್ತರ ಮನೆಯನ್ನು ಎಡವಿಡದಂತೆ ಕಾಯ್ದುಕೊಂಡಿರುವ ನಾಯಿಗಳ 
ಸಮೂಹಕ್ಕೆ ಶ್ರೇಷ್ಟವಾದ ವೇದವು ಒನಕೆವಾಡೆನಿಸುವುದು (ಕುಟ್ಟುವಾಗ ಹಾಡುವ 
ತ್ರಿಪದಿ ಹಾಡಿದ ಹಾಗೆನಿಸುವುದು), ಆದ್ದರಿಂದ ನಾಯಿಯ ಮುಖದಿಂದ ವೇದ 
ವನ್ನೊದಿಸುವ ಈ ಕಾವ್ಯ ಯಾವ ಗಹನ ವಿಚಾರ ! ವ ! ಹೀಗೆಂದು ಗುರುಧ್ಯಾನ 
ಪರಾಯಣನಾಗಿ, ತನ್ನ ಮನೆಯ ಬಾಗಿಲ ಮುಂದೆ ಮಲಗಿದ್ದ ನಾಯಿಯನ್ನು ಪ್ರಸನ್ನ 
ಮುದ್ರೆಯಿಂದ ನೋಡಿ, ' ಹೇ ವೇದಪಿತಾಮಹನೆ , ಎಂದು ಬೆರಳಿನಿಂದ ಚುಟಿಕೆ ಹಾಕಿ 


ಅಪ್ಪಿಂಶಾಶ್ವಾಸಂ 


1ಉಚ್ಚಿ ಶಿವಪ್ರಸಾದವರಿಲಬ್ಬಿ ಜಪಾವನಭಾವಪೂರ್ಣ ಭಾ 
ಸ್ವಚ್ಚಿದಖಂಡಸುಪ್ರಣವಮಂಗಳವಿಗ್ರಹ ಲಿಂಗಭಾವನಾ 
ಸಚ್ಚರಿತಪ್ರಸನ್ನ ಸಕಳಶ್ರುತಿರತ್ನ ಸಮುದ್ರ ಬರ್ಪುದು 
ಚುಚ್ಚಿರೆಯೆಂದು ತಾಂ ಕರೆದನಂತದನಾ ಮದನಾರಿಸನ್ನಿಭಂ 


ಖೆ 


* 


೫೨ 


ವ ಎಂದು ಕರೆವುದುಮಾ ಸೊಣಗನೇwಂದು ಪರವಾದಿಜನಮಂ ಬಡಿಯಲ್ಕಶೆಯಂ 
ಚಾಲಿಪಂತೆ ಬಾಲಮನಾಡಿಸುತ್ತುಂ ಭಕ್ತಿಭರದಿನಡಿಗೆಗಿ ನಿಲ್ವಿನಮದು ಮೊಗಮನಾವಹಿವಾಕರಂ 
ನೋಡಿನಿಜಕೃಪಾತರಂಗಿಣಿಯೊಳೋಲಾಡಿಸುತ್ತುಮಾವ ವೇದದೊಳಾದೊಡನೊಂದೆಡೆಯೊಳೊಂದು 
ವಾಕ್ಯಮುನೆತ್ತಿ ತತ್ವದೊದೆಂಬುದುಮಾಗಳಾ ರುದ್ರಾಂಶಸಂಭೂತಂ ಪದ್ಮಾಸನವನವಷ್ಟಂಭಿಸಿ 
ಖಜುಭಾವದಿಂ ಕುಳ್ಳಿರ್ದು ಹೃದಯಕಮಲಕರ್ಣಿಕಾಗ್ರದೊಳುರುಸ್ವರೂಪ ಪರಶಿವನಂ ಜಾನಿಸಿ 
ಮೂಲಾಧಾರಾಕಾಂಚನಂಗೆಯ್ದು - 


ಕರೆದು ೫೨. ಆ ಮನ್ಮಥಾರಿ ಸಮಾನನಾದ ಕಲ್ಲಿನಾಥನು ( ನಾಯಿಯನ್ನು ಕುರಿತು) 
ಶ್ರೇಷ್ಟವಾದ ಶಿವನ ಪ್ರಸಾದದಿಂದ ಲಬ್ದವಾದ ಶಿವಮಂತ್ರಾನುಷ್ಠಾನದ ಪೋಷಣೆ 
ಯಿಂದ ತುಂಬಿಹೋದ ಮನೋಭಿಪ್ರಾಯದಿಂದಕೂಡಿದ ಶುನಕನೇ , ಪ್ರಕಾಶಮಾನ 
ವಾದ ಅಖಂಡ ಜ್ಞಾನಸ್ವರೂಪದ ಶ್ರೇಷ್ಠ ಓಂಕಾರ ಪ್ರಣವದಿಂದ ಮಂಗಳಕರವಾದ 
ಶರೀರವುಳ್ಳದ್ದೆ , ಲಿಂಗ ಸಂಬಂಧವಾದ ಭಾವನಾ ವಿಶೇಷದಿಂದ ( ಧ್ಯಾನ ವಿಶೇಷ 
ದಿಂದ) ಕೂಡಿ ಶ್ರೇಷ್ಟ ಚರಿತ್ರೆಯಿಂದ ಸಂತೋಷಗೊಂಡಿರುವಂತಹುದೇ , ಸಮಸ್ಯ 
ಶ್ರುತಿಗಳೆಂಬ ರತ್ನಗಳಿಗೆ ಸಮುದ್ರೋಪಾದಿಯಲ್ಲಿರುವಂತಹುದೇ , ಬರಬೇಕು. ಚುಚ್ ! 
ಚುಚ್ ! (ನಾಯಿಯನ್ನು ಕರೆಯುವ ರೀತಿ) ಎಂದು ಅವನು ಆ ನಾಯಿಯನ್ನು ಕರೆದನು . 
ವ! ಹೀಗೆಂದು (ಕಲ್ಲಿನಾಥನು ) ಆ ನಾಯಿಯನ್ನು ಕರೆಯಲಾಗಿ, ಆ ನಾಯಿಯು ಎದ್ದು 
ಬಂದು, ಪರವಾದಿ ಜನಗಳನ್ನು ಬಡಿಯುವುದಕ್ಕೆ ಬಡಿಯನ್ನು ಅಲ್ಲಾಡಿಸುವಂತೆ ಬಾಲ 
ವನ್ನಾಡಿಸುತ್ತ , ಭಕ್ತಿಯ ಆಧಿಕ್ಯದಿಂದ ಕೂಡಿ ಆ ಕಲ್ಲಿನಾಥನ ಅಡಿಗಳಿಗೆ ನಮಸ್ಕರಿಸಿ 
ನಿಂತಿತು. ಮಹಿಮಾಕರನಾದ ಕಲ್ಲಿ ನಾಥನು ಅದರ ಮುಖವನ್ನು ನೋಡಿ, ತನ್ನ 
ಕೃಪಾರಸವೆಂಬ ನದಿಯಲ್ಲಿ ಅದನ್ನು ಈಸಾಡಿಸುತ್ತ ( ಎಲೈ ಶುನಕನೇ ,) ಯಾವ 
ವೇದದಿಂದಲಾದರೂ ಒಂದುಸ್ಥಳದಿಂದ ( ಒಂದು ಅಧ್ಯಾಯದಿಂದ) ಒಂದು ವಾಕ್ಯವನ್ನು 
ಎತ್ತಿಕೊಂಡು ತಡಮಾಡದೆ ಓದು' ಎನ್ನಲಾಗಿ ಆಗ ಆ ರುದ್ರಾಂಶ ಸಂಭವಗೊಂಡ 
(ನಾಯಿಯು) ಪದ್ಮಾಸನ ಹಾಕಿ, ಸಾತ್ವಿಕಭಾವದಿಂದ ಕುಳಿತುಕೊಂಡು, ಹೃದಯ 
ಎಂಬ ಕಮಲದ ಮಧ್ಯದಲ್ಲಿರುವ ಕರ್ಣಿಕಾರದ ಮೇಲುಭಾಗದಲ್ಲಿ ( ಮನಸ್ಸನ್ನು ತಂದು) 
ಗುರುಸ್ವರೂಪನಾದ ಪರಶಿವನನ್ನು ಧ್ಯಾನಮಾಡುತ್ತ , ಮೂಲಾಧಾರ ಚಕ್ರವನ್ನು 


1 ಉಚ್ಚ ( ಆ) 2 ಜಾ ( ಜ, ಅ) 


೪೦೪ 


ಬಸವರಾಜ ವಿಜಯಂ 


ರವಿಶಶಿಗತಿಯಂ ತಡೆದಾ 
ಪವನನನಾ ಮಧ್ಯಮಾರ್ಗದೊಳಿಸಿ ಬಿಂ 
ದುವಿಮಳನಾದಲಯಾನ್ವಿತ 
ಸವಿಶೇಷಪ್ರಣವಮಂ ಸಮುಚ್ಚರಿಸುತ್ತು 


ಪಿರಿದಾಶ್ಚರ್ಯದೆ ಪೊಗಳು 
ತಿರೆ ಭೂಸುರತತಿಯುದಾತ್ತವನುದಾತ್ತಮುಮಾ 
ಸ್ವರಿತಂ ಪ್ರಚಯಸ್ವರಮಮ 
ರ್ದಿರೆ ಪದಪಾಳೀಕಮಂಗಳಂ ಪರಿವಿಡಿಯಿಂ 


ತಿಳಿದನು ' ಯೋಗಿಸಿ ರಾಗಿಸಿ1 
ವಿಳಾಸದಿಂ ತಪ್ಪದಂತೆ ನಾಲ್ಕು ವೇದಂ 
ಗಳೊಳೊರೊಂದೆಡೆಯ ಸಮು 
ಜ್ವಳವಾಕ್ಯವನೆ ಸೊಣಗನೊದಿದುದಾಗಳ 


೫೫ 


ವ ! ಅದಂ ಕೇಳು ವಿಪ್ರರೆಲ್ಲಂ ತಲೆಯಂ ತೂಗಿ 


ನುತಮಹಿಮ ನಿಮ್ಮ ಮಹಿಮೋ 
ನತಿಯ ಶಿವನೋರ್ವನವನಾರ್ಬಲ್ಲರೆನು 


ಬಗ್ಗಿಸಿ, (ಕುಂಡಲಿನೀ ಶಕ್ತಿಯನ್ನು ಜಾಗೃತಗೊಳಿಸಿ) - ೨೩ -೨೫. ಸೂರಚಂದ್ರ 
ನಾಡಿಗಳ ಗತಿಯನ್ನು ತಡೆದು ನಿಲ್ಲಿಸಿ, ಗಾಳಿಯನ್ನು ( ವಾಯುವನ್ನು ) ಅವೆರಡರ 
ಮಧ್ಯಮಾರ್ಗದಲ್ಲಿ ಏರಿಸಿ ಅಕಾರ ಉಕಾರ ಮಕಾರದಿಂದ ಕೂಡಿದ ವೈಶಿಷ್ಟಪೂರ್ಣ 
ವಾದ ಓಂಕಾರವನ್ನು , ಒಂದು , ಪರಿಶುದ್ದ ನಾದ ಮತ್ತು ಲಯಕ್ಕೆ ಅನುಗುಣ 
ವಾಗಿ ಉಚ್ಚಾರ ಮಾಡುತ್ತ ಭೂಸುರ ಸಮೂಹವೆಲ್ಲ ಅತ್ಯಂತ ಆಶ್ಚರದಿಂದ ಹೊಗಳು 
ತಿದ್ದ ಹಾಗೆ ಉದಾತ್ಮ ( ಧ್ವನಿಯನ್ನೇರಿಸಿ , ಅನುದಾತ್ತ ( ಧ್ವನಿಯನ್ನು ತಗ್ಗಿಸಿ) ಸ್ವರಿತ 
( ಸಮಧ್ವನಿಯಲ್ಲಿ) ಸಮೂಹದಿಂದ ( ಅದು ಹೇಳುತ್ತಿರುವ ಧ್ವನಿಯು) ಕೂಡಿ, 
ಪದಪಾಳಿಕ್ರಮವನ್ನು ಅನುಕ್ರಮವಾಗಿ ತಿಳಿದು ಹೊಂದಿಸಿಕೊಂಡು ರಾಗಗೂಡಿಸಿ, 
ಸಂಭ್ರಮದಿಂದ (ಸ್ವಲ್ಪವೂ ತಪ್ಪದ ಹಾಗೆ ನಾಲ್ಕುವೇದಗಳಲ್ಲಿ ಒಂದು ಕಡೆಯ 
ಅತ್ಯಂತ ಪ್ರಕಾಶಮಾನವಾದ ವಾಕ್ಯವನ್ನು ಉದ್ಧರಿಸಿ ( ಎತ್ತಿಕೊಂಡು) ( ಆ ನಾಯಿಯು, 
ಆಗ ಓದಿತು. ವ|| (ಹೀಗೆ ನಾಯಿಯು ವೇದವನ್ನು ಓದುತ್ತಿರುವ) ಅದನ್ನು 
ವಿಪ್ರರೆಲ್ಲರೂ ಕೇಳಿ ತಲೆಯನ್ನು ತೂಗುತ್ತ ೫೬ . 'ಶ್ರಾವ್ಯವಾದ ಮಹಿಮಾಶಾಲಿಯೇ , 
ನಿಮ್ಮ ಅತ್ಯುನ್ನತ ಮಹಿಮೆಯನ್ನು ಶಿವನೊಬ್ಬನೇ ಬಲ್ಲನಲ್ಲದೆ ಉಳಿದವರಾರು 


1 ರಾಗಿಸಿ ಯೋಗಿಸಿ ( ದ) 


ಅಷ್ಟತಿಂಶಾಶ್ವಾಸಂ 


೫೬ 


ಆ 


ಓ 


ಇತಿಶಯ ಭಯಚಕಿತರ್ವಿ 
ಸ್ಮಿತಚಿತ್ತರ್ಕಲ್ಲಿನಾಥನಡಿಗೆಗಿರ್ದರ್ 
ವ! ಆಗಲ್ಮಂದಸ್ಮಿತಾಸ್ಯನಾಗಿ ವಾದಿವಾಗೃಂಜನನಾ ಜಾಯಿಲನಂ ನೋಡಿ 

ಪೋ ಮಾಗ್ವಾಲ್ಕು ವೇದಪಿ 
ತಾಮಹ ವೇದಂಗಳೊದೆನುತ್ತುಂ ನಿಲಿಸು 
ತ್ಯಾ ಮಹಿಮಾಕರನದನಾ 
ಭೂಮೀಸುರರಾಸ್ಯಮಂ ನಿರೀಕ್ಷಿಸುತೆಂದಂ 
ಭೂಸುರರೆಲ್ಲರೀಕ್ಷಿಸಿದಿರೇ ಶಿವಭಕ್ತರ ಪೆರ್ಮೆಯ ಬಳಿ 
ಕೀ ಸೊಣಗಂ ಸುವರ್ಣಪುರದಗ್ಗದ ಸದ್ದುರುಸಿದ್ಧರಾಮನಾ 
ವಾಸದ ವೇದದೇಶಿಕನೆನಿಪ್ಪಭಿಧಾನವನಾಳು ಘೋರವೋ 
ದ್ವಾಸಿತವನಪ್ಪ ಶುನಿಗಳ ಶಿಷ್ಯನೆನಿಪುದುರ್ವಿಯೊಳಕೆ 
ವ|| ಎಂದು ಪೇಳು ಮತ್ತವಿಂತೆಂದಂ 

ಧರಣೀದೇವರ್ಕಳೊಳ್ಳಾದಿಸಿ ನಿಗಮಮನಾರ್ಪಿಂದೆ ಜಂಬೂರೋಳಂ ಕು 
ರ್ಕುರನಿಂದಂ ಮಾಣದಂದೊದಿಸನೆ ಸಭೆಯೋಳಾದಂ ಮಹಾಕಾಳಿದೇವಂ 
ಹರಭಕ್ತಾವಾಸಮಂ ಸೇವಿಪ ಶುನಕನಿಕಾಯಕ್ಕೆ ಮೇಣಂತಚಿಂದಂ 
ಸರಿಯಲೀ ವಿಪ್ರವೃಂದ ಶರಣಮಹಿಮೆಯಂಕೇಳ್ಳುದಿನ್ನು ನಿತಾಂತಂ 


೫೮ 


- 


೫೯ 


ಬಲ್ಲರು !'ಎನ್ನುತ್ತ ಅತಿಶಯ ಭಯದಿಂದ ಚಕಿತರೂ , ಆಶ್ಚರಚಿತ್ರರೂ ಆದ 
ಅವರೆಲ್ಲರೂ ಕಲ್ಲಿನಾಥನ ಪಾದಗಳಿಗೆ ನಮಸ್ಕಾರಮಾಡಿದರು . ವ|| ಆಗ ವಾದಿ 
ಜನಗಳ ವಾದವನ್ನು ಭಂಗಗೊಳಿಸುವವನಾದ ಕಲ್ಲಿನಾಥನು ಮುಗುಳು ನಗೆಯಿಂದ 
ಕೂಡಿದ ಮುಖವುಳ್ಳವನಾಗಿ ಆ ನಾಯಿಯನ್ನು ನೋಡುತ್ತ - ೨೭. ಹೋ ! ವೇದ 
ಪಿತಾಮಹನೇ , ವೇದಗಳ ಓದನ್ನು ಸಾಕು ನಿಲ್ಲಿಸು, ಎಂದು ನಿಲ್ಲಿಸಿ ಮಹಿಕುಮಾರನಾದ 
ಕಲ್ಲಿನಾಥನು ಆ ನಾಯಿಯ ಮುಖವನ್ನೂ ಬ್ರಾಹ್ಮಣರುಗಳ ಮುಖವನ್ನೂ ನೋಡುತ್ತ , 
ಹೀಗೆ ಹೇಳಿದನು . ೫೮. ಶಿವಭಕ್ತರಾದವರ ಘನತೆಯನ್ನು ಭೂದೇವತೆಗಳಾದ ನೀವೆಲ್ಲ 
ನೋಡಿದಿರಾ ! ಈನಾಯಿಯು (ಸೊನ್ನಲಾಪುರ ) ದ ಶ್ರೇಷ್ಠ ಸದ್ಗುರುವಾದ ಸಿದ್ಧ 
ರಾಮೇಶ್ವರನ ಮನೆಯಲ್ಲಿ ವೇದಾಚಾರನೆಂಬ ಹೆಸರನ್ನು ಹೊಂದಿರುವ 'ಉಘ ' 
ಎಂಬ ಧ್ವನಿ ವಿಶೇಷದಿಂದ ಪ್ರಕಾಶಿಸುವ ಮುಖವುಳ್ಳ ನಾಯಿಗೆ ಅಕ್ಕರೆಯ ಶಿಷ್ಯನೆಂದು 
ಭೂಮಿಯಲ್ಲಿ ಪ್ರಸಿದ್ದಿಯನ್ನು ಹೊಂದಿರುವುದು. ವ|| ಎಂದು ಹೇಳುತ್ತ ಪುನಃ 
ಹೀಗೆಂದನು. ೫೯ . ಜಂಬೂರೆಂಬ ಹೆಸರಿನ ಊರಲ್ಲಿದ್ದ ಮಹಾಕಾಳಿ ದೇವ 
( ಕಾಳಯ್ಯ ) ನೆಂಬುವವನು ಬ್ರಾಹ್ಮಣರುಗಳೊಡನೆ ಪರಾಕ್ರಮದಿಂದ ವಾದಮಾಡಿ , 
ಈ ಪೂರ್ವದಲ್ಲಿ ಸಭೆಯೊಳಗೆ ನಾಯಿಯಿಂದ ವೇದವನ್ನು ಚೆನ್ನಾಗಿ ತಪ್ಪದೆ 
ಓದಿಸಲಿಲ್ಲವೇ ? ಹರ ಭಕ್ತರಾದವರ ಮನೆಯಲ್ಲಿ ಸೇವೆಮಾಡಿಕೊಂಡಿರುವ ನಾಯಿಗಳ 
ಸಮೂಹಕ್ಕೆ ಯಾವರೀತಿಯಿಂದಲೂ ಈ ವಿಪ್ರ ಸಮೂಹವು ಸರಿಸಮವಲ್ಲ ; ಹೆಚ್ಚಾ . 


೯೧೬ 


ಬಸವರಾಜ ವಿಜಯಂ 


ಶಿವಚಿತ್ತಯ್ಯನೆನಿಪ್ಪನಿರ್ಪನಭವಶ್ರೀಪಾದಭಕ್ತಂ ಮಹೋ 
ತೃವದಿಂ ಧಾತ್ರಿಯೊಳಾತನೋರ್ವ ಸರಿಯಲೊರ್ವಂಗೆ ಕೋಟಿದ್ವಿಜ 
ರ್ಶಿವಭಕ್ತಂಗೆನುತ ಪಾರ್ವರೊಳೆ ವಾದಂಗೆಯು ವೇದಾಗಮಾ 
ದಿ ವಿಶೇಷೋಕ್ತಿಗಳಿಂದೆ ತಾಂ ಜಯಿಸೆಸೋಲ್ಕಂತೆಂದರಾ ಭೂಸುರರ್ 
ನುಡಿಜಾಯಿಂದೆ ಜಯಮಂ 
ಪಡೆವಳವಂತಿರ್ಕೆ ದೃಷ್ಟಮಂತೋರ್ಪಧಟು 
ಟೊಡೆತೋಜಿ ಗೆಲ್ಲುದೆನೆ ಕಡು 
ಸಡಗರದಿಂ ಪೂಣ್ಣು ತೋರ್ಪೆನೆಂದಾ ಕ್ಷಣದೊಳ್ 
ಪಿರಿಯ ಭಕ್ತರ ಪಾದರಕ್ಷೆಯನೇಕಪಾತ್ರೆಯೊಳಿಟ್ಟು ಪಾ 
ರ್ವರನನೇಕರನೇಕಪಾತ್ರೆಯೊಳಿಟ್ಟು ತಾಂ ತೊಲೆಗೆ ಸ | 
ರ್ವರುಮಣಂ ತಲೆದೂಗೆ ಚಿತ್ರಮಧಃಸ್ಥಿತಂ ಗುರುವಾದುದಾ 
ಶರಣರಕ್ಷೆ ಸಮುನ್ನ ತಂ ಲಘುವಾಯು, ಭೂಸುರಸಂಕುಳಂ 
ಅದರಿಂದಭವನ ಭಕ್ತರ 
ಪದರಕ್ಷೆಗೆ ಸರಿಯೆ ಪಾರ್ವರೆಂದವರಂ ತ 
ಆದೆ ತಲೆವಾಗಿಸಿ ಮೆರೆದಂ 
ಪದಪಿಂದಂ ಕಲ್ಲಿದೇವನಮಳಿನಭಾವಂ 


೬೨ 


- ೬೩ 


ಗಿರುವ ಶರಣರ ಮಹಿಮೆಯನ್ನು ಇನ್ನೂ ಕೇಳು, ೬೦ . ಪರಮೇಶ್ವರನ ಪಾದಭಕ್ತ 
ನೆನಿಸಿದ 'ಶಿವಚಿತ್ತಯ್ಯ ' ನೆಂಬ ಹೆಸರಿನವನು ಇದ್ದನು. ಅವನು ಒಮ್ಮೆ ಮಹೋತ್ಸಾಹ 
ಭರಿತನಾಗಿ ಈ ಭೂಮಿಯಲ್ಲಿ ಓರ್ವ ಶಿವಭಕ್ತನಿಗೆ ಒಂದು ಕೋಟಿ ದ್ವಿಜರೂ 
ಸಮಾನವಲ್ಲವೆಂದು ಪರಾಕ್ರಮವಿಶಿಷ್ಟವಾಗಿ ದ್ವಿಜರಲ್ಲಿ ವಾದವಿವಾದ ಮಾಡಿದನು . 
ವೇದಾಗಮಗಳಲ್ಲಿ ಹೇಳಿರುವ ವಿಶೇಷ ವಾಕ್ಯಾಧಾರದ ಮೂಲಕ ವಾದದಲ್ಲಿ ಗೆದ್ದನು. 
ಸೋತ ಆ ದ್ವಿಜರು ಹೀಗೆ ಹೇಳಿದರು : ೬೧. ' ಮಾತಿನ ಜಾಣತನದಿಂದ ಜಯವನ್ನು 
ಪಡೆಯುವ ಸಾಮರ್ಥವು ಅದು ಹಾಗಿರಲಿ ! ಏನಾದರೂ ಪ್ರತ್ಯಕ್ಷ ಪ್ರಮಾಣವನ್ನು 
ತೋರಿಸುವ ಸಾಮರ್ಥವಿದ್ದರೆ ತೋರಿಸಿ ಗೆಲ್ಲಲಿ ' ಎನ್ನಲಾಗಿ , 'ತೋರಿಸುತ್ತೇನೆ' ಎಂದು 
ಅತ್ಯಂತ ಸಡಗರದಿಂದ ಪ್ರತಿಜ್ಞೆ ಮಾಡಿ, ಆ ಕ್ಷಣದಲ್ಲಿ ಹಿರಿಯ ಶಿವಭಕ್ತರೆನಿಸಿದ ಓರ್ವರ 
ಪಾದರಕ್ಷೆಯನ್ನು ತಕ್ಕಡಿಯ ಒಂದು ಪರಡಿಯಲ್ಲಿಟ್ಟು , ಮತ್ತೊಂದು ಪರಡಿಯಲ್ಲಿ 
ಅನೇಕ ಜನ ದ್ವಿಜರುಗಳನ್ನು ಕುಳ್ಳಿರಿಸಿ, ತಾನೇ ತಕ್ಕಡಿಯ ತೊಲೆಯನ್ನು ಹಿಡಿದು 
ತೂಗಲು ಈ ವಿಚಿತ್ರಕ್ಕೆ ಸಲ್ವರೂ ತಲೆದೂಗುತ್ತಿರುವಂತೆ, ಶಿವಭಕ್ತನ ಪಾದರಕ್ಷೆಯೇ 
ಭಾರವುಳ್ಳದ್ದಾಗಿ ಪರಡಿಯು ನೆಲದಲ್ಲಿ ಉಳಿಯಿತು ; ಮತ್ತೊಂದು ಪರಡಿಯು 
ಮೇಲಕ್ಕೆದ್ದು ಭೂಸುರರ ಸಮೂಹವು ಹಗುರಾದುದಾಯಿತು. ೬೩ . ಆದ್ದರಿಂದ 
ಪರಮೇಶ್ವರನ ಭಕ್ತರೆನಿಸಿದವರ ಪಾದರಕ್ಷೆಗೆ ಈ ದ್ವಿಜರು ಸಮಾನವಾದಾರೇ ? ಎಂದು 
ಅವರನ್ನು ತಡಮಾಡದೆ ತಲೆಬಾಗಿಸುವಂತೆ ಮಾಡಿ, ಆ ಪರಿಶುದ್ದ ಭಾವದ ಕಲ್ಲಿನಾಥ 


೪೭ 


ಅಪ್ಪಿಂಶಾಶ್ವಾಸಂ 


೬೫ 


ವ|| ಮಂ 

[ ಬಿಬ್ಬ ಬಾಚಯ್ಯನ ಕಥೆ] 
ಪದಪಿಂ ಧಾರುಣಿಯಲ್ಲಿ ಕಂಗೊಳಿಪ ಗೊಬ್ಬರೆಂಬ ಸಾರಾಗ್ರಹಾ 
ರದೊಳೊಪ್ಪಂಬಡೆದಿರ್ಪನದ್ದು ತಚರಿತ್ರಂ ವೀರಶೈವವ್ರತಾ 
ಸ್ಪದನನ್ನೂರ್ಜಿತ ಭಕ್ತಿಭಾಸುರನದೀರತ್ನಾಕರಂ ವಾದಿವಾ 
ರಿದಝುಂಝಾನಿಲನಪ್ರತರ್ಕ್ಕವಹಿವಂಶ್ರೀಬಿಬ್ಬಬಾಚಾಹ್ವಯಂ 
ನುತ ಜಂಗಮಪ್ರಸಾದಾ 
ಮೃತಸಂವರ್ಧಿತ ನಿಜಾಸುಲಿಂಗ ಲಿಂಗೊ 
ನೃತಭಾವನೆಯಿಂ ಜಂಗಮ 
ತತಿಯಂ ಕಂಡೆಆಗಿ ಪೂಜೆಗೆಯನಜಂ 

ವ|| ಅಂತು ಶುದ್ದ ಸಿದ್ದ ಪ್ರಸಿದ್ದ ಪ್ರಸಾದತ್ರಯಮೆ ನಿಜಪ್ರಾಣಮಾಗೆ ಕೆಯೋಂಡು 
ಪರಮಾನಂದಂಬೆರಸು 

ಶರಣರ ಪಾದುಕಾಶಕಲದಿಂ ಸಮೆದಾಭರಣಂಗಳಂ ಕರೋ 
ದರ ಭುಜ ಕಂರ ಕರ್ಣಯುಗ ಮಸ್ತಕ ವಕ್ಷಮೆನಿಪ್ಪ ತಾಣದೊಳ್ 
ಧರಿಯಿಸಿ ಜಂಗಮಾಂಫಿಯ ರಜಂಗಳಿನಂಗದೊಳಂಗರಾಗಮಂ 

ವಿರಚಿಸುತುಂ ಚರಾವಳಿಯ ಬೀಳುಡೆಯಂ ಪೊದೆಯೊಲ್ಲು ಗಾಡಿಯಿಂ 
ದೇವನು ಉತ್ಸಾಹ ಪೂರ್ಣನಾಗಿಶೋಭಿಸಿದನು . ವ|| ಬಿಬ್ಬ ಬಾಚಯ್ಯನಕಥೆ ೬೪. 
ಪ್ರಸಿದ್ದವಾಗಿ ಭೂಮಿಯಲ್ಲಿ ಶೋಭಿಸುತ್ತಿದ್ದ 'ಬೊಳ್ಳೂರು' ಎಂಬ ಸಾರವತ್ತಾದ 
ಅಗ್ರಹಾರದಲ್ಲಿ ಅದ್ಭುತವಾದ ಚರಿತ್ರೆಯುಳ್ಳವನೂ , ವೀರಶೈವ ವ್ರತಕ್ಕೆ ಆಸ್ಪದವಾದ 
ವನೂ , ಅತ್ಯಂತ ಊರ್ಜಿತಗೊಂಡು ಪ್ರಕಾಶಿಸುವ ಶಿವಭಕ್ತಿಯೆಂಬ ನದಿಗಳಿಗೆ ಸಮುದ್ರ 
ಪ್ರಾಯನಾದವನೂ , ವಾದ ಮಾಡುವ ಜನರುಗಳೆಂಬ ಮೋಡಗಳಿಗೆ ಪ್ರಚಂಡವಾಯು 
ವಿನಂತಿರುವವನೂ ( ಬಿರುಗಾಳಿಯಂತಿರುವವನ ) ಊಹಿಸಲಸಾಧ್ಯವಾದ ಮಹಿಮಾ 
ವಿಶೇಷದಿಂದಕೂಡಿದವನ ಆದ ' ಬಿಬ್ಬಬಾಚಯ್ಯ ' ನೆಂಬ ಹೆಸರಿನ ಶರಣನು ಮನೋ 
ಹರವಾಗಿ ಕಂಗೊಳಿಸಿದ್ದನು. ೬೫ . ಅವನು ಸತತ ಫ್ಯರಾದ ಜಂಗಮರುಗಳ 
ಪ್ರಸಾದವೆಂಬ ಅಮೃತದಿಂದ ಸಂವರ್ಧನೆಗೊಳಿಸಿಕೊಂಡ ಪ್ರಾಣ ಲಿಂಗಿಯೆನಿಸಿ, ಉನ್ನತ 
ವಾದ ಶಿವಲಿಂಗ ಭಾವಪನ್ನ ಮನಸ್ಕನಾಗಿ ಜಂಗಮ ಸಮೂಹವನ್ನು ಕಂಡು ನಮಸ್ಕರಿಸಿ 
ಪೂಜಿಸುತ್ತ ಇದ್ದನು. ವ|| ಈ ರೀತಿ ( ಗುರುಲಿಂಗ ಜಂಗಮದ ಭುಕ್ತ ಶೇಷ ಪ್ರಸಾದ 
ವೆನಿಸಿದ) ಶುದ್ಧ ಸಿದ್ದ ಪ್ರಸಿದ್ದ ಪ್ರಸಾದತ್ರಯವೇ ತನ್ನ ಪ್ರಾಣವೆಂದು ಸ್ವೀಕಾರಮಾಡಿ 
ಪರಮಾನಂದ ಭರಿತನಾಗಿ ( ಇದ್ದನು), ೬೬ , ಶರಣ ಜನರ ಪಾದುಕೆಗಳ ತುಂಡಿನಿಂದ 
ಮಾಡಿದ ಆಭರಣಗಳನ್ನು ತನ್ನ ಕೈ , ಹೊಟ್ಟೆ, ಭುಜ , ಕುತ್ತಿಗೆ, ಎರಡೂ ಕಿವಿ , ತಲೆ , ಎದೆ 
ಗಳೆನಿಸುವ ಸ್ಥಾನಗಳಲ್ಲಿ ಧರಿಸಿದವನಾಗಿ, ಜಂಗಮರ ಪಾದಧೂಳಿಯೆಂಬ ಸುಗಂಧದ್ರವ್ಯ 
ವನ್ನು ದೇಹಕ್ಕೆ ತೊಡೆದುಕೊಂಡವನಾಗಿ , ಜಂಗಮ ಸಮೂಹವು ಉಟ್ಟು ಬಿಸಾಡಿದ 


೪೦೮ 


ಬಸವರಾಜ ವಿಜಯಂ 


ಮಿಳಿರ್ವ ಪಟಂಗಳಿಂ ಮೆಆರೆವ ನಂದಿಪತಾಕೆಯ ಕಟ್ಟಿ ಬಿಟ್ಟ ಪೂ . 
ಗಳ ಪೊಸ ಬಾಸಿಗಂಗಳ ವಿಚಿತ್ರವಿತಾನದ ಚಾರುಚಾಮರಾ 
ವಳಿ, ಮಣಿದರ್ಪಣಪ್ರಕರ ತೋರಣಮಾತಷವಾರಣಂಗಳು 
ಜ್ವರತೆಯನಾಳ ಪೊಂಗಳಸದಂದಮೊಡಂಬಡೆ ಲಿಂಗಮುದ್ರೆಯಂ 


ತಳೆದರ್ಕಚಂದ್ರಬಿಂಬಂ • 
ಗಳನಣಕಿಸ ಕಾಂತಿವೆತ್ತ ನಾಲ್ಕು ಚಕ್ರಂ 
ಗಳ ಸೊಬಗು ಮಿಸುಗೆ ವೃಷಭೂ 
ಜ್ವಲತೆಯನೊಳಕೆಯು ಮೊರೆವ ಪೊನ್ನಂದುಗೆಯಿಂ 


ವಿಳಸದ್ಯುದ್ರಾಕಮಾಲಾಭರಣದೆ ಕೊರಳೊಳಳ ಪೊಂಗಂಟೆಯಿಂ ಕಂ | 
ಗೊಳಿಪುದ್ಯುಷ್ಪಮಾಲ್‌ಘದೆ ಝುಣ ಝಣರಾವಸ್ಸುರಕ್ಕಿಂಕಿಣೀಮಂ 
ಜುಳಮಾಲಾಜಾಲದಿಂ ಚಾಮರದಿನಮರ್ದ ಶೃಂಗಂಗಳಿಂ ಭಾಳಮಧ್ಯ 
ಸ್ಥಳಬದ್ದ ಸ್ವರ್ಣಪಟ್ಟಾಂಕನದಿನೆಸೆವ ಪೇರೆಳುಗಳೊರ್ಮೆಯಿಂದಂ 
ಹೆಗಲಿತ್ತು ಪೊತ್ತು ಜವದಿಂ 
ವಿಗೆ ಪರಿಯೆ ವಿರಾಜಿಸಿರ್ಪ ಗೋರಥಮಂ ಪೆಂ 
ಹಗಲದೊಡನೇ ಸಂಭ್ರಮ 
ದೊಗುಮಿಗೆಯಿನುಘಯುಫೋಯೆನುತಾರ್ದೋಲವಿಂ 


ಬಟ್ಟೆಗಳನ್ನು ಹೊಡೆದು ಸಂಭ್ರಮಗೊಂಡವನಾಗಿ, ( 

ಶೋಭಿಸುತ್ತಿದ್ದನು), ೬೭ - ೭೨ . 
ಹಾರಾಡುತ್ತಿರುವ ಪಟಗಳಿಂದ ಶೋಭಿಸುವ ನಂದೀ ಧ್ವಜವನ್ನು ಕಟ್ಟಿ , ಹೂವುಗಳಿಂದ 
ಮಾಡಿದ ಹೊಸ ಬಾಸಿಂಗಗಳು ( ಹೂ ದಂಡೆಗಳು), ವಿಚಿತ್ರವಾದ ಮೇಲುಕಟ್ಟುಗಳು, 
ಮನೋಹರವಾದ ಚಾಮರಗಳು , ರತ್ನದಿಂದ ಮಾಡಿದ ಕನ್ನಡಿಗಳು,ತೋರಣಗಳು, 
ಬೀಸಣಿಕೆಗಳು, ಹೊಳೆಯುತ್ತಿರುವ ಬಂಗಾರದ ಕಳಶದ ಚೆಲುವು, ಇವೆಲ್ಲ ಮನಸ್ಸಿಗೆ 
ಒಪ್ಪುತ್ತಿರಲು , ಲಿಂಗಮುದ್ರೆಯನ್ನು ಹಾಕಿ , ಸೂರಚಂದ್ರಬಿಂಬಗಳನ್ನು ತಿರಸ್ಕರಿಸು 
ವಂತಿರುವ ನಾಲ್ಕು ಗಾಲಿಗಳ ಸೌಂದರವು ಶೋಭಿಸುತ್ತಿರಲು, ಉಜ್ವಲ ಶಕ್ತಿಯ 
ಎತ್ತು ( ವೃಷಭ) ಗಳನ್ನು ಅವನ ಬಂಡಿಯು ಒಳಗೊಂಡಿತ್ತು . ( ಆ ವೃಷಭಗಳು ) ಧ್ವನಿ ; 
ಮಾಡುವ ಬಂಗಾರದ ಕಾಲು ಕಡಗಗಳಿಂದ,ಶೋಭಿಸುವ ರುದ್ರಾಕ ಮಾಲೆಗಳ ಆಭರಣ 
ದಿಂದ, ಕಂಗೊಳಿಸುವ ಶ್ರೇಷ್ಟವಾದ ಹೂಮಾಲೆಗಳ ಸಮೂಹದಿಂದ , ರಣರುಣ 
ಎಂಬ ಧ್ವನಿ ಮಾಡುವ ಸಣ್ಣ ಹುರುಗೆಜ್ಜೆಗಳ ಮಂಜುಳವಾದ ಮಾಲೆಗಳ ಸಮೂಹ 
ದಿಂದ, ಚಾಮರಗಳನ್ನು ಕಟ್ಟಿದಕೋಡುಗಳಿಂದ , ಹಣೆಯ ಮಧ್ಯಪ್ರದೇಶದಲ್ಲಿ ಕಟ್ಟಿದ 
ಬಂಗಾರದ ಪಟ್ಟದ ಗುರುತಿನಿಂದ ಶೋಭಿಸುವ ದೊಡ್ಡ ಎತ್ತುಗಳು ಹೆಮ್ಮೆಯಿಂದ 
ಕೂಡಿದ್ದವು. ಇವುಗಳು ಹೆಗಲುಗೊಟ್ಟು ವೇಗವಾಗಿ ಓಡುತ್ತಿರಲು ರಂಜಿಸುವ ಎತ್ತಿನ 
ರಥವನ್ನು ಹೆಮ್ಮೆಯಿಂದ ಕೂಡಿದವನಾಗಿ ಹತ್ತಿದನು. ಸಂಭ್ರಮದ ಆಧಿಕ್ಯದಿಂದ 


೪ರ್ರಿ 


ಅಷ್ಮಿಂಶಾಶ್ವಾಸಂ 


ಅಜುಗಾವುದದಳವಿಯೊಳುವೆ 
ಯೆಯನ ಭಕ್ತರ್ಕಳೆಗೆ ಗಣಪರ್ವಮನ 

ಆಳಲ್ಲಿಗೆ ತದ್ರಥಮಂ 
ನೆಜತೆ ಪರಿಯಿಸುತೆಯ್ಲಿ ಕಂಡು ಭಕ್ತಾವಳಿಯಂ 
ದಂಡಪ್ರಣಾಮವೆಸಗುತ 
ಖಂಡಸುಖಂಬಡೆದು ತತ್ಪದಾಂಬುಜರಜದೊಳ್ 
ಬಂಡುಣಿಯವೊಲೋಲಾಡುತೆ 
ಮಂಡೆಯೊಳಾಂತವರ ಚರಣವಿಮಲೋದಕವುಂ .. 


ಘನರುಚಿ ತನ್ನುಮೋದಿತವಚಃಸುಧೆಯಿಂ ತಣಿವೇಅ ಮೀಜಿ ಮ 
ಇನಿತmಳಲ್ಲಿ ಭಕ್ತಚರ ಸಂತತಿಯುಂಡುಳುಪಿರ್ದ ಸಿದ್ದಪಾ 
ವನತರ ಸುಪ್ರಸಾದಮನದಂ ಮೊಗೆದೆ ಶಿವಾಯ ತೇ ನಮೋ 
ಬೆಂನುತೆಆಗುತ್ತೆ ತೀವಿ ಶಕಟಾಂತರದೊಳ್ಳೆ ಅತಿ ತಂದು ಲೀಲೆಯಿಂ 


ಅನುಭವಿಸುತ್ತನುದಿನಮಿಂ 
ತನುನಯದಿಂ ಬಿಬ್ಬಭಾಸ್ಕರಂ ಸುಖಮಿರೆ ಕಂ 
ಡನವದ್ಯನಿರವನಾ ಪುರ 
ಜನಮೆಲ್ಲಂ ನೆಜತೆ ಕನಲ್ಲು ಗುಜುಗುಜಿಸುತ್ತು 


ಉಘ ! ಉಘ ! ಎಂದು ಪ್ರೀತಿಯಿಂದ ಕೂಗುತ್ತ ಅರ್ಧಗಾವುದ ದೂರದಲ್ಲಿ 
ಶಿವಭಕ್ತರು ಗಣ ಪರ್ವವನ್ನು ಮಾಡುತ್ತಿರಲು , ಅಲ್ಲಿಗೆ ಬಂಡಿಯನ್ನು ಚೆನ್ನಾಗಿ ಓಡಿಸಿ 
ಕೊಂಡು ಹೋಗಿ, ಅಲ್ಲಿನ ಭಕ್ತರ ಸಮೂಹವನ್ನು ಕಂಡು, ದಂಡವತ್ ಪ್ರಣಾಮವನ್ನು 
ಮಾಡಿ, ಅಖಂಡ ( ಪರಿಪೂರ್ಣ) ಸುಖವನ್ನು ಪಡೆದು, ಅವರುಗಳ ಪಾದಕಮಲಗಳ 
ಧೂಳಿಯಲ್ಲಿ ದುಂಬಿಯಹಾಗೆ ಓಲಾಡುತ್ತ , ಅವರ ಪರಿಶುದ್ದ ಪಾದೋದಕವನ್ನು 
ತಲೆಯಲ್ಲಿ ಧರಿಸಿದವನಾದನು . ೭೩ - ೭೪, ( ಅವನು) ವಿಶೇಷಪ್ರೀತಿಯಿಂದ 
ಆ ಶಿವಶರಣರುಗಳ ಮುಖದಿಂದ ಹೊರಬಂದ ಮಾತುಗಳೆಂಬ ಅಮೃತದಿಂದ 
ಮಿತಿಮಿಾರಿ ತೃಪ್ತಿಗೊಳ್ಳುತ್ತಿದ್ದನು. ಅಷ್ಟರಲ್ಲಿ ಆ ಸ್ಥಳದಲ್ಲಿ ಶಿವಭಕ್ತರಾದ 
ಜಂಗಮದ ಸಮೂಹವು ಊಟ ಮಾಡಿ ಉಳಿಸಿದ ಗುರುಭಕ್ತಶೇಷವಾದ , ಪರಿಶುದ್ಧ 
ವಾದ ,ಶ್ರೇಷ್ಠ ಪ್ರಸಾದವಾದ ಅದನ್ನು ಮೊಗೆದುಕೊಂಡು ಎತ್ತಿ ಬಂಡಿಯ ಮೇಲೆ 
ಹೇರಿಕೊಂಡು ಶಿವನೇ ನಿನಗೆ ನಮಸ್ಕಾರಗಳು ( ಶಿವಾಯ ತೇ ನಮಃ) ಎಂದು ನಮಸ್ಕಾರ 
ಮಾಡಿ , ಲೀಲೆಯಿಂದ ಮನೆಗೆ ತಂದು , ಅನುದಿನವೂ ಸೇವಿಸುತ್ತ ಪ್ರೀತಿಯಿಂದ ಬಿಬ್ಬ 
ಬಾಚಯ್ಯನು ಸುಖದಿಂದ ಇರುತ್ತಿದ್ದನು. ಆ ಊರಿನ ಜನವೆಲ್ಲ ನಿರ್ದುಷ್ಟನಾದ 
ಬಿಬ್ಬ ಬಾಚಯ್ಯನ ಈ ರೀತಿಯ ಜೀವನವನ್ನು ಕಂಡು ( ಅರಿಯದೆ) ವಿಶೇಷವಾದ 
ಸಿಡುಕಿನಿಂದ ಕೂಡಿದವರಾಗಿ ಗುಜು ಗುಜು ಎಂದುಕೊಳ್ಳತೊಡಗಿದರು . ( ನಿಂದಿಸ 


೪೧೦ 


ಬಸವರಾಜ ವಿಜಯಂ 


ಪಲವಂದದೆ ನಿಂದಿಸುತಿರೆ 
ಜಲರುಹರಿಪುಮೌಲಿಭಕ್ತನಾ ಗೊಬ್ಬರೂ 
ಛಲವೇ ಪಿರಿಯ ಭಕ್ತನ 
ನಿಲಯದ ಪರ್ವಕ್ಕೆ ತಳರ್ದನತಿ ಸಂಭ್ರಮದಿಂ 
ಚರಲಿಂಗಶ್ರೇಣಿಯಂ ಕಂಡೆಆಗಿ ಚರಣದೊಳ್ಳಿಅದಾನಂದದಿಂ ಭ | 
ರಸಂ ಮೈದುಂಬಿ ತುಳ್ಳಿನಿಸೆ ಸುಖಜಳಂ ನೇತ್ರದೊಳಪ್ಪಸಾದೋ 
ತರಮಂ ಕೆಯ್ಯೋಂಡು ತೀವುತ್ತೆಸೆವ ಶಕಟದೊಳುಂದೆ ಮಾಹೇಶ್ವರರ್ಬಿ 
ತರದಿಂದಂ ಪಾಡುತಾಡುತ್ತೆಸೆಯೆ ಹರಹರಧಾನಮಂ ಬೀಳುತಾಗಳ 
ವಿಳಿರುತ್ತಿರೆ ಪಳಯಿಗೆಗಳ 
ತೊಳಗುತ್ತಿರೆ ಮೇಲೆ ಸತ್ತಿಗೆಗಳೆ೦ ಮಂ 
ಗಳ ತೂರ್ಯತ್ರಯರವವು 
ಸ್ಥಳಿಸುತ್ತಿರೆ ಬಿಡದುಘವುಘಯೆನು'ತೋಲವಿಂ 
ರಥಮಂ ತನ್ನಯ ಸುಮನೋ 
ರಥಮಂ ತರ್ಪಂತೆ ತಗುತಮಿರೆ ಪುರದೊಳ 
ಪ್ರಥಮಂ ತಡೆದಿದಿರೆಳ 
೩ ಥುವಾಗೃಳವಿಪ್ರರಣ್ಮನಿಂದಿಂತೆಂದರ್‌ 

- ೭೮ 
ತೊಡಗಿದರು) ೭೫ . ಹೀಗೆ ಹಲವಾರು ಬಗೆಯಲ್ಲಿ ನಿಂದಿಸುತ್ತಿರುವಾಗ ( ಒಂದು ದಿನ) 
ಆ ಶಿವಭಕ್ತನಾದ ಬಾಚಯ್ಯನು ಆ ಬೊಲ್ಲೂರಿನಲ್ಲಿಯ ಹಿರಿಯ ಭಕ್ತನೋರ್ವನ 
ಮನೆಯಲ್ಲಿ ಆಚರಿಸುವ ಗಣಪರ್ವಕ್ಕೆ ಪ್ರೀತಿಯಿಂದ ಉಬ್ಬಿ ಅತ್ಯಂತ ಸಡಗರದಿಂದ 
ಹೊರಟನು. ೭೬ . ಅಲ್ಲಿದ್ದ ಜಂಗಮ ಪಜಿಯನ್ನು ಕಂಡು ಅವರ ಪಾದಗಳಿಗೆ 
ನಮಸ್ಕಾರ ಮಾಡಿ, ಮಿತಿ ಮೀರಿದ ಆನಂದದಿಂದ ಭಕ್ತಿರಸವೇ ಮೈದುಂಬಿ ತುಳುಕಾಡು 
ತಿದೆಯೋ ಎನ್ನುವಂತೆ ಕಣ್ಣಲ್ಲಿ ಆನಂದ ಬಾಷ್ಪಗಳನ್ನು ತುಂಬಿಕೊಂಡು ಅವರುಗಳ 
ಶ್ರೇಷ್ಟ ಪ್ರಸಾದ ಸಮೂಹವನ್ನು ಸ್ವೀಕಾರ ಮಾಡಿ, ತನ್ನ ಬಂಡಿಯಲ್ಲಿ ತುಂಬಿದನು . 
( ಬಂಡಿಯ ) ಮುಂಭಾಗದಲ್ಲಿ ಮಾಹೇಶ್ವರುಗಳ ಸಮೂಹವು ವಿಸ್ತಾರಗೊಂಡು ಹಾಕು 
ತಲೂ , ಆಡುತ್ತಲೂ , ' ಹರಹರ' ಎಂಬ ಧ್ವನಿಯನ್ನು ಬೀರುತ್ತಲೂ ಶೋಭಿಸುತ್ತಿತ್ತು . 
೭೭- ೭೮. ಧ್ವಜಪತಾಕೆಗಳು ಹಾರಾಡುತ್ತಿದ್ದವು; ಮೇಲ್ಬಾಗದಲ್ಲಿ ಕಟ್ಟಿದ್ದ ಛತ್ರಿಗಳು 
ಪ್ರಕಾಶಿಸುತ್ತಿದ್ದವು; ಎಲ್ಲ ಕಡೆಗೂ ಮಂಗಳ ತೂರತ್ರಯ (ಗೀತ, ವಾದ್ಯ , ನೃತ್ಯ ) 
ಶಬ್ಬವು ಮೊರೆಯುತ್ತಿತ್ತು ; ತಪ್ಪದೆ ಉಘ ! ಉಘ ! ಎನ್ನುತ್ತ ಉತ್ಸಾಹದಿಂದ 
ಬಂಡಿಯನ್ನು ( ಆ ತನ್ನ ರಥವನ್ನು ) ಶ್ರೇಷ್ಠ ಮನೋರಥವನ್ನೇ ತರುವಂತೆ 
ಬಾಚಯ್ಯನು ಹೊಡೆದುಕೊಂಡು ಬರುತ್ತಿರಲು, ಪಟ್ಟಣದಲ್ಲಿ ಅವನು ಬರುವ ಮಾರ್ಗ 
ವನ್ನು ನಿಲ್ಲಿಸಿ, ವಿಶೇಷವಾದ ಮಾತಿನ ಶಕ್ತಿಯುಳ್ಳ ವಿಪ್ರರು ಪರಾಕ್ರಮವನ್ನು 


1 ತಾರ್ದೊ( 6) 


೪೦ 


ಅಪ್ರತ್ರಿಂಶಾಶ್ವಾಸಂ 


OSO 


ಪುಗದಿರ್ಪುಗದಿರ್ನಿಿಲ್ 
ನಗರವನಿದನೇನಿದದ್ದುತಂ ಪೇಳೋಳ್ಳಿ 
ಮೃಗೆ ಸಡಗರಮಂ ನೆಗಳ ಪೆ 
ಮಿಗೆ ನೀ೦ ಕಡುಗರ್ತಧೂರ್ತಸಖಸಂಕುಳದೊಳ್ 
ಪಳಯಿಗೆಯೇನಿದು ಕೆಲವಲ 
ದೋಳೆಕೈವಾರಿಪ ವಿಡಾಯವೇನಿದು ಮೇಲು 
ಜ್ವಳಿಪಾತಪತ್ರಮೇನಿದು 
ಕಳಕಳಮೇನಿದು ಪೊದಳ ತೂರ್ಯತ್ರಯದಾ : 
ಮದುವೆಯ ಪೆಸರೊಸಗೆಯೊ ಪಂ 
ಪೊದವಿದ ಹರಭಕ್ತನಳಿದನೊ ಬಲ್ಬಗೆಯಂ 
ಸದೆದತಿಶಯ ಶೌರ್ಯವೋ ತ | 
ಊದೆ ಚೇರಮನಂತೆ ಶಿವನ ಪುರಿಗೆಯುವೆಯೋ 
ಅಲಸದೆ ಶೂದಾಂತ್ಯಜರೆಂ 
ಜಲನುಂಡದಜೆಳ್ಳುಳುಗಿದನಿತೆಯದೆ ಗ 
ಅಲನೀ ಪಾರ್ವರ ಪೊಳಲಂ 
ಪೊಲೆಗಲಸರ್ಪ ಶಕಟದೊಳಡಗರದಿಂ 
ನೆಲನಾಳ್ಳ ಭೂಪನೆರ್ದೆಯೊ 
ಳೊಲೆಗಂಡೆಯೊ ಬಳ್ಳದಳ್ಳದೋಸರಿಸದೆ ದು 


ಈಗಿ 


ತೋರಿಸುತ್ತ ಹೀಗೆಹೇಳಿದರು : ೭೯ - ೮೧ , ( ಎಲೈ ) ಈ ನಗರವನ್ನು ಹೊಗಬೇಡ 
ಹೊಗಬೇಡ ನಿಲ್ಲು ನಿಲ್ಲು ! ಈ ಅದ್ಭುತವೇನಿದು ? ಹೇಳು ಹೇಳು ! ಸುಮ್ಮ ಸುಮ್ಮನೆ 
( ನಿನ್ನನ್ನು ) ವಿಶೇಷವಾಗಿ ಪ್ರೀತಿಸುವ ಈ ಮಹಾಧೂರ್ತರಾದ ಸ್ನೇಹಿತರ ಗುಂಪಿನಲ್ಲಿ 
ಸೇರಿ ಸಡಗರವನ್ನು ಪ್ರದರ್ಶಿಸುತ್ತಿದ್ದೀಯೆ. ಈ ಕಟ್ಟಿರುವ ಧ್ವಜ ಪಟ್ಟವೇನು ? 
ಅಕ್ಕ ಪಕ್ಕದಲ್ಲಿ ಕೈಯೆತ್ತಿ ಹೊಗಳುತ್ತಿರುವ ಗರ್ವದ ನಡೆಯಿದೇನು ? ಮೇಲ್ಬಾಗದಲ್ಲಿ 
ಉಜ್ವಲಗೊಂಡಿರುವ ಈ ಛತ್ರಿಗಳೇನು ? ಆ ಕಳ ಕಳ ಧ್ವನಿ ಮಾಡುವ ವಾದ್ಯ ಗೀತ 
ನೃತ್ಯಗಳಿವೇನು ? ಮದುವೆಯ ಹೆಸರಾಂತ ಸಂಭವವೋ ? ( ಅಥವಾ) ಹಿರಿತನದಿಂದ 
ಕೂಡಿದ ಹರಭಕ್ತನಾವನಾದರೂ ಸತ್ಯನೋ ? ಮಹಾ ಶತ್ರುವನ್ನು ನಾಶಮಾಡಿ ಬಂದ 
ಅತಿಶಯವಾದ ಶೌರದ ಪ್ರದರ್ಶನವೋ ? ತಡಮಾಡದೆ ಚೇರಮನ ಹಾಗೆ ಶಿವ 
ಲೋಕಕ್ಕೆ ಹೋಗುವೆಯೋ ? ೮೨ . ಹೇಸದೆ ಶೂದ್ರರ, ಅಂತ್ಯಜರ ಎಂಜಲನ್ನುಂಡು 
ಅದರಲ್ಲಿಯೇ ಮುಳುಗಿ ಹೋದುದೇ ಸಾಲದೆ ಗಳ ಗಳನೆ ಈ ಬ್ರಾಹ್ಮಣರ ನಗರವನ್ನು 
( ಅಗ್ರಹಾರವನ್ನು ) ಹೊಲೆಗಲಸಲು ಬಂಡಿಯಲ್ಲಿ ಸಡಗರದಿಂದ ( ಆ ಎಂಜಲು 
ಗೂಳನ್ನು ) ತರುತ್ತಿರುವೆಯಾ ? ೮ . ಈ ನೆಲವನ್ನಾಳುವ ಅರಸನ ಎದೆಯಲ್ಲಿ 
ಮೊಲೆಯನ್ನೇನಾದರೂ ಕಂಡೆಯೋ ? ( ರಾಜನನ್ನು ಸ್ತ್ರೀಯೆಂದೇನಾದರೂ ಭಾವಿಸಿ 


ಬಸವರಾಜ ವಿಜಯಂ 


ಷ್ಟುಲರೆಂಜಲನೀ ಸದ್ವಿಜ 
ನಿಲಯಂಗಳ ಮುಂದೆ ತರ್ಪಯೆನ್ನದೊ ಬಿಂಕಂ 


ಮಾನಂಗೆಡದೆಮ್ಮಿದಂ 
ನೀನತಿಶಯ ಬುದ್ದಿಶಾಲಿಯಾದೊಡೆತೊಲಗೆ 
ದಾ ನೆರೆದ ಪಾರ್ವರೆನೆ ಕೇ 
ಜ್ಞಾನುತ ಮಹಿಮಾದ್ದಿ ರೋಷಭೀಷಣನಾದಂ 


ಎಲೆ ಎಲೆ ಪಾಪಕರ್ಮರಿರ ದುರ್ಮದ ದುಷ್ಪರಿರಾ ದುರಂತದು 
ರ್ಮಲ ಮಲಿನಾಧೂರ್ತರಿರ ಶಾಂಭವಭಕ್ತಿಯ ಬಟ್ಟೆದಪ್ಪಿ ಕೊ 
ಟಲೆಗೊಳಗಾದ ಖಳರಿರ ಮೇಲಅದಾಡದೆ ಕೊರ್ಬಿನುರ್ಬಿನಿಂ 
ದುಲಿದಪಿರೇಕೆ ಜಾವಳರೆ ಭಕ್ತರಿಳಾತಳಾಗ್ರದೊಳ್ 


ಕುಲಹೀನರೆಂಬಿರಗ್ಗದ 
ಮಲಹರಚರಣಾಬ್ಬ ಭಕ್ತರ ನೀವೀಗ 
ಳ್ಳುಲಹೀನೆಯಾದ ಗೋಪಿಯ 
ಮಲಮಂ ಪಣೆಯಲ್ಲಿ ತಾಳ್ವಿರಚ್ಚರಿಯ 


ದೆಯೋ ) ಬಳುಕದೆ , ಹೆದರದೆ , ಹೇಸದೆ ದುಷ್ಟುಲದಲ್ಲಿ ಹುಟ್ಟಿದವರ ಎಂಜಲನ್ನು ಈ 
ಶ್ರೇಷ್ಠ ದ್ವಿಜರುಗಳ ಮನೆಯ ಮುಂದೆ ತರುತ್ತಿರುವೆ. ಇದು ನಿನ್ನ ಗರ್ವವಲ್ಲವೇ ? 
೮೪ . ನೀನು ಅತ್ಯಂತ ಬುದ್ಧಿಶಾಲಿಯಾಗಿದ್ದರೆ, ನಮ್ಮಿಂದ ಮಾನವನ್ನು ಕಳೆದುಕೊಳ್ಳದೆ 
( ಆಚೆ) ತೊಲಗು ; ಎಂದು ಆ ಗುಂಪು ಗೂಡಿದ ದ್ವಿಜರು ಅನ್ನಲು, ಪ್ರಸಿದ್ಧನೂ 
ಮಹಿಮಾ ಸಮುದ್ರನೂ ಆದ ಬಾಚಯ್ಯನು ಕೇಳಿ, ಕೋಪದಿಂದ ಭಯಂಕರ 
ನಾದನು . ೮೫ - ೮೬ . ಎಲೆ ಎಲೇ ಪಾಪಕರ್ಮರಿರಾ, ದುಷ್ಟ ಮದದಿಂದ ಕೂಡಿದ 
ದುಷ್ಟರಿರಾ , ಅಂತ್ಯವಿಲ್ಲದ ಕೆಟ್ಟ ಮಲದಿಂದ ಮಲಿನಗೊಂಡ ಹೃದಯವುಳ್ಳ 
ಧೂರ್ತರಿರಾ, ಈಶ್ವರ ಭಕ್ತಿಯ ಮಾರ್ಗದಪ್ಪಿ , ಸಂಕಟಕ್ಕೊಳಗಾದ ನೀಚರುಗಳಿರಾ , 
ಮುಂದಾಲೋಚನೆ ಮಾಡದೆ ಗರ್ವದ ಆಧಿಕ್ಯದಿಂದ ಏಕೆ ಮಾತನಾಡುತ್ತಿದ್ದೀರಿ! 
ಈಶ್ವರನ ಭಕ್ತರು ಲೋಕದಲ್ಲಿ ಕೀಳುಮಟ್ಟದವರೇ ? ಪವಿತ್ರರಾದ ಮಲಹರವೆನಿಸಿದ 
ಶಿವನ ಚರಣ ಕಮಲ ಭಕ್ತರನ್ನು ಕುಲಹೀನರೆಂದೆನ್ನುತ್ತಿರುವಿರಾ ! ನೀವೇ ಈಗ ಕುಲ 
ಹೀನೆಯಾದ ಗೋಪಿಯ ಮಲವನ್ನು (ಗೋಪೀಚಂದನವೆಂಬ ಮಲವನ್ನು ) ಹಣೆಯಲ್ಲಿ 


1 ರ್ಗ ( ಮು ) 


೪೧೩ 


ಅಪ್ಪಿಂಶಾಶ್ವಾಸಂ 


ಗುರುಕರಜಾತರೊಳೆಂದು 
ಹರಭಕ್ತರೊಳಿಲ್ಲಪೂರ್ವ ಕುಲ ಜಾತಿ ಭವ 
ದ್ವುರುವಾದ ಬಾದರಾಯಣ 
ವರಮುನಿಯಕುಲೀನನೆಂದೊಡೇವೇಳಪಿರೋ 
ಅಪಿ ವಾಯಶ್ಚಂಡಾಲೋ 
ಅಪಿತಶ್ರುತಿ ಶಿವನ ಭಕ್ತರೊಳ್ಳುಲವಿಲ್ಲೆಂ 
ದುಪದೇಶಿಪುದಿದನರಿದುಂ 
ಚಪಳತೆಯಿಂ ಬಾಯ್ದೆ ಬಂದವೋ ಳಪುವುದೇ 
ಗುರುಚರಹರಪ್ರಸಾದವ 
ನಿರದೆಂಜಿಲೆನುತ್ತೆ ತೆಗಳೂ ನರನಾನನಂ 
ನರಕಾಗ್ನಿಯೊಳಜಕಲ್ಪ೦. 
ಬರೆಗಂ ಬೇವಂ ದಲೆಂಬುದಾಗಮವಚನಂ 


೮೮ 


ಧರಿಸುತ್ತಿದ್ದೀರಿ ಇದು ಆಶ್ಚಯ್ಯವಲ್ಲವೇ ? ೮೭. ಸದ್ಗುರುವಿನ ಹಸ್ತದಿಂದ ಹುಟ್ಟಿದ 
( ಅಂದರೆ ಗುರುವು ತನ್ನ ಹಸ್ತವನ್ನು ಶಿಷ್ಯನಮಸ್ತಕದ ಮೇಲಿಟ್ಟು ಹಸ್ತ ಮಸ್ತಕ 
ಸಂಯೋಗಗೊಳಿಸಿ ಆತನ ಕರದಿಂದ ಹುಟ್ಟಿದ) ಹರ ಭಕ್ತರಲ್ಲಿ ಪೂರ್ವದ ಕುಲ, 
ಜಾತಿಗಳು ಎಂದೂ ಇಲ್ಲ. ನಿಮ್ಮ ಗುರುವಾದ ಬಾದರಾಯಣನೆಂಬ ಶ್ರೇಷ್ಠ ಮುನಿ 
(ವ್ಯಾಸಮುನಿ) ಯನ್ನು ಅಕುಲೀನನೆಂದರೆ ಏನು ಹೇಳುತ್ತೀರಿ ? ೮೮. ' ಅಪಿವಾಯ 
ಶ್ಲಾಂಡಾಲೋಲ್ಲಪಿತ ' ಶ್ರುತಿಯು ಶಿವನ ಭಕ್ತರಲ್ಲಿ ಕುಲವಿಲ್ಲವೆಂದು ಉಪದೇಶಿಸು 
ವುದೆಂಬುದನ್ನು ತಿಳಿದೂ ಕೂಡ ( ಮಾತಿನ) ಚಾಪಲ್ಯದಿಂದ ಬಾಯಿಗೆ ಬಂದ ಹಾಗೆ 
ಗಳಪುವುದೇ . ೮೯ , ಗುರು ಜಂಗಮಲಿಂಗ ಪ್ರಸಾದವನ್ನು ಎಂಜಲೆನ್ನುತ್ತ ತೆಗಳು 
ತಿರುವ ಮನುಷ್ಯನಾವನೋ ಅವನು ನರಕದ ಬೆಂಕಿಯಲ್ಲಿ ಬ್ರಹ್ಮನ ಕಲ್ಪಪರಂತವಾಗಿ 
( ಬ್ರಹ್ಮನ ಆಯುಷ್ಯ ಪ್ರಮಾಣದ ಕಾಲದವರೆಗೆ) ಬೇಯುತ್ತಾನೆಯಲ್ಲವೇ ! ಹೀಗೆ 


* ಗುರುಕರಜಾತರು : - ಗುರುವಾದವನು ತನ್ನಲ್ಲಿ ಶಿವಕಳೆಯನ್ನು ಮಸ್ತಕದ ಮೇಲೆ ಕೈ 
ಯಿಟ್ಟು ತನ್ನ ಅಂತಃಕರಣ ಗ್ರಂಥಿಯನ್ನು ಬಿಚ್ಚಿ ಶಿಷ್ಯನ ಅಂತಃಕರಣದ ಮೇಲೆ ಸುರಿದು ಅವನಲ್ಲಿ 
ನೂತನ ಪ್ರಕಾಶವನ್ನುಂಟುಮಾಡಿ ಪುನರ್ಜ್ಞಾತನಾಗಿಮಾಡುವನು . ಅವನಲ್ಲಿರುವ ಆಣವ, 
ಮಾಯಾ, ಕಾರ್ಮಿಕ ಮಲತ್ರಯಗಳನ್ನು ನಾಶಮಾಡುವನು . ಇಂಥ ಪುನರ್ಜಾತನಾದ ಶಿಷ್ಯನೇ 
ಗುರುಕರಸಂಜಾತನು , ಇವನಿಗೆ ತನ್ನ ಪೂರ್ವಾಶ್ರಮದ ಜಾತಿ, ಕುಲ, ಮತ, ಧರ್ಮಗಳಾವುವೂ 
ಸಂಬಂಧವಿಲ್ಲ. 

* ಸಾಮವೇದದಲ್ಲಿ ಹೇಳಿರುವ ಮಾತೇ ಅಪಿವಾಯಶ್ಚ ... ” ಎಂಬ ಶ್ರುತಿ : 

“ ಅಪಿವಾಯಶ್ಚಂಡಾಲ ಶಿವೇತಿ ವಾಚಂ ವದೇತೇನ ಸಹ ಸಹಸಂವದೇತೇನ ಸಹಸಂವಸೇ 
ತೇನ ಸಹಸಂವಿಶೇತೇನ ಸಹಭುಂಜೀತ. ( ಚಾಂಡಾಲನಾದರೂ ಶಿವಭಕ್ತನೊಡನೆ ಮಾತನಾಡಲು , 
ವಾಸಮಾಡಲು , ಕುಳಿತುಕೊಳ್ಳಲು, ಊಟಮಾಡಲು ಭೇದವೆಣಿಸಬಾರದು) 


೪೧೪ 


ಬಸವರಾಜ ವಿಜಯಂ 


ಹರಭಕ್ತಿಯುಳ್ಳವರ್ಗಿದು 
ಪರಮಾಮೃತವಲ್ಲದರ್ಗೆ ಲಯವಹಿಯಿದಂ 
ಕರವಿಂತು ತೆಗಳ ಬಡಪಾ 
ರ್ವರೆ ನಿಮ್ಮಂಕೊಲ್ಲುದೆಮಗಿದೇಂ ಪೌರುಷವೇ 
ತುಂಗಪ್ರಸಾದದೀಪಪ 
ತಂಗಮನಾಳದ ತೊಲಗಿಮೆನುತುಂ 
ಜಂಗಮಲಿಂಗಪದಾಂಬುಜ 

ಶೃಂಗಂ ಘನ ಬಿಬ್ಬಭಾಸ್ಕರಂ ನುಡಿಯಲೊಡಂ 
ವಗಿ ಕೇಳಾ ಪಾರ್ವಕ್ರಡು ಕನಲು ಮಾಮಸಕಂ ಮಸಗಿ 

ಬಿಡು ಬಿಡಿಗೇನನೆಂದಷೆ ವಿಡಾಯದೆ ಭೀತಿಯನಿಂತು ಬೀಜಲಿ ನಿ 
ನೆಡೆಯರೆನಿಪ್ಪ ಕೀಳೊರವಂಜಿಲದೇಂ ಫಣಿಯೋ ಮದೇಭವೋ 
ಸುಡುಗರವೋ ಗಜಾರಿಯೊ ಮಗಾರಿಯೋ ಕಾಲನೊ ಕಾಲಕೂಟವೊ 

ಸಿಡಿಲೋ ಮೃಗೇಂದ್ರವೈರಿ ದವಾನಳನೋ ಲಯಕಾಲವ ಯೋ - 

ವ!! ಎಂದು ಗಳಪುತ್ತುಂ ತಮ್ಮಿದಿರ್ವರಿವ ನಿರ್ಭಯಭಕ್ತರಾಟೋಪಮಂ ಕಂಡು ಕನಲು 
ಕೈಗರಗಂಗಳುಮಂ ದರ್ಭೆವೆರಸೊಂದೆಡೆಯೊಳಿಳುಪಿ ಜನ್ನಿ ವರದನೇಕಟ್ಟಿದೋವತಿಯಂ ಮಲ್ಲಗಾಸೆ 
ಯನುಟ್ಟು ಮಟ್ಟಿಗಳಂ ಕೆಲ್ಗೊಂಡು ಕದನಕ್ಕೆ ಕಡಂಗಿನಿಂದು 


ಆಗಮವು ಹೇಳುತ್ತದೆ. ೯೦ . ಹರಭಕ್ತರಾದವರಿಗೆ ಇಂಥ ಪ್ರಸಾದತ್ರಯವು ಪರಮ 
ಅಮೃತ ಪ್ರಾಯವಾದದ್ದು ; ಹರಭಕ್ತಿಯಿಲ್ಲದವರಿಗೆ ಪ್ರಳಯಕಾಲದ ಅಗ್ನಿಯಿದ್ದ 
ಹಾಗೆ, ಇಂಥ ಪ್ರಸಾದವನ್ನು ಈ ರೀತಿ ತಿರಸ್ಕರಿಸುವ ಬಡ ಹಾರುವರೇ , ನಿಮ್ಮನ್ನು 
ಕೊಲ್ಲುವುದು ನಮಗೆ ಇದೇನು ಪೌರುಷವೇ . (ನಿಮ್ಮನ್ನು ಆ ಬೆಂಕಿಯೇ ಕೊಲ್ಲುವುದು 
ನಾವು ಪೌರುಷ ತೋರಿಸಲೇ ಬೇಕಾಗಿಲ್ಲವೆಂದು ಭಾವ) ೯೧. ಉನ್ನತವಾದ ಶೇಷ 
ಪ್ರಸಾದವೆಂಬ ದೀಪಕ್ಕೆ ಪತಂಗದಂತೆ ಆಗದೆ ಅತ್ತ ತೊಲಗಿರಿ' ಎನ್ನುತ್ತ ಆ ಜಂಗಮ 
ಲಿಂಗದ ಪಾದಕಮಲಗಳಲ್ಲಿ ಶೃಂಗದೋಪಾದಿಯಲ್ಲಿರುವ ಶ್ರೇಷ್ಟ ಬಿಬ್ಬಬಾಚಯ್ಯನು 
ನುಡಿಯಲಾಗಿ ವ|| ಆ ಬ್ರಾಹ್ಮಣರು ಕೇಳಿ, ವಿಶೇಷವಾಗಿ ಉರಿದೆದ್ದು ಕೋಪಾಧಿಕ್ಯ 
ವನ್ನು ಹೊಂದಿ ೯೨. ತೋರಿಕೆಯ ಈ ರೀತಿಯ ಭೀತಿಯನ್ನು ಬೀರುವೆಯ ಬಿಡು 
ಬಿಡು! ಇದೇನೆನ್ನುವೆ! ನಿನ್ನ ಒಡೆಯರೆನಿಸುವಕೀಳು ಜಂಗಮರ ( ಸಂನ್ಯಾಸಿಗಳ ಎಂಜಲು 
ಅದೇನು ಹಾವೋ ; ಮದ ವಿಶಿಷ್ಟವಾದ ಆನೆಯೊ , ಸುಡುವ ವಿಷವೋ , ಸಿಂಹವೋ , 
ಯಮನೋ , ಕಾಲಕೂಟ ವಿಷವೋ , ಸಿಡಿಲೋ , ಶರಭ ಪಕ್ಷಿಯೊ , ಕಾಚೊ , 
ಪ್ರಳಯಕಾಲದ ಅಗ್ನಿಯೋ ? ವ|| ಎಂದು ವ್ಯರ್ಥವಾಗಿ ಮಾತನಾಡಿ, ತಮ್ಮ 
ಎದುರಿಗೇ ಹೋಗುತ್ತಿರುವ ನಿರ್ಭಯರಾದ ಭಕ್ತ ಜನರ ದರ್ಪವನ್ನು ಕಂಡು ಸಿಡಿಮಿಡಿ 
ಗೊಂಡು, ಕೈಯಲ್ಲಿರುವ ಚಿಕ್ಕ ಬಿಂದಿಗೆಯನ್ನು ದರ್ಭೆ ಸಹಿತ ಒಂದು ಕಡೆಯಿಟ್ಟು , 
ಜನಿವಾರವನ್ನು ಏರಿಸಿ ಕಟ್ಟಿ , ಉಟ್ಟ ಪಂಜೆಯನ್ನು ವೀರಗಾಸೆ ಕಟ್ಟೆ ದೊಣ್ಣೆಗಳನ್ನು 


೪೫ 


ಅಷ್ಟಿಂಶಾಶ್ವಾಸಂ 


ಪಿಡಿಪಿಡಿಯನಚ್ಯುತ ಗದಾಧರ ಜೊತಗೆಗಳು ಪೋರಿಯಂ 
ಬಿಡು ಬಿಡು ದುಷ್ಟ ಕೇಶವ ಕೋರಿಗಮಂ ಕಡಿ ಯುಟ್ಟಿಕೊಂಡು ನೀರಿ 
ಬಡಿ ಬಡಿ ಬಂಡಿಯಂ ಕರಿಯ ರಾಘವ ಮಾಧವ ಮುಂದೆ ಬರ್ವರಂ 
ತಡೆ ತಡೆ ಕೂಚಿಗಾ ಮಿಳಿರ್ವ ಕೇತನಮಂ ಪದಿಕ್ಕು ಬೇಗದಿಂ 


GO 


ಎಲೆ ದಾಮೋದರ ಪೊಡೆ ಪೊಡೆ 
ಕಲಶಮನೆಲೆ ಜನ್ಮ ಜಂತ್ರಮಂ ಪಷಿ ಪಡಿ ವಿ 

ಲಕಟ್ಟಿದತೋರಣಮಂ 
ತೆಲಗದೆ ಕಿಳ್ಳಿಡು ಮುರಾರಿ ಮುಜ ಸತ್ತಿಗೆಯಂ 


೯೪ 


ವ|| ಎಂದು ಗರ್ಜಸಿಮೇವ ದುಷ್ಟ ದ್ವಿಜರಂ ಕಂಡು ಬಿಬ್ಬ ಭಾಸ್ಕರಂ ನಕ್ಕು ನಿಜಕರಂ 
ಗಳಿಂ ಸಿದ್ಧಪ್ರಸಾದಮಂ ಮೊಗೆದೆತ್ತುತ್ತುಮೀ ಪೊಳಲಂ ದಹಿಪುದೆಂದು ಘಳಿಲನೆ ಕೆದಕಿಯೊಡನೆ 


ಘಳಿಘಳಿಸುತ್ತೆ ಚಂಡರುಚಿರೋಚಿಯನಾಳು ಪೊದಳು ಪೊಳ್ಮೆ ಬಾಂ 
ದಳಕೊಗೆದುರ್ಬಿ ಪರ್ಬಿ ಕಿಡಿ ಸೂಸೆ ಚಳಿಚ್ಚಿಟಿಲೆಂದು ಮೀಜಿ ಪ 
ಜ್ವಳಿಪುರಿಮಾಲೆ ದಳ್ಳಿ ಪುರತ್ರಯಮಂ ಮಿಗೆ ಮುತ್ತಿದುಗ್ರನು 
ಜ್ವಳ ನಯನಾಗ್ನಿಯಂತೆಸೆದು ಮುತ್ತಿದುದಾ ಪೊಳಲಂ ಕ್ಷಣಾರ್ಧದೊಳ್ 


೯೫ 


ಕೈಯಲ್ಲಿ ಹಿಡಿದು ಯುದ್ದಕ್ಕೆ ಕೋಪದಿಂದ ನಿಂತುಕೊಂಡು ೯೩ . ಅಚ್ಯುತ, ಎತ್ತು 
ಗಳನ್ನು ಹಿಡಿಹಿಡಿ! ಗದಾಧರನೇ , ಕೊರಳ ಪಟ್ಟಿಕೆಗಳನ್ನು ಕಿತ್ತು ಹೋರಿಗಳನ್ನು (ಬಂಡಿ 
ಯಿಂದ) ಬಿಡುಬಿಡು ! ಎಲೈ ದುಷ್ಟ ಕೇಶವನೇ , ಕೊರಳ ಮೇಲಿರುವ ನೊಗವನ್ನು 
ಕಡಿದು ಹಾಕು ! ಆ ಕಟ್ಟಿಗೆ ಹಿಡಿದು ನೀನು ಬಂಡಿಯನ್ನು ಬಡಿಬಡಿ! ಹೇ ಕರಿಯ 
ರಾಘವನೇ , ಮಾಧವಾ, ಮುಂದೆ ಬರುವವರನ್ನು ತಡೆತಡೆ ! ಕೊಚಿಗನೇ ಹಾರಾಡುವ 
ಧ್ವಜವನ್ನು ಬೇಗ ಹರಿದು ಹಾಕು, ೯೪ . ಎಲೈ ದಾಮೋದರನೇ , ಕಲಶವನ್ನು ಹೊಡೆ 
ಹೊಡೆ ! ಮೂಕಿಗೆ ಕಟ್ಟಿದ ಹಗ್ಗವನ್ನು ಹರಿ ಹರಿದು ಹಾಕು ; ವಿಠಲಾ ಕಟ್ಟಿರುವ 
ತೋರಣವನ್ನು ಅತ್ತ ಹೋಗದೆ ಕಿತ್ತು ಬಿಸಾಡು . ಮುರಾರೀ , ಛತ್ರಿಗಳನ್ನು ಮುರಿದು 
ಹಾಕು. ವ|| ಹೀಗೆಂದು ಗದರಿಸಿ ಗರ್ಜನೆ ಮಾಡಿ , ಮೇಲೆ ಬೀಳುತ್ತಿರುವ ದುಷ್ಟ 
ದ್ವಿಜರುಗಳನ್ನು ಕಂಡ ಬಿಬ್ಬಬಾಚರಸನು ನಕ್ಕು , ತನ್ನ ಕೈಗಳಿಂದ ಗುರುಪ್ರಸಾದವನ್ನು 
ಬಾಚಿ ಎತ್ತಿ ಹಿಡಿದು ಈ ಪಟ್ಟಣವನ್ನು ( ಈ ಪ್ರಸಾದವು) ಸುಡುವುದು ಎಂದು 
ಒಮ್ಮಿಂದೊಮ್ಮೆಲೆ ಹರಡಲಾಗಿ ೯೫ . ಕ್ಷಣಾರ್ಧದಲ್ಲಿಯೇ ಘುಳು ಘುಳು ಧ್ವನಿ 
ವರಾಡುತ್ತ ಸೂಯ್ಯನಂತೆ ತೇಜಸ್ಸನ್ನು ಪಡೆದು ಸುತ್ತಲೂ ಹಬ್ಬಿ , ಆಕಾಶಕ್ಕೆ ನೆಗೆದು, 
ಉತ್ಸಾಹಗೊಂಡು ಹಬ್ಬಿ , ಕಿಡಿಗಳನ್ನು ಸೂಸುತ್ತ , ಚಿಳ್ ಛಟಿಲ್ ಎಂದು ಮಿತಿಮೀರಿ 
ಪ್ರಜ್ವಲಿಸುವ ಉರಿಗಳ ಸಾಲು ಹಿಂದೆ ತ್ರಿಪುರಗಳನ್ನು ವಿಶೇಷವಾಗಿ ಮುತ್ತಿದ ಪರಮೇ 
ಶ್ವರನ ಭಯಂಕರ ಹಣೆಗಣ್ಣಿನ ಬೆಂಕಿಯಂತೆ ಪ್ರಕಾಶಿಸುತ್ತ ಆ ಪಟ್ಟಣವನ್ನು ಮುತ್ತಿತು - 


೪೧೬ 


ಬಸವರಾಜ ವಿಜಯಂ 


ವ|| ಅಂತು ಮುತ್ತಿ ಮುಂಬರಿದು ಕಾಲಾಗ್ನಿಯಂತೆ ಕವಿತರ್ಷ ತದಗ್ನಿಯಂ ಕಂಡು - 


ಎಲೆ ಎಲೆ ಕಿರ್ಚು ಪರಿಯಿಟ್ಟುದು ಸುಟ್ಟುದು ಕೆಟ್ಟೆವಕ್ಕಟಾ 
ನಿಲಯಮನುರ್ಬಿ ಪರ್ಬಿದುದಕಾಲಲಯಂ ಮಸಗಿತ್ತು ಮತ್ತು ಬಂ 
ದಲೆದುದು ಪೋಗು ಪೋಗು ಪರಿದೋಡಿರಡೆದೋಡು ಜಲಾಶಯಂಗಳ 
ತಲೆ ತೆಗೆ ಮಕ್ಕಳಂ ಜವದನೆಂಬ ರವಂ ಪಿರಿದಾಯು ಪಾರ್ವರೋಲ್ 


ಪ್ರಮಥರ್ಜಗಮಂ ಕಾಂ 
ತ ಮಹಾಶಿಖಿಯಳುರೆ ನೋಡಿ ನಲಿವವೊಲಾ ಜಂ . 
ಗವಸುಪ್ರಸಾದಶಿಖಿ ದು 
ರ್ದವರಂ ಮುತ್ತೆ ಭಕ್ತರುತ್ಸವಮಾಂತರ್ 
ವ|| ಆಗಲ್ಲ 


೯೭ 


ಶ್ರುತಿಯ ಪುರಾಣೇಘಮೆ ಭಾ 
ರತಿಯೆ ಶತಮಖನೆ ಮುಖಸಂ | 
ತತಿಯೇ ಮಾಣಿಪುದು ಸುಡುವ ಶಿಖಿಯುಪಟಳಮಂ 


೯೮ 


ವ|| ಎಂದು ಪುಯ್ಯಿ ಮೊಯಿಟ್ಟು ಮಲಗುತ್ತುಂ ಪರಿವ ಪುರೋಹಿತರಂ ನಿಚ್ಚ 
ಮುಂ ನಿನ್ನ ನಾಶ್ರಯಿಸಿದೆಮ್ಮಂ ದಹಿಸುತ್ತುಮಾಶ್ರಯಾಶನಾಮಮಂ ಸಾರ್ಥಕಂ ಮಾಡದಿರೆಂದನಳಂಗೆ 


OHC 


ವ|| ಆ ರೀತಿ ( ಬಿಬ್ಬಿ ಬಾಚಯ್ಯನ ಸಂಬಂಧದ ಉರಿ) ಮುತ್ತಿ ಮುಂದಕ್ಕೆ ಹರಿದು, 
ಪ್ರಳಯಕಾಲದ ಅಗ್ನಿಯಂತೆ ಕವಿಯುತ್ತಿರುವ ಆ ಬೆಂಕಿಯನ್ನು ಕಂಡು , ೯೬ . ಎಲೆ 
ಎಲೈ ಕಿಚ್ಚು ಕಿಚ್ಚು ! ಹರಿದು ಬಂತು : ಉತ್ಸಾಹದಿಂದ ಮನೆಗಳನ್ನು ಸುಟ್ಟಿತು. 
ಅಯ್ಯೋ ಕೆಟ್ಟೆವು! ಉರಿ ಹರಡಿಕೊಂಡಿತು ! ಅಕಾಲದ ಪ್ರಳಯವು ಮುತ್ತಿತು ! 
ಮೃತ್ಯುವೇ ಬಂದಿತು ! ಹೋಗು ಹೋಗು! ವೇಗವಾಗಿ ಓಡು ! ನಿಲ್ಲದೆ 
ಜಲಾಶಯಗಳತ್ತ ಓಡು! ಶೀಘ್ರವಾಗಿ ಮಕ್ಕಳುಗಳನ್ನು ತೆಗೆ ! ಎಂಬ ಧ್ವನಿಯು 
ಆ ದ್ವಿಜರಲ್ಲಿ ಅಧಿಕಗೊಂಡಿತು. ೯೭. ಶಿವಲೋಕದ ಪ್ರಮಥರುಗಳು ಪ್ರಳಯ 
ಕಾಲದ ಬೆಂಕಿಯು ಹೊತ್ತಿ ಜಗತ್ತು ಉರಿಯುತ್ತಿರುವುದನ್ನು ಕಂಡು ನಲಿದಾಡುವ ಹಾಗೆ 
ಜಂಗಮರ ಸುಪ್ರಸಾದ ಕಾರಣದಿಂದುದ್ಭವಿಸಿದ ಅಗ್ನಿಯು ದುಷ್ಟ ಮದದಿಂದ ಕೂಡಿದ 
ದ್ವಿಜರ ಊರನ್ನು ಮುತ್ತಲಾಗಿ ಭಕ್ತರು ಸಂತೋಷಗೊಂಡರು . ವ ! ಆಗ 
೯೮. ಶ್ರುತಿಗಳೇ , ಪುರಾಣಗಳ ಸಮೂಹವೇ , ಭಾರತವೇ ( ಮಹಾಭಾರತವೆ ), 
ಸೂರನೇ , ಬ್ರಹ್ಮನೇ , ವಿಷ್ಣುವೇ , ಸರಸ್ವತಿಯೇ , ದೇವೇಂದ್ರನೇ , ಯಜ್ಞಗಳ 
ಸಮೂಹವೇ , ಸುಡುತ್ತಿರುವ ಈ ಬೆಂಕಿಯ ಉಪಟಳವನ್ನು ನಿವಾರಿಸಿರಿ ! | ಹೀಗೆ 
ನ್ನು ಕೂಗಿಕೊಂಡು, ಚೀರಾಡಿ, ಸಂಕಟಪಡುತ್ತ ಓಡುತ್ತಿರುವ ಪುರೋಹಿತರುಗಳ , 
ನಿತ್ಯವೂ ನಿನ್ನನ್ನು ಆಶ್ರಯಿಸಿಕೊಂಡಿರುವ ನಮ್ಮನ್ನು ಸುಡುತ್ತ ಆಧಾರವಸ್ತುವನ್ನೇ 


ಅಷ್ಟತ್ರಿಂಶಾಶ್ವಾಸಂ 


೪೧೭ 


ಬಾಯ್ಕಿಟ್ಟು ಬೀಯಿತೋಡುವ ಸೋಮಯಾಜಿಗಳುಂ ಪೊತ್ತಗೆಯ ನಿಜಾಂಕಿ ಮಕ್ಕಳಂ ಪಗಲೋ 
೪ಾಳು ಪೆಂಡಿರ್ಗೂಡಿ ನಡುಗುತ್ತುಂ ಪುಣವ ಪಂಡಿತರುಂ ಬೊಮ್ಮನೊಮ್ಮನರೂಪಿ ಕೋಲ 
ಲೇwಂದುದೇಗೆಯ್ವೆಂದಟ್ಟಿ ಸುಡುವಗ್ಗಿಗಗಿದು ಮಡುವೊಳಾಳ್ವ ವೇದಾಂತಿಗಳುಲ ಕಟ್ಟಿದಿರೆಳ್ಳಿಂದ 
ಕತೆಯನಭಿಮಂತ್ರಿಸುತಿಟ್ಟು ವಾರುಣ ಜಪಗೆಯಾಗಳುಟ್ಟು ದುಮಂ ಸುಟ್ಟು ಶಿಖಾಶ ಶುಗಳನಗಿ 
ಯುರುಪೆ ನಗ್ಯಾಂಗರಾಗಿ ಜೈನದೀಕ್ಷೆವೆತ್ಯರಂತೆ ಬಿಗುರ್ತು ದೆಸೆದೆಸೆಗೆ ಪಾಯ ಮಂತ್ರವಾದಿಗಳು 
ಪಾಲ್ಕು ಪ್ರಮಂ ಪಾತ್ರೆಯೊಳೀವಿ ತಮ್ಮಗದಾಹುತಿಗಾಪೋಶನವನವತೆಱದು ನಂದಿಸಿ 
ಆಯದುರಿಯ ಕೊಳ್ಳೆ ಸೈರಿಸಲಾಗಿದೆ ಸೈವರಿವ ಶಾಸ್ತ್ರವೇದಿಗಳುಂ ಗರಿಗರಿಲನಾಲಯ ಮುರಿಯೆ 
ನೆರಪಿದ ಭಕ್ಷ ಭೋಜ್ಯಮೆಲ್ಲಮಸಕಳಿದುದೆಂದೊಡಲುರಿಗೊಂಡು ಬಿಕ್ಕಿ ಬಿರಿ ದಳುತುಂ ತಳವಣ 
ತರುಣ'ದ್ವಿಜರುಮಲ್ಲದ ಪೊಳ್ಳಿನೊಳ್ಳವರಕ್ಕೆ ಪೊಆಮಟ್ಟ ಫಲಂ ಸಿದ್ದಿಸಿದುದೆಂದು ತಿಖಿಯ ಸೆಕೆಯಿಂ 
ಕಂದಿ ಕುಂದಿ ಮೊರೆಯಿಡುತುಂ ಗಳಿಗೆವಟ್ಟಲೊಡೆಯೆ ಗಳಿಲನೆ ಕೆಡೆವ ಜೋಯಿಸದಂಇಶಿವೇ 


ತಿನ್ನುವಂತಹುದೆಂಬ ನಿನ್ನ ಹೆಸರನ್ನು ಸಾರ್ಥಕಗೊಳಿಸಿ ಕೊಳ್ಳದಿರು,' ಎಂದು ಅಗ್ನಿಗೆ 
ಬಾಯಿಬಿಟ್ಟು ಹೇಳುತ್ತ ಓಡುವ ಸೋಮಯಾಜಿಗಳೂ , ಪುಸ್ತಕಗಳನ್ನು ಬಗಲಲ್ಲಿ 
ತಬ್ಬಿಕೊಂಡು ಹೆಗಲ ಮೇಲೆ ಮಕ್ಕಳನ್ನು ಹೊತ್ತುಕೊಂಡು ಹೆಂಡಿರೊಡನೆ ನಡುಗುತ್ತ 
ಹಾರುತ್ತಿರುವ ಪಂಡಿತರುಗಳೂ , ' ಪರಬ್ರಹ್ಮನೇ ನಮ್ಮನ್ನು ಅಗ್ನಿಯ ರೂಪದಿಂದ 
ಕೊಲ್ಲಲು ಹೊರಟುಬಂದಿದ್ದಾನೆ, ಏನು ಮಾಡೋಣ' ವೆಂದು ಬೆನ್ನಟ್ಟಿ ಸುಡುತ್ತಿರುವ 
ಬೆಂಕಿಗೆ ಹೆದರಿ , ಮಡುಗಳಲ್ಲಿ ಬೀಳುತ್ತಿರುವ ವೇದಾಂತಿಗಳೂ ( ಬೆಕಿಯ ) ನೇರ 
ಎದುರಿನಲ್ಲಿಯೇ ನಿಂತು, ಅಕ್ಷತೆಗಳನ್ನು ಅಭಿಮಂತ್ರಿಸಿ ತೂರುತ್ತ ಅಗ್ನಿಯ ಪ್ರಾಬಲ್ಯ 
ವನ್ನು ತಗ್ಗಿಸುವುದಕ್ಕೆ ಸಂಬಂಧಿಸಿದ ಜಪವನ್ನು ಮಾಡುವಾಗ ಉಟ್ಟ ಬಟ್ಟೆಯೆಲ್ಲ 
ಸುಟ್ಟುಹೋಗಿ, ಚಂಡಿಕೆ , ಮೀಸೆಗಳನ್ನು ಅಗ್ನಿಯು ಸುಡಲಾಗಿ, ಬತ್ತಲೆಯಾಗಿ ಜೈನದೀಕ್ಷೆ 
ಯನ್ನು ಪಡೆದವರಂತೆ ( ದಿಗಂಬರ ದೀಕ್ಷೆಯನ್ನು ಪಡೆದವರಂತೆ) ಭಯಪಟ್ಟು ದಿಕ್ಕು ದಿಕ್ಕಿಗೆ 
ಹರಿದು ಓಡುವ ಮಂತ್ರವಾದಿಗಳೂ , ಹಾಲು ಮತ್ತು ತುಪ್ಪಗಳನ್ನು ಪಾತ್ರೆಗಳಲ್ಲಿ 
ತುಂಬಿಕೊಂಡು, ತಮ್ಮ ದೇಹದ ಆಹುತಿಗೆ ಆಪೋಶನವನ್ನು ಎರೆಯುವ ಹಾಗೆ (ಊಟ 
ಕ್ಕೊಸ್ಕರ ಆಹಾರವನ್ನು ಇಟ್ಟು ಕಡೆಗೆ ನೀರನ್ನು ಕೊಡುತ್ತಿರುವ ಹಾಗೆ) ನಂದಿಸು 
ವುದಕ್ಕೆ ಶಕ್ಯವಿಲ್ಲದ ಉರಿಯ ಬಾಧೆಗೆ ಸೈರಿಸಲಾರದೆ ಓಡಿಹೋಗುತ್ತಿರುವ ಶಾಸ್ತ್ರಗಳನ್ನು 
ಬಲ್ಲವರೂ , ಗರಿಗರಿಲೆಂದು ಮನೆಯು ಸುಟ್ಟು ಹೋಗಲು ಸಿದ್ದಪಡಿಸಿದ ಭಕ್ಷ ಭೋಜ್ಯ 
ವೆಲ್ಲ ಹಾಳಾಗಿ ಹೋಯಿತೆಂದು ಒಡಲುರಿಗೊಂಡವರಾಗಿ, ಬಿಕ್ಕಿಬಿಕ್ಕಿ ಬಾಯಿಬಿಟ್ಟು 
ಅಳುತ್ತ ಓಡುವ ತರುಣಬ್ರಾಹ್ಮಣರೂ , ಹೊತ್ತಲ್ಲದ ಹೊತ್ತಿನಲ್ಲಿ ಯುದ್ಧಕ್ಕೆ ಯುದ್ಧಕ್ಕೆ 
ಹೊರಹೊರಟ ಫಲವು ಸಿದ್ದಸಿದ ಹಾಗಾಯಿತೆಂದು ಬೆಂಕಿಗು ಸೆರೆಯಿಂದ ಕಂದಿ ಕುಂದಿ 
ಚೀರಾಡುತ್ಯ ಗಳಿಗೆಬಟ್ಟಲು ಒಡೆದು ಹೋಗುವಂತೆ ದೊಪ್ಪನೆ ನೆಲಕ್ಕೆ ಬೀಳುತ್ತಿರುವ 
ಜೋತಿಷಿಗಳು , ತಲೆಗೆಸುತ್ತಿದರುಮಾಲಕ್ಕೆ ಬೆಂಕಿಯು ಹತ್ತಲು ಅದನ್ನು ಶೀಘ್ರವಾಗಿ 


1 ಣಾ ( ಚಕ) 
27 + 


೪೧೮ 


ಬಸವರಾಜ ವಿಜಯಂ 


ಷ್ಟಿಯನುರಿ ಪತ್ತೆ ಭೋಂಕನೆ ಕಳೆದು ಬಿಸುಟು ತಲ್ಲಣಿಸಿ ತಲೆದಡಫತೇಂದು ಶವಾಗಾರದ ಒಂದಣ 
ಜಲಕುಂಡದೊಳಡಲಿಡುವುಪಾಧ್ಯಾಯರುವಾ ಗೊಬ್ಯೂರೋಲ್ ಶಿವದೂಷಕರ್ಬನ್ನಂಬಟ್ಟು 
ಗೋಳುಂಡೆಗೊಂಡಳ್ಳಿ ಬಳ್ಳಿ ಬಿಬ್ಬ ಭಾಸ್ಕರದೇವನಂತ್ರಿಗಳೆಡೆಗೆ ಪರಿತಂದು ಪಲ್ಲಿ ಅದು 
ಶರಣ್ಮಕ್ಕು ಸಾಷ್ಟಾಂಗಮೆಟಗಿ 

ಶರಣಗಣಾಗ್ರಗಣ್ಯ ಕರುಣಾಮೃತಪೂರ್ಣಕಟಾಕ್ಷ ಕಾಲಸಂ 
ಹರನವತಾರ ನಿಮ್ಮಯ ಮಹತ್ವಮದೇಂ ಜಡಬುದ್ದಿ ಗಳ್ಳಿ ಗೋ 
ಚರಿಕುವ ಮುನ್ನ ಮಾವಟಿಯದಂದೆಸಗಿರ್ದಪರಾಧವೆಲ್ಲವಂ 
ವರ ಗುಣಶಾಲಿ ಸೈರಿಪುದು ನಂದಿಪುದಿಂದೆಮಗಾದ ತಾಪಮಂ 

೯೯ 


ಪರಮಪ್ರಸಾದಶಿಖಿ ಸು 
ಟ್ಟುರುಪಿದುದೆಮ್ಮಗ್ರಹಾರಮಂ ದ್ವಿಜರೆಲ್ಲಂ 
ಕರಮೆ ದವಾಗ್ನಿಗೆ ಸಿಕ್ಕಿದ 
ತರುಣದ್ವಿಜವೃಂದದಂತೆ ಕರಿಮುರಿವೋದರ್‌ 


೧೦೦ 


ಬೆಂದುದು ದೇವಮಾಧವನ ಪರ್ಮನೆ ರಾಘವನಾಲಯಾಳಿ ಗೋ 
ವಿಂದನ ಗೇಹಮಯ್ಯುತನ ಸಮನಂತನ ಬೀಡು ದೇವಕೀ 


ತೆಗೆದು ಬಿಸಾಡಿ , ಸಂಕಟಪಟ್ಟು , ತಲೆಯನ್ನು ಸವರಿ ಕೊಳ್ಳುತ್ತ , ಎಡವುತ್ತ ಓಡಿಬಂದು 
ಶಿವಾಲಯದ ಹಿಂಭಾಗದಲ್ಲಿರುವನೀರಿನ ತೊಟ್ಟಿಯಲ್ಲಿ ಬೀಳುತ್ತಿರುವ ಉಪಾಧ್ಯಾಯರು 
ಗಳು - ಹೀಗೆ ಎಲ್ಲ ಜನರೂ ಆ ಬೊಲ್ಲೂರಿನಲ್ಲಿರುವ ಶಿವನಿಂದಕರೆಲ್ಲ ಭಂಗಪಟ್ಟು 
ಗೊಟೊಎನ್ನುತ್ತ ಹೆದರಿ , ಬಳುಕುತ್ತ ಬಿಬ್ಬಿ ಬಾಚರಸದೇವನ ಪಾದಗಳ ಬಳಿಗೆ ಓಡಿ 
ಬಂದು ಹಲ್ಲುಕಿರಿದು ಶರಣುಹೊಕ್ಕು ಸಾಷ್ಟಾಂಗನಮಸ್ಕಾರಮಾಡಿ -೯೯ , ' ಶರಣರಲ್ಲಿ 
ಅಗ್ರಗಣ್ಯನೇ , ಕರುಣವೆಂಬ ಅಮೃತದಿಂದ ತುಂಬಿರುವ ಕಟಾಕ್ಷವುಳ್ಳವನೇ , ಪ್ರಳಯ 
ಕಾಲದ ಸಂಹಾರರುದ್ರನ ಅವತಾರನೇ , ನಿಮ್ಮ ಮಹತ್ವವು ಅಜಾನ ಬುದ್ದಿಯವರಿಗೆ 
ಅದೇನು ಗೊತ್ತಾದೀತೇ ? ಈ ಪೂರ್ವದಲ್ಲಿ ತಿಳಿಯದೆ ನಾವು ಮಾಡಿದ ಅಪರಾಧ 
ವನ್ನೆಲ್ಲ ಶ್ರೇಷ್ಠ ಸದ್ಗುಣಶಾಲಿಯಾದ ನೀನು ಕ್ಷಮಿಸಬೇಕು, ನಮಗಾದ ತಾಪವನ್ನು 
ಹೋಗಲಾಡಿಸುವುದು .' ೧೦೦. 'ಶ್ರೇಷ್ಟವಾದ ಪ್ರಸಾದ ಸಂಬಂಧ ಬೆಂಕಿಯು ನಮ್ಮ 
ಅಗ್ರಹಾರವನ್ನು ಸುಟ್ಟು ಉರಿಸಿತು. ಇಲ್ಲಿನ ಬ್ರಾಹ್ಮಣರೆಲ್ಲ ಚೆನ್ನಾಗಿಯೇ ಕಾಡುಗಿಚ್ಚಿಗೆ 
ಸಿಕ್ಕ ಪಕ್ಷಿಗಳ ಮರಿಗಳಂತೆ ಕರಿಮುರಿಗೊಂಡು ಹೋದರು.' ೧೦೧. ಮಾಧವದೇವನ 
ದೊಡ್ಡಮನೆ, ರಾಘವನ ಮನೆಗಳಸಾಲು , ಗೋವಿಂದನ ಮನೆ, ಅಚ್ಯುತನ ಭವನ, 
ಅನಂತನ ಬೀಡು, ದೇವಕೀನಂದನನ ಮನೆ, ಹರಿಪುರೋಹಿತನ ಮನೆ, ಅರ್ಕಭಟ್ಟನ 
ಅತ್ತ ಕಡೆಯಮನೆ, ಆದಿವಿಠಲನ ಮನೆ, ಕೂಚಿಯಮನೆ ಎಲ್ಲವೂ ಸುಟ್ಟು ಹೋದವು. 
ವ|| ಹೀಗೆಂದು ಕಾಲಕೂಟವಿಷಾಗ್ನಿಯಿಂದ ನೊಂದು ಹೋದದೇವತೆಗಳು ಪರಮೇ 
ಶ್ವರನ ಎದುರಿನಲ್ಲಿ ದೈನ್ಯದಿಂದ ಹೇಳಿಕೊಳ್ಳುವಂತೆ, ( ಪ್ರಸಾದದ) ಬೆಂಕಿಯ ಉರಿಯಿಂದ 


೪೧೯ 


ಅಷ್ಟತಿಂಶಾಶ್ವಾಸಂ 


ನಂದನನಾಗರ ಹರಿಪುರೋಹಿತನಾಶ್ರಯಮರ್ಕಭಟ್ಟನಾ 
ಮಂದಿರಮಾದಿವಿಠಲನ ಚೌರಿಗೆ ಕೂಚಿಯ ಸನ್ನಿಕೇತನ 


೧೦೧ 


ವರಿ ಎಂದು ಗರಳದುರಿಯಿಂ ನೊಂದ ಸುರರಭವನಿದಿರೊ ನ್ಯಂಬಡುವಂತನಳನುರಿಯಿರಿ 
ನೊಂದ ಭೂಸುರರ್ಘನಮಹಿಮನಿದಿರೆಳ್ಳಾಯ್ದಿಟ್ಟು ದೈನ್ಯಂಬಟ್ಟು ಕಾರುಣ್ಯಮಂ ಪಾರ್ದು 
ಸಾರ್ದು 


ಅಳಿಪರಭಿಮಾನಹೀನ 
ರ್ಖಳರೆನಿಪೆಮ್ಮಲ್ಲಿ ಗುಣಮನಯಿಸದೆ ನಿನ್ನು 
ಜ್ವಳಗುಣಮು ಮೇಳದೆಮ್ಮ 
ವಿಳಾಸದಿಂ ಪೊರೆವುದೆಂದು ಮಗುಳೆ ಆಗಲೋಡಂ. 


ಅಭಯವನಿತ್ತು ವಿಪ್ರತತಿಗಾಕ್ಷಣದೊಳ್ಳರಕಂಜಯುಗ್ರವರಿ 
ಶುಭಮತಿ ನೀಡಿ ತಾಂ ಬರಿಸಿ ಪಾವಕರೂಪಿನ ಸುಪ್ರಸಾದಮಂ 
ವಿಭವದೆ ತಾಳು ತತ್ತುರಮನೆದಿನವೋಲೆಗಳು ಶಂಭುಸ 
ಭಗಳಿದರ್ಗೆ ಕೊಟ್ಟಸುವನಾ ದ್ವಿಜರಂ ಪೊರೆದಂ ಗುಣಾಧಿಕಂ 


ಮದದಿಂದಿದಿರ್ಚೆ ಮುನ್ನಂ 
ಸದೆದಂ ಮದವಳಿದು ತನ್ನ ಮಜವುಗೆ ಕಾದಂ 
ವಿದಿತ ಸ್ವತಂತ್ರನಾ ಧ್ವಜ 
ಕದಂಬಮಂ ನೃಪತಿ ಬಿಬ್ಬ ಭಾಸ್ಕರದೇವಂ 


೧೦೪ 


ನೊಂದುಹೋದ ದ್ವಿಜರೆಲ್ಲ ಘನಮಹಿಮಾಶಾಲಿಂತಾದ ಬಿಬ್ಬಬಾಚಯ್ಯನ ಎದುರಿನಲ್ಲಿ 
ಅಳುತ್ತ ದೈನ್ಯಭಾವಗೊಂಡು ಅವನ ಕಾರುಣ್ಯವನ್ನು ಎದುರುನೋಡುತ್ತ ಹತ್ತಿರಕ್ಕೆ 
ಹೋಗಿ- ೧೦೨ - ೧೦೩ . ದುರುಳರೂ , ಅಭಿಮಾನ ಹೀನರೂ , ಮೂರ್ಖರೂ 
ಎಂದೆನಿಸುವ ನಮ್ಮಲ್ಲಿ ಸದ್ದುಣವನ್ನು ಹುಡುಕದೆ ನಿಮ್ಮ ಶ್ರೇಷ್ಟ ಗುಣವನ್ನು ಪ್ರಕಟಿಸಿ, 
ನಮ್ಮನ್ನು ಪ್ರೀತಿಯಿಂದ ರಕ್ಷಿಸಬೇಕೆಂದು ಪುನಃ ನಮಸ್ಕಾರಮಾಡಲಾಗಿ ಮಂಗಳಕರ 
ಬುದ್ದಿಯುಳ್ಳ ಆ ಬಿಬ್ಬಬಾಚಯ್ಯನು ಬ್ರಾಹ್ಮಣ ಸಮೂಹಕ್ಕೆ ಅಭಯವನ್ನು ಕೊಟ್ಟು 
ಆ ಕ್ಷಣದಲ್ಲಿಯೇ ತನ್ನ ಕರಕಮಲಗಳೆರಡನ್ನೂ , ಮುಂದಕ್ಕೆ ಚಾಚಿ, ಅಗ್ನಿರೂಪ 
ದಿಂದಿರುವ ಶ್ರೇಷ್ಟ ಪ್ರಸಾದವನ್ನು ಹಿಂದಕ್ಕೆ ಬರಮಾಡಿಕೊಂಡು, ವೈಭವದಿಂದ ಪುನಃ 
ಅದನ್ನು ಹೊಂದಿದವನಾಗಿ , ಆ ಬೆಟ್ಟೂರು ಪಟ್ಟಣವನ್ನು ಎಂದಿನಹಾಗೆ ಮಾಡಿ, 
ಸತ್ತವರಿಗೆಲ್ಲ ಪ್ರಾಣದಾನವನ್ನು ಆ ಶಿವ ಸ್ವರೂಪನೂ , ಅಧಿಕ ಗುಣಶಾಲಿಯೂ ಆದ 
ಬಿಬ್ಬಬಾಚಯ್ಯನುಕೊಟ್ಟ ಬ್ರಾಹ್ಮಣರನ್ನೆಲ್ಲ ರಕ್ಷಿಸಿದನು. ೧೦೪ , ಹೇ ಮಹಾರಾಜ 
ನಾದ ಬಿಜ್ಜಳನೇ , ಲೋಕಪ್ರಸಿದ್ದ ಸ್ವತಂತ್ರ ಮತಿಯಾದ ಬಿಬ್ಬಬಾಚಯ್ಯನುಮೊದಲು 
ಮದದಿಂದ ಎದುರಿಸಲಾಗಿ ಕೊಂದುಹಾಕಿದನು ; ಆ ಮದವೆಲ್ಲ ಅಳಿದುಹೋಗಿ ತನ್ನ 


ಬಸವರಾಜ ವಿಜಯಂ 


ಹರಭಕ್ತಿಯಿಲ್ಲದೆಡೆ ಭೂ 
ಸುರನಧಮಂ ಶ್ವಪಚನಿಂ ಶೃಪಾಕಂ ಸಲೆ ಶಂ 
ಕರಭಕ್ತಿಯುಳೊಡಾತನೆ 
ಪಿರಿಯಂ ದ್ವಿಜರಿಂದೆ ಸತ್ಯಮಿದು ಮನುಜೇಂದ್ರಾ 


ಹರಭಕ್ತಿಗೆಟ್ಟ ದಕ್ಷನ | 
ಶಿರವಂ ತದಿತ್ಯನ ಕುಜದಲೆಯಂ ಮಾ 
ದರ ಚೆನ್ನಯನೊಡನುಂಡಂ 
ಪರಮೇಶಂ ನೃಪತಿ ಕೇಳು ನೀನಯುದುದೇ 


ಗುರು ದೇವತೆ ನಿಗಮಾಗಮ 
ವರಮಂತ್ರಂ ಮಿಥೆಯೆಂದು ಪುಸಿವುದಯಂ ಪಾ 
ರ್ವರೆ ಪೊಲೆಯರ ಧಾತ್ರೀ | 
ವರ ಪುಸಿವನೆ ಪೊಲೆಯನೆಂಬ ವಚನದಿನಿಳೆಯೊಳ್ 


ಶಿವಭಕ್ತನಾದ ಪೊಲೆಯಂ 
ಗವನಿಸುರರೆಣೆಯ ಭಕ್ತಿರಹಿತರ್ಕೇಕ್ಕೂ 
ಧವ ಮತ್ತಂ ದೂಡಯನೆಂ 
ಬವಿಕಲ ಮೃಡಭಕ್ತನಿರ್ಪನೀ ಧಾರುಣಿಯೊಳ್ 


ಆ ಮಾದರ ದೂಡಯ್ಯನ 
ಸೀಮಾತೀತಪ್ರಭಾವಮೆಂತೆನೆ ಪೇಳ್ವೆಂ 


ಬೆನ್ನು ಬೀಳಲು ಆ ಬ್ರಾಹ್ಮಣ ಸಮೂಹವನ್ನೆಲ್ಲ ರಕ್ಷಿಸಿದನು . ೧೦೫. ಹೇ ನರಪತಿಯೇ , 
ಹರಭಕ್ತಿಯಿಲ್ಲದಿದ್ದರೆ ಬ್ರಾಹ್ಮಣನಾಗಿದ್ದರೂ ಅವನು ಕೀಳು ಜಾತಿಯವನಿಗಿಂತಲೂ 
ಅಧಮನು ; ಶಂಕರಭಕ್ತಿಯುಳ್ಳ ನಾಯಿಯ ಮಾಂಸ ಭಕ್ಷಕನೂ ಕೂಡ ಆ ದ್ವಿಜರಿಗಿಂತ 
ಅಧಿಕನು ಇದು ಸತ್ಯ ವಿಷಯ . ೧೦೬ . ಹೇ ಮಹಾರಾಜಾ, ಹರಭಕ್ತಿಯಿಂದ ದೂರನಾದ 
ದಕ್ಷನ ಶಿರಸ್ಸನ್ನು (ಶಿವನು ವೀರಭದ್ರನ ರೂಪದಿಂದ) ಕತ್ತರಿಸಿ ಕುರಿಯ ತಲೆಯನ್ನು 
ಕೊಟ್ಟನಲ್ಲವೇ ! ( ಹರಭಕ್ತಿ ವಿಶಿಷ್ಟನಾದ) ಮಾದಾರ ಚೆನ್ನಯ್ಯನೊಡನೆ ಶಿವನು ಊಟ 
ಮಾಡಿದನಲ್ಲವೇ ! ಇದನ್ನು ನೀನು ಕೇಳಿತಿಳಿದಿಲ್ಲವೇ ! ೧೦೭ ಭೂಪಾಲನೆ , ಸುಳ್ಳು 
ಹೇಳುವವನೇ ಹೊಲೆಯನೆಂಬ ಮಾತಿನಂತೆ ಭೂಮಂಡಲ ಗುರುಗಳು , ದೇವತೆಗಳು, 
ವೇದ, ಆಗಮಗಳು , ಶ್ರೇಷ್ಠ ಶಿವಮಂತ್ರ ಇವು ಮಿಥೆಯೆಂದು ಸುಳ್ಳುಮಾತು 
ಮಾತಾಡುವುದರಿಂದ ( ಅಂಥ) ದ್ವಿಜರೇ ಹೊಲೆಯರೆನಿಸುವುದಿಲ್ಲವೆ ? ೧೦೮. ಮಹಾ 
ರಾಜಾ ಕೇಳು : ಶಿವಭಕ್ತನಾದ ಹೊಲೆಯನಿಗೆ ಈ ಶಿವಭಕ್ತಿರಹಿತರಾದ ದ್ವಿಜರುಗಳ 
ಸಮಾನರೇ ? ಈ ಭೂಮಂಡಲದಲ್ಲಿ ದೂಡಯ್ಯನೆಂಬ ಹೆಸರಿನ ವಿಕಾರರಹಿತನಾದ 
ಮನಸ್ಸಿನ ಶಿವಭಕ್ತನಿದ್ದನು. ಮಾದರ ದೂಡಯ್ಯನಕಥೆ ೧೦೯ - ೧೧೦ . ಆ ಮಾದರ 


ಅಪ್ಪಿಂಶಾಶ್ವಾಸಂ 


ಭೂವೀಸುರನೊರ್ವಂ ಕು 
ಪ್ರಾಮಯಮಯಕಾಯನಿರುಳೊಳುರ್ಬಿದ ತಳದೊಳ್ 
ಅಜಸುತ್ತುಂ ಧೇನುವಂ ಭಕ್ತನ ಗೃಹನಿಕಟಸ್ಥಾನಕೇಂದು ಮುಂದೆ 
ಛಅದಾತಂ ಮಿಂದ ನೀರ್ದುಂಬಿದ ಕುಳಿಯೊಳೆ ಕಾಲಿಟೊಡಾಜಾನುಪಂಕು 
ನೆಹಿತಿ ತೀವಿಂತದಂ ತಾಂ ತೊಳೆದು ಜಳದಿನಾತ್ಕಾಲಯಕ್ಕೆಯು ತುಂ ನೇ 
ಸಜಬಿಂಬಂ ಮೂಡುವಂದೀಕ್ಷಿಸೆ ಪದವೆಸೆದ ಜ್ವಳಂ ಸ್ವರ್ಣತೇಜಂ 
ಅದನೆಲ್ಲೀಕ್ಷಿಸಿ ವಿಸ್ಮಯಂಬಡೆದು ವಿಪ್ರಂ ಬಂದು ತದ್ವಾರಿ ತೀ 
ವಿದ ತತ್ತೂಪದೊಳಾಳು ಕುಷ್ಪರಾಜೆಯಂ ಪೋಗಾಡಿ ದಿವ್ಯಾಂಗನಾ 
ಗಿ ದಯಾವಾರಿಧಿ ದೂಡದೇವನಡಿಯೋಲ್ ಮೆಯಿಕ್ಕಿ ಕೊಂಡಾಡಿ ತ 
ಊದೆ ತಾರಕೃಪಾರಸಂಬಡೆದು ಗೇಹಂಬೋಕ್ಯನಾನಂದದಿಂ 
ಅದು ದೂಡದೇವಮಜ್ಜನ 
ದುದಕಂ ಜಳಮಲ್ಲು ಸಿದ್ದರಸಮಭಿನವ 
ಪುದು ತಪ್ಪದು ಮೇಣಲ್ಲದೆ 
ಡೊದವಿಕುಮ ವಿವರ್ಣತನು ಸುವರ್ಣತೆಯನಣಂ 

೧೧೨ 
ದಡಯ್ಯನ ಮೋರೆ ಮಾರಿದ ಪ್ರಭಾವವು ಹೇಗೆಂಬುದನ್ನು ಹೇಳುತ್ತೇನೆಕೇಳು : 
ಓರ್ವಬ್ರಾಹ್ಮಣನು ಕುಷ್ಟರೋಗದಿಂದ ತುಂಬಿದ ದೇಹವುಳ್ಳವನಾಗಿ ( ಒಂದು ದಿನ) 
ದಟ್ಟವಾಗಿ ಹಬ್ಬಿದ ಕತ್ತಲೆಯಲ್ಲಿ ಕಳೆದುಹೋದ ತನ್ನ ಹಸುವನ್ನು ಹುಡುಕುತ್ತ ಆ 
ಭಕ್ತನಾದ ದೂಡಯ್ಯನ ಮನೆಯ ಸವಿಾಪದ ಸ್ಥಾನಕ್ಕೆ ಬಂದು , ಆ ಭಕ್ತನು ಸ್ನಾನ 
ಮಾಡಿದ ಬಚ್ಚಲ ನೀರಿನ ಗುಂಡಿಯಲ್ಲಿ ಮುಂದೆ ಏನಿದೆಯೆಂಬುದನ್ನು ಅರಿಯದೆ 
ಕಾಲಿಟ್ಟನು. ( ಆಗ) ಮೊಳಕಾಲವರೆಗೂ ( ಆ ಬಚ್ಚಲ ಗುಂಡಿಯ ) ಕೆಸರು ಚೆನ್ನಾಗಿ 
ಅಂಟಿಕೊಂಡಿತು. ಹಾಗೆ ಹತ್ತಿದ ಕೆಸರನ್ನು ತನ್ನ ಮನೆಗೆ ಬಂದು ನೀರಿನಿಂದ ತೊಳೆದು 
ಕೊಂಡನು. ಸೂರೋದಯವಾದಮೇಲೆ ನೋಡಲಾಗಿ ಕಾಲುಗಳೆರಡೂ ಬಂಗಾರದ 
ಉಜ್ವಲವಾದ ತೇಜಸ್ಸಿನಿಂದ ಶೋಭಿಸುತ್ತಿದ್ದವು. ೧೧೧. ಹೀಗಾದುದನ್ನು ಸಂತೋಷ 
ದಿಂದ ನೋಡಿ, ಆಶ್ವರಪಟ್ಟು , ( ಪುನಃ) ಆ ಬ್ರಾಹ್ಮಣನು ದೂಡಯ್ಯನ ( ಬಚ್ಚಲು 
ಗುಂಡಿಯ ಬಳಿಗೆ) ಬಂದು ನೀರಿನಿಂದ ತುಂಬಿದ ಆ ಗುಂಡಿಯಲ್ಲಿ ಮುಳುಗಿ ( ತನಗುಂಟಾ 
ಗಿದ್ದ) ಕುಷ್ಟರೋಗವನ್ನು ಹೋಗಲಾಡಿಸಿಕೊಂಡು, ದಿವ್ಯ ಶರೀರಿಯಾದನು . ದಯಾ 
ಸಮುದ್ರನಾದ ದೂಡಯ್ಯ ದೇವನ ಪಾದಗಳಲ್ಲಿ ನಮಸ್ಕರಿಸಿ ಹೊಗಳುತ್ತ , ತಡ 
ಮಾಡದೆ, ಆತನ ಕೃಪಾರಸವನ್ನು ಹೊಂದಿ ಆನಂದದಿಂದ ಬಂದು ತನ್ನ ಮನೆಯನ್ನು 
ಪ್ರವೇಶಿಸಿದನು. ೧೧೨ . ಆ ದೂಡದೇವನ ಸ್ನಾನದ ನೀರು ನೀರಲ್ಲ ; ನೂತನವಾದ 
ಸಿದ್ದರಸವಲ್ಲದೆ ಬೇರಲ್ಲ ! ಬೇರಲ್ಲ !! ಅಥವಾ ಹಾಗಾಗದಿದ್ದರೆ ( ಸಿದ್ದರಸವಾಗದಿದ್ದರೆ 
ಬಣ್ಣಗೆಟ್ಟ ದೇಹವನ್ನು ಸುವರ್ಣಕಾಂತಿಯಿಂದ ಕೂಡಿದ ದೇಹವನ್ನಾಗಿ ಮಾಡುತ್ತಿ 

1 ಡಿ (7) 2 ರು ( ಮು ) 


១១១ 


ಬಸವರಾಜ ವಿಜಯ 


೧೧೩. 


೧೫ . 


ಶಿವದಾಸಭೀಮಯಂ ಭೂ 
ದಿವಿಜರ ಕುಷ್ಟವನೆ ಪಡಿದನೆಂಬರ್ಮುನ್ನಂ 
ಜವದಿಂ ದೂಡಯನೀ ವಿ | 
ಪ್ರವರನ ಕುಷ್ಟಮನೆ ಪದಗಳರೆಯೊಳ್ | 

ವ|| ಎಂದಿಂತು ಸರ್ವರುಂ ಕೀರ್ತಿಸುತ್ತಮೀರ್ಪಿನಲ್ಲಿ ತಾರ್ತೆಗೇಳ್ತಾ ದೇಶದೊಳಿ 
ರ್ದೇಳುನಯ ಕುಷ್ಟಿಗಳಾದ ಪಾರ್ವರೇಂದು ತನ್ಮಜ್ಜನಜಲಾಪೂರ್ಣಕುಂಡದೊಳ್ಳುಳುಂಗಿ 

ಪರಿಶುದ್ದ ಕಾಯರಾಗು 
ತಿರದಾಗಳೂಡಿದೇವನಿಗೆ ಪೊಡಮ 
ಟ್ಟುರುತರ ತತ್ಕರುಣಾಮೃತ 
ಶರಧಿಯೊಳೋಲಾಡಿ ಬಾಳರಿಳೆಯಅವಿನೆಗಂ 

೧೧೪ 
ವ॥ ಮತ್ತ೦ 

ಪುರಹರವಿದ್ವೇಷಿಗ್ವಿಜ 
ಶಿರೋಬ್ಬಕುಂಜರನೆನಿಪ್ಪ ಬಿರಿದಾಂತೆಸೆವಂ' 
ವರ ಡೋಹರ ಕಕ್ಕಯ್ಯಂ 

ಚರ ಗುರು ಶಿವಲಿಂಗಭಕ್ತನೀ ವಸುಮತಿಯೊಳ್ 
ವ ಆ ಘನಮಹಿಮನವನಿಪನೊಲ್ಬಗ್ರಹಾರದೊಳೊರ್ವಂ ಪುರಾಣಭಟ್ಟನೆಂಬ ಪಾರ್ವ೦. 
ದುಷ್ಪದೀಜರ್ಗೆ ಪುರಾಣವನುಸುರ್ವುದಂ ಕೇಳುತ್ತುಮೀರ್ಪಿನಮಾ ಪುರಾಣಭಟ್ಟಂ ಸಡಗರಂ ಮಿಕ್ಕು 
ತೇನು ? ೧೦೩ . ಹಿಂದೆ (ಪೂರ್ವದಲ್ಲಿ ಶಿವನದಾಸನೆನಿಸಿದ್ದ ಭೀಮಯ್ಯನೆಂಬುವವನು ? 
ದ್ವಿಜರುಗಳ ಕುಷ್ಟರೋಗವನ್ನು ನಿವಾರಣೆ ಮಾಡಿದನೆನ್ನುವರು ಲೋಕದಲ್ಲಿ ಈಗ 
ದೂಡಯ್ಯನು ಶೀಘ್ರವಾಗಿ ಈ ಬ್ರಾಹ್ಮಣ ಶ್ರೇಷ್ಟನ ಕುಷ್ಟರೋಗವನ್ನು ಪರಿಹರಿಸಿ 
ದನು. ವ ! ಈ ರೀತಿ ಸರ್ವರೂ ಹೊಗಳುತ್ತಿರಲಾಗಿ ಅಲ್ಲಿಗೆ ಆ ವಾರ್ತೆಯನ್ನು ಕೇಳಿ 
ಆ ದೇಶದಲ್ಲಿದ್ದ ಏಳುನೂರು ಜನ ಕುಷ್ಟರೋಗದ ಬ್ರಾಹ್ಮಣರುಗಳು ಬಂದು, ಆ 
ಮಜ್ಜನ ಜಲದಿಂದ ತುಂಬಿ ನೀರಿನ ಗುಂಡಿಯಲ್ಲಿ ಮುಳುಗಿ - ೧೧೪ , ಪರಿಶುದ್ಧ 
ದೇಹಿಗಳಾಗಿ ತಪ್ಪದೆ ದೂಡಯ್ಯ ದೇವನ ಪಾದಗಳಿಗೆ ನಮಸ್ಕಾರಮಾಡಿ , ಶ್ರೇಷ್ಠವಾದ 
ಅವನ ಕರುಣವೆಂಬ ಅಮೃತ ಶರಧಿಯಲ್ಲಿ ಈಸಾಡಿ ಲೋಕವೆಲ್ಲ ಅರಿಯುವಂತೆ 
ಬಾಳಿದರು . ವ|| ಮತ್ತು ಡೋಹರ ಕಕ್ಕಯ್ಯನ ಕಥೆ ೧೧೫ . ಪರಮೇಶ್ವರನನ್ನು 
ದ್ವೇಷಿಸುವ ದ್ವಿಜರುಗಳ ಶಿರಸ್ಸುಗಳೆಂಬ ಕಮಲಗಳಿಗೆ ಆನೆ ಎಂಬ ಬಿರುದನ್ನು ಧರಿಸಿದ 
ಶ್ರೇಷ್ಟನಾದ ಡೋಹರ ಕಕ್ಕಯ್ಯನು ಗುರುಲಿಂಗ ಜಂಗಮಭಕ್ತನೆನಿಸಿ ಭೂಮಂಡಲ 
ದಲ್ಲಿ ಶೋಭಿಸುತ್ತಿದ್ದನು. ವ ! ಆ ಘನ ಮಹಿಮನು ರಾಜನು ಪ್ರೀತಿಸುವ 
ಒಂದು ಆಗ್ರಹಾರದಲ್ಲಿದ್ದ ಪುರಾಣಭಟ್ಟನೆಂಬ ಹೆಸರಿನ ಒಬ್ಬ ದ್ವಿಜನು ದುಷ್ಟ 
ದ್ವಿಜರನೇಕರಿಗೆ ಪುರಾಣ ಹೇಳುವುದನ್ನು ಕೇಳುತ್ತ ಇರುವಾಗ ಪುರಾಣಭಟ್ಟನು . 


1 ದಂ ( ಚ) 


೪೨೩ 


ಅಷ್ಟ ತ್ರಿಂಶಾಶ್ವಾಸಂ 


ಮೃಡನಬ್ಬ ಭವನ ಶಿರಮಂ 
ಪಿಡಿವುತೆ ತಿರಿದುಂಡನೆಂಬನಧಟಿಂದೀಶಂ 
ತಡೆಯದೆ ವಿಷ್ಯನನ 
ಜಡಿದಿಅದಂ ತಿಸುಳದಿಂದವೆಂಬುದನುಸುರಂ 


೧೧೬ 


ನರಹರಿಯಾ ಹಿರಣ್ಯಕಸುರಾರಿಯನಿಕ್ಕಿದನೆಂದು ಪೇಳ್ವನಾ 
ನರಹರಿಯಂಗಮಂ ಶರಭರೂಪಿನ ರುದ್ರನತುರ್ತು ಸೀಳನೆಂ 
ದಿರದುಸುರಂ ತ್ರಿವಿಕ್ರಮನ ಕಾಲ್ಪ ಭವಂತಿದುದೆಂಬನಲ್ಲದೇ 
ಶ್ವರನವನಸ್ಸಿಯಂ ಮಣಿದು ತಾಳ ನೆನುತೊರೆಯಂ ದ್ವಿಜಾಧವಂ 


೧೧೭ 


ಹರಿ ಮತ್ನಾಕೃತಿದಾಳು ಸೋಮಕನ ಕೊಂದಾಮಾಯಮಂ ತಂದನೆಂ 
ದೊರೆವಂ ಬಾಲಮನೊತ್ತಿ ಸುತ್ತಿದನದಂ ಕೊಂಡುತ್ತ ಮಾಂಗಕ್ಕೆ ಶಂ 
ಕರನೆನ್ನಂ ಕಿಟಿರೂಪಿನಿಂ ನೆಗಪಿದಂ ದೈತ್ಯಾರಿ ತಾನೆಂಬನೀ 
ಧರೆಯಂ ತಟಿಯು ಗುಹಂ ಸದೆದುದಂ ಪೇಳಂ ಪುರಾಣಾರ್ಥಮಂ 


೧೧೮ 


ದಕ್ಷನಧ್ವರದಗ್ರಪೂಜೆಯನಾಳ ನಚ್ಚುತನೆಂಬನಾ 
– ಕನಾ ಹರಿಮಸ್ತಕಂಗಡಿದಂದಮಂ ಬಿಡದೋದನ 


ಅತ್ಯಂತ ಸಂಭ್ರಮದಿಂದ ೧೧೬ , ಶಿವನು ಬ್ರಹ್ಮನ ಶಿರಸ್ಸನ್ನು ಕೈಯಲ್ಲಿ ಹಿಡಿದು 
ಭಿಕ್ಷಾಟನೆ ಮಾಡಿ ಉಂಡನು ಎನ್ನುವನು, ಪರಾಕ್ರಮದಿಂದ ಈಶ್ವರನು ತಡೆಯದೆ 
ವಿಷ್ಯಕ್ಕೇನನನ್ನು ತ್ರಿಶೂಲದಿಂದ ಒತ್ತಿ ಇರಿದನು ಎನ್ನುವುದನ್ನು ಹೇಳಲಿಲ್ಲ. 
೧೧೭ . ವಿಷ್ಣುವು ನಾರಸಿಂಹಾವತಾರಮಾಡಿ ಹಿರಣ್ಯಕಶ್ಯಪನೆಂಬ ರಾಕ್ಷಸನನ್ನು 
ಕೊಂದನೆಂದು ಹೇಳುವನು . ಆ ನರಹರಿಯ ಶರೀರವನ್ನು ಶರಭಾವತಾರಮಾಡಿ 
ರುದ್ರನು ಮೇಲೆ ಬಿದ್ದು ಸೀಳಿದನೆಂಬುದನ್ನು ಹೇಳುತ್ತಿದ್ದಿಲ್ಲ ; ತ್ರಿವಿಕ್ರಮನ ಕಾಲು 
ಆಕಾಶವನ್ನು ವ್ಯಾಪಿಸಿತೆಂದು ಹೇಳುವನಲ್ಲದೆ ಈಶ್ವರನು ಅವನ ಮೂಳೆಯನ್ನು 
ಮುರಿದು ಕಂಕಾಳಧರನೆನಿಸಿದನೆಂಬುದನ್ನು ಆ ದ್ವೀಜಾಧವನು ಹೇಳುತ್ತಿದ್ದಿಲ್ಲ. ೧೧೮. 
ವಿಷ್ಣುವು ಮತ್ತಾವತಾರ ಮಾಡಿ , ಸಾಮುಕ (ಸೋಮಕ) ನೆಂಬ ರಾಕ್ಷಸನನ್ನು 
ಕೊಂದು ವೇದಗಳನ್ನು ತಂದನೆನ್ನುವನಲ್ಲದೆ, ಆ ಮ ದ ಬಾಲವನ್ನು ಶಿವನು 
ಕತ್ತರಿಸಿಹಾಕಿ ತನ್ನ ತಲೆಗೆ ಸುತ್ತಿಕೊಳ್ಳುವ ರುಮಾಲವನ್ನಾಗಿ ಮಾಡಿಕೊಂಡನೆಂಬುದನ್ನು 
ಹೇಳುತ್ತಿದ್ದಿಲ್ಲ ; ವಿಷ್ಣುವು ವರಾಹ ( ಹಂದಿ) ರೂಪದಿಂದ ಅವತಾರ ಮಾಡಿ ಭೂಮಿ 
ಯನ್ನು ಎತ್ತಿದನು ಎಂದು ಹೇಳುವನಲ್ಲದೆ, ಆ ಹಂದಿಯನ್ನು ಷಣ್ಮುಖನು ಸದೆಬಡಿದ 
ನೆಂಬ ಪುರಾಣದ ಅರ್ಥವನ್ನು ಹೇಳುತ್ತಿದ್ದಿಲ್ಲ. ೧೧೯ , ಅಚ್ಯುತನು ದಕ್ಷಾಧ್ವರದಲ್ಲಿ 
( ಮೊದಲ ಪೂಜೆ) ಯನ್ನು ಪಡೆದನೆಂದು ಹೇಳುವನು. ( ಆದರೆ) ತ್ರಿಣೇತ್ರನು 
(ವೀರಭದ್ರನಾಗಿ) ಹರಿಯ ಮಸ್ತಕವನ್ನು ಕತ್ತರಿಸಿದ ರೀತಿಯನ್ನು ಓದುತ್ತಿದ್ದಿಲ್ಲ : 
ಕಮಲನೇತ್ರನಾದ ವಿಷ್ಣುವೇ ಜಗತ್ತಿಗೆ ಮೂಲಶಕ್ತಿಯೆಂದು ಹೇಳುತ್ತಿದ್ದನು . ಆ 


ಬಸವರಾಜ ವಿಜಯ 


ಬ್ಯಾಕ್ಷನೇ ಜಗದಾದಿಶಕ್ತಿಯೆನುತ್ತೆ ಪೇಳ್ವನವಂಗೆ ದಿ 
ಮೈಕ್ಷರಾಗ್ಧ ಜನಾಳನೆಂದುಸುರಂ ಮೃಷಾಪರಭಾಷಣಂ 


೧೧೯ 


ಡಿ 


ಸರ್ವಂ ವಿಷ್ಣುಮಯಂ ದಲೆಂದು ನುಡಿವಂ ಕಲ್ಲಾಂತದೊಳಿಷ್ಟುವಂ 
ಅರ್ವಂ ವರ್ದಿಷನೆಂಬುದು ನುಡಿಯನಾ ವ್ಯಾಸಂ ಮಹಾಕಾಶಿಯೊಳ್ 
ಸರ್ವನೊ್ರಡೆ ಮುಕುಂದನೇ ಪರಮೆನುyಂದೆತ್ತಿದಂತೋಳನೆಂ 
ದುರ್ವುಂಬನದ ಕರಂಮದನಾ ನಂದೀಶನೆಂಬರ್ಥಮಂ 


೧೨೦ 


ಒರೆಯಂ ಹರಿಯುಂ ತವೆ ಸಂ 
ಹರಿಸಿದ ಕತದಿಂದೆ ಪುರಹರ ಸ್ಮರಹರನ 
ಧ್ವರಹರನೆಂಬಂತಿರೆ ಹರಿ 
ಹರನೆನಿಸುಗುಮೆಂಬ ನೈಗಮಾರ್ಥಮನುಸುರಂ 


೧೨ 


ವ!! ಇಂತೆಂದೊರೆವ ದುರ್ಗಾಂತನ ದುರ್ಭಾಷಣಮಂ ಕೇಳು ಕಕ್ಕಯ್ಯಂ ಕಾಲಾಗ್ನಿ ರುದ್ರ 
ನಂತೆ ಕಾಯ್ನೆಳಕೊಂಡು 


ಪುಸಿಕನಿವಂ ಪುರಾಣಸಹಜಾರ್ಥಮನೆನ್ನದೆ ವಂಚಿಸುತ್ತೆ ಪೆ 
ರ್ಬುಸಿಯನೆ ಪೇಳಪಂ ಶಿವನ ಪೆರ್ಮೆಗೆ ಸೈರಿಸಲೊಲ್ಲದಾತನಂ 


ವಿಷ್ಣುವಿಗೆ ದಿವ್ಯವಾದ ವೃಷಭನನ್ನೇ ಧ್ವಜದಲ್ಲುಳ್ಳ ಶಿವನು ಯಜಮಾನನೆಂದು ಆ 
ಸುಳ್ಳುಮಾತಿನವನಾದ ಪುರಾಣಭಟ್ಟನು ಹೇಳುತ್ತಿರಲಿಲ್ಲ. ೧೨೦ - ೧೨೧ . ಸಮಸ್ತ 
ಬ್ರಹ್ಮಾಂಡವು ನಿಶ್ಚಯವಾಗಿ ವಿಷ್ಣುಮಯವಾದದ್ದೆಂದು ನುಡಿಯುತ್ತಿದ್ದನು ; ಪ್ರಳಯ . 
ಕಾಲದಲ್ಲಿ ವಿಷ್ಣುವನ್ನು ಶಂಭುವು ಮರ್ದಿಸಿದನೆಂಬುದನ್ನು ನುಡಿಯಲಿಲ್ಲ ; ವೇದ | 
ವ್ಯಾಸನು ಶ್ರೇಷ್ಟ ಕಾಶೀ ನಗರದಲ್ಲಿ ಸರ್ವರೂ ನೋಡುವಂತೆ ವಿಷ್ಣುವೇ ಶ್ರೇಷ್ಠ 
ನೆನ್ನುತ್ತ ಅಂದು ತನ್ನ ತೋಳುಗಳನ್ನು ಎತ್ತಿದನೆಂದು ಉಬ್ಬುಬ್ಬಿ ಹೇಳುವನು . ಆ 
ತೋಳುಗಳನ್ನು ಚೆನ್ನಾಗಿ ನಂದೀಶ್ವರನು ಮುರಿದನೆಂಬ ಅರ್ಥವನ್ನು ಹೇಳುತ್ತಿದ್ದಿಲ್ಲ. 
ವಿಷ್ಣುವನ್ನು ಚೆನ್ನಾಗಿ ಸಂಹಾರ ಮಾಡಿದ ಕಾರಣದಿಂದ ( ಶಿವನಿಗೆ) ಪುರಹರ, 
ಸ್ಮರಹರ , ಅಧ್ವರಹರ ಎನ್ನುವಹಾಗೆ ಹರಿಹರ ( ಅಂದರೆ ಹರಿಯನ್ನು ಕೊಂದವನು) 
ನೆಂದೆನಿಸುವನೆಂಬ ವೇದದ ಅರ್ಥವನ್ನು (ನೈಗಮಾರ್ಥಮಂ) ಹೇಳುತ್ತಿರಲಿಲ್ಲ. 
ವ!! ಹೀಗೆ ಪುರಾಣವನ್ನು ಹೇಳುವ ದುಷ್ಟನಾದ ಆ ಪುರಾಣ ಭಟ್ಟನ ಕೆಟ್ಟ ಭಾಷಣ ! 
ವನ್ನು ಕೇಳಿGಹರಕ್ಕಯ್ಯನು ಪ್ರಳಯ ಕಾಲದ ರುದ್ರನಂತೆ ಕೋಪಗೊಂಡವನಾಗಿ : 
೧೨೨. ಸುಳ್ಳನಾದ ಈ ಭಟ್ಟನು ಪುರಾಣದ ಸಹಜವಾದ ಅರ್ಥವನ್ನು ಹೇಳದೆ, | 
ವಂಚನೆ ಮಾಡಿ, ವಿಶೇಷವಾದ ( ಹೆಚ್ಚಾದ) ಸುಳ್ಳನ್ನೇ ಹೇಳುತ್ತಿದ್ದಾನೆ. ಶಿವನ 
ಹಿರಿಮೆಗೆ ಸೈರಿಸಲಾರದ ದುರಾತ್ಮನಾದ ಅವನನ್ನು ತೀಕ್ಷವಾಗಿ ಮಸೆದ ಖಡ್ಗದಿಂದ 


ಅಷತ್ರಿಂಶಾಶ್ವಾಸಂ 


ಮಸೆದಲಗಿಂ ಕಜುಱವುದಾತನ ಪೊತ್ತಗೆಗಳು ಸುಟ್ಟದಂ 
ಹೊಸೆವುದು ವೀರಭುವಿಹಿತಂ ಗಡ ಧಾತ್ರಿಯೊಳೀ ದುರಾತ್ಮನಂ 
ತಅಸಂದು ಕೊಲ್ವೆನೆನುತುಂ 
ನೆಜತೆ ಗುಡುಗುಡಿಸುತ್ತೆ ಸಬಳದಿಂದವನೆರ್ದೆಯಂ 
ವಯುಮೊನೆ ಪಾಯ್ದರೆ ಮುಳಿಸಿರಿ 
ದೀಜದ ತಲೆದಅದು ಕೆಡವಿದಂ ದೂಷಕನಂ 

೧೨೩ 
ವಗಿ ಆಗಳೆಲ್ಲರುಂ ಪಾರ್ವನನಿಜಯಲಕ್ಷುಮೆಯೆನೆ ಪಾರ್ವನಿವಂ ಪರಮ ಪಾತಕ 
ನಂತದಕ್ಕೆ ದೃಷ್ಟಾಂತಮಂ ನೋಡಿಮೆನೆ ನೆರೆದಖಿಳರುಂ ನೋಳ್ಳಾಗಳ್ 

ಜುಳುಜುಜಪಕೀವುನೆತ್ತ 
ರ್ಗೆಟಿಗುತೆ ಝುಮ್ಮೆಂದು ಮೊರೆವ ಕೊಳವಿರೆ ಜವದಿಂ 
ನೆಜಿರೆ ವಿಲಿವಿಲಿಸುವ ಪುಳುಗ 
{ ಆಗೊಳಗಾ ಪಣದೊಳಿಡಿದು ತೀವಿದುವೆಂ 
ಇದನೆಲ್ಲರ್ಕೆಳು ಮೀ ಭೂಸುರರಜಿಯರೆ ಧಾತ್ರೀಶ ಮೇಣಿಂತು ಗೆದ್ದ 
ಗದ ಪೆಂಷಂ ತಾಳ ಕಕ್ಕಯ್ಯನನಧಮಕುಲೋದ್ಧೂತನೆಂದಾಡಲೇಂ ತ 


೧೨೪ 


ಕತ್ತರಿಸಿ ಹಾಕುವುದೂ , ಅವನ ಹೊತ್ತಿಗೆಗಳನ್ನು ಸುಟ್ಟು ಅದನ್ನು ಹೊಸೆದು ಹಾಕು 
ವುದೂ , ಲೋಕದಲ್ಲಿ ವೀರಭಕ್ತರಾದವರಿಗೆ ಯೋಗ್ಯಕಾರವಲ್ಲವೇ ! ೧೨೩ . ದೃಢ 
ಸಂಕಲ್ಪದಿಂದ ಇವನನ್ನು ಕೊಲ್ಲುತ್ತೇನೆನ್ನು ವಿಶೇಷವಾಗಿ ಆರ್ಭಟಿಸುತ್ತ , ಭರ್ಚಿಯಿಂದ 
( ಈಟಿಯಿಂದ) ಎದೆಯನ್ನು ಬೆನ್ನಿನಲ್ಲಿ ನಾಟಿ ಹೊರಬರುವಂತೆ ತಿವಿದು ಕೊಪದಿಂದ 
ತಲೆಯನ್ನು ಕತ್ತರಿಸಿ ಆ ದೂಷಕನನ್ನು ನೆಲಕ್ಕೆ ಕೆಡವಿದನು . ವ! ಆಗ ಎಲ್ಲರೂ 
ಬ್ರಾಹ್ಮಣನನ್ನು ಇರಿಯುವುದು ಯೋಗ್ಯವೇ ? ಎನ್ನಲು ಕಕ್ಕಯ್ಯನು ಇವನು 
ಬ್ರಾಹ್ಮಣನಲ್ಲ , ಪರಮ ಪಾಪಿಷ್ಠನು. ಈ ಮಾತಿಗೆ ದೃಷ್ಟಾಂತವನ್ನು ನೋಡಿರಿ, ಎನ್ನಲು 
ನೆರೆದ ಸಮಸ್ತರೂ ನೋಡುತ್ತಿದ್ದಂತೆ ೧೨೪. ಜುರು ಜುರು ಎಂದು ಕೀವು ನೆತ್ತರು 
ಒಸರುತ್ತ ರುಮ್ಮೆಂದು ನೊಣಗಳು ಮುತ್ತಿ ದೊರೆಯುತ್ತಿರಲು, ಶೀಘ್ರವಾಗಿ ವಿಲಿ - 
ವಿಲಿಯೆನ್ನುತ್ತಿರುವ ಹುಳುಗಳು (ಕ್ರಿಮಿಗಳು) ಆ ಹೆಣದ ಒಳಗೂ ಹೊರಗೂ ಎಲ್ಲ 
ಕಡೆಗೂ ತುಂಬಿದವು. ೧೨೫ . ಮಹಾರಾಜನಾದ ಬಿಜ್ಜಳನೇ , ಈ ವೃತ್ತಾಂತವನ್ನು 
ಈ ದ್ವಿಜರೆಲ್ಲ ಕೇಳಿ ತಿಳಿದಿಲ್ಲವೇ ? ಈ ರೀತಿ ಮಾಡಿ ಶ್ರೇಷ್ಟವಾದ ಹಿರಿಮೆಯನ್ನು 
ಹೊಂದಿದ ಕಕ್ಕಯ್ಯನನ್ನು ನೀಚ ಕುಲದಲ್ಲಿ ಹುಟ್ಟಿದವನೆಂದು ಆಡುವುದೇನು ಯೋಗ್ಯ 
ವಾದದ್ದೇ ? ನೀನೇ ಹೇಳು ಎಂದು ಹಿಂದೆ ಆಗಿ ಹೋದ ಅನುಪಮವಾದ ಶರಣರುಗಳ 
ಚರಿತ್ರೆಯನ್ನು ಹೇಳುತ್ತ , ದುಷ್ಟಮತಗಳೆಂಬ ಪರ್ವತಗಳಿಗೆ ದೇವೇಂದ್ರನೋಪಾದಿ 


1 


( ಜ) ತು ( ಮಂ ) 


១១ 


ಬಸವರಾಜ ವಿಜಯಂ 


ಕುದೆ ಪೇಳ್ಳೇನೆಂದು ಸಂದಪ್ರತಿಮ ಶರಣಚಾರಿತ್ರಮಂ ಪೇಳುತುಂ ಸ 
ಮದದಿಂದೊಪ್ಪಿರ್ದನಾಸ್ಥಾನದೊಳೆ ಕುಮತಭೂಭ್ರನ್ಮಹೇಂದ್ರಂ ವೃಷೇಂದ್ರಂ ೧೨೫ 
ಶ್ರೀ ಕಲ್ಲಿನಾಥಚರಿತಮ 
ನಾಕರ್ಣಿಪ ಪೇಳ್ವ ಸುಜನರಿಳೆಯೊಳಜಸ್ತಂ 
ಲೋಕೋತ್ತರಪೂರ್ಣಸುಖಾ 
ನೀಕವನಗಜಾಧಿನಾಥನೊಲವಿಂ ಪಡೆವರ್ 
ವರ ಬಿಬ್ಬಭಾಸ್ಕರಾರ್ಯನ 
ಚರಿತವನಾಕರ್ಣಿಪರ್ಗೆ ಪೇಳರ್ಗೆ ಸುಧಾ 
ಕರಧರನೀವು ನಿಜ ಭಾ 
ಸುರಸುಖಕರಣಪ್ರಸಾದಸಿದ್ದಿ ಯನಿಳೆಯೊಳ್ 
ಘನತರ ಮಾದರ ದೂಡ 

ಎ ಎ 
ಯ್ಯನ ಪರಮತವಾದವಿದಳನ ಡೋಹರ ಕಕ್ಕ 
ಯ್ಯನ ಪುಣ್ಯಚರಿತಮಂ ಕೇ 
ಆನಘರ್ಗಭಿಮತ ಸಮಸ್ತ ಸಂಪದವಕ್ಕುಂ 
ಭರ್ಮಗಿರಿಮಂದಿರೆ ಹವಿರ್ಮುಖವರಾರ್ಚಿತೆ ಯ 
ಜುರ್ವಿುಳಿತಮಂತ್ರಮಯ ಗೀರ್ವಾಹಿತವಾಣಿ 


ಯಲ್ಲಿರುವ ಬಸವೇಶ್ವರನು ಆ ಬಿಜ್ಜಳನ ಆಸ್ಥಾನದಲ್ಲಿ ಉಲ್ಲಾಸದಿಂದ ಶೋಭಿಸು 
ತಿದ್ದನು. ೧೨೬ . ಕಲ್ಲಿನಾಥನ ಚರಿತ್ರೆಯನ್ನು ಕೇಳುವ, ಹೇಳುವ, ಸಜ್ಜನರು 
ಭೂಮಿಯಲ್ಲಿ ಸತತವೂ ಲೋಕೋತ್ತರ ಪೂರ್ಣವಾದ ಸುಖಗಳ ಸಮುದಾಯವನ್ನು 
ಪರಮೇಶ್ವರನ ಕೃಪೆಯಿಂದ ಪಡೆಯುವರು . ೧೨೭ . ಭೂಮಿಯಲ್ಲಿ ಶ್ರೇಷ್ಟನಾದ 
ಬಿಬ್ಬಿ ಬಾಚಯ್ಯನ ಚರಿತ್ರೆಯನ್ನು ಕೇಳುವವರಿಗೆ ಹೇಳುವವರಿಗೆ ಚಂದ್ರಧರನಾದ 
ಶಿವನು ತನ್ನ ಪ್ರಕಾಶಮಾನವಾದ ಸುಖವನ್ನುಂಟು ಮಾಡುವ ಪ್ರಸಾದದ ಸಿದ್ದಿಯನ್ನು 
ಕೊಡುವನು . ೧೨೮. ಶ್ರೇಷ್ಠನೆನಿಸಿದ ಮಾದರ ದೂಡಯ್ಯನ ಮತ್ತು ಪರಮತಗಳ 
ಮದವನ್ನು ಕತ್ತರಿಸಿ ಹಾಕುವ ಡೋಹರ ಕಕ್ಕಯ್ಯನ ಪುಣ್ಯ ಪ್ರದವಾದ ಚರಿತ್ರೆಯನ್ನು 
ಕೇಳಿದ ಶ್ರೇಷ್ಠ ಭಕ್ತರಿಗೆ ತಮ್ಮ ಇಷ್ಟಾರ್ಥರೂಪವಾದ ಸಮಸ್ತ ಐಶ್ವರವೂ ಉಂಟಾ 
ಗುವುದು . ೧೨೯ , ಸುವರ್ಣಗಿರಿಯೆನಿಸಿದ ಮೇರು ಪರ್ವತವೇ ಮನೆಯಾಗಿ ಉಳ್ಳ , 


* ಈ ಪದ್ಯದ ತರುವಾಯ ' ದ' ಪ್ರತಿಯಲ್ಲಿ ಈ ಕೆಳಗಣ ಪದ್ಯವಿದೆ . 

ಶಿವನಾಗದೇವಚರಿತಮ 
ಭೂಮಿಯೊಳಾಕರ್ಣಿಸರ್ಗೆ ಪೇಳ, ಶಿವಾ 
ಧವ ಶರಣರ್ಸಭೆಯೊಳ್ಳುಖಾ 
ರ್ಣವ ಪಡೆದ‌ ಸಮಸ್ತ ಸಂಪದಂಗಳನಿಳೆಯೊಳ್ 


೪೨೭ 


ಅಪ್ಪಿಂಶಾಶ್ವಾಸಂ 


ನಿರ್ಮಿತಜಗತ್ರಯೇ ಷಡೂರ್ವಿಗಣವರ್ಜಿತೆ ಸು 
ಕರ್ಮಯವಿವಂದ್ಯ ಶಿವಧರ್ಮಹೃದಯಾಬ್ದ 
ಕೂರ್ಮನಿಭಪಾದೆ ಯಮಧರ್ಮಮದಮರ್ದಿನಿ ಸು 
ಘರ್ಮಕರಸದ್ರುಚಿವರ್ಪುಡಮನೋಜೋ 
ನಿರ್ಮದೆ ನಿರಸ್ತತತದುರ್ಮತೆ ಗಿರೀಂದ್ರಸುತೆ 
ಪೆರ್ಮೆಮಿಗೆ ಪಾಲಿಪುದು ಶರ್ಮುದೆ ಭವಾನೀ 


೧೨೯ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಷಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

- ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಕಲಿನಾಥ ಬಿಬ್ಬ ಭಾಸ್ಕರಾದಿಕಥಾವಿವರಣಂ 


ಅಪ್ಪಿಂಶಾಶ್ವಾಸಂ ಸಮಾಪ್ತಂ 


" ವ ಸಾರಿ 


ಅಂತು ಆಶ್ವಾಸ ೩೮ಕ್ಕೆ ಪದಗಣನೆ ೨೧ರ್೪ಕ್ಕೆ ಮಂಗಳಮಹಾ ಶ್ರೀ 


ಹವಿಸ್ಸಿನ ಮುಖವುಳ್ಳ ದೇವತಾ ಶ್ರೇಷ್ಠರಿಂದ ಪೂಜಿಸಲ್ಪಡುವ, ಯಜುರ್ವೇದದಲ್ಲಿ 
ವಿಳಿತಗೊಂಡ ಮಂತ್ರಾಧಿ ದೇವತೆಯೆನಿಸಿದ, ಮಾತುಗಳಿಂದ ಪೂಜ್ಯಳೆನಿಸಿದ ( ವಾಗ , 
ಮಾನಿದೇವತೆಯಾದ) ಸರಸ್ವತಿಯನ್ನುಳ್ಳ ( ಸರಸ್ವತಿ ಶಕ್ತಿಯನ್ನು ತನ್ನಲ್ಲಿಯೇ ಧರಿಸಿ 
ರುವ) ಮರುಲೋಕಗಳನ್ನು ಸೃಷ್ಟಿಸಿದ, ಕುರ್ , ಪಿಪಾಸೆ , ದುಃಖ , ಮೋಹ, ಜರಾ , 
ಮರಣಾದಿ ಆರು ಊರಿ ( ತೆರೆ ) ಗಳಿಂದ ದೂರಳಾದ, ಸತ್ಯರ್ಮನಿರತರಾದ ಋಷಿ 
ಗಳಿಂದ ನಮಸ್ಕರಿಸಿಕೊಳ್ಳಲು ಯೋಗ್ಯಳೆನಿಸಿದ , ಶಿವನ ಧರ್ಮವನ್ನೇ ಹೃದಯವೆಂಬ 
ಕಮಲದಲ್ಲಿ ತಾಳಿದವಳಾದ, ಆಮೆಯ ಚಿಪ್ಪಿನಂತೆ ಮಧ್ಯದಲ್ಲಿ ಸ್ವಲ್ಪ ಎತ್ತರಗೊಂಡ 
ಪಾದಗಳನ್ನುಳ್ಳ , ಯಮನ ಗರ್ವವನ್ನು ಮುರಿದ, ಬಿಸಿ ಕಿರಣನಾದ ಸೂರಿನ ಶ್ರೇಷ್ಠ 
ವಾದ ಕಾಂತಿಯಂತಿರುವ ದೇಹಕಾಂತಿಯಿಂದ ಕೂಡಿರುವ, ಪರಮೇಶ್ವರನ ಹೃದಯಕ್ಕೆ 
ಆಪ್ಯಾಯಮಾನಳಾದ, ಮದದಿಂದ ದೂರಳಾದ, ವಿಪುಲವಾದ ದುಷ್ಟ ಮತಗಳನ್ನು 
ನಾಶಗೊಳಿಸಿದವಳಾದ , ಸುಖಕರಳಾದ, ಪರ್ವತರಾಜನ ಪುತ್ರಿಯಾದ ಭವಾನಿಯೇ 
( ರಕ್ಷಿಸು). 

ಮೂವತ್ತೆಂಟನೆಯ ಆಶ್ವಾಸವು ಸಮಾಪ್ತವಾಯಿತು. 


ಏಕೋನಚತ್ವಾರಿಂಶಾಶ್ವಾಸಂ 
-[ಕೆಂಬಾವಿ ಭೋಗಯ್ಯನ ಕಥೆ] 


ಶ್ರೀರಮಣೀಯನಗೇಂದ್ರಸು 
ತಾರಮಣಂ ತಾರಕಾರಿ ಗಜಮುಖಜನಕಂ 
ತಾರಾದ್ರಿಮಂದಿರಂ ಜಿತ 
ಮಾರಂ ಮಾವುಗೆ ಸೌಖ್ಯವಂ ಶಿವಲಿಂಗಂ 
ವ! ಮತ್ತ೦ -ು 


dh 


ಭೂವಳಯದೊಳೊಪ್ಪುವ ಕೆಂ . 
ಬಾವಿಯೆನಿಪ್ಪಗ್ರಹಾರದೊಂಗೊಳಿಪಂ 
ಭಾವಜಹರಭಕ್ತಂ ಚರ 
ಸೇವಾಪರನರರೆ ಭೋಗನೆಂಬ ಮಹಾತ್ಮ 


ವ|| ಅಂತು ಚರಚರಣಸಪರ್ಯಾಪರಾಯಣನೊರೆ ಶಂಕರಂ ತದ್ಭಕ್ತಿಯೇಳೆಯನಿಳೆಯೊಆ 
ಯಲೆಳಸಿ 


ಹೆಗಲಲ್ಲಿ ಸತ್ತ ಕಳವಂ 
ಮಿಗೆ ಪೊಂತ್ಯಜನ ಪರಿಜನಾಳಳಿಕಗ್ರೀ 
ವೆಗಳೊಳಸಿತಂ ಲಿಂಗಂ 
ಸೊಗಯಿಸೆ ರುದ್ರಾ ಕೆಯವನ ಗೃಹಕೆಂದು 


ಕೆಂಭಾವಿ ಭೋಗಣ್ಣನ ಕಥೆ 
೧ . ಮಂಗಳಕರಳೂ , ಮನೋಹರಳೂ ಹಿಮಗಿರಿಸುತೆಯ ಆದ ಪಾರ್ವತಿ ದೇವಿಯ 
ರಮಣನೂ , ತಾರಕಾಸುರಾರಿಯಾದ ಷಣ್ಮುಖ, ಗಣಪತಿಯರ ತಂದೆಯ , ಬೆಳ್ಳಿಯ 
ಬೆಟ್ಟವೇ ಮನೆಯಾಗಿ ಉಳ್ಳವನೂ , ಮನ್ಮಥನನ್ನು ಗೆದ್ದವನೂ ಆದ ಶಿವಲಿಂಗನು 
ನಮಗೆ ಸೌಖ್ಯವನ್ನುಂಟು ಮಾಡಲಿ. ವ ! ಮತ್ತು ೨. ಭೂಮಂಡಲದಲ್ಲಿ 
ಶೋಭಿಸುವ `ಕೆಂಬಾವಿ' ಎಂಬ ಹೆಸರಿನ ಅಗ್ರಹಾರದಲ್ಲಿ ಕಂಗೊಳಿಸುವ ಭೋಗಯ್ಯ 
ನೆಂಬ ಶಿವಭಕ್ತನು, ಅಬ್ಬಾ ! ಅವನು ಜಂಗಮ ಸೇವಾ ಪರನೆನಿಸಿದ್ದನು ! ವ! ಈ 
ರೀತಿ ಜಂಗಮ ಪಾದ ಸೇವಾ ಧುರಂಧರನು ಶೋಭಿಸುತ್ತಿರಲು ಶಂಕರನು ಅವನ 
ಭಕ್ತಿಯ ಅಧಿಕ್ಯವನ್ನು ಭೂಮಂಡಲದಲ್ಲಿ ಮೆರೆಸಬೇಕೆಂದು ಇಚ್ಚಿಸಿ ೩ . ಹಣೆಯಲ್ಲಿ 
ಭಸ್ಮ , ಕೊರಳಲ್ಲಿ ಶಿವಲಿಂಗವನ್ನು ರುದ್ರಾಕ್ಷಿಗಳನ್ನು ಸೊಗಸಾಗಿ ಧರಿಸಿ ಶಂಕರನು 
ಅಂತ್ಯಜನೊಬ್ಬನ ವೇಷವನ್ನು ಧರಿಸಿ, ಹೆಗಲ ಮೇಲೆ ಸತ್ತ ಕರುವೊಂದನ್ನು ಹೊತ್ತು , 


೪೨೯ 


ಏಕೊನಚತ್ವಾರಿಂಶಾಶ್ವಾಸಂ 


ಕಂಡಧಿಕ ಭಕ್ತಿಯಿಂ ಮು೦ 
ಕೊಂಡೆಆಗುತ್ತವನ ಹೆಗಲ ಕಣವಂ ತಾಂ ಕೆ 
ಯೋಂಡಾಂತು ತನ್ನ ಪೆಗಲೊ 
ಇಂಡಿತಮತಿ ತಂದನಾತ್ಮಮಂದಿರಕವನಂ 


ತೊಳೆದವನಲಿಯಂ ತಳೆದು ತತ್ಪದವಾರಿಯನುತ್ತಮಾಂಗದೆ 
ಇಳೆದನುರಾಗದಿಂ ಮಣಿದ ಭಕ್ತನನೀಕ್ಷಿಸಿ ತನ್ನ ವಕ್ರದೊ 
ಲೋಳೆನಗೆಯುಣೆ ಕೇಳೆಮಗೆ ವತ್ಸದ ಮಾಂಸವನು ನೇಮಮೀ 
ಗಳೆ ಕಟುವಂ ಕರ ಕೊರೆದು ಮಾಂಸವನಟ್ಟುಣಲಿಕು ಬೇಗದಿಂ 


ಎನ್ನ ನೇಮಮನಾಗಿಸಲ್ಕ ಅವಾಂತು ಜೇಡರ ದಾಸನಂ 
ನಿನ್ನೆ ಪೋಗಿ ಕಡಂಗಿ ಬೇಡಿದೊಡಾತನಾತ್ಮವಧಟಿಯಂ 
ಮುನ್ನ ಕೇಳ್ಪೆನೆಂದು ತಾಂ ಮನೆಗೆ ಬಾರದೆ ತಳ್ಳಿದಂ 
ನಿನ್ನ ಗೇಹಕೆ ಬಂದೆನಿಂದಲೆ ಭಕ್ತ ಮಾಡು ಮದಿಷ್ಪಮಂ 


ವ! ಎನೆ ಮಹಾಪ್ರಸಾದವಂತೆಗೆನೆಂದು 


ಭೋಗಯ್ಯನ ಮನೆಗೆ ಬಂದನು. ೪. ( ಇಂಥ ಅಂತ್ಯಜನಾಕಾರದ ಶಿವನನ್ನು ಭೋಗ 
ಯ್ಯನು) ಕಂಡು ಭಕ್ತಿಯ ಆಧಿಕ್ಯದಿಂದ ಎದುರುಗೊಂಡು ನಮಸ್ಕರಿಸಿ, ಅವನ ಹೆಗಲ 
ಮೇಲಿನ ಕರುವನ್ನು ತಾನೇ ಇಸಿದುಕೊಂಡು ತನ್ನ ಹೆಗಲ ಮೇಲೆ ಹೊತ್ತು ಶ್ರೇಷ್ಠ 
ಬುದ್ದಿಯ ಆತನು ತನ್ನ ಮನೆಗೆ ಅವನನ್ನು ಕರೆತಂದನು. ೫ . ( ಮನೆಯಲ್ಲಿ ಆತನ 
ಪಾದಗಳನ್ನು ಭೋಗಯ್ಯನು ತೊಳೆದು ಆ ಪಾದೋದಕವನ್ನು ತಲೆಯ ಮೇಲೆ 
ಸಿಂಪಡಿಸಿಕೊಂಡನು. ಆಧಿಕ್ಯಗೊಂಡ ಅನುರಾಗದಿಂದ ನಮಸ್ಕಾರ ಮಾಡಿದ ಭಕ್ತನನ್ನು 
( ಆ ವೇಷಧಾರಿಯಾದ ಶಿವನು ) ನೋಡಿ, ತನ್ನ ಮುಖದಲ್ಲಿ ಎಳೆ ನಗೆ ಮಿಂಚುತ್ತಿರಲು 
“ ಅಯಾ ಕೇಳು : ನಮಗೆ ಕರುವಿನ ಮಾಂಸವನ್ನು ಊಟ ಮಾಡುವ ನೇಮವುಂಟು. 
ಈಗಲೇ ಈ ಕರುವನ್ನು ಕತ್ತರಿಸಿ ಬೇಗನೆ ಇದರ ಮಾಂಸದಿಂದ ಅಡಿಗೆಯನ್ನು ಮಾಡಿ 
ಊಟಕ್ಕಿಕ್ಕು ೬ . ನಿನ್ನೆಯ ದಿನ ನನ್ನ ಈ ನೇಮವನ್ನು ನಡೆಸಿಕೊಡಬೇಕೆಂದು 
ಕರುವನ್ನು ಹೊತ್ತುಕೊಂಡು ಜೇಡರದಾಸಿಮಯನನ್ನು ಕಂಡು ಉತ್ಸಾಹಗೊಂಡು 
ಕೇಳಿದೆನು . ಅವನು ತನ್ನ ಹೆಂಡತಿಯನ್ನು ಮೊದಲು ಕೇಳಬೇಕೆಂದು ಹೇಳಿ ಮನೆಗೆ 
ಹೋಗಿ ತಿರುಗಿಬಾರದೆ ತಡಮಾಡಿ ಬಿಟ್ಟನು. ( ಆದ್ದರಿಂದ) ಎಲೈ ಭಕ್ತನೇ ಈಗ 
ನಿನ್ನ ಮನೆಗೆ ಬಂದಿದ್ದೇನೆ. ನನ್ನ ಇಷ್ಟಾರ್ಥವನ್ನು ನಡೆಸು' ವ|| ಎನ್ನಲಾಗಿ ಮಹಾ 


1 ಚೇ ( ಗ) 


೪೩೦ 


ಬಸವರಾಜ ವಿಜಯಂ 


ಖಾರಾಮ್ ಲವಣಮುಖ ಸಂ . 
ಭಾರಂಗಳೆರಸಿ ಮಾಂಸಮಂ ಪಚಿಯಿಸಿ ಸ 
ತೌರಭಮೆಸೆವಡಗಂ ಗುಣ 
ವಾರಿಧಿಯುಣಲಿಕ್ಕಿ ತಣಿಪಿದಂ ತಾಪಸನಂ 
ವಗಿ ಆಗಳಾ ಗ್ರಾಮವಾಸಿಗಳಾದ ಪಾರ್ವರದು ಕಂಡು ಕುಪಿತರಾಗಿ 
ಘುಡುಘುಡಿಸುತ್ತೆ ಕಲ್ಲಡಿಗಳಂ ತಳೆದಾರ್ದಿಳಿವೆಳು ಪೌಳಿಯಂ 
ನಡೆ ನಡೆ ಕೇರ್ಗಳಂ ಕೆಡಪುಬಡೆಯಂ ಮುಜರಿ ಪೊಕ್ಕು ಗೇಹದೊ 
೪ುಡುಕು ನಿರೀಕ್ಷಿಸಂತ್ಯಜನ ಪೆರ್ದಡಿಯಿಂ ಪೊಡೆ ಪೋಗಲೀಯದಿ 
ರ್ಕಡೆಗೆನುತುರ್ಬಿ ಬೊಬ್ಬಿದು ಮುತ್ತಿದರಾ ಗೃಹಮಂ ದ್ವಿಜಾಧಮರ್ 

ವಗಿ ಅಂತು ಮುತ್ತಿ ಮುಂಬರಿದು ನೋಳ್ಳಾಗಳಾ ತಪಸ್ವಿಯದೃಶ್ಯವಪ್ಪುದುಮನಿತ 
ಆಳಾಕುಮತಿಗಳ ಕಳಕಳಮಂ ಭೋಗಯ್ಯಂ ಕಂಡು ಕಡುಕನಲ್ಲು 

ಎಲೆ ಎಲೆ ಭೂಸುರಾಧಮರಿರಾ ಹರಭಕ್ತನಿವೇಶ್ಯಮಪ್ಪ ಮ 

ಲಯಮಶಕ್ಯಮೊರ್ಮೆ ನಿಮಗೂ ಪುಗಲಗ್ರಜರಾದವರ್ಗೆ ನಿ 
ಶೈಲ ಧೃತಿಯಿಂದವೆಂದೆನೆ ದಲಂತ್ಯಜನೆಂತೊಳಪೊಕ್ಕಂ ಮಹೋ 

ಜ್ವಲ ಶಿವಮೂರ್ತಿ ಪೊಕ್ಕನವನಂ ತಿಳಿವಿಲ್ಲದೆ ನಿಂದೆಗೆಯುದೇ 
ಪ್ರಸಾದ ಹಾಗೇ ಮಾಡುತ್ತೇನೆ, ಎಂದು ೭ . ಕಾರ, ಹುಳಿ, ಉಪ್ಪುಗಳೇ ಮುಖ್ಯ 
ವಾದ ಸಂಬಾರಗಳನ್ನು ಬೆರಸಿ, ಮಾಂಸವನ್ನು ಬೇಯಿಸಿ, ಒಳ್ಳೆಯ ಸುವಾಸನೆಯಿಂದ 
ಶೋಭಿಸುವ ಮಾಂಸಾಹಾರವನ್ನು ಸದ್ಗುಣಗಳಿಗೆ ಸಮುದ್ರದೋಪಾದಿಯಲ್ಲಿರುವ 
ಭೋಗಯ್ಯನು ಊಟಕ್ಕಿಕ್ಕಿ ಆ ತಾಪಸನನ್ನು ತಣಿಸಿದನು. ವ|| ಆಗ ಆ ಅಗ್ರಹಾರ 
ವಾಸಿಗಳಾದ ಬ್ರಾಹ್ಮಣರು ಅದನ್ನು ಕಂಡುಕೋಪಗೊಂಡು ೮. ಆ ದ್ವಿಜಾಧಮರು 
ಆರ್ಭಟಿಸುತ್ತ ಕೈಯಲ್ಲಿ ಕಲ್ಲುಗಳನ್ನೂ ದೊಣ್ಣೆಗಳನ್ನೂ ಹಿಡಿದು ತೂಗಾಡುತ್ತ 
( ಮನೆಯ ) ಪೌಳಿಯನ್ನು ಕೆಡವಿ ( ಒಡೆದು ಹಾಕಿ ), ನಡೆ ನಡೆಯಿರಿ ಮನೆಯ ಗೋಡೆ 
ಗಳನ್ನು ಕೆಡವಿರಿ. ದಪ್ಪನಾದ ಕದದ ಪಡಕುಗಳನ್ನು ಮುರಿದು ಒಳಗೆ ಹೊಕ್ಕು ಅಂತ್ಯಜ 
ನನ್ನು ಹುಡುಕು, ಅತ್ತ ಇತ್ತ ಓಡಿಹೋಗಲು ಅವಕಾಶಕೊಡದೆ ಹುಡುಕಿ ದಪ್ಪನಾದ 
ದೊಣ್ಣೆಯಿಂದ ಹೊಡೆಯಿರಿ ಎನ್ನುತ್ತ ಬೊಬ್ಬೆ ಹಾಕುತ್ತ ಉಬ್ಬಿದವರಾಗಿ ಆ 
ಮನೆಯನ್ನು ಮುತ್ತಿದರು . ವ|| ಆ ರೀತಿಯಿಂದ ಮನೆಯನ್ನು ಮುತ್ತಿ , ಮುಂದಕ್ಕೆ 
ನಡೆದು ನೋಡುತ್ತಿರುವಾಗ ಆ ತಪಸ್ವಿಯು ಮಾಯವಾಗಲಾಗಿ , ಅಷ್ಟರಲ್ಲಿ ಆ 
ದುರ್ಬುದ್ದಿಯ ಜನರ ಕೋಲಾಹಲವನ್ನು ಭೋಗಯ್ಯನುಕಂಡು ಅತಿ ಕೋಪಗೊಂಡು 
೯ . ಎಲೆಲೇ , ದ್ವಿಜಾಧಮರುಗಳಿರಾ , ನಿಶ್ಚಲವಾದ ಧೈಯ್ಯದಿಂದ ಅಗ್ರಜರನಿಸಿದ 
ನಿಮಗೇ ಹರಭಕ್ತನಾದವನ ವಾಸಸ್ಥಳವಾದ ನನ್ನ ಈ ಗೃಹವನ್ನು ಒಂದು ಸಲವೂ 
ಪ್ರವೇಶ ಮಾಡಲಶಕ್ಯವಾಗದಿರುವಾಗ, ಅಂತ್ಯಜನಾದವನು ಹೇಗೆ ಒಳ ಹೋಗಲು 
ಶಕ್ಯ ? ಹೊಕ್ಕವನು ಅತ್ಯಂತ ಉಜ್ವಲನಾದ ಶಿವಮೂರ್ತಿಯು, ಅರಿವಿಲ್ಲದೆ, ನಿಂದೆ 


ಏಕೋನಚತ್ವಾರಿಂಶಾಶ್ವಾಸಂ 


ಪುರಹರಭಕ್ಕದೂಷಣಪರಾಯಣರೆಂದೆನಿಸಿರ್ದ ನಿಮ್ಮ ನಾ 
ದರದೊಳೆನೋಡಲುಂ ನುಡಿಯಿಸಲೆಮಗಕ್ಕುಮೆ ಸಾಲ್ಲು ವೀ ಪುರಾಂ 
ತರದೊಳಗಿರ್ಪುದಿನ್ನಿಮಗೆ ಮದ್ದ ಹವೃತ್ತಿಯನಿಲ್ಲಿ ನೀಮೆ ಕೋರಿ 
ಡಿರಿವಿರದೆಮ್ಮ ಸಾವಿಗಳ ಒಂದನೆ ಪೋದಪವಿಂದು ಬೇಗದಿಂ 
ಭೋಗಯ್ಯಂ ನಿಶ್ಚಲವತಿ 
ಯಾಗಳೆ ಪೋಣಮಟ್ಟು ಪೊಳಲನೆಯುವ ಪದದೊ 
ಆ ಗುಲದೊಳ್ಳೆ ವದ್ವಿಜ 
ರಾಗರದೊಳ್ಳೆ ಲಸಿ ನಿಂದ ಘನಲಿಂಗಂಗಳ್ 
ಉಳಿದುದ್ಯಥಮಂ ಕೆತ್ತೆಸೆವ ಪೈಥುಕವಾಟಂಗಳಂ ನುರ್ಗುತುಂ ಕೇ . 
ರ್ಗಳನಾಗಳ್ಳಿಳ್ಳಿನಂ ಪಾಯೊ ಡೆವುತಿದಿರ ಪೂಗಳಂ ನೂಂಕುತುಂ ವಂ 
ಜುಳಪಕ್ಷದ್ವಾರದಿಂದಂ ನುಸುಳುತೆ ಪೋಣಮಟ್ಟುರ್ವಿಗತ್ಯದ್ಭುತಂ ಸಂ | 
ಗಳಿಪನ್ನ೦ ಭಕ್ತಿಮಾರ್ಗಂಬಿಡಿದು ಬಳಿಯನೇಟ್ರಂದವಾನಂದದಿಂದ 
ವರಿ ಮತ್ತಮಲ್ಲಿ 
ನಲಿವುತ್ತುಂ ಪೋಪ ಲಿಂಗತತಿಯರುಳ್ಳ ಲಿಂಗಪ್ರತಾನಂ ನಭೋಮಂ 
ಡಲದೊಳ್ ಪಾಯ್ರ್ಸ ಲಿಂಗಪ್ರಕರಮೀಳೆಯೊಳಲ್ಲಿಲ್ಲಿ ನಿಂದೆಯು ತಿರ್ಪು 


ಮಾಡುವುದೇ ? ೧೦ . ಪರಮೇಶ್ವರನನ್ನು ದೂಷಣೆಯಲ್ಲಿ ಆಸಕ್ತರೆನಿಸಿರುವ 
ನಿಮ್ಮನ್ನು ಆದರ ಭಾವದಿಂದ ನೋಡಲೂ , ನುಡಿಸಲೂ ಕೂಡ ನಮಗೆ ಸಾಧ್ಯ 
ವಾದೀತೇ ? ಈ ಪಟ್ಟಣ ಮಧ್ಯದಲ್ಲಿ ಇನ್ನು ನಮಗೆ ಇರಲು ಶಕ್ಯವಿಲ್ಲ . ನನ್ನ ಈ 
ಮನೆಯನ್ನು ನೀವೇ ತೆಗೆದುಕೊಂಡು ವಾಸ ಮಾಡಿಕೊಂಡು ಇರಿ, ಈಗಲೇ ಬೇಗನೆ 
ತಪ್ಪದೆ ನಾವು ನಮ್ಮ ಸ್ವಾಮಿಗಳ ಹಿಂದೆ ಹೋಗುತ್ತೇವೆ. ೧೧ - ೧೨. (ಹೀಗೆಂದು ) 
ನಿಶ್ಚಲ ಭಾವದ ಭೋಗಯ್ಯನು ಆ ಕೂಡಲೇ ಪಟ್ಟಣವನ್ನು ಬಿಟ್ಟು ಹೊರ ಹೊರಡು 
ತಿರುವ ಸಮಯದಲ್ಲಿ ದೇಗುಲಗಳಲ್ಲಿಯೂ , ಶೈವ ಬ್ರಾಹ್ಮಣರ ಮನೆಗಳಲ್ಲಿಯೂ 
ನೆಲಸಿ ನಿಂತಿದ್ದ ಶ್ರೇಷ್ಠವಾದ ಲಿಂಗಗಳು ಎತ್ತರವಾದ ಪೀಠಗಳನ್ನು ತ್ಯಜಿಸಿ , ಮುಚ್ಚಿ 
ಕೊಂಡಿರುವ ಶೋಭಿಸುವ ದೊಡ್ಡ ದೊಡ್ಡ ಕದಗಳನ್ನು ನುಚ್ಚು ನುರಿ ಮಾಡಿ, 
ಗೋಡೆಗಳು ಉರುಳಿ ಬೀಳುವಂತೆ ಹಾಯು ಒಡೆಯುತ್ತ , ಎದುರಿನಲ್ಲಿರುವ ಹೂವು 
ಕೆತ್ತಿದ ಕಲ್ಲುಗಳನ್ನು ತಳ್ಳುತ್ತ , ಮನೋಹರವಾದ ಪಕ್ಕದ ಬಾಗಿಲಿನಿಂದ ನುಗ್ಗುತ್ಯ , 
ಹೊರ ಹೊರಟು ಭೂಮಂಡಲದಲ್ಲಿ ಇದು ಅತ್ಯದ್ಭುತವೆಂದೆನಿಸುವಂತೆ ಆನಂದದಿಂದ 
ಭಕ್ತನಾದ ಭೋಗಯ್ಯನುಹೋದ ಮಾರ್ಗವನ್ನೇ ಹಿಡಿದು ಆತನ ಹತ್ತಿರಕ್ಕೆ ಬಂದವು. 
ವ|| ಮತ್ತು ಅಲ್ಲಿ ೧೩ - ೧೪ , ನಲಿದಾಡುತ್ತ ಹೋಗುವ ಲಿಂಗ ಸಮೂಹ, 
- - - - 

1 ಸ್ವಾ ( ಮು ) 


ಬಸವರಾಜ ವಿಜಯಂ 


ಜೈಲಲಿಂಗಶ್ರೇಣಿ ಬೇಗಂ ಪರಿವ ವಿಮಳ ಲಿಂಗವ್ರಜಂ ಸೋಂಕದೊಳ್ಳಿ 
ನೆಲನಂ ಚೋಟುದ್ದದೊಳ್ಯುಪ್ಪಳಿಸಿ ಕುಣಿವ ಲಿಂಗೋತ್ಕರಂ ಮಾಣದಾಗಳ್ 


ಒಲಿದೊಲಿದು ನಡೆವ ಲಿಂಗಾ 
ವಲಿ ಮುಂದಣೋಡಿನಿಲ್ವ ಲಿಂಗಸಮೂಹಂ 
ಕೆಲಬಲಕೆ ನಿವಿರ್ದು ತಳರ್ವು . 
ಜೈಲಲಿಂಗಪ್ರಸರಮೇಂ ಮನಂಗೊಳಿಸಿದ 


ಭೋಗಯ್ಯನೊಳೊದವಿರ್ದನು 
ರಾಗದಿನೊಡವೋಷ ಲಿಂಗತತಿಯೊಡಗೂಡು 
ತ್ಯಾಗಳೆ ಪೊಳಲ ಸುಭಕ್ತರ 
ಪೂಗುಪೋವಟ್ಟು ತಳರ್ದುದತಿ ಸಂಭ್ರಮದಿಂ 


ಆಡುತುಂ ಕೇಳಿಕೆಯೊಡ 
ಗೂಡುತ್ತು ತಳರ್ವ ಲಿಂಗತತಿಯನಲಂಪಿಂ 
ನೋಡುತುಂ ಮೃಡನಂತ್ರಿಯ 
ಪಾಡುತ್ಯುಂ ನಡೆದುದಲ್ಲಿ ಶರಣಸಮೂಹಂ 


ವ|| ಇಂತು ಕಡು ಸಡಗರಂ ಮಿಗೆ ಭೋಗಿದೇವಂ ಗಮಿಯಿಸುತ್ತುಮೀರ್ಪಿನವಿತ್ತಲ್ 


ಉರುಳುತ್ತ ಹೋಗುವ ಲಿಂಗಗಳ ಗುಂಪು, ಆಕಾಶ ಮಂಡಲದಲ್ಲಿ ಹರಿದು ಬರುತ್ತಿರುವ 
ಲಿಂಗಗಳ ಪ್ರಕರ , ಭೂಮಿಯಲ್ಲಿ ಅಲ್ಲಲ್ಲಿ ನಿಂತುಕೊಂಡು ಹೋಗುತ್ತಿರುವ ಲಿಂಗಗಳ 
ಶ್ರೇಣಿ, ವೇಗವಾಗಿ ಓಡುತ್ತಿರುವ ಪರಿಶುದ್ದ ಲಿಂಗಗಳ ಸಮೂಹ, ನೆಲವನ್ನು 
ಮುಟ್ಟದೆಯೇ ಚೆಂದವಾಗಿ ಕೊಟ್ಟುದ್ದಕ್ಕೆ ಕುಪ್ಪಳಿಸುತ್ತ ಕುಣಿದಾಡಿ ಹೋಗುತ್ತಿರುವ 
ಲಿಂಗಗಳ ಸಮೂಹ, ತಪ್ಪದೆ ಆಗ ತೂಗಾಡುತ್ತ ತೂಗಾಡುತ್ತ ನಡೆಯುತ್ತಿರುವ 
ಲಿಂಗಗಳ ಸಾಲು, ಮುಂದಕ್ಕೆ ಓಡಿ ನಿಲ್ಲುವ ಲಿಂಗಗಳ ಅಕ್ಕ ಪಕ್ಕಕ್ಕೆ ನಿಗುರಿಕೊಂಡು 
ಸಾಗುತ್ತಿರುವ ಉಜ್ವಲವಾದ ಲಿಂಗಗಳ ಸಮೂಹವು ಅದೇನು ಮನೋಹರವಾಗಿತ್ತೋ ! 
೧೫ . ಭೋಗಯ್ಯನಲ್ಲಿ ಉಂಟಾದ ಅನುರಾಗದಿಂದ ಅವನನ್ನು ಅನುಸರಿಸಿ ಹೋಗುವ 
ಲಿಂಗಸಮೂಹದೊಡನೆ ಕೂಡಿಕೊಂಡು ಆ ಕೆಂಬಾವಿಯಲ್ಲಿದ್ದ ಸದ್ಭಕ್ತರ ಸಮೂಹವೂ 
ಅತ್ಯಂತ ಸಂಭ್ರಮದಿಂದ ಬೆನ್ನು ಹತ್ತಿ ಹೊರಟಿತು. ೧೬ . ಆಡುತ್ತಾ , ಕುಣಿದಾಟದಲ್ಲಿ 
ತಾವೂ ಕೂಡಿಕೊಳ್ಳುತ್ತ ಹೋಗುತ್ತಿರುವ ಲಿಂಗಗಳ ಸಮೂಹವನ್ನು ಸಂಭ್ರಮದಿಂದ 
ನೋಡುತ್ತ , ಪರಶಿವನ ಪಾದಗಳನ್ನು ಸ್ತೋತ್ರ ಮಾಡುತ್ತ ಶರಣರುಗಳ ಸಮೂಹವು 
ಅಲ್ಲಿ ನಡೆದಿತ್ತು . ವ|| ಹೀಗೆ ಅತ್ಯಂತ ಸಂಭ್ರಮಾತಿಶಯದಿಂದ ಭೋಗಯ್ಯನು 


ಏಕೊನಚಾರಿಂಶಾಶ್ವಾಸಂ 


ಕೆಆ ಬಾವಿ ತೋಜಿಯ ನೀರ್ಗ 

ಅತುವು ನಳಿನೋತ್ಪಳಾಳಿ ಕೋಟಿಗಿದುದೆಂ 
ಬಿಣಗಾಳಿ ಬೀಸಿದುದು ಪಶು 
ವಜಚಿದುವು ಬಳಲ್ಲು ಬಾಡಿದುವು ಸಸ್ಯಂಗಲ್ 
ಮೊಳಗಿದುದಂಬರಂ ಪಗಲೋಳಂಧತಮಂ ಕವಿದತ್ತು ಕಂಪಿಸಿ 
ಆಳೆ ನರಿಯಳುವಾಗಸದೊಳೇಳು ವು ಭೋಂಕನೆ ಧೂಮಕೇತುಗ 
qುಳಿತುದು ಭಕ್ಷ್ಯಭೋಜ್ಯತತಿ ಬೊಬ್ಬಿದಾರ್ದುದು ಕಲಭವಲ್ಲಿ ಸೂ 
ರ್ಗಳೊಳೊಗೆದತ್ತು ಪರ್ವೊಗೆ ಪುರಾದ್ಧದೊಳುರ್ವಿದುದುಜ್ರಳಾನಳಂ , 

* ಜಾತಾಳನಳ೧ , 

೧೮ 
ವ|| ಇಂತು ನೆಗಳು ತಾತಶತಮನಾ ವಿಪ್ರರ್ಕಂಡು ಕಡು ಭೀತರಾಗಿ ಕಂಪಿಸಿ ಭೋಗಯ್ಯ 
ನವಜ್ಞಾನಿಮಿತ್ತಮಿ ವಿಪರೀತವೆಗೆದುದಾತನಂ ಶರಣೆ ಕೊಡಲ್ಲದೆಮಗೆ ಬಾಳೆಯಿಂದೆಲ್ಲನೆ 
ರೆದಾ ಲಿಂಗಸಂಘಸಮಾವೃತನಿರ್ದೆಡೆಗೆ ಪರಿತಂದು ಸಾಷ್ಟಾಂಗವೆಂಗಿ ಪಲ್ಲಿ ಅದು ಪುರ್ಚಿ 
ಕಾರ್ಪಣ್ಯಂದೋ ಕೆಯುಗಿದು ನಿಂದು 

ಎಲೆ ಕರುಣಾಬಿ ಕಾವುದು ಮದಾಂಧರನಲ್ಪರನ ಭಾವಸಂ 
ಕಲಿತರನನ್ಯಥಾ ಗತಿವಿಹೀನರನೆವನೆನುತ್ತೆ ನೋಡದಿ 


ಹೋಗುತ್ತಿರುವಾಗ ಈ ಕಡೆಗೆ ೧೭ . ಕೆರೆ, ಬಾವಿ , ಹೊಳೆಗಳ ನೀರುಗಳು ಬತ್ತಿದವು; 
ಕಮಲಗಳ , ಕನ್ನೈದಿಲೆಗಳ ಸಮೂಹವು ಬತ್ತಿ ಹೋದವು ; ಎಲ್ಲ ಕಡೆಗೂ ಬಿರು 
ಗಾಳಿಯು ಬೀಸಿತು ; ಪಶುಗಳು ಕಿರಿಚಾಡತೊಡಗಿದವು; ಸಸ್ಯಗಳೆಲ್ಲ ಬಳಲಿ ಬತ್ತಿ 
ಹೋದವು. ೧೮. ಆಕಾಶವು ಕೂಗಿಕೊಂಡಿತು ; ಹಗಲಿನಲ್ಲಿ ದಟ್ಟವಾದ ಕತ್ತಲೆ 
ಕವಿಯಿತು ; ಭೂಮಿ ನಡುಗಿತು ; ನರಿಗಳು ಕೂಗತೊಡಗಿದವು; ಆಕಾಶದಲ್ಲಿ ಒಮ್ಮಿಂ 
ದೊಮ್ಮೆಗೆ ಧೂಮಕೇತುಗಳು ಮೂಡಿದುವು ; ಭಕ್ಷ ಭೋಜ್ಯಗಳ ಸಮೂಹವೆಲ್ಲ 
ಹುಳುತುವು. ( ಹುಳು ಬಿದ್ದವು) ಮನೆಯ ಕಂಬಗಳು ಬೊಬ್ಬೆ ಹಾಕುತ್ತ ಚೀರಾಡಿ 
ದವು ; ಮನೆಯ ಸೂರುಗಳಲ್ಲಿ ಭಾರಿ ಹೊಗೆ ಕವಿಯಿತು. ಪಟ್ಟಣದ ಬೀದಿಗಳಲ್ಲಿ 
ಉಜ್ಜಳವಾದ ಬೆಂಕಿಯು ಹೆಚ್ಚಾಯಿತು ವ!! ಈ ಪ್ರಕಾರವಾಗಿ ಉಂಟಾದ 
ನೂರಾರು ಅಪಶಕುನಗಳನ್ನು ಆ ಕೆಂಬಾವಿಯ ಬ್ರಾಹ್ಮಣರು ಕಂಡು, ಅತಿ ಭಯ 
ಗೊಂಡು, ನಡುಗುತ್ತ , ಭೋಗಯ್ಯನ ಅವಹೇಳನದ ಕಾರಣವಾಗಿ ಈ ವಿಪರೀತ 
( ತಿರುಗುಮುರುಗು) ಪರಿಸ್ಥಿತಿಯುಂಟಾಯಿತು. ಆತನನ್ನು ಶರಣು ಹೊಕ್ಕಲ್ಲದೆ 
ನಮಗೆ ಜೀವನವೇ ಇಲ್ಲ ; ಎಂದು ಎಲ್ಲ ದ್ವಿಜರೂ ಸೇರಿ, ಆ ಲಿಂಗ ಸಮುದಾಯ 
ದಿಂದ ಸುತ್ತುವರಿಯಲ್ಪಟ್ಟ ಭೋಗಯ್ಯನು ಇದ್ದ ಸ್ಥಳಕ್ಕೆ ಓಡಿಬಂದು ಸಾಷ್ಟಾಂಗ 
ಪೂರ್ವಕ ನಮಸ್ಕಾರಮಾಡಿ , ಹಲ್ಲನ್ನು ಕಿರಿದು ಬಾಯಲ್ಲಿ ಹುಲ್ಲು ಕಡ್ಡಿಯನ್ನು ಕಚ್ಚಿ , 
ಕಾರ್ಪಣ್ಯ ಭಾವವನ್ನು ತೋರಿಸಿಕೊಂಡು, ಕೈಗಳನ್ನು ಮುಗಿದು ನಿಂತು ೧೯ , ಎಲೈ 
ಕರುಣಾ ಸಮುದ್ರನಾದ ಭೋಗಯ್ಯನೇ , ಮದದಿಂದ ಕಣ್ಣು ಕಾಣದವರೂ , ಅಲ್ಸರೂ , 
ಅಜ್ಞಾನಭಾವದಿಂದಕೂಡಿದವರೂ , (ನಿನ್ನನ್ನು ಬಿಟ್ಟು ಬೇರೆ ಗತಿಯಿಲ್ಲದವರೂ , ಆದ 

28 + 


೪೩೪ 


ಬಸವರಾಜ ವಿಜಯಂ 


ರ್ಖಲರೆನಿಪೆಮ್ಮ ತಪ್ಪುಗಳನಿಂದಭಯಂಗುಡು ದೇವ ನೀನೆನು 
ಇಲರ್ದತಿ ದೈನ್ಯದಿಂ ಪೊಗಳೆ ಕೇಳು ಮುಗುಳಗೆ ನಕ್ಕು ಭೋಗರಂ 


ಕರುಣಾನಿಧಿಯುಭಯಂಗುಡು 
ತಿರದೆ ಧರಾಮರಕದಂಬಕೊಡವರೆ ಲಿಂಗೊ 
ತರಮರಿದೆನೆ ಸರಭಸವಾ 
ಪುರಿಗೆ ದನಪ್ರರ್ತ ವಹಿವಾಧಾರಂ 


ವ|| ಅಂತೆ ನಿಜಭವನಮಂ ಪುಗುವಾಗಳಾ ಕೆಂಬಾವಿವೊಳಲ ಲಿಂಗಂಗಳಸವಸದಿಂ 
ತಂತಮ್ಮ ಗುಡಿಗಳುಮಂ ಪೀಠಂಗಳುಮಂ ಪಲ್ಲಟಿಸಿ 


ಭೀಮೇಶ್ವರಲಿಂಗ ಘನ 
ರಾಮೇಶ್ವರಲಿಂಗಪೀಠದೊಳ್ಳೆಲಸಿದುದಾ 
ರಾಮೇಶ್ವರಲಿಂಗಂ ಘನ 
ಭೀಮೇಶ್ವರಲಿಂಗಪೀಠದೊಳಮತಿ ರಯದಿಂ 


ಸುರಪೂಜ್ಯಲಿಂಗತತಿ ಸಿದ್ದಪೂಜ್ಯಭಾ 
ಸುರಲಿಂಗಪೀಠದೊಳೆ ದೇವಪೂಜ್ಯಂ ಬಂ 
ಧುರಲಿಂಗಪೀಠದೊಳೆ ಸಿದ್ದ ಪೂಜ್ಯ ಸೌಂ 
ದರಲಿಂಗರಾಜಿ ನೆಲಸಿರ್ದುದದ್ಯುತಂ 


ನಮ್ಮನ್ನು ರಕ್ಷಿಸು ! ದುಷ್ಟರೆನಿಸಿರುವ ನಮ್ಮ ತಪ್ಪುಗಳನ್ನು ಎಣಿಸಬೇಡ (ನೋಡ 
ಬೇಡ) ದೇವ, ನೀನು ಈಗಲೇ ನಮಗೆ ಅಭಯವನ್ನು ಕೊಡು! ಎನ್ನುತ್ತ ಅತಿ 
ದೈನೋಕ್ತಿಗಳಿಂದ ಹೊಗಳಲಾಗಿ ಭೋಗಯ್ಯನುಕೇಳಿ ಮುಗುಳು ನಗೆ ನಗುತ್ತಿದ್ದನು. 
೨೦ . ಕರುಣಾನಿಧಿಯೂ , ಊಹಿಸಲಶಕ್ಯವಾದ ಮಹಿಮೆಗಳಿಗೆ ಆಧಾರ ಭೂತನೂ ಆದ 
ಆ ಭೋಗಯ್ಯನು ಅವರೆಲ್ಲರಿಗೂ ಅಭಯವನ್ನು ಕೊಡುತ್ತ , ಆ ಬ್ರಾಹ್ಮಣರುಗಳ 
ಸಮೂಹವೆಲ್ಲ ಬೆನ್ನು ಹತ್ತಿ ಬರಲು, ಲಿಂಗಗಳ ಸಮೂಹವೂ ಕೂಡಇದು ಅಸಾಧ್ಯವೆನ್ನು 
ವಂತೆ ಬೆನ್ನು ಹತ್ತಿ ಬರುತ್ತಿರಲು ಅತಿ ವೇಗದಿಂದ ಕೆಂಬಾವಿ ಪಟ್ಟಣಕ್ಕೆ ಬಂದನು . ವ|| 
ಆ ರೀತಿ ಬಂದು, ತನ್ನ ಮನೆಯನ್ನು ಪ್ರವೇಶಿಸುವಾಗ ಆ ಕೆಂಬಾವಿಪಟ್ಟಣದ ಲಿಂಗಗಳು 
ಆತುರದಲ್ಲಿ ತಮ್ಮ ತಮ್ಮ ಗುಡಿಗಳನ್ನೂ ಪೀಠಗಳನ್ನು ಅದಲು ಬದಲುಮಾಡಿಕೊಂಡು 
೨೧ . ಭೀಮೇಶ್ವರಲಿಂಗವು ರಾಮೇಶ್ವರಲಿಂಗದ ಪೀಠದ ಮೇಲೆ ಬಂದು ಕುಳಿತು 
ಕೊಂಡಿತು; ಆ ರಾಮೇಶ್ವರ ಲಿಂಗವುಭೀಮೇಶ್ವರ ಲಿಂಗದ ಪೀಠದ ಮೇಲೆ ಅತಿಶೀಘ್ರ 
ವಾಗಿ ಕುಳಿತಿತು . ೨೨. ದೇವತೆಗಳು ಪೂಜಿಸುವ ಲಿಂಗಗಳ ಸಮೂಹವು, ಸಿದ್ದರುಗಳು 
ಪೂಜೆಮಾಡುವ ಪ್ರಕಾಶಿಸುವ ಪೀಠದಮೇಲೂ , ದೇವತೆಗಳು ಪೂಜಿಸುವ ಭದ್ರವಾದ 
ಲಿಂಗ ಪೀಠದಲ್ಲಿ ಸಿದ್ದರುಗಳು ಪೂಜಿಸುವ ಸುಂದರವಾದ ಲಿಂಗಗಳ ಸಮೂಹವೂ ಅದ್ಭುತ 


ಏಕೋನಚತ್ವಾರಿಂಶಾಶ್ವಾಸಂ 


ಲಿಂಗಂಗಳೊಗಯ್ಯನ 
ಪಿಂಗಡೆಯೋಳ ತಳರ್ದ ತಮ್ಮ ಪರಿಯಜಪಿಂ 
ದಂಗವಿಸಿ ಜಗಕೆ ನಿಜವೇ 
ಠಂಗಳ ಪಲ್ಲಟಿಸಿ ನೆಲಸುಗಳುಮೆಸೆಗುಂ 


ಪುರಮೆಂದಿನಂತೆ ಮಂಗಳ 
ತರವಾದುದು ಜಂಗಮಾಂಟ್ಸಪೂಜಾಸುಖದಿಂ 
ಕರಮೆಸೆದಂಭೋಗಯ್ಯ 
ಪರಿದೆಣ್ಣೆಸೆದೀವೆ ತಮ್ಮ ಜಪಮಾ ಪೊಳಲೊಳ 


ಹರಭಕ್ತನಾದ ಜಾತಿಯೊ 
ಇರುತಿರ್ದೊಡವವನೆ ಪೂಜ್ಯನಖಿಳರ್ಗೆಂದೀ 
ಶ್ವರನಟಿಸಿದನಂತದಿಂ 
ನರೇಂದ್ರ ಕೇಳ್ಳಕರಲ್ಲಿ ಕುಲಮತಿಸುವುದೇ 
ವಂ ಮತ್ತಂ 


ಶ್ವಪಚಯ್ಯನೆಂಬ ಭಕ್ತಂ 
ವಿಪಿನಾಂತರಶುದ್ದ ದೇಶದೊಳ್ ಶಂಭುಗೆ ತಾ 
ನುಪಹಾರಮನೆಸಗುತ್ತು೦ 
ಸುಪವಿತ್ರಚರಿತ್ರನಿರ್ದನಿರ್ಪನ್ನೆ ವರಂ 


ವೆನ್ನುವಂತೆ ನೆಲಸಿದವು. ೨೩ , ಲಿಂಗಗಳು ಭೋಗಯ್ಯನ ಹಿಂದುಗಡೆಯಲ್ಲಿ ಹರಿದು 
ಬಂದ ತಮ್ಮ ರೀತಿಯನ್ನು ಜಗತ್ತಿಗೆ ತಿಳಿಸುವುದಕ್ಕೆಂದು ಇಷ್ಟಪಟ್ಟು ತಮ್ಮ ತಮ್ಮ 
ಪೀಠಗಳನ್ನು ಪಲ್ಲಟಗೊಳಿಸಿ ನೆಲಸುತ್ತ ಈಗಲೂ ಶೋಭಿಸುತ್ತಿರುವುವು. ೨೪ . ಕೆಂಬಾವಿ 
ಪಟ್ಟಣವು ಎಂದಿನ ಹಾಗೆ ಮಂಗಳಕರವಾಯಿತು;ಭೋಗಯ್ಯನು ಜಂಗಮಪಾದ ಪೂಜಾ 
ಸುಖದಿಂದ ತನ್ನ ಯಶಸ್ಸು ಎಂಟುದಿಕ್ಕಿನಲ್ಲಿ ಹರಿದು ತುಂಬುವಂತೆ, ಆ ಪಟ್ಟಣದಲ್ಲಿ 
ಚೆನ್ನಾಗಿ ಶೋಭಿಸುತ್ತಿದ್ದನು. ೨೫. ಮಹಾರಾಜನೇ , ಕೇಳು : ಹರಭಕ್ತನಾದವನು 
ಯಾವ ಜಾತಿಯೊಳಗೆ ಇರುತ್ತಿದ್ದರೂ ಅವನೇ ಸಮಸ್ತರಿಗೂ ಪೂಜ್ಯನೆಂದು ಈಶ್ವರನೇ 
ತಿಳಿಸಿದ್ದಾನೆ. ಆದ್ದರಿಂದ ಭಕ್ತರಲ್ಲಿ ಕುಲವನ್ನು ಹುಡುಕುವುದೇ ? * ವ!! ಮತ್ತು 
ಶೃಪಚಯ್ಯನ ಕಥೆ ೨೬ - ೨೮ . ಶ್ವಪಚಯ್ಯನೆಂಬ ಮಹಾ ಭಕ್ತನು ಅರಣ್ಯ ಮಧ್ಯದ 
ಪರಿಶುದ್ದ ಸ್ಥಳದಲ್ಲಿ, ಪರಮೇಶ್ವರನಿಗೆ ತಾನು ಆಹಾರ ಪದಾರ್ಥಗಳನ್ನು ಸಿದ್ಧಗೊಳಿ 
ಸುತ್ತ ಅತ್ಯಂತ ಪರಿತ್ರ ಚರಿತ್ರನೆನಿಸಿ ಇದ್ದನು. ಹೀಗೆ ಇರುತ್ತಿರಲಾಗಿ ಸಾಮವೇದಿಯೆಂ 


ಬ್ರಾಹ್ಮಣಃ ಕ್ಷತ್ರಿಯೋ ವೈಶ್ಯದೊವಾಂತ್ಯಜಾತಿಜಃ | ಶಿವಭಕ್ತಸ್ಸದಾಪೂಜ್ಯ 
ಸೃಸರ್ವಬ್ರಾಹ್ಮಣೋತ್ತಮಃ ! ಈ ಆಗಮ ಶ್ಲೋಕವೇ ಈ ಮಾತಿಗೆ ಆಧಾರವೆಂದು ತೋರುತ್ತದೆ. ಈ 


೪೩೬ 


ಬಸವರಾಜ ವಿಜಯಂ 


ಸಾಮವೇದಿಯೆನಿಪ್ಪ ಭೂಸುರವರ್ಯಸಾವನದೇಶದೊಳ್ 
ಮೈಮಮಾರ್ಗದೊಳೇಳರುತ್ತಿರೆ ಲೀಲೆಯಿಂದವನಂಗುಣಾ 
ರಾಮನೀಕ್ಷಿಸಿ ಬೋನಮಂ ಭವಿ ಕಾಣುವೆಂದತಿ ವೇಗದಿಂ 
ವಾಮಪಾದುಕೆಯಿಂದ ಮುಚ್ಚಿದನಾಗಳಂತದನಾ ದ್ವಿಜಂ 
ಕಂಡು ನಗೆನಗುತಮಿವನು 
ದ೦ಡತೆಯಿಂ ಶ್ವಪಚನಡುವ ಬೋನದ ವಿಳಸ 
ದ್ವಾಂಡವನೆಕ್ಷಣರುಚಿ 
ಕೊಂಡಪುದೆಂದಿ ಮುಚ್ಚಿದಂ ಪಾದುಕೆಯಿಂ 
ಕಡುದುರುಳನನ್ನ ಮಹಿಮೆಯ 
ಪೊಡರ್ಪನಿವನಯದಿಂತು ನೆಗಳ೦ ಧರೆಯೋ 
qುಡಿಯಲದೇಂ ದುಷ್ಟುಲಜರ 
ನಡೆವಳಿ ಬೇರೊಂದು ಗರ್ವದಿಂ ನುಡಿಯಲೊಡಂ 
ಅಳಿದುದು ಮಂತ್ರಶಕ್ತಿ ಬಿಸಿಲೊಂದದವೊಜವಠಕಲ್ಲಿ ಬಾಂ 
ದಳದೊಳೆ ಬರ್ಪ ವಮದು ಧಾತ್ರಿಗೆ ಬೀಳುದದಂ ನಿರೀಕ್ಷಿಸು 
ತೀಳಿದತಿ ಭೀತಿಯಿಂದೆಂಗಿದಂ ಶ್ವಪಚಾರ್ಯನ ಪಾದಪದ್ಮಕು 
ಜ್ಜಳಮತಿ ಸಾಮವೇದಿ ವಿತತಾತಪತಪ್ಪ ನಿಜಾನನಾಂಬುಜಂ 


ದೆನ್ನುವ ಬ್ರಾಹ್ಮಣಶ್ರೇಷ್ಠನು ಆ ವನಪ್ರದೇಶದಲ್ಲಿ ಆಕಾಶಮಾರ್ಗದಲ್ಲಿ ಬರುತ್ತಿರಲಾಗಿ, 
ಲೀಲೆಯಿಂದ ಹಾಗೆ ಬರುತ್ತಿರುವ ಸಾಮವೇದಿಯನ್ನು ಸದ್ಗುಣಗಳಿಗೆ ಆಶ್ರಯನೆನಿಸಿದ 
ಶ್ವಪಚಯ್ಯನುನೋಡಿ, ( ತಾನು ಮಾಡಿದ) ಅನ್ನವನ್ನು ಭವಿಯುನೋಡುವನೆಂದು ಅತಿ 
ಭರದಿಂದ ಆ ಅನ್ನವನ್ನು ತನ್ನ ಎಡಗಾಲಿನ ಕೆರದಿಂದ ಮುಚ್ಚಿದನು . ಆಗ ಅನ್ನವನ್ನು 
ಆ ರೀತಿ ಮುಚ್ಚಿದುದನ್ನು ಸಾಮವೇದಿಯುನೋಡಿ, ನಗೆ ನಗುತ್ತ ಅತ್ಯಂತ ಗರ್ವದಿಂದ 
ಈ ಶ್ವಪಚನು ಬೇಯಿಸುವ ಅನ್ನದ ಭಾಂಡವನ್ನು ನನ್ನ ಕಣ್ಣಿನ ಕಾಂತಿಯು ಸ್ವೀಕರಿಸು 
ವುದೆಂದಲ್ಲವೇ ಕೆರದಿಂದ ಮುಚ್ಚಿದ್ದು ! ( ಎಂದುಕೊಂಡನು ). ೨೯ - ೩೦ . ಮಹಾ 
ಮೂರ್ಖನಾದ ಇವನು ನನ್ನ ಮಹಿಮೆಯ ಅತಿಶಯವನ್ನು ಅರಿಯದೆ ಈ ರೀತಿ ಮಾಡಿ 
ದನು. ಈ ಲೋಕದಲ್ಲಿ ನೀಚಕುಲದಲ್ಲಿ ಹುಟ್ಟಿದವರ ನಡವಳಿಕೆಯ ರೀತಿಯೇ ಒಂದು 
ಬಗೆ, ಅದನ್ನು ಮಾತನಾಡಿ ಏನು ! ಎಂದು ಗರ್ವದಿಂದ ನುಡಿದೊಡನೆಯೇ ಅವನ 
ಮಂತ್ರಶಕ್ತಿಯು ನಾಶವಾಯಿತು. ಅವನ ಮುಖದ ಮೇಲೆ ಬಿಸಿಲು ಬೀಳದ ಹಾಗೆ 
ಅವನ ಮೇಲ್ಬಾಗದಲ್ಲಿ ಆಕಾಶದಲ್ಲಿಯೇ ಬರುತ್ತಿದ್ದ ವಸ್ತ್ರವುಭೂಮಿಗೆ ಬಿತ್ತು . ಅದನ್ನು 
ನೋಡುತ್ತ ಭೂವಿಗಿಳಿದು ಭೀತಿಯಿಂದ ಶ್ವಪಚಯ್ಯನ ಪಾದ ಕಮಲಗಳಿಗೆ ವಿಶೇಷ 
ವಾದ ಬಿಸಿಲಿನಿಂದ ಕಾಯು ಹೋದತನ್ನ ಮುಖ ಕಮಲವುಳ್ಳ ಪ್ರಕಾಶಿಸುವ ಬುದ್ದಿ 
ಶಕ್ತಿಯುಳ್ಳ ಆ ಸಾಮವೇದಿಯು ನಮಸ್ಕರಿಸಿದನು. [ ಸಾಮವೇದಿಯ ಮಂತ್ರಶಕ್ತಿ 
ಯಿಂದ ಅವನ ಮುಖದ ಮೇಲೆ ಬಿಸಿಲುಬೀಳಬಾರದೆಂದು ಒಂದು ವಸ್ತ್ರವು ಅವನನ್ನು 
ಅನುಸರಿಸಿಯೇ ಆಕಾಶದಲ್ಲಿ ಛತ್ರಿಯೋಪಾದಿಯಲ್ಲಿ ಹರಿದು ಬರುತ್ತಿತ್ತು . ಶ್ವವಚಯ್ಯ 


೪೩೭ 


ಏಕೋನಚತ್ವಾರಿಂಶಾಶ್ವಾಸಂ 


ವ| ಅಂತೆಲಗಿ ಕೆಯುಗಿದು ಕೊಂಡಾಡಿ ತಾರುಣ್ಯದಿಂ ಶಿವದೀಕ್ಷೆಯಂ ಪಡೆದು ಶಿವಾ 
ಚಾರದೊಂದು ಕೆಲವಾನುಂ ದಿವಸವಿರ್ದನಂತರಮದ್ಭುತ ಭಕ್ತಿಯಿನಭವನಂ ಮಚ್ಚಿಸಿ ಮುನ್ನ 
ಣೆವೆತ್ತು 


ಮೂವತ್ತಾಯ ಪೊಳಲ ಜ 
ನಾವಳಿವೆರಸುತ್ತೆ ಶಿವನ ಪುರಿಗೆ ದನಂ 
ದಾ ವಿಭುವದಂ ಕೇಳೆಲೆ 
ಭವರ ಶಿವಭಕ್ತರೊರೆಗೆ ಬರ್ಪರೆ ಪಾರ್ವ‌್ರ 


ಆಲಿಪುದಿನ್ನುಂ ಭೋಜನ್ಮ 
ಪಾಲಂ ಪದೆದಾಳ್ ವಲ್ಲಕೀಪುರದೊಳ್ 
ಲೀಲೆಯೋಳೆಸೆವಂ ಸದ್ಗುಣ 
ಶೀಲ ಕಲಾಶಾಲಿ ಶರಣನುದ್ಭಟದೇವಂ 


ಶಿವದೀಕ್ಷೆಯಿತ್ತು ತಿಳುಪುತೆ 
ಶಿವತತ್ವವನಾ ನೃಪಂಗೆ ಗುರುವಾಗಿ ಮಹಾ 
ಶಿವಯೋಗಿ ನೃಪಸಷರ್ಿ 
ತೃವಮಂ ಕೆಲ್ಗೊಂಡು ವೇದಶಾಸ್ತ್ರಾಗಮದಿಂ 


ನನ್ನು ತಿರಸ್ಕಾರಮಾಡಿದ್ದರಿಂದ ಅವನ ಮಂತ್ರಶಕ್ತಿ ನಷ್ಟವಾಗಿ ಆ ವಸ್ತ್ರವುಭೂಮಿಯ 
ಮೇಲೆ ಬಿತ್ತು ; ಅಂತೆಯೇ ಶ್ವಪಚಯ್ಯನೂ ಕೂಡ ತನ್ನ ಆಕಾಶಗಮನ ಶಕ್ತಿಯನ್ನೂ 
ಕಳೆದುಕೊಂಡು ಭೂಮಿಗೆ ಇಳಿದನೆಂದು ಭಾವ.] ವ|| ಆ ರೀತಿ ನಮಸ್ಕರಿಸಿ, ಕೈ 
ಮುಗಿದು ಕೊಂಡಾಡುತ್ತ ಆತನ ಕಾರುಣ್ಯದಿಂದ ಶಿವದೀಕ್ಷೆಯನ್ನು ಹೊಂದಿ, ಶಿವಾಚಾರ 
ದಲ್ಲಿ ವ್ಯವಹರಿಸಿ, ಅನೇಕ ದಿವಸಗಳು ಇದ್ದ ನಂತರ ( ತನ್ನ ಅದ್ಭುತ ಶಕ್ತಿಯಿಂದ ಶಿವ 
ನನ್ನು ಮೆಚ್ಚಿಸಿ ಮನ್ನಣೆ ಪಡೆದು ೩೧. ಎಲೈ ಮಹಾರಾಜನೇ , ಕೇಳು : ಮೂವ 
ತಾರು ಪಟ್ಟಣಗಳ ಜನರೊಡನೆ ಸೇರಿ ಆ ಸಾಮವೇದಿ ಪ್ರಭುವು ಆಗ ಶಿವನ ಕೈಲಾಸ 
ಪಟ್ಟಣಕ್ಕೆ ಹೋದನು. ಆದ ಕಾರಣ ಶಿವಭಕ್ತರ ಸಮಾನಕ್ಕೆ ದ್ವಿಜರು ಬರುವರೇ ? 
[ ಶಿವಭಕ್ತರಿಗೆ ದ್ವಿಜರು ಸಮಾನರೇ ಎಂದು ಭಾವ] ಉದ್ಧಟಯ್ಯನ ಕಥೆ ೩೨. 
( ಮಹಾರಾಜಾ), ಇನ್ನೂ ಕೇಳು : ಭೋಜ ಭೂಪಾಲನು ಸಂಭ್ರಮದಿಂದ ಆಳುತ್ತಿದ್ದ 
“ ವಲ್ಲ ' ಎಂಬ ಪಟ್ಟಣದಲ್ಲಿ ಸದ್ಗುಣಗಳೇ ಶೀಲವಾಗಿ ಉಳ್ಳ , ವಿದ್ಯಾ ಸಂಪನ್ನನಾದ, 
ಉದ್ಭಟ ದೇವನೆಂಬ ಶರಣನು ಶ್ರೇಷ್ಟವಾದ ಲೀಲೆಯಿಂದ ಶೋಭಿಸುತ್ತಿರುವನು . 
೩೩ - ೩೪. ಆ ನೃಪಾಲನಾದ ಭೋಜನಿಗೆ ಶಿವದೀಕ್ಷೆಯನ್ನುಕೊಟ್ಟು , ಶಿವತತ್ವಗಳನ್ನು 
ತಿಳಿಸುತ್ತ , ಅವನಿಗೆ ಗುರುವಾಗಿ, ಆ ಮಹಾಶಿವಯೋಗಿಯು ರಾಜನಿಂದ ಮಾಡಲ್ಪಟ್ಟ 
ಪೂಜೋತ್ಸವಾದಿಗಳನ್ನು ಸ್ವೀಕರಿಸುತ್ತ , ವೇದ, ಶಾಸ್ತ್ರ , ಆಗಮಸಮ್ಮತವಾಗಿ ವಾದ 


ಬಸವರಾಜ ವಿಜಯಂ 


ವಾದಂಗೆಯ್ದದಪರ 
ವಾದಿಗಳಂ ಗೆಲ್ಲು ಜಸಮನಾಳಿರುತುಂ ಸ 
ಮೋದದೆ ಪಸೆನಿಂದಂ ಮಹಿ 
ಮೋದಧಿ ಜೊಮ್ಮಬೈಯೆಂಬ ಕಾಂತಾಮಣಿಯೊಳ್ 

ವ|| ಅಂತು ಪರಮ ಶಿವಭಕ್ತಿಯಾದ ' ಗಾನ' ವಿದ್ಯಾವಿಶಾರದೆಯೆನಿಪ ಜೊಮ್ಮಬೈಯಂ 
ವಿವಾಹವಾಗಿ ಬೆರೆಸಿರ್ಪಿನವುದು ಕಂಡು ಪೌರಜನಮಚರಿವಡೆ ಪರಸಮಯಿಗಳರಸನೆಡೆಗೇಳ್ಳಂದು 
ಸಂದಣಿಸಿ ನಿಂದು 

ಎಲೆ ನರಪಾಲ ನಿನ್ನ ಗುರುವೆಂದೆನಿಪುದ್ಭಟದೇವನಜ್ಞನ 

ಲಘು ಕಲಾವಿದಂ ಪಿರಿಯಾನಗ್ರಜನಂತ್ಯಜೆಯಾದ ಕಾಂತೆ 
qಲಿದೊಡಗೂಡಿ ತನ್ನ ಕುಲಧರ್ಮವನಿರ್ಕಡಿಗೆಯನದ್ಭುತಂ 

ಸಲೆ ಮರುಳಾದನೆಂದು ಪಿಸುಣಾಡಿದರಾದ್ವಿಜರಾನರೇಂದ್ರನೆಟ್ 

ವ | ಆ ಮಾತನರಸನೇಳಿದಂಗೇಳೋಂದಿನಂತೆ ನಿಜಗುರುವಂ ಭಕ್ತಿಭಾವದಿಂ ಸೇವಿಸುತ್ತು ಮಿರೆ. 
ಪಿಶುನರೆಲ್ಲಂ ನಾಣಿ ಸರಿಯೆ ಕೆಲವಾನುಂ ದಿವಸಂ ಕಳಿಯೆ 

ನಿಜಭಟನಾದುದ್ಧಟನಂ 
ತ್ಯಜೆಯೊಡಗೂಡಿರ್ದನೆಂಬರಂ ನಾಣ್ಣಿಸಲು 


ಮಾಡಿ ಗರ್ವಿಷ್ಟರಾದ ಪರವಾದಿ ಜನಗಳನ್ನು ಗೆದ್ದು , ಯಶಸ್ಸನ್ನು ಸಂಪಾದಿಸಿ ಇರು 
ತಿರಲು, ವಿಶೇಷಮೋಹದಿಂದ ಆ ಮಹಿಮಾ ಸಮುದ್ರನಾದ ಉದ್ಭಟ ದೇವನ 
“ಜೊಮ್ಮಬೈ' ಎಂಬ ಸ್ತ್ರೀರತ್ನದೊಡನೆ ವಿವಾಹವಾದನು. ವ|| ಆ ರೀತಿ ಪರಮ ಶಿವ 
ಭಕ್ತಿಯೆನಿಸಿದ, ಗಾನವಿದ್ಯಾವಿಶಾರದೆಯೆನಿಸಿದ ಜೊಮ್ಮಬೈಯನ್ನು ಲಗ್ನವಾಗಿ, ಕೂಡಿ 
ಇರುತ್ತಿರಲು , ಅದನ್ನು ಕಂಡು ಪಟ್ಟಣದ ಜನರು ಆಶ್ಚರ ಪಡುವಂತೆ ಪರಸಮಯದ 
ವರು ಅರಸನ ಹತ್ತಿರಕ್ಕೆ ಬಂದು ಗುಂಪಾಗಿ ಸೇರಿ ನಿಂತು ೩೫ . ಎಲೈ ನರಪಾಲನೇ , 
ನಿನ್ನ ಗುರುದೇವನೆನಿಸಿದ ಉದ್ಭಟದೇವನು ಅಜ್ಞನಲ್ಲ ; ವಿಶೇಷವಾದ ವಿದ್ಯಾ ಸಂಪನ್ನ 
ನು : ಹಿರಿಯನು; ಬ್ರಾಹ್ಮಣಕುಲದಲ್ಲಿ ಹುಟ್ಟಿದವನು ( ಆದರೆ) ಅಂತ್ಯಜೆಯೆನಿಸಿದ ಕಾಂತೆ 
ಯೊಡನೆ ಒಲಿದು ಒಡಗೂಡಿ, ಅದ್ಭುತವೆನ್ನುವಂತೆ ತನ್ನ ಕುಲಧರ್ಮವನ್ನೆ ತುಂಡುಮಾಡಿ 
ದನು (ಛೇದಿಸಿಬಿಟ್ಟನು). ಚೆನ್ನಾಗಿ ಹುಚ್ಚನೇ ಆಗಿ ಹೋದನು. ಹೀಗೆಂದು ಆ ದ್ವಿಜರು 
ಗಳು ಮಹಾರಾಜನಲ್ಲಿ ಚಾಡಿಯ ಮಾತನ್ನಾಡಿದರು . ವ|| ಆ ಮಾತನ್ನು ಅರಸನು 
ತಿರಸ್ಕರಿಸಿ , ಎಂದಿನಂತೆ ತನ್ನ ಗುರುವನ್ನು ಭಕ್ತಿಭಾವದಿಂದ ಸೇವಿಸುತ್ತಿರಲು, ಚಹಡಿ 
ಯವರೆಲ್ಲ ನಾಚಿ ದೂರವಾಗಲು ಕೆಲವಾರುದಿನಗಳು ಕಳೆದ ಮೇಲೆ ೩೬ . ತನ್ನ ಕೃತ್ಯ 
ನಾದ ಉದ್ಭಟದೇವನು ಅಂತ್ಯಜೆಯೊಡನೆ ಕೂಡಿ ಕೊಂಡಿದ್ದಾನೆಂಬುವವರನ್ನು ನಾಚಿಗೆ 


1 ನಾನಾ ( ಮು ) 


ಏಕೋನಚತ್ವಾರಿಂಶಾಶ್ವಾಸಂ 


೪೩೯ 


ಗಜರಿಪು ತನಹಿಮೆಯನೆ 

ಜಗಕ್ಕಪಿ ನೆನೆದು ಬರಿಸಿದನವನಂ 


೩೬ 


ವ ! ಅಂತು ಶಿವಂ ನಿಜಲೋಕಕ್ಕೆ ತಟಸಂದುದ್ಧಟನಂ ಬರಿಸೆ ತತ್ಕಳೇವರಮನಾಹ್ರ 
ರೊಯೊಂದು ವಟವಿಟಮಿಯ ಕೆಳಗೆ ಸುಡಲೊಡನೆ 


ಮಂಗಳಮಯನಂಗದ ಪೊಗೆ. 
ಪಿಂಗದೆ ತನುಸೋಂಕೆ ತಟಸ್ಥಿತ ಬಹುಭೂ 
ತಂಗಿಲಾಸಕ್ಕೆ ಕ 
ಡಂಗುತ್ತುಂ ಪೋದುವಿತ್ತಲುಳಿದೊಂದು ಮರುಲ್ 


೩೭ 


ನಡೆನೋಡುತ್ತೆ ವಟಾವನೀರುಹಮುನಾ ಭೂತಂಗಳು ಕಾಣದಿ 
ಟಿಡೆಯೋಳ್ಳಿದದಂತಿಯಂತೆ ಪಿರಿದುಂ ಘೀಳಿಟ್ಟು ಧಾತಳಂ 
ಬಿಡದಲ್ಲಾಡೆ ಗಜಾಶ್ಚರಾಜಿ ಪೆಳರ್ದೆಂ ಹಮ್ಮದಂಬೋಗೆ ಘೋ 
ಆಡುತುಂ ಪೆರ್ದನಿ ಅತಿ ನಿಂದಳೆ ನೃಪಾಲು ಕೇಳ ನಾ ಘೋಷಮಂ 


೩೮ 


ವಃ ಅಂತು ಕೇಳೀಯದ್ಭುತ ರೋದನವನಾನೆ ಪರೀಕ್ಷಿಹೆನೆಂದಾಸ್ಥಾನದಿನೆಳು ಸಮಸ್ತ 
ಸಾಮಂತಮಂತ್ರಿಮಂಡಳಿಕದಂಡನಾಥರ್ವೆರಸು ಪೊಳಲ ಪೊಅವಳಯದ ವಟಭೋರುಹದ ಬಳಿ 
ಗೇಳಂದು ಭೋಜರಾಜಂ ನಿಂದುನೋನಮಲ್ಲಿ - 


ಗೊಳಿಸಲು ಪರಮೇಶ್ವರನು ಆತನ ಮಹಿಮೆಯನ್ನು ಜಗತ್ತಿಗೆತೋರಿಸಿಕೊಡಬೇಕೆಂದು 
ಇಚ್ಚಿಸಿ, ಅವನನ್ನು ( ತನ್ನಲ್ಲಿಗೆ) ಬರಮಾಡಿಕೊಂಡನು. ವ|| ಆ ರೀತಿ ಶಿವನು ತನ್ನ 
ಲೋಕಕ್ಕೆ ನಿಶ್ಚಯಿಸಿ ಉದ್ಭಟ ದೇವನನ್ನು ಬರಮಾಡಿಕೊಳ್ಳಲು, ( ಇತ್ಯ ಭೂಲೋಕ 
ದಲ್ಲಿ) ಅವನ ಹೆಣವನ್ನು ಆ ಜನರು ಒಯು ಒಂದು ಆಲದ ಮರದ ಕೆಳಗೆ ಸುಡಲು 
ಆ ಕೂಡಲೇ ೩೭- ೩೮ . ಮಂಗಳಮಯನಾದ ಉದ್ಭಟ ದೇವನ ( ಸುಡುತ್ತಿರುವ) 
ದೇಹದ ಹೊಗೆ ಚೆನ್ನಾಗಿ ಆ ವೃಕ್ಷದಲ್ಲಿರುವ ಅನೇಕ ಭೂತಗಳ ದೇಹವನ್ನು ಸೋಂಕ 
ಲಾಗಿ ಅವು ಉತ್ಸಾಹಗೊಂಡು ಕೈಲಾಸಕ್ಕೆ ಹೋದವು. ಇಲ್ಲಿಯೇ ಉಳಿದ ಒಂದು 
ಭೂತವು ವಟವೃಕ್ಷವನ್ನು ದಿಟ್ಟಿಸಿ ನೋಡುತ್ತ ಭೂತಗಳನ್ನು ಕಾಣದೆ ಇಕ್ಕಟ್ಟಿನಲ್ಲಿ 
ಸಿಕ್ಕಿದ ಆನೆಯ ಹಾಗೆ ಅಧಿಕವಾಗಿ ಘೀಳಿಟ್ಟು (ಕೂಗಿಕೊಂಡು) ಭೂತಳವೇ ಅಲ್ಲಾಡು 
ವಂತೆ, ಕುದುರೆಗಳ ಸಮೂಹವು ಹೆದರಿ ಎಲ್ಲ ಕಡೆಗೂ ಮೂರ್ಛಗೊಂಡು ಬೀಳುವಂತೆ 
ಘೋಳೋ ಎಂದು ದೊಡ್ಡ ದನಿಯೆತ್ತಿ ನಿಂತು ಅಳಲು ಅರಸನಾದ ಭೋಜರಾಜನು ಆ 
ಧ್ವನಿಯನ್ನು ಕೇಳಿದನು . ವ ! ಹಾಗೆ ಕೇಳಿ ಈ ಅದ್ಭುತವಾದ ಅಳುವನ್ನು ನಾನೇ 
ಪರೀಕ್ಷಿಸುತ್ತೇನೆಂದು ಆಸ್ಥಾನದಿಂದ ಎದ್ದು , ಸಮಸ್ತ ಸಾಮಂತ ಮಂತ್ರಿಮಂಡಳಿಕ 
ದಂಡನಾಯಕರೊಡನೆ ಸೇರಿ ಪಟ್ಟಣದ ಹೊರಭಾಗದಲ್ಲಿರುವ ವಟ ( ಆಲ) ವೃಕ್ಷದ ಬಳಿಗೆ 


೪೪೦ 


ಬಸವರಾಜ ವಿಜಯಂ 


ಕಡು ನಿಡಿದಾದ ಕಾಲೊಡಲ ಕೇಸುಗಿದೊಂಗಲ ಪೊಲ, ಕೇಶದ 
ಛಡಿ ಸರಿತರ್ಪ" ಕೆಂಡದವೊಳೊಪ್ಪುವ ಕಂಗಳ ನೀಳು ಬಾಗಿ ಮುಂ 
ಗಡೆಗುಳಗಿರ್ದ ವಲ್ಲಭ ಮಹಾಗುಹೆಯಂದದ ಬಾಯ ಬತ್ತಿ ಬೆಂ 
ಗಡರ್ದು ನರಂ ಪಗಿಬಸುಂದರವಾಸುದಮಾಗೆ ನಿಂದುದಂ 


ಗುಡುಗುಡನೆ ಸುರಿಯ ಕಣ್ಣನಿ. 
ನಿದುದನಿಯಿಂದ ಭೂತಮಂ ಕಂಡರಸಲ 
ಕಡು ಚೋದ್ಯಮನಾಳಾಗ 
qುಡಿಯಿಸಿದ ನೀನಿದೇಕೆ ಪಳಯಿಪೆನುತುಂ 


ವ ! ಎನೆ ಪಿಶಾಕಮರಸನಿದಿರ್ಗೆವಂದು 


ಎಲೆ ನೃಪತಿ ಕೇಳ್ಳುದೊಂದು 
ಜ್ವಲ ಕಥೆಯಂ ಕೇಳು ಮುಂದೆ ನೀನೆಸಗೆ ನಿರ 
ರ್ಗಲ ಪರಹಿತಮಂ ನಿನಗ 
ತಲಘಂತರಂ ಪದವಿ ಸಾರ್ಗುಮೆಂತೆನೆ ಪೇಳ್ವೆಂ 


ವಿಲಸತ್ಕಲಾಸಭಭ್ರಟಕದೊಳೆಸೆಗುಂ ಸಾರಮಂದ್ರೋದವೆಂಬು 
ಜ್ವಲ ಕಾಸಾರಂ ತದಬ್ಬಾಕರದ ತಟದೊಳಿರ್ಪಂ ತಪಂಗೆಯ್ಯುತುಂ ನಿ 


ಬಂದು ಭೋಜರಾಜನು ನಿಂತು ನೋಡುತ್ತಿರಲು ಅಲ್ಲಿ ೩೯ - ೪೦ . ಅತಿ ದೊಡ್ಡದಾದ 
(ಉದ್ದವಾದ ಕರಿಯ ಹೊಟ್ಟೆಯ, ಕೆಂಪಾದ ಉರಿಯ ಜ್ವಾಲೆಯ ಸಮೂಹವನ್ನು 
ಹೋಲುವ ಕೂದಲು, ಒಳ್ಳೆಯ ಕಿಡಿಗಳನ್ನು ಸುರಿಸುತ್ತಿರುವ ಕೆಂಡದ ಹಾಗೆಶೋಭಿ 
ಸುವ ಕಣ್ಣುಗಳ, ಉದ್ದವಾಗಿ ಬಾಗಿ ಮುಂಭಾಗಕ್ಕೆ ಹಾಯ್ದಿರುವ ಹಲ್ಲುಗಳ , ದೊಡ್ಡ 
ಗುಹೆಯಂತಿರುವ ಬಾಯಿಯ , ಬತ್ತಿ ಬೆನ್ನಿಗೆ ಹತ್ತಿ , ನರಗಳು ಹಬ್ಬಿರುವ ಹೊಟ್ಟೆಯನ್ನು 
ಹೊಂದಿ, ಭಯಂಕರವಾಗಿ ನಿಂತಿರುವ ಗಳಗಳನೆ ಕಣ್ಣೀರು ಸುರಿಯುತ್ತಿರುವ, ದೊಡ್ಡ 
ದನಿಯಿಂದ ಅಳುವ ಭೂತವನ್ನು ಅರಸನು ಕಂಡು ಅತ್ಯಂತಾಶ್ಚರ್ಯಗೊಂಡನು. ಆಗ 
( ಅವನು) ನೀನು ಅದೇಕೆ ಅಳುತ್ತಿದ್ದೀಯೆ ? ಎನ್ನುತ್ತ ಮಾತನಾಡಿಸಿದನು . ವ|| 
ಹೀಗೆ ನುಡಿಸಲು ಅರಸನೆದುರಿಗೆ ಆ ಪಿಶಾಚಿಯು ಬಂದು ೪೧. ಎಲೈ ಅರಸನೇ ; 
ಒಂದು ಉಜ್ವಲವಾದ ಕಥೆಯನ್ನು ಕೇಳೋಣಾಗಲಿ; ಅದನ್ನು ಕೇಳಿ ಮುಂದೆ ನೀನು 
ನಿರರ್ಗಳ ( ತಡೆಯಿಲ್ಲದ) ಪರಹಿತವನ್ನು ಮಾಡಿದರೆ , ಅತ್ಯಂತ ಘನವಾದ ಪದವಿಯು 
ನಿನಗೆ ಲಭ್ಯವಾಗುವುದು , ಅದು ಹೇಗೆಂದರೆ : ಹೇಳುತ್ತೇನೆ : ೪೨ ಪ್ರಕಾಶಿಸುವ 
ಕೈಲಾಸಪರ್ವತದ ತಪ್ಪಲು ಪ್ರದೇಶದಲ್ಲಿ ಸಾರಮಂದೊದ' ಎಂಬ ಪ್ರಕಾಶಮಾನ 
ವಾದ ಸರೋವರವು ಶೋಭಿಸುತ್ತಿದೆ. ಆ ಸರೋವರದ ದಂಡೆಯಲ್ಲಿ ತಪಸ್ಸನ್ನು 
ಮಾಡುತ್ತ ಪರಿಶುದ್ಧನಾದ ಮಾರ್ಕಂಡೇಯನೆಂಬ ಮುನಿ ಇದ್ದಾನೆ. ಆ ಸರೋವರಕ್ಕೆ 


೮೪೧ 


ಏಕೊನಚತ್ವಾರಿಂಶಾಶ್ವಾಸಂ 


ರ್ಮಲ ಮಾರ್ಕಂಡೇಯನೆಂಬಂ ಮರಿನಿಯದಜಳೆ ಗಂಧರ್ವರೇಣ್ಯ೦ದು ತಾರಾ 
ಚಲನಾಥಾಸ್ಥಾನದಿಂದುಟ್ಟುದನೆ ಕಳೆದು ಪೊಕ್ಕಲ್ಲಿ[ ] ಸಾಡುತಿರ್ದರ್ 


ವ|| ಅಂತು ಜಲಕೇಳಿಯಂ ತೀಚಿ 


ಪರಿಮಳಿಸುವ ಕೆಂದಾವರೆ 
ಯರಲನವರ್ಮುಜಯ ಕಂಡು ಮುನಿ ಮುನಿದರುಣ 
ಸುರಿತೇಕ್ಷಣದಿಂ ನಗಾರಿ 
ಗರನಾ ಗಂಧರ್ವರಂ ಸಮಂತೀಕ್ಷಿಸಿದಂ 


ವ|| ಅಂತು ಕಾಯೀಕ್ಷಿಸಿ ಸಪ್ತಶತಸಂಖ್ಯಾಕರಂ ಜಡಿದು ಝಂಕಿಸಿ ನುಡಿದು 


ಸತತ ಶಿವಸ್ಕಾನೋಚಿತ 
ನುತ ಜಲಮಂ ಕದಡಿ ಶಂಭುಪೂಜೋಚಿತಮಂ 
ಶತದಳಮಂ ಪಱದುದಂ 
ಕ್ಷಿತಿಯಲ್ಲಿ ಪಿಶಾಚರಾಗಿಮಂದಂ ಮುನಿಪಂ 


ಎನೆ ಕೇಳು ಪೆಳರ್ದು ತತ್ಪದ 
ವನರುಹದೊಳ್ಳೆಡೆದು ಜವದೆ ಶಾಪವಿಮೋಕ್ಷಂ 
ಜನಿಯಿಪುದಂ ದಯೆಯಿಂದಲೆ 
ಮುನೀಂದ್ರ ಬೆಸಸೆಂದು ಬೇಡಿಕೊಂಡರ್ಮುನಿಯಂ 


ಕೈಲಾಸನಾಥನಾದ ಶಿವನ ಆಸ್ಥಾನದಿಂದ ಗಂಧರ್ವರು ಬಂದು ಉಟ್ಟುದನ್ನೆಲ್ಲ ಕಳೆದು 
ಈಸಾಡುತ್ತಿದ್ದಾರೆ. ವ|| ಅವರು ಆ ರೀತಿ ಜಲಕ್ರೀಡೆಯನ್ನು ಮುಗಿಸಿ ೪೩ . ಪರಿ 
ಮಳದಿಂದ ಕೂಡಿದ ಕೆಂದಾವರೆಯ ಹೂವನ್ನು ಮುರಿಯಲಾಗಿ ಆ ಮುನಿಯು 
( ಅದನ್ನು ಕಂಡು ಕೋಪಗೊಂಡು ಪ್ರಕಾಶಿಸುವ ಕೆಂಪಾದ ಕಣ್ಣುಗಳಿಂದ ಬರಿ ಬತ್ತ 
ಲೆಯ ಶರೀರದ ಆ ಗಂಧರ್ವವನ್ನು ಚೆನ್ನಾಗಿನೋಡಿದನು . ವ!! ಆ ರೀತಿಕೋಪ 
ದಿಂದ ಏಳು ನೂರು ಸಂಖ್ಯೆಯ ಅವರನ್ನು ( ಆ ಗಂಧರ್ವರನ್ನು ) ನೋಡಿ ಭಯಪಡಿಸಿ 
ಗದರಿಸಿ ನುಡಿದು ೪೪, ಸತತವೂ ಶಿವನ ಸ್ನಾನಕ್ಕೆ ಉಚಿತವಾದ ಶ್ಚಾತ್ಯ ಜಲವನ್ನು 
ಕದಡಿ , ಶಂಭುವಿನ ಪೂಜೆಗೆ ಯೋಗ್ಯವಾದ ಕಮಲವನ್ನು ಹರಿದುದರಿಂದ (ಕಿತ್ತುದರಿಂದ) 
ಭೂಮಿಯಲ್ಲಿ ಪಿಶಾಚಿಗಳಾಗಿ ಹುಟ್ಟಿರೆಂದು ಆ ಮುನಿಯು ಅಂದನು ( ಶಾಪವಿತ್ತನು 
೪೫. ಹೀಗೆನ್ನಲು ಕೇಳಿ, ಹೆದರಿ , ಅವನ ಪಾದಕಮಲಗಳಲ್ಲಿ ಬಿದ್ದು , ಶೀಘ್ರವಾಗಿ ಶಾಪ 
ವಿಮೋಚನೆಯುಂಟಾಗುವುದನ್ನು ಎಲೆ ಮುನೀಂದ್ರನೆ, ದಯೆಯಿಂದ ಅಪ್ಪಣೆ ಮಾಡು , 


1 ನೀ ( ಅ, ಗ, ಚ, ಜ, ದ, ಮು ) 


೪೪೨ 


ಬಸವರಾಜ ವಿಜಯಂ 


ವ ! ಎನೆ ಕೇಳು – 

ನಿಟಿಲಲೋಚನಭಕ್ತನುದ್ಭಟಯೋಗಿ ತತ್ವವಿಶಾರದಂ 
ಕುಟಿಲವಾದಿವಿಭಂಜನಂ ಶಿವಮೂರ್ತಿ ತಾಂ ಚಿರಕಾಲಮುರಿ 
ನಟಿಯಿಸಿರ್ದಿಳೆಯೋಳ್ಳಿಮುಕ್ತಿಯನೆ ತನುದಾಹಸಂ 

ಘಟಿತ ಧೂಮದ ಸೋಂಕಿನಿಂ ನಿಮಗಕ್ಕೆ ಶಾಪವಿಮೋಚನಂ 
ವ|| ಎಂದು ಖುಷಿ ಪೇಳನನಿತಳಾವೆಲ್ಲರುಂ ಪಿಶಾಚರೂಪಮಂ ತಾಲ್ಲೀ ವಟವಿಟಪಿ 
ಯನಾಶ್ರಯಂಗೆಯು ಪನ್ನಿರ್ಚ್ಛಾಸಿರಬರಿಸಂಬರಮತ್ತಲುಂ ತೊಲಗದವನಳಿವಂ ಪಾರ್ದು ನೆಲಸಿರ್ದೆ 
ವಿಂದಿನುದಯದೊಳಾನೊರ್ವನೆ ಹಸಿವು ತಾಳಲಾಆದಾಹಾರಂಗೊಳಲೆಂದೆಲ್ಲರು ಬಿಟ್ಟು ಪೋಣಮಟ್ಟು 
ಪೋದೆನಾಂ ಬರ್ಪುದಂ ಮುನ್ನ ಮೆ 

ಪೋದರ್ಗಡ ಪುಣ್ಯಾಧಿಕ 
ರಾ ದೇವನ ದೇಹದಾಹಧೂಮದ ಸೋಂಕಿಂ 
ದಾದಮುಳಿದಿರ್ದೆನಾನೆ 
ನೀ ದೌರ್ಭಾಗ್ಯ ಪ್ರಭಾವವನ್ನ ನೃಪತೀ 
ಒಡನಾಡಿಗಳೆಲ್ಲರ ಸಂ 
ಗಡಮಿರದೀ ಪೊಳೆ ಪಸಿವಿನುರವಣೆಯಿಂ ಬೆಂ 
ದೊಡಲಂ ಪೊರೆಯದೆಂ 
ಕಡೆಸಿಲ್ಕಿದೆನದನಿಂತು ಪಳಯಿಪೆನರಸಾ 

೪೮ 
ಎಂದು ಆ ಮುನಿಯನ್ನು ಬೇಡಿಕೊಂಡರು. ವ!! ಹೀಗೆ ಬೇಡಿಕೊಳ್ಳಲು ಕೇಳಿ ೪೬ . ಅಗ್ನಿ 
ನೇತ್ರನಾದ ಶಿವನ ಭಕ್ತನೂ ಶಿವತತ್ತ್ವವನ್ನು ಬಲ್ಲವನೂ , ಕುಟಿಲರಾದ ವಾದಿ ಜನ 
ಗಳನ್ನು ಮುರಿದು ಹಾಕಿದವನೂ , ಮಂಗಳಮೂರ್ತಿಯೂ ಆದ ಉದ್ಭಟದೇವನು ತಾನು 
ಚಿರಕಾಲದ ವರೆಗೆ ಜೀವಿಸಿದ್ದ (ವ್ಯವಹರಿಸಿದ್ದ ಭೂಮಿಯಲ್ಲಿ ಮುಕ್ತಿಯನ್ನು ಹೊಂದಲು 
ಆತನ ದೇಹವನ್ನು ಸುಡುವಾಗ ಸೇರಿದ ಹೊಗೆಯ ಸೋಂಕಿನಿಂದ ನಿಮಗೆ ಶಾಪ 
ವಿಮೋಚನವಾಗುವುದು. ವ|| ಹೀಗೆಂದು ಋಷಿಯು ಹೇಳಿದನು. ಅಷ್ಟರಲ್ಲಿ ನಾವೆಲ್ಲರೂ 
ಪಿಶಾಚಿಗಳ ರೂಪಧಾರಣೆಮಾಡಿ , ಈ ಆಲದ ಮರವನ್ನು ಆಶ್ರಯಮಾಡಿಕೊಂಡು, 
ಹನ್ನೆರಡು ಸಾವಿರ ವರ್ಷಗಳಿಂದ ಎತ್ತಲೂ ತೊಲಗದೆ ಆತನ ಸಾವನ್ನೇ ಎದುರು 
ನೋಡುತ್ತ ನೆಲಸಿದ್ದೆವು. ಇಂದಿನ ಉದಯಕಾಲದಲ್ಲಿ ನಾನೊಬ್ಬನೇ ಹಸಿವನ್ನು ತಾಳ 
ಲಾರದೆ ಆಹಾರವನ್ನು ಸ್ವೀಕರಿಸಲೆಂದು ಎಲ್ಲರನ್ನೂ ಬಿಟ್ಟು ಹೊರ ಹೊರಟು 
ಹೋದೆನು . ನಾನು ಬರುವುದಕ್ಕಿಂತ ಮೊದಲೇ ೪೭ . ಮಹಾರಾಜಾ, ಆ ಉದ್ಧಟ 
ದೇವನ ದೇಹವನ್ನು ಸುಡುವುದರಿಂದುಂಟಾದ ಹೊಗೆಯ ಸೋಂಕಿನಿಂದ ಅಧಿಕ ಪುಣ್ಯ 
ಶಾಲಿಗಳಾದ ಅವರೆಲ್ಲರೂ ಹೋದರಲ್ಲವೇ ! ನಾನೊಬ್ಬನೇ ಉಳಿದಿರುವೆನು . ( ಇದು) 
ನನ್ನ ಈ ದೌರ್ಭಾಗ್ಯದ ಫಲವು ಎಂಥದೋ ! ೪೮. ಅರಸನೇ , ಒಡನಾಡಿಗಳೆಲ್ಲರ 
ಸಂಗಡಲೇ ಇರದೆ ಈ ದಿವಸವೇ ಹಸಿವಿನ ಹೆಚ್ಚಳದಿಂದ ಬೆಂದು ಹೋದಹೊಟ್ಟೆ 
ಯನ್ನು ಹೊರೆಯಲು ಹೋದೆನು ( ನಾನೊಬ್ಬನೇ ) ಕೊನೆಗೆ ಉಳಿದೆನು ಆದ ಕಾರಣ 


೪೪೩. 


ಏಕೊನಚತ್ವಾರಿಂಶಾಶ್ವಾಸಂ 


ರ್೪ 


ಅರೆಬೆಂದ ಕೊಳ್ಳಿಗಳುಮಂ | 
ಪರೆದಿರ್ದ ತದಶಕಲವುಮನೊಡನಿಟೊ 
ಲ್ಕು ರಿವೊತ್ತಿಸೆನ್ನ ಮೇಲಣ 
ಕರುಣದಿನೆಲೆ ನೃಪತಿ ಪೋಪೆನಾಂ ಪೊಗೆಯಿಂದಂ 
ಕುಜಪಾವುದು ನೀತಿ ಪೋಪುದ | 
ಕಜುಪಿಂದೆಮಗೆಂಬೆಯಪ್ರೊಡೀ ವಟತರುವಂ 
ನೇ ಕಿತ್ತು ಬೇರ್ವೆರಸಿ ನೆಲ 
ನಾವುರೆ ರಜತಗಿರಿಗೆ ಕೊಂಡಾಂ ಪೋಪೆಂ 

೫೦ 
ವ! ಎಂದ ಮರುಳ ಮಾತು ಮನದೆಗೊಂಡರಸನಾಶ್ಚರ್ಯಮಾನಸ' ನಂತೆಗೆಯೋನೆಂದು 
ಕಡೆಗೊಳ್ಳಿಗಳುಮನಶಕಲಮಂ ಪುಂಜಿಸಿ ಚಂದನೇಂಧನಗಳನಾಜ್ಯದೊಳ್ಯಾಂದ ದಿವ್ಯಾಂಬರಂಗಳು 
ಮನಮರ್ಚಿ ಚಿತಾಗ್ನಿಯಂಪೊಸ ಪೊಗೆ ನೆಗೆದು ನಿಜಾಂಗಮಂ ಸೋಂಕಲೊಡನೆ 

ತೊಳಪ ಕಿರೀಟಮುಜ್ವಳ ಲಸನ್ಮಣಿಕುಂಡಲಮುಟ್ಟ ದಿವ್ಯಮಂ 
ಜುಳವಸನಂ ಮನೋಜ್ಞ ತರಹಾರವುದಂಚಿತ ರತ್ನಕಂಕಣಂ 
ಪೊಳೆವ ಮುಖೇಂದುಮಂದಹಸನಂ ನಿಡುಗಣ್ಮರೆಪ್ಪೆ ಮೆಯ್ಯ ನು 

ಸ್ಟೆಳಗೆಳೆವಿಂಚನೇಳಿಸೆ ಪಿಶಾಚತೆ ಪಿಂಗಿದನೊಪ್ಪಿ ತೋಚಿದಂ 
ದಿಂದ ಪ್ರಳಾಪಿಸುತ್ತಿದ್ದೇನೆ. ೪೯ . ಎಲೈ ಮಹಾಠಾಜ , ಅರೆಬೆಂದ ಕೊಳ್ಳಿಗಳನ್ನೂ , 
ಹರಡಿಕೊಂಡಿರುವ ಆ ಹೆಣದ ಮೂಳೆಗಳನ್ನೂ ಒಲಿದುಕೂಡಿಸಿಹಾಕಿ , ನನ್ನ ಮೇಲಣ 
ಕರುಣದಿಂದ ಉರಿಯನ್ನು ಹೊತ್ತಿಸು. ಉಂಟಾದ ಹೊಗೆಯಿಂದ ನಾನೂ ಹೊರಟು 
ಹೋಗುತ್ತೇನೆ. ೫೦. ನೀನು ಹೋಗುವುದಕ್ಕೆ ಗುರುತೇನು ? ಅದನ್ನು ನಮಗೆ 
ತಿಳಿಸು ಎಂದು ನೀನು ಅನ್ನುವೆ ಯಾದರೆ , ಈ ಆಲದ ಗಿಡವನ್ನು ಬೇರು ಸಹಿತವಾಗಿ 
ಕಿತ್ತು , ಲೋಕವೆಲ್ಲ ತಿಳಿಯುವಂತೆ ನಾನು ಕೈಲಾಸಗಿರಿಗೆ ಹೋಗುತ್ತೇನೆ. ವ|| ಹೀಗೆಂದ 
ಭೂತದ ಮಾತನ್ನು ಮನಸ್ಸಿಗೆ ತೆಗೆದುಕೊಂಡ ಅರಸನು ಆಶ್ಚರ ಚಿತ್ತನಾಗಿ 
( ಹಾಗಾದರೆ) ಹಾಗೇ ಮಾಡುತ್ತೇನೆಂದು ಅರ್ಧಸುಟ್ಟುಳಿದ ಕೊಳ್ಳಿಗಳನ್ನೂ ಎಲುವಿನ 
ತುಂಡುಗಳನ್ನೂ ರಾಶಿಮಾಡಿ , ಚಂದನದ ಕಟ್ಟಿಗೆಗಳನ್ನು ತುಪ್ಪದಲ್ಲಿ ಅದ್ದಿದ ಬಟ್ಟೆ 
ಗಳಿಂದ ಸುತ್ತಿ , ಚಿತಾಗ್ನಿಯನ್ನು ( ಹೆಣವನ್ನು ಸುಡುವ ಬೆಂಕಿ) ಹೊತ್ತಿಸಲಾಗಿ ಹೊಗೆ 
ಯದ್ದು ಆ ಭೂತದ ದೇಹವನ್ನು ಸೋಂಕಿದ ಕೂಡಲೇ ೫೧ . ಪ್ರಕಾಶಿಸುವ 
ಕಿರೀಟ, ಉಜ್ವಲವಾಗಿ ಪ್ರಕಾಶಿಸುವ ರತ್ನಖಚಿತವಾದ ಕುಂಡಲಗಳು (ಕರ್ಣಾ 
ಭರಣಗಳು) ದಿವ್ಯವೂ ಮನೋಹರವೂ ಆದ ವಸ್ತ್ರ , ಚಿತ್ತಾಕರ್ಷಕವಾದ ಹಾರ, 
ಶ್ರೇಷ್ಠ ರತ್ನಖಚಿತ ಮುಂಗೈಬಳೆ, ಹೊಳೆಯುತ್ತಿರುವ ಮುಖಚಂದ್ರ , ಮುಗುಳು 
ನಗೆ, ಉದ್ದವಾದ ಕಣ್ಣುಗಳು, ಇವೆಲ್ಲ ಶೋಭಿಸುತ್ತಿರಲು, ದೇಹದ ನುಣ್ಣನೆಯ 
ಹೊಳಪು ಎಳೆ ಮಿಂಚನ್ನು ತಿರಸ್ಕರಿಸುವಂತಿರಲು , ಪಿಶಾಚತೆ ತೊಲಗಿ ( ಗಂಧರ್ವ 


1 ನಾಗಿಯಂತೆ( ಚ) 


ಬಸವರಾಜ ವಿಜಯಂ 


ವ ! ಆಗಳು 

ಅರಸರಿ ಬೇಗದ ಮಂತ್ರಿಮಂಡಳಿತ ಸಾಮುಂತಾಪ್ತಪುತ್ರಾಂಗನೆ 
ತರಯುಕ್ತಂ ಪದೆದೇಯಿತುಂ ಛಟಛಟಪ್ರಧ್ಯಾನವಿಂಬಾಗೆ ಬೇ 
ರ್ವೆರಸುತ್ತುಂ ಸುರನೊತ್ತಿ ಕಿಟ್ಟ ವಟಮಂ ತತ್ಸವಿಯುತಂ ಭೂವಿಗ 

ಚೂರಿಯಪ್ಪಂತಿರುಘರವಲಗುಡುತೆ ಪೊಕ್ಕಂ ಬಂದು ಕೈಲಾಸಮಂ 
ವ! ಇನ್ನು ಪೇಳ್ವೆನದೆಂತೆನೆ 

ನಾವಿಂದವೆಂಬ ಪೊಳಲೊ 
೪ಾವಜಹರಭಕ್ಕೆ ಚೆನ್ನಯಾನ್ವಯಭವೆ ಕು 
ಪ್ರಾವೇಷ್ಟಿತತನು ಗುತ್ತಾ 
ದೇವಿಯೆನಿಪ್ಲೋರ್ವಳಿರ್ಪಳೆಲೆ ಮನುಜೇಂದ್ರಾ 

೫೩ 
ವಃ ಆ ಪೊಳಲ ಪಾರ್ವಪರ್ುರವೀಥಿಯೋರ್ಪ ' ವಿಶೀರ್ಣನಾಸಾಕರಚರಣನಖಾಗ್ರವಣಾ 
ವೃತಶರೀರಿಣಿಯಪ್ಪ ಗುಡಾಂಬೆಯಂ ಕಂಡು ಮೆಯ್ಕೆ ಟ್ರಂಜೆಯಾದ ನಿನ್ನಂ ನೊಳ್ಳುದೆಮಗತ್ಯಂ 
ತಾನುಚಿತವಿಗಳೆ ಪೋವಡೆಂದಾ ಪೊಳಲಂ ಪೋವಡಿಸೆ ದೃಢವ್ರತಭಕ್ಕೆ ಧೃತಿಗೆಡದಾ ನಗರ 
ಮನುಳಿದು ಮನ್ನಾಥನಪ್ಪ ಸೌರಾಷ್ಟ್ರಪತಿಯಿಂ ಸಾರತೇಜೋಮಯಶರೀರಂಬಡೆದಪೆನೆಂದು ತಜಲಿ 
ಸಂದು ತತ್ತುರಾಭಿಮುಖಿಯಾಗಿ 


ರೂಪದಿಂದ) ಅವನು ಮನೋಹರವಾಗಿ ಕಂಡನು . ವ!! ಆಗ ೫೨ . ಅರಸನು 
ಶೀಘ್ರವಾಗಿ ಮಂತ್ರಿಗಳು , ಮಾಂಡಳಿಕರು , ಸಾಮಂತ ರಾಜರು , ಆಪ್ತರು ಪುತ್ರ , 
ಹೆಂಡತಿಯರೇ ಮೊದಲಾದ ಸಮೂಹದೊಡನೆ ಸಂತೋಷದಿಂದ ಮರವನ್ನೇರಿ 
ದನು . ಛಟ ಛಟ ಎಂಬ ಧ್ವನಿ ವಿಶೇಷವುಂಟಾಗಲಾಗಿ, ಬೇರು ಸಮೇತವಾಗಿ ಆ ಗಂಧ 
ರ್ವನು ಮರವನ್ನು ಕಿತ್ತನು. ಅವರೆಲ್ಲರೊಡನೆ ಭೂಲೋಕಕ್ಕೆಲ್ಲ ಆಶ್ಚದ್ಯವನ್ನುಂಟು 
ಮಾಡುತ್ತ ಉಘ ಉಘ ಎಂಬ ಧ್ವನಿಯನ್ನು ಮಾಡುತ್ತ ಹೊರಟು ಬಂದು ಕೈಲಾಸ 
ವನ್ನು ಹೊಕ್ಕನು. ವ!! ಇನ್ನೂ ಹೇಳುವೆನು - ಅದೆಂತೆಂದರೆ ಗುಡ್ಡಾದೇವಿಯ ಕಥೆ 
೫೩ . ಎಲೈನರೇಂದ್ರನೇ , ನಾವಿಂದವೆಂಬ ಪಟ್ಟಣದಲ್ಲಿ ಈಶ್ವರ ಭಯ , ಚೆನ್ನಯ್ಯನ 
ವಂಶದಲ್ಲಿ ಹುಟ್ಟಿದವಳೂ , ಕುಷ್ಟರೋಗದಿಂದ ವ್ಯಾಪ್ತವಾದ ತನುವುಳ್ಳವಳೂ ಆದ , 
“ಗುಡ್ಡಾದೇವಿ' ಎಂಬುವವಳೊಬ್ಬಳಿದ್ದಳು. ವ!! ಆ ಪಟ್ಟಣದ ಬ್ರಾಹ್ಮಣರು, ಬೀದಿ 
ಯಲ್ಲಿ ಬರುತ್ತಿದ್ದ (ಕುಷ್ಟರೋಗ ಕಾರಣದಿಂದ) ಶಿಥಿಲವಾದ ಮೂಗು,ಕೈಕಾಲು, 
ಉಗುರುತುದಿಗಳಲ್ಲಿರುವ ಹಣ್ಣುಗಳಿಂದ ಕೂಡಿದ ಶರೀರವುಳ್ಳ ಆ ಗುಡ್ಡಾದೇವಿಯನ್ನು 
ಕಂಡು, ಮೆಯ್ಕೆಟ್ಟು ಹೋದಶ್ವಪಚಿಯಾದ ನಿನ್ನನ್ನು ನೋಡುವುದು ನಮಗೆ ಅತ್ಯಂತ 
ಅನುಚಿತವಾದದ್ದಾಗಿದೆ. ಈಗಲೇ ಇಲ್ಲಿಂದ ಹೊರಡು, ಎಂದು ಆ ಪಟ್ಟಣದಿಂದ ಹೊರ 
ಹೊರಡಿಸಲು , ದೃಢವಾದ ಶಿವವ್ರತದ ಭಕ್ತಿಯಾದ ಅವಳು ಧೈರಗೆಡದೆ , ಆ ಪಟ್ಟಣ 
ವನ್ನು ತ್ಯಜಿಸಿ ನನ್ನ ಪ್ರಭುವಾದ ಸೌರಾಷ್ಟ್ರ ಸೋಮನಾಥನೆಂಬ ಒಡೆಯನಿಂದ ಸಾರ 
ವತ್ತಾದ ತೇಜೋಮಯವಾದ ಶರೀರವನ್ನು ಪಡೆಯುತ್ತೇನೆಂದು, ಪ್ರತಿಜ್ಞೆ ಮಾಡಿ, ಆ 


ಏಕೋನಚತ್ವಾರಿಂಶಾಶ್ವಾಸಂ 


೪೪೫ 


ನಡೆತಂದಳ ಧೃತಿಯಿಂದ ಕಾಲ್ನಡೆಯೊಳೆಂಸೂಸೆ ರಾಂಬು ತ 
ನ್ನಡಿಯಿಂ ಘಾರಸಮನ್ವಿತಂ ಕಿಣಿದುದೂರಂ ಕಾಲ ಳಾ ಮಾರ್ಗದ 
ಛಡಿವೋಗುತ್ತಿರೆ ಜಾನುವಿಂ ತಳರ್ದಳಾ ಜಾನುದ್ವಯಂ ಬೀಳೆ ಕೀ 
ಲುಡಿದಾಗಳೊರಳುತ್ತೆ ನೆತ್ತರುಗೆ ಮೆಯ್ಯಂ ಭಕ್ತಯುದ್ವೇಗದಿಂ 
ಬರುತಿರ್ದಳಲ್ಲಿ ನಿರುಷವು 
ವರದಂ ಸೌರಾಷ್ಟ್ರ ಸೋಮನಾಥಂ ತಾನಿ 
೩ರಲಾಗದೆಂದು ಬಂದಾ 
ದರದಿಂ ನಿಜರೂಪುದೊಅತಿದಿರೊಳ್ಳಿಂದಂ 


ಜೆಡೆಮುಡಿ ಶಶಿಕಳೆ ಬಾಂಬೋಳೆ 
ಕಿಡಿಗಣ್ಣಿಭರಣಮಸಿತಕಂಠಂ ಮೆಲೆ 
ಳೊಡೆದ ಭಸಿತಂ ದ್ವಿಪಾಜಿನ 
ದುಡೆ ತಿಸುಳಂ ಮಿಸುಗೆ ಮೇಟಿ ದನಗಸುತೆಯರಸಂ 


ವ|| ಅಂತೆಸೆದು ಭವರೋಗವೈದ್ಯರ ನಿಜಭಕ್ಕೆಯಂ ಕರುಣಾದ್ರ್ರಕಟಾಕ್ಷದಿಪುದು 
ಮಾಗಳೆ ಸರ್ವಾಂಗಮನಿತುರಿ ಸಂಪೂರ್ಣವಾಗಿ ತಪ್ತ ಸುವರ್ಣವರ್ಣವು ತಳೆಯ ನಿರುಪಮ 


ಪಟ್ಟಣದತ್ತ ಮುಖಮಾಡಿ ೫೪- ೫೫, ಧೈಯ್ಯದಿಂದ ಕಾಲುನಡಿಗೆಯಲ್ಲಿ (ಸೌರಾಷ್ಟ್ರ 
ಸೋಮೇಶ್ವರನು ) ಹೊರಟಳು . ಗಾಯದಿಂದ ಕೂಡಿದ ಅವಳ ಕಾಲಿನಿಂದ ರಕ್ತವು 
ಎಲ್ಲಕಡೆಗೂ ಹೊರಸೂಸುತ್ತಿತ್ತು ಸ್ವಲ್ಪದೂರಹೋಗುವುದರೊಳಗಾಗಿ ಎರಡೂ ಕಾಲು 
ಗಳೂ , ಮಾರ್ಗದಲ್ಲಿ ಕತ್ತರಿಸಿಹೋಗಲಾಗಿ , ಮೊಂಡೆಗಳಿಂದಲೇ ನಡೆದಳು ; ಆ ಎರಡೂ 
ಮೊಳಕಾಲುಗಳು ಕೀಲು ಮುರಿದು ಉದುರಿ ಹೋಗಲು, ಮೆಯಿಂದ ನೆತ್ತರು ಸುರಿ 
ಯುತ್ತಿರಲು ಭಕ್ತಿಯ ಉದ್ವೇಗದಿಂದ ಉರುಳುತ್ತಲೇ ಬರತೊಡಗಿದಳು. ಅಲ್ಲಿ ಅಸ 
ದೃಶವರವನ್ನು ಕೊಡುವ ಸೌರಾಷ್ಟ್ರ ಸೋಮನಾಥನು ತಾನು ಇನ್ನು ( ಇವಳನ್ನು 
ನೋಡುತ್ತ ) ಇರಬಾರದೆಂದು, ಹೊರಟು ಬಂದು ಪ್ರೀತಿಯಿಂದ ತನ್ನ ರೂಪವನ್ನು 
ತೋರಿಸುತ್ತ ಎದುರಿಗೆ ನಿಂತನು. ೫೬. (ಹೀಗೆ ಆ) ಪಾರ್ವತೀಪತಿಯು ಜಡೆಮುಡಿ , 
ಚಂದ್ರಕಳೆ, ಶಿರದಲ್ಲಿನ ದೇವಗಂಗಾನದಿ , ಅಗ್ನಿನೇತ್ರ , ಆ ಹಾವುಗಳ ಆಭರಣ , ನೀಲಕಂಠ , 
ಮೈಯಲ್ಲಿ ಧರಿಸಿದ ಭಸ್ಮ , ಆನೆಯ ತೊಗಲಿನ ಉಡಿಗೆ, ತ್ರಿಶೂಲ ಇತ್ಯಾದಿಗಳುಶೋಭಿ 
ಸುತ್ತಿರಲು ಶೋಭಿಸಿದನು. ವ!! ಈ ರೀತಿ ಶೋಭಿಸುತ್ತ ಆ ಜನನ ಮರಣಾತ್ಮಕ 
ವಾದ ಸಂಸಾರವೆಂಬ ರೋಗದ ವೈದ್ಯನಂತಿರುವ ಶಿವನು ತನ್ನ ಭಕ್ತಿಯಾದ ಗುಡ್ಡಾ 
ದೇವಿಯನ್ನು , ಕರುಣೆಯಿಂದ ಅದ್ರ್ರಗೊಂಡ ಕಡೆಗಣ್ಣುಗಳಿಂದ ನೋಡಿದೊಡನೆಯೇ 
( ಅವಳು) ಸಮಸ್ಯ ಅಂಗಗಳೂ ಸಂಪೂರ್ಣವಾದವಳಾಗಿ , ಕಾಯ್ದು ಬಂಗಾರದ ಬಣ್ಣ 
ವನ್ನು ಹೊಂದಿದಳು, ಅಸದೃಶ ಸೌಂದಯ್ಯದಿಂದ ಕೂಡಿ ಶಿವನ ಪಾದಗಳಿಗೆ ನಮ್ಮ 


೪೪೬ 


ಬಸವರಾಜ ವಿಜಯಂ 


ಸೌಂದರ್ಯವನಾಳು ತನ್ನ ಡಿಗೆ ಪರಮಾನಂದದಿನೆಂಗಿರ್ದ ಭಕ್ತಿಗೆ ಮೆಚ್ಚಿ ನೀಂ ವರಮಂ ಬೆಳ್ಳುದೆನೆ 
ಕರಾರವಿಂದಮಂ ಮುಗಿದು 


೫೭ 


ಪರಮ ಕೃಪಾನಿಧಿ ನಿಮ್ಮಯ 
ಚರಣಾ ಮನಿಂದು ಕಂಡೆನದಂದನಂ 
ವರಮಾವುದೋ ಬೇಳೊಡೆಸಲೆ 
ಕರುಣಿಸು ನಿಮ್ಮಂಘಿಭಜನವೊಂದನೆ ಮುದದಿಂ 
ವ ಎನೆ ಶಿವಂ ಮಚ್ಚಿ ನಿಜಭಕ್ತಿಸುಖಮನಮುರ್ಚಿ ಗುಡ್ಡಾದೇವಿಯಂ ಪೊರೆದು 
ಅವಳು ದೂಷಿಸಿದವನೀ 
ದಿವಿಜರ ತನುವೆಲ್ಲ ಕುಷ್ಪಮಯಮಪ್ಪವೊಲಾ 
ಭವಹರನೊಡರ್ಚಿದಂ ಭೂ 
ಧವ ಜನಮಚ್ಚರಿಯನಾಲ್ವನಂ ವಸುಮತಿಯೋಳ 
ವಾರ್ತೆಯಿದು ಜಗದೊಳೆನ್ನು 
ವರ್ತಿಪುದೆಲೆ ನೃಪತಿ ಪರಮ ಶಿವಭಕ್ತಿಲಸ 
ದ್ವರ್ತನರ ಪೂರ್ವಜಾತಿಯ 
ನಾರ್ತಡೆಯದೆ ನುಡಿವರವರಘಕೊಳಗಪ್ಪರ್ 


ಸಾಂಗಕ್ರಿಯಾಪ್ರತಿಷ್ಠಿತ 
ಲಿಂಗದೊಳೆ ಶಿಲಾತ್ವ ಮೊಳವೆ ಪರಶಿವದೀಕ್ಷಾ 


ಸ್ಮರಿಸಿದಳು. ಹೀಗೆ ತನ್ನ ಪಾದಗಳಿಗೆ ನಮಸ್ಕರಿಸಿದ ಭಕ್ತಿಗೆ ಮೆಚ್ಚಿ , (ಶಿವನು) ನೀನು 
ಏನಾದರೂ ವರವನ್ನು ಬೇಡುವುದು ಎಂದನು . ಆಗ ಅವಳು ತನ್ನ ಕರಕಮಲಗಳನ್ನು 
ಜೋಡಿಸಿ ೫೭. ಪರಮಕೃಪಾ ನಿಧಿಯೇ , ನಿನ್ನ ಚರಣ ಕಮಲವನ್ನು ಈ ದಿವಸ 
ನೋಡಿದನು. ಅದಕ್ಕಿಂತಲೂ ಬೇರೆಯದಾದ ವರವು ಬೇಡುವುದಕ್ಕೆ ಇನ್ನಾವುದಿದೆ ? 
ಚೆನ್ನಾಗಿ ನಿಮ್ಮ ಪಾದದಸ್ತೋತ್ರಮಾಡುತ್ತಿರುವುದೊಂದನ್ನೇ ಪ್ರೀತಿಯಿಂದ ಕರುಣಿಸು 
ವ|| ಎನ್ನಲು ಶಿವನು ಮೆಚ್ಚಿ , ತನ್ನ ಸಂಬಂಧವಾದ ಭಕ್ತಿಸುಖವನ್ನು ಉಂಟುಮಾಡಿ, 
ಆ ಗುಡ್ಡಾದೇವಿಯನ್ನು ಸಂರಕ್ಷಿಸಿ - ೫೮. ಎಲೈ ಬಿಜ್ಜಳ ಮಹಾರಾಜನೇ , ಭೂಲೋ 
ಕದ ಜನರೆಲ್ಲ ಆಶ್ಚರಗೊಳ್ಳುವಂತೆ ಯಾವ ಬ್ರಾಹ್ಮಣರುಗಳು ಅವಳನ್ನು ಕುಷ್ಟರೋಗ 
ದವಳೆಂದು ದೂಷಿಸಿದ್ದರೋ ಅವರ ದೇಹವೆಲ್ಲ ಕುಷ್ಟರೋಗದಿಂದ ತುಂಬಿ ಹೋಗು 
ವಂತೆ ಆ ಈಶ್ವರನು ಉಂಟುಮಾಡಿದನು. ೫೯ . ಎಲೈ ನೃಪತಿಯೇ , ಈ ಸುದ್ದಿಯು 
ಲೋಕದಲ್ಲಿ ಇನ್ನೂ ವರ್ತಿಸಿರುವುದು . ಪವಿತ್ರವಾದ ಶೋಭಿಸುವ ಶಿವಭಕ್ತಿಯನ್ನು 
ಆಚರಿಸುವವರ ಪೂರ್ವಜಾತಿಯನ್ನು ಯಾರು ತಡೆಯದೆ ನುಡಿಯುವರೋ ಅವರು 
ಪಾಪಕ್ಕೊಳಗಾಗುವರು. ೬೦ . ಮಹಾರಾಜಾ, ಯಥಾವತ್ತಾದ ವಿಧಿಗಳನ್ನನುಸರಿಸಿ 
ಪ್ರತಿಷ್ಠೆಗೊಳಿಸಿದ ಲಿಂಗದಲ್ಲಿ ಶಿಲೆಯ ಭಾವವುಂಟೆ ? ಪರಶಿವನ ದೀಕ್ಷೆಯಿಂದ ಕೂಡಿ 


ಏಕೊನಚತ್ವಾರಿಂಶಾಶ್ವಾಸಂ 


ಸಂಗತನೊಳಂತ್ಯಜತೆಯನು 
ಸಂಗಂ ಸಮನಿಪುದೆ ಪೇಳರಾಧಿಪ ನಿಜಮಂ 
ಶರಧಿಯೊಡವೆರೆದ ನದಿಗ 
ಆರಧಿಯ ರೂಪಪ್ಪ ತೇಅದಿನವನಿಪ ವಿಲಸ 
ದ್ಗುರುಕರಕಮಳಸ್ಪರ್ಶನ 
ದಿರವಿಂ ನರರಕ್ಕುಮಲೈ ಗುರುರೂಪಧರರ್ 
ಭ್ರಮರಾವಲಂಬಿಕೀಟಂ 
ಭ್ರಮರಂ ತಾನೆನಿಸಿ ಕೀಟಮಪ್ಪುದೆ ಶಿವಲಿಂ 
ಗಮನಪ್ಪಿ ಲಿಂಗಭಾವಂ 
ಸಮನಿಸಿದ ನರ ನರೇಂದ್ರ ನರನಕ್ಕುಮೆ ಪೇಳ್ 


1 


ಜಲಧರದ ಮಳೆಯ ದಿನಮಣಿ 
ಮಲಿನಾಂಬರಬದ್ದಮಣಿ ಧರಿತ್ರಿಯ ಮಳೆಯೊ 
qಲಸಿದ ನಿಧಿಯೆನಿಪಂ ದು 
ಷ್ಟುಲಸಂಛನ್ನಂ ಪುರಾರಿಭಕ್ತಂ ಧರೆಯೊ೪೯ 
ಪುಟ್ಟದೆ ದುತ್ತು ಶುಕ್ಕಿಯೊಳೆ ಪುಟ್ಟದೆ ಪಂಕದೊಳಂಬುಜಾತಮೇಂ 
ಪುಟ್ಟದೆ ಕಲ್ಲೊಳೇಂ ವಿಸಾನಿ ಪುಟ್ಟದೆ ಕಾಷ್ಠದೊಳಗ್ನಿ ಪಟ್ಟುತಾಂ 


ದವನಲ್ಲಿ ಅಂತ್ಯಜನೆಂಬ ಭಾವವು ನಿಜವಾಗಿ ( ಅಂತ್ಯಜತ್ವದಿಂದ ಕೂಡಿರುವಿಕೆಯು ) 
ಕೂಡಿರುವುದು ಶಕ್ಯವೇ ? ೬೧ . ಸಮುದ್ರದೊಡನೆ ಐಕ್ಯಗೊಂಡ ನದಿಗಳೆಲ್ಲ ಸಮುದ್ರ 
ರೂಪವೇ ಆಗುವ ರೀತಿಯಲ್ಲಿ, ಮಹಾರಾಜನೇ , ಪ್ರಕಾಶಮಾನನಾದ ಗುರುವಿನ ಕೈ 
ಗಳೆಂಬ ಕಮಲದ ಸ್ಪರ್ಶದ ಕಾರಣದಿಂದ ನರರುಗಳು ಗುರುರೂಪ ಧರಿಸಿದವರೇ 
ಆಗುವರಲ್ಲವೇ ? ೬೨ . ನರೇಂದ್ರನೇ , ಭ್ರಮರದ (ಕಡಜದ) ಆಶ್ರಯದಲ್ಲಿರುವ ಕೀಟವು 
ತಾನೂ ಭ್ರಮರವೇ ಎನಿಸಿ ( ಪುನಃ ) ಕೀಟವಾಗುವುದೇ ? ಶಿವಲಿಂಗವನ್ನು ಅಪ್ಪಿ ( ಅಶ್ರ 
ಯಿಸಿ) ಲಿಂಗ ಭಾವವೇ ಉಂಟಾದ ನರನು ನರನೆನಿಸುವನೇ ಹೇಳು ! ೬೩ . ಮೋಡದ 
ಮರೆಯ ಸೂರ , ಮಲಿನವಾದ ಬಟ್ಟೆಯಲ್ಲಿ ಕಟ್ಟಲ್ಪಟ್ಟ ರತ್ನ , ಭೂಮಿಯ ಮರೆಯಲ್ಲಿ 
ಅಡಗಿರುವ ದ್ರವ್ಯರಾಶಿಗಳಂತೆಲೋಕದಲ್ಲಿ ದುಷ್ಕುಲ ಸಂಭವನಾದ ಪರಮೇಶ್ವರ ಭಕ್ತನು 
ಎನಿಸುವನು . (ತೋರುವನು) ೬೪, ಶುಕ್ಕಿಯಲ್ಲಿ ( ಕಪ್ಪೆ ಚಿಪ್ಪಿನಲ್ಲಿ) ಮುತ್ತು ಹುಟ್ಟು 
ವುದಿಲ್ಲವೇ ? ಕೆಸರಿನಲ್ಲಿ ಕಮಲವು ಹುಟ್ಟುವುದಿಲ್ಲವೇ ? ಕಲ್ಲಿನಲ್ಲಿ ಬಂಗಾರವು ಹುಟ್ಟು 


+ ಶಿವದೀಕ್ಷಾಭಿ ಜಾತಸ್ಯ ಪೂರ್ವಜಾಂನಚಿಂತಯೇರ್ ! 
ಸುಪ್ರತಿಷ್ಟಿತಲಿಂಗೇತು ನಯಥಾ ಪೂರ್ವಭಾವನಾ || ಹೀಗೆನ್ನುವ ಶಿವಪುರಾಣವಾಕ್ಯದೊ ಡನೆ ಈ 
ಪದಾರ್ಥವನ್ನು ಹೋಲಿಸಿ, 


ಬಸವರಾಜ ವಿಜಯಂ 


೬೬ 


ಪುಟ್ಟದೆ ಕೀಟದೊಳರೆಗೆ ಪೂಜ್ಯತೆದಾಳವೆ ಮೇಣಿವಂತೆ ದಲ 
ಪುಟ್ಟಿದಡೇನೊ ದುಷ್ಟುಲದೆಳೀಶ್ವರಭಕ್ತನೆ ಪೂಜ್ಯನುರ್ವಿಯೊಳ್ 
ಮಾತೆ ಗೌರಿ ಪಿತನಿ ರುದ್ರನೀ1 
ಖ್ಯಾತವಾದ ಭುವನತ್ರಯಕ್ಕೆ ತ 
ಜ್ಞಾತ ಸರ್ವಜಗತೀಜನಂಗಳೊ 
೪ಾತಿಭೇದಮಣವುಂಟೆ ಧಾತ್ರಿಪಾ 

೬೫ 
ವ! ಅಂತುವಲ್ಲದೆಯುರಿ 
ಭೂಸುರಕುಲಗುರು ವೇದ 
ವ್ಯಾಸಂ ಕಬ್ಬಿಲಿತಿಯಲ್ಲಿ ಪುಟ್ಟಿದನಧಿಕೋ 
ಕ್ಲಾಸು ಮಾತಂಗಿಯೊಳಾ 
ಭಾಸುರ ಮಾತಂಗ ಮುನಿವರಂ ಜನಿಯಿಸಿದಂ 
ಒಗೆದಂ ವಶಿಷ್ಟಮುನಿ ವೇ 
ಶೈಗೆ ಸೂತಂ ಜನನಮಾಂತನಂತ್ಯಜನಿಂ ಪ 
ಸ್ನಗಧರಭಕ್ತಿಸ್ಥಿತಿಯು 
ಜ್ಜುಗದಿಂ ದ್ವಿಜಮುಖ್ಯರಾದರಿವರೀ ಧರೆಯೊಳಕೆ 

* ೬೭ 
ವುದಿಲ್ಲವೇ ? ಕಟ್ಟಿಗೆಯಲ್ಲಿ ಅಗ್ನಿಯು ಹುಟ್ಟದೇ ? ರೇಷ್ಮೆಯು (ಪಟ್ಟು ) ತಾನು ಕೀಟ 
ದಿಂದ ಹುಟ್ಟುವುದಿಲ್ಲವೇ ! ಇವೆಲ್ಲ ಧರೆಯಲ್ಲಿ ಪೂಜ್ಯತೆಯನ್ನು ಹೊಂದುವುದಿಲ್ಲವೇ ? 
ಇವುಗಳ ಹಾಗೆ ದುಷ್ಕಲದಲ್ಲಿ ಹುಟ್ಟಿದರೇನೋ ಈಶ್ವರ ಭಕ್ತನು ( ಯಾವಕುಲದಲ್ಲಿ 
ಹುಟ್ಟಿದರೂ ) ಲೋಕದಲ್ಲಿ ಪೂಜ್ಯನೆನಿಸುವನು. ೬೫ . ಎಲೈ ಧಾತ್ರೀಶನೇ , ಈ 
ಪ್ರಸಿದ್ದವಾದ ಮೂರುಲೋಕಗಳಿಗೂ ತಾಯಿಯೇ ಗೌರಿ; ತಂದೆಯೇ ರುದ್ರ ; ಅಲ್ಲವೆ? 
ಅವನಿಂದ ಹುಟ್ಟಿದ ಜಗತ್ತಿನ ಸಕಲ ಜನರುಗಳಲ್ಲಿ ಸ್ವಲ್ಪವಾದರೂ ಜಾತಿಭೇದವು 
ಉಂಟೆ ? ವ! ಅದೂ ಅಲ್ಲದೆ ೬೬ - ೬೭. ಬ್ರಾಹ್ಮಣರುಗಳ ಕುಲಗುರುವಾದ ವೇದ 
ವ್ಯಾಸನು ಕಬ್ಬಿಲಗಿತ್ತಿ ( ಬೆಸ್ತರವಳ ) ಯ ಹೊಟ್ಟೆಯಲ್ಲಿ ಹುಟ್ಟಿದನು. ಅತಿಶಯ 
ಉಲ್ಲಾಸದಿಂದ ಶ್ರೇಷ್ಟನಾದ ಮತಂಗಮಹರ್ಷಿಯು ಅಂತ್ಯಜೆ ( ಮಾದಿಗಗಿತ್ತಿ ) ಯ ಗರ್ಭ 
ದಿಂದ ಹುಟ್ಟಿದನು. ವಶಿಷ್ಟ ಮಹರ್ಷಿಯು ವೇಶೈಯಿಂದ ಹುಟ್ಟಿದನು . (ದೇವತೆಗಳ 
ಸೂಳೆಯಾದ ಊರ್ವಶಿಯಲ್ಲಿ ಹುಟ್ಟಿದನು). ಇವರೆಲ್ಲ ಲೋಕದಲ್ಲಿ ಪರಮೇಶ್ವರನ 


1 ಎ ( ಅದ) 
fಯಥಾಸಂಕೇ ಸರೋಜಂ ಸ್ಯಾದ್ಯಥಾಕಾಷ್ಮೆಹುತಾಶನಃ | 
ಯಥಾಸುವರ್ಣ ಪಾಷಾಣೇ ಭಸ್ಮಾಂಡಾಲ ವಂಶಜಃ !! 
ಸ್ತ್ರೀವಾ ಪುರುಷಸಂಡಶ್ಚಂಡಾಲೋದ್ವಜವಂಶಜಃ | 
ವಜಾತಿಭೇದೊಲಿಂಗಾರ್ಚಾಸ್ಪರ್ವೆರುದ್ರಗಣಾಸ್ಮತಾಃ 
( ಎಂಬ ಶಿವಪುರಾಣವಾಕ್ಯಗಳೊಡನೆಹೋಲಿಸಿರಿ .) 


ಏಕೋಟಚತ್ವಾರಿಂಶಾಶ್ವಾಸಂ 


೬೮ 


ವಿದಿತವಿದು ಸಕಲ ಭುವನದೊ 
ಳಿದನಂದುಂ ನುಡಿಯಲೇಕೆ ದುಷ್ಟುಲಭವರೆಂ 
ದೊದವಿದ ಮದದಿಂ ಕುಲಮಿ 

ಲ್ಲದ ಶಿವಭಕ್ಕರ್ಕಳಲ್ಲಿ ಕುಲಜಾತಿಗಳು 
ವಂ ಎಂದಿಂತು ನುಡಿದ ಮಹಿಮಾಕರನ ಮಾತನೇಳಿದಂಗೇರಸಂ ಕುಪಿತನಾಗಿ 
ಬಸವರಸ ಪೂರ್ವಕಥೆಗಳ 
ವಿಸರವನುಳಿ ಸರ್ವಜನವಿರೋಧೋಕ್ತಿಗಳು 
ಪಸರಿಸದಿರೆನ್ನೊಳೊದಿನ 
ಗಸಣಿಗಳೇಕಿನಿತು ಸಾಲು ಮೊಪ್ಪದು ಬಿಂಕಂ 
ಹರಭಕ್ತರಧಿಕರೆಂದೆಂ 
ದೂರದಪೆ ತತ್ಕಾಯಮಂ ಚಿವುಂಟಿದೊಡಮದೇಂ 
ಸುರಿತರ್ಪುದೆ ಸುಧೆ ಪಾರ್ವರ | 
ಶರೀರದಿಂ ರಕ್ತಮೋಕ್ಕಪುದೆ ಪೇಳ್ವಿಟಮಂ 
ವಃ ಎಂಬುದುಂ ಭಕ್ತಿರತ್ನಾಕರಂ ಕನಲ್ಲು ಘಳಿಲನೆಟ್ಟು ನಿಂದು 
ವಿಮಳ ಶಿವಭಕ್ತಮಾರ್ಗಮೆ 
ಸುಮಾರ್ಗವುಳಿದಪರಮಾರ್ಗಮದುವೆ ಕುಮಾರ್ಗ೦ 
ಕುಮತಿಜನಮೆಂತುಮೇನಹಿತಿ 
ಗುಮೆ ಪೇಳಿದನತುಳದುರಿತಪೂರಿತಹೃದಯಂ 


ಭಕ್ತಿಯ ರೀತಿಯನ್ನು ಆಚರಿಸುವುದರ ಮೂಲಕ ದ್ವಿಜಶ್ರೇಷ್ಠರಾದರು. ೬೮, ಈ 
ವಿಷಯವೆಲ್ಲ ಭೂಮಂಡಲಕ್ಕೇ ತಿಳಿದಿರುವಂತಹುದು . ಇದನ್ನು ತಿಳಿದೂ ಕೂಡ ಮದ 
ದಿಂದ ಕೂಡಿ ಕೆಟ್ಟಕುಲದಲ್ಲಿ ಹುಟ್ಟಿದವರೆಂದು ಕುಲವೇ ಇಲ್ಲದ ಶಿವಭಕ್ತರಲ್ಲಿ ಕುಲಜಾತಿ 
ಗಳನ್ನು ಏಕೆ ಮಾತಾಡಬೇಕು ? ವ|| ಈ ಪ್ರಕಾರವಾಗಿ ನುಡಿದ ಮಹಿಮಾಕರನಾದ 
ಬಸವಣ್ಣನ ಮಾತುಗಳನ್ನು ತಿರಸ್ಕಾರಮಾಡಿ, ಅರಸನಾದ ಬಿಜ್ಜಳನುಕೋಪಗೊಂಡವ 
ನಾಗಿ ೬೯ . ಬಸವರಸನೇ , ಪೂರ್ವದ ಕಥೆಗಳ , ಸಮೂಹನ್ನು ಬಿಡು. ನಮ್ಮಲ್ಲಿ 
ಇಷ್ಟೊಂದು ನಿನ್ನ ಓದಿನ ಚಾತುರಗಳು ಏಕೆ ? ( ಶಾಸ್ತ್ರ ಪುರಾಣಾಭ್ಯಾಸದಿಂದ 
ಉಂಟಾದ ಚತುರತೆ ಬೇಡ), ಸರ್ವಜ್ಞರುಗಳ ವಿರೋಧೋಕ್ತಿಗಳನ್ನು ಪ್ರಸಾರಗೊಳಿಸ 
ಬೇಡ,ಇಸಾಕು, ಗರ್ವವು ನಿನಗೆ ತಕ್ಕದ್ದಲ್ಲ. ೭೦ . ಹರನ ಭಕ್ತರೇ ಶ್ರೇಷ್ಟರೆಂದು 
ಹೇಳುತ್ತಿದ್ದೀಯೆ. ಆ ಶಿವಭಕ್ತರ ದೇಹವನ್ನು ಚಿವುಟಿದರೆ ಹಾಲೇನಾದರೂ ಸುರಿಯು 
ವುದೇ ? ಬ್ರಾಹ್ಮಣರ ಶರೀರದಿಂದ ರಕ್ತವು ಹೊರ ಹೊರಡುವುದೇ ? . ಸತ್ಯವನ್ನು ಹೇಳು 
ವಃ ಹೀಗೆನ್ನಲು ಭಕ್ತಿಗೆ ಸಮುದ್ರದೋಪಾದಿಯಲ್ಲಿರುವ ಬಸವಣ್ಣನುಕೋಪಗೊಂಡು 
ಒಮ್ಮೆಲೇ ಮೇಲಕ್ಕೆದ್ದು ನಿಂತು ೭೧ . ಶ್ರೇಷ್ಟರಾದ ಶಿವಭಕ್ತರು ಹೋಗುವ ಮಾರ್ಗವೇ 
ಶ್ರೇಷ್ಠವಾದ ಮಾರ್ಗ ; ಉಳಿದವರು ಹೋಗುವ ಆ ಮಾರ್ಗವೇ ದುರ್ಮಾರ್ಗ . 
( ಇದನ್ನು ) ಅಸದೃಶವಾದ ಪಾಪದಿಂದ ತುಂಬಿಹೋದಹೃದಯವುಳ್ಳ ದುಷ್ಟಬುದ್ದಿಯ 

29 + 


೪೫೦ 


ಬಸವರಾಜ ವಿಜಯಂ 


ಖಲರಾಶಾಪಾಶಯುಕ್ತದುರುಳರತಿದುರಾತ್ಮರ್ಶಿವದ್ರೋಹಿಗಳಂ 
ಚಲಚಿತ್ತರ್ಸೊಮಪಾನಚೂಲರಚಿತಸಾರಾಪಾನರಾನೀತಗೋಪೀ 
ವಾಲಫಾಲರ್ವೆದಭಾರೋಹನಖರರುಪಾತಾನ್ಯಷರ್ಸಜೀವೋ 
ಜ್ವಲಪಘವ್ರಹಿಂಸಾಪರರಮರಪುರೀಚೇಟಿಕಾಭೋಗಲೋಲರ್ 


- 


೭೨ 


ಹರಭಕ್ತದ್ವೇಷಿಗಳ ತಪಶುಪಲಲರ್ಕಮ್ರಚಂಡಾಲರನ್ಯಾ 
ಯರತರ್ವಿಘದತ್ತಾರ್ಜಿತನಿಜಸುಕೃತರ್ದಂಭಮಾತ್ಸರ್ಯಮಾಯಾ 
ಪರಿಣದ್ಧರ್ಪಾಶಬದ್ಧ ರ್ಪರಮಮುನಿದಧೀಚಾದಿಶಾಪಾಗ್ನಿ ದಗ್ಧ 
ರ್ಗುರುದೀಕ್ಷಾಶೈವಪಂಚಾಕ್ಷರಜಪರಹಿರ್ಭದಿವ್ಕೊವಾಕರ್ 


ಎನಿಪೀ ದುರ್ದ್ವಿಜರೊಡನೆ 
ಗನುವುತರಮನೀವುದಂತಾದೊಡಮಾಂ 
ಘನಶಿವಮಹತ್ವಮತದಾ 
ರ್ಥ್ಯನಿಮಿತ್ತಂತೋಟವೆಂ ನಿದರ್ಶನವನಣಂ 


೭೪ 


ಜನವು ಯಾವ ರೀತಿಯಿಂದಲಾದರೂ ತಿಳಿಯಲು ಶಕ್ಯವೇ ? ಎಂದನು. ೭೨ - ೭೪ . 
ದುಷ್ಟರೂ , ಆಸೆಯೆಂಬ ಹಗ್ಗದಿಂದ ಬಂಧಿಸಲ್ಪಟ್ಟವರೂ , ದುರುಳರೂ , ಅತ್ಯಂತ 
ದೋಷವುಳ್ಳ ಹೃದಯದವರೂ , ಶಿವನಲ್ಲಿ ದ್ರೋಹಬಗೆಯುವವರೂ , ಚಪಲಚಿತ್ರ 
ವುಳ್ಳವರೂ ,ಸೋಮಪಾನದ ನೆಪದಿಂದ ಮದ್ಯಪಾನ ಮಾಡುವವರೂ , ಗೋಪಿಚಂದನ 
ವೆಂಬ ಮಲದಿಂದಕೂಡಿದ ಹಣೆಯುಳ್ಳವರೂ , ವೇದಗಳ ಭಾರವನ್ನು ಹೊತ್ತ ಕತ್ತೆಗಳೂ 
ಅನ್ಯರ ದೋಷಗಳನ್ನು ಹೊಂದುವವರೂ , ಜೀವಸಹಿತವಾದ ಉಜ್ವಲ ಪಶುಗಳ ಸಮೂ 
ಹವನ್ನು ಹಿಂಸಿಸುವವರೂ , (ಕೊಲ್ಲುವವರೂ ), ದೇವೇಂದ್ರನ ಪಟ್ಟಣದ ದಾಸಿಯರ 
ಭೋಗದಲ್ಲಿ ಆಸಕ್ತರೂ , ಶಿವನ ಭಕ್ತರನ್ನೂ ದ್ವೇಷಿಸುವವರೂ , ಪಶುಗಳ (ಗೋವುಗಳ ) 
ವಾಂಸವನ್ನು ಭಕ್ಷಿಸುವವರೂ , ಚಾಂಡಾಲ ಕರ್ಮವುಳ್ಳವರೂ , ಅನ್ಯಾಯದಲ್ಲಿ ಆಸಕ್ತ 
ರಾದವರೂ , ವಿಶೇಷ ಹಣವನ್ನು ಕೊಟ್ಟವರಿಗೆ ತಾವು ಸಂಪಾದಿಸಿದ ಪುಣ್ಯವನ್ನೇ ಧಾರೆ 
ಯೆರೆಯತಕ್ಕವರೂ , ಕಾಪಟ್ಯ , ಮಾತ್ಸಲ್ಯ , ಭ್ರಮೆ ( ಅಜ್ಞಾನ) ಗಳಿಂದ ಪರಿಣತರಾದ 
ವರೂ , ( ವಿಸ್ತಾರಗೊಂಡವರೂ ), ಮುನಿ ಶ್ರೇಷ್ಠರಾದ ದಧೀಚಿಯೇ ಮೊದ 
ಲಾದವರ ಶಾಪವೆಂಬ ಬೆಂಕಿಯಿಂದ ಸುಡಲ್ಪಟ್ಟವರೂ ಗುರುದೀಕ್ಷೆ, ಶಿವಪಂಚಾ 
ಕೈರೀ ಪಂತ್ರ ಜಪದಿಂದ ದೂರವಾದವರೂ , ಆದ ದ್ವಿಜರೆಂಬ ನೀಚರೂ 
ಎನಿಸಿದ ದುಷ್ಟದ್ವಿಜರೊಡನೆ ಉತ್ತರಕೊಡುವುದು ನಮಗೆ ತರವಲ್ಲದ್ದು . ಹಾಗಾ 
ದರೂ ನಾನು ಘನವಾದ ಶೈವವೆಂಬ ಮಹತ್ವವುಳ್ಳ ಮತದ ದೃಢತೆಯ ಕಾರಣ 


೪೫೦ 


ಏಕೊನಚತ್ವಾರಿಂಶಾಶ್ವಾಸಂ 


ವಗಿ ಎಂದು ಸತ್ಯಶೌರ್ಯಸಮಗ್ರ ಪೂಣ್ಣು ನುಡಿದು ನೀನೆಂದಂತೆ ಶಿವನಾಗಯೋಗಿಯಂಗ 
ದೊಳಮರ್ದ೦ ತೋರ್ಪೆನೀ ನಿನ್ನ ನೆಚ್ಚಿನ ಸೋಮಯಾಜಿಯಂಗದೊಳ್ಳಲಿಲಮನಾದೊಡಂಸೀಳು 
ತೋರ್ಪುದಿದಕ್ಕೆ ನಿಂದು ಸೋಡೀ ಪಾರ್ವರಂಗದೊಳ್ಳುನ ಕಾಂಫ್ರಿಮುದ್ರೆಯುವನೊತ್ತಿಸಿ 
ಶಿಖೋಪವೀತಂಗಳನಿಳಿಪಿ ನಿಜಮತಕ್ಕೆ ಪೊಳಗಾಗಿ ಪೋಪಂತೆ ಮಾಳ್ಳುದೆಂಬುದನಪ್ಪುಕೆಯ್ದೆ - 


ಮನುಜೇಂದ್ರಂ ಸಭೆಗೂಡಿನೋಡುತಿರೆ ಸಣ್ಣಿಂ ತನ್ಮಹಾಯೋಗಿಪ 
ದ್ವನಜಕ್ಕಾನತನಾಗಿ ತನ್ನ ಕರದಿಂ ತಾಣಿಪಂಕೇಜವಂ 
ಬಿನದಂ ಕೆಮ್ಮಿಗೆ ಮೆಲ್ಲನೆ ಪಿಡಿದಾಗಳ್ಳಿವಿದಂ ಭಕ್ತಿಪಾ 
ವನಧೇನುಷ್ಕನಸಭಾಂಗುಲಿಗಳಂ ದುರ್ದಾಂತವಾಗೃಂಜನಂ | 


ವ || ಅಂತು ನೀವಿದಾಗ 


ಇಡಿದಡಸಿ ಪಾಳಿ ಪಾನಿ 
ಯುಡುರಾಜಿಯ ತೆಲದಿನಿಂದುವಿಂ ಜೊನ್ನಂ ಮು೦ 
ಗಡೆಗುರ್ವುವಂತೆ ಪಸರಿಸು 
ತೊಡನಿಳಿದುದು ದುಗ್ಗಧಾರೆ ತತ್ಕರದಿಂದಂ 


ದಿಂದ ಪ್ರತ್ಯಕ್ಷ ನಿದರ್ಶನವನ್ನು ಸ್ವಲ್ಪ ತೋರಿಸುವೆನು . ವ ! ಎಂದುಕೊಂಡು ಸತ್ಯದಿಂದ 
ಕೂಡಿದ ಸಮಗ್ರ ಶೌಲ್ಯವುಳ್ಳ ಬಸವೇಶ್ವರನು ಪ್ರತಿಜ್ಞೆ ಮಾಡಿ ಮಾತನಾಡಿ, (ಮಹಾ 
ರಾಜಾ), ನೀನು ಮಾತನಾಡಿದ ಹಾಗೆ ಶಿವಯೋಗಿ ನಾಗಮಯ್ಯನ ದೇಹದಲ್ಲಿ 
ಹಾಲನ್ನೇ ತೋರಿಸುವೆನು; ಈ ನಿನ್ನ ಪ್ರೀತಿಯ ಸೋಮಯಾಜಿಯ ಶರೀರದಲ್ಲಿ ನೀರ 
ನ್ನಾದರೂ ಸೀಳಿತೋರಿಸು. ಈ ಪಂಥಕ್ಕೆ ನಿಂತು( ಸಿದ್ದರಾಗಿನಿಂತು) ಸೋತರೆ 
ಈ ದ್ವಿಜರ ದೇಹದಲ್ಲಿ ನಾಯಿಯ ಕಾಲಿನ ಮುದ್ರೆಯನ್ನು ಒತ್ತಿಸಿ, ಚಂಡಿಕೆ ಜನಿವಾರ 
ಗಳನ್ನು ಕಿತ್ತುಹಾಕಿ ತಮ್ಮ ಮತಕ್ಕೆ ಹೊರಗಾಗಿ ಹೋಗುವಂತೆ ಮಾಡಬೇಕು, ಎಂಬ 
ಮಾತನ್ನು ಒಡಂಬಡಿಸಿ - ೭೫. ಬಿಜ್ಜಳಮಹಾರಾಜನು ಸಭೆಯವರೆಲ್ಲರೊಡನೆ ಕೂಡಿ 
ನೋಡುತ್ತಿರುವಂತೆ, ನಂಬಿ (ಶಿವನನ್ನು ನಂಬಿ) ಆ ಮಹಾಯೋಗಿಯಾದ ನಾಗ 
ಮಯ್ಯನ ಪಾದಕಮಲಕ್ಕೆ ನಮಸ್ಕಾರಮಾಡಿ ತನ್ನ ಕೈಯಿಂದ ಆತನ ಕಮಲದಂತಿರವ 
ಕೈಗಳನ್ನು ಅಧಿಕವಾದ ವಿನೋದದಿಂದ ಮೆಲ್ಲನೆ ಒತ್ತಿಹಿಡಿದು ಭಕ್ತಿಯೆಂಬ ಪವಿತ್ರ 
ಹಸುವಿನ ಮೊಲೆಗಳಿಗೆ ಸದೃಶವಾದ ಬೆರಳುಗಳನ್ನು ದುಷ್ಟರ ದುರ್ಭಾಷೆಗಳನ್ನು 
ಭಂಗಗೊಳಿಸುವ ಬಸವೇಶ್ವರನು ನೀವಿದನು . ವ ! ಹಾಗೆ ನೀವಲಾಗಿ - ೭೬ . ತುಂಬಿ 
ಕೊಂಡು ರಭಸದಿಂದ ಹಾಲಿನ ಹನಿಗಳು ಹೊರಚಿಮ್ಮಿ , ನಕ್ಷತ್ರಗಳ ಸಾಲಿನಂತೆ , ಚಂದ್ರ 
ನಿಂದ ಬೆಳದಿಂಗಳು ಮುಂಭಾಗಕ್ಕೆ ಉಬ್ಬಿಬರುವಂತೆ ಆಕರದಿಂದ ಹಾಲಿನ ಧಾರೆಯು 


ಬಸವರಾಜ ವಿಜಯ 


ಉರ್ಗುಳಗು ಬಳಿ ವರಿದಂ 
ತೊಗುವಿಗೆ ತತ್ಕರದ ಸುಧೆಯ ಧಾರೆಗಳೆಂ 
ಮಿಗೆ ಭೂರ್ಭೋರೆನುತಿಳಿತಂ 

ದಗಲದೆ ಪೊನಲಾಗಿ ಪರಿದುದಾಸ್ಸಾಯಿಕೆಯೊಳ್ 
ವ|| ಅಂತಪ್ಪ ಭಕ್ತಮಹತ್ವಮಂ ಕಣ್ಣಾರೆ ಕಂಡು 

ಆ ಸಭಾಸದರೆಲ್ಲರಚ್ಚರಿವಟ್ಟು ವಂದಿಸುತಿರ್ದರಾ 
ಭೂಸತೀಪತಿಯುಂ ವಿಚಿತ್ರವಿದೆಂದು ಭೀತಿಸಮನ್ವಿತಂ 
ದಾಸಭಾವಮನಾಳುತುಂ ಶಿವನಾಗಯೋಗಿವರೇಣ್ಯನು ! 
ದ್ವಾಸಿತಾಂಘಿಸರೋಜಯುಕೆಮೆಯ್ಯನಿಕ್ಕಿದನಂ 
ಕರಿಕಾಲಚೋಳಪತಿಗೆ 
ಪುರರಿಪು ಪೊನ್ನಳೆಯನಂದು ಕರೆಯಿಸಿದ ಮೇ 
ಣಿರದಿದು ಬಸವರಾಜು 
ಗುರುಕರಪೀಯೂಷವರ್ಷವಂ ಕಚಿಯಿಸಿದಂ 
ವ ! ಎಂದು ಮತ್ತವಿರದೆ 
ಮಲರಹಿತ ದಿವ್ಯ ಶಿವಮಯ 
ವಿಲಸಿತ ಶುಭಕಾಯನೀ ಮಹಾಮಹಿಮನೆನು 
ತೈಲರ್ದು ಶಿವನಾಗದೇವನ 
ನಲಘುಬುಧರ್ಮಣಿದು ಭಕ್ತಿಯಿಂ ಕೀರ್ತಿಸಿದರ್ 


೮೦ 


ವಿಸ್ತಾರಗೊಂಡು ( ಅರ್ಧಗೊಂಡು) ಆ ಕೂಡಲೆ ಇಳಿಯಲಾರಂಭಿಸಿತು. ೭೭ . ಉಗುರಿನ 
ಕಾಂತಿಯೇ ಮುಂದುವರಿದಿದೆಯೋ ಎಂಬಂತೆ ಮಿತಿಮಿಾರಿ ಹೊರಸೂಸಿ, ಆ ಕೈಯ 
ಹಾಲಿನ ಧಾರೆಗಳು ಎಲ್ಲಕಡೆಗೂ , ಭೂರ್ಭೋರೆಂದು ವಿಚ್ಛಿತಿಯಿಲ್ಲದೆ ( ಧಾರಾಕಾರ 
ವಾಗಿ) ಸುರಿದು ಪ್ರವಾಹವಾಗಿ ಆಸ್ಥಾನದ ಒಳಭಾಗಕ್ಕೆ ಹರಿಯಿತು. ವ|| 
ಅಂತಹ ಭಕ್ತನ ಮಾಹಾತ್ಮಿಯನ್ನು ಕಣ್ಣಾರ ಕಂಡು - ೭೮. ಆ ಸಭೆಯಲ್ಲಿ ನೆರೆದಿದ್ದ 
ವರೆಲ್ಲ ಆಶ್ವರಪಟ್ಟು ನಮಸ್ಕಾರ ಮಾಡತೊಡಗಿದರು. ಆ ಬಿಜ್ಜಳ ಮಹಾರಾಜನೂ 
ಕೂಡ ಇದು ವಿಚಿತ್ರವಾದದ್ದೆಂದು ಭೀತಿಯಿಂದಕೂಡಿ ದಾಸಭಾವವನ್ನು ಹೊಂದಿ, ಆ 
ಶಿವನಾಗಮಯ್ಯ ಯೋಗಿಶ್ರೇಷ್ಟನ ಪ್ರಕಾಶಮಾನವಾದ ಪಾದಕಮಲ ದ್ವಯಕ್ಕೆ 
ಪ್ರೀತಿಯಿಂದ ನಮಸ್ಕಾರ ಮಾಡಿದನು, ೭೯ . ಕರಿಕಾಲ ಚೋಳ ಮಹಾರಾಜನಿಗೆ 
ಪರಮೇಶ್ವರನು ಹಿಂದೆ ಹೊನ್ನಿನ ಮಳೆಯನ್ನು ಸುರಿಸಿದನು . ಈಗ ತಪ್ಪದೆ ಬಸ 
ವೇಶ್ವರನು ಗುರುವಾದ ನಾಗಮಯ್ಯನ ಕೈಯಿಂದ ಅಮೃತದ ಮಳೆಯನ್ನೇ ಸುರಿಸಿದನು , 
ವ|| ಎಂದು ಮತ್ತೂ ತಪ್ಪದಂತೆ - ೮೦ . ಪಾಪರಹಿತನಾದ ಶ್ರೇಷ್ಠ ಶಿವಮಯನಾದ 
ಪ್ರಕಾಶಿಸುವ ಶುಭ ಶರೀರಿಯಾದ ಈ ಶಿವನಾಗಮಯ್ಯನು ಮಹಾಮಹಿಮಾಶಾಲಿ 
ಯೆಂದು ಸಂತೋಷಗೊಂಡು ಮಹಾಜ್ಞಾನಿಗಳೆಲ್ಲ ನಮಸ್ಕಾರಮಾಡಿ , ಹೊಗಳಿದರು . 


೪೫೩ 


ಏಕೊನಚತ್ವಾರಿಂಶಾಶ್ವಾಸಂ 


ಜಸದಿಂ ಸೊದೆ . ಸೋಲದಿ 
ನೆಸೆವೆಣ್ಣೆ ಸೆಯಂ ಧರಿತ್ರಿಯಂ ವಾದಿಮುಖ 
ಪ್ರಸರಮುಮನೊರ್ವೆ ಬೆಳ್ಳಿ 
ಆಸಿದಂ ಗಡ ಬಸವನೆಸಕವನತಿಶಯವೋ 


೮೧ 


ವಂ ಎಂದು ಬಿಜ್ಜಳಂ ಬಗೆದಂದು ಪೊಗಳುತ್ತುವಿರ್ದನಲ್ಲಿ ಪರವಾದಿಗಳೆಲ್ಲರ್ನಾಲ್ಡ್ ತಲೆವಾಗಿ 
ಕಾರ್ಪಣ್ಯಂ ದೋಚಿ ಕೆಯ್ದಳಂ ಮುಗಿದು 


ಪರಮರಹಸ್ಯಮಿ ಮತಮಹತ್ವವಿದೆಮ್ಮ ಕುಬುದ್ಧಿಗಳೆ ಗೋ 
ಚರಿಕುಮೇ ದೇವ ಮುನ್ನ ಅರಿಯದೆಂದಪರಾಧಮನೊರ್ಮೆ ಸೈರಿಸ 
ಜ್ಞರನಭಿವಾನಹೀನರನಿಳಾಜನದಷ್ಯರನೆಮ್ಮನೆಯಿಂ 
ಪೊರೆ ಭವದೀಯ ದಿವ್ಯಗುಣವಂ ಮೆಜರ ಭವ್ಯದಯಾಸುಧಾಂಬುಧೀ 


೮೨ 


ವಗಿ ಎಂದು ಶಿವನಾಗದೇವನಿದಿರೊಳೊಡಮಟ್ಟು ಸೊರ್ಕಳಿದು ಶರಣೋಭಯಮಂ 
ಬೇಡುವ ಧರಾಮರರ್ಗಭಯಮಂ ದಯೆಗೆಯು ಪೊರೆದು 


೮೧. ಯಶಸ್ಸಿನಿಂದ ದಶದಿಕ್ಕುಗಳನ್ನು , ಅಮೃತದಿಂದ ( ಹಾಲಿನಿಂದ) ಭೂಮಿಯನ್ನು , 
ಸೋಲಿಸುವಿಕೆಯಿಂದ ವಾದಮಾಡುವ ಜನರ ಮುಖಗಳ ಸಮೂಹವನ್ನು , ಒಮ್ಮೆಲೇ 
ಬಿಳುಪುಗೊಳಿಸಿದನಲ್ಲವೇ ; ಬಸವಣ್ಣನ ಈ ಕ್ರಿಯೆಯು (ಉದ್ಯೋಗವು) ಅದೇನು 
ಅತಿಶಯವಾದುದೊ ! ( ವಾದಿಜನರ ಮುಖವನ್ನು ಬಿಳುಪು ಮಾಡಿದನೆಂದರೆ ಈ 
ಮಾಹಾತ್ಮ ಗೆ ಭಯಗೊಂಡು ಬಿಳಿಚಿಕೊಂಡು ಮುಖವುಳ್ಳವರಾದರೆಂದು ಭಾವ) 
ವ|| ಹೀಗೆಂದು ಬಿಜ್ಜಳನು ಮನಸ್ಸಿನಲ್ಲಿ ಭಾವಿಸಿ , ಹೊಗಳತೊಡಗಿದನು, ಪರವಾದಿ 
ಗಳೆಲ್ಲರೂ ನಾಚಿ, ತಲೆತಗ್ಗಿಸಿ, ಕಾರ್ಪಣ್ಯಭಾವವನ್ನು ತೋರಿಸಿ, ಕೈಗಳನ್ನು ಜೋಡಿಸಿ 
೮೨ . ಅತ್ಯಂತ ರಹಸ್ಯದಿಂದ ಕೂಡಿದ ಈ ವೀರಶೈವ ಮತದ ಮಾಹಾತ್ಮಿಯು 
ಕುತ ಬುದ್ದಿಗೆ ತೋಚೀತೇ ? ದೇವ ಹೇ ಭವ್ಯವಾದ ದಯೆಯೆಂಬ ಅಮೃತ 
ಸಮುದ್ರ ಸದೃಶನೇ , ಈ ಪೂರ್ವದಲ್ಲಿ ಅರಿಯದೆ ಮಾತನಾಡಿದ ನಮ್ಮ 
ಅಪರಾಧವನ್ನು ಇದೊಂದು ಸಲ ಕ್ಷಮಿಸು (ತಡೆದುಕೋ ), ಅಜ್ಞಾನಿಗಳೂ , ಅಭಿಮಾನ 
ಹೀನರೂ , ಭೋಜನದಿಂದ ದೂಷಿಸಿಕೊಳ್ಳುವವರೂ ಆದ ನಮ್ಮನ್ನು ಪ್ರೀತಿಯಿಂದ 
ರಕ್ಷಿಸು, ನಿನ್ನಶ್ರೇಷ್ಟವಾದ ಗುಣಗಳನ್ನು (ನಮ್ಮನ್ನು ಕ್ಷಮಿಸಿ ರಕ್ಷಿಸುವುದರ 
ಮೂಲಕ ) ಮೆರೆಯಿಸು. ವ|| ಹೀಗೆಂದು ಶಿವನಾಗದೇವನ ಎದುರಿಗೆ ನಮಸ್ಕಾರ ಮಾಡಿ 
ಸೊಕ್ಕನ್ನೆಲ್ಲ ನಾಶಗೊಳಿಸಿಕೊಂಡು, ಶರಣಾಗತರಾಗಿ ಅಭಯವನ್ನು ಬೇಡುವ ದ್ವಿಜ 


೪೫೪ 


ಬಸವರಾಜ ವಿಜಯಂ 


ವಿಳಸದ್ದಂತಾವಳಸ್ಕಂಧದ ಮಣಿಮಯಪೀಠಾಗ್ರದೊಳನ್ನ ಪಂಪ 
ಗಳಿವನ್ನು ಮೂರ್ತಿಗೊಳ್ವಂತಸಗಿ ಮಿಸುಪ ನಾಗಾರ್ಯನಂ ಪಿಂತೆ ತಾನುಂ 
ಕಳೆವೆರಂತೆ ಕುಳ್ಳಿರ್ದತುಳವಿಭವದಿಂ ಮಂದಿರಂಚೊಕ್ಕು ತನ್ಮಂ 
ಜಳಪಾದಾಂಭೋಜಪೂಜೋತ್ಸವದಿನೆಸೆದನಾನಂದಸಾಂದ್ರಂ ನೃಪೇಂದ್ರ೦ 


೮೩ 


ಕೆಂಭಾವಿಭೋಗಚರಿತಮ 
ನಿಂಬಾಗಿರೆ ಪೇಳ ಕೇಳ ಸುಜನರ್ರಿಳೆಯೋ 
ಛಾಂಬಶಿವಲೀವನತಿ ಕೃಪೆ 
ಯಿಂ ಬಹುಸುಖಮಂ ಗಣೇಂದ್ರಪದಸಂಪದಮಂ 


೮೪ 


ಶ್ವಪಚೋದ್ಭಟಗುಡ್ಡಾ೦ಬಾ 
ವಿಪುಳಚರಿತ್ರಮನೊಡಿಲ್ಲು ಕೇಳ್ವ ನರರ್ಗೊ 

ಪರಿಮಿತ ಸುಖಮನೀವಂ 
ಕಪರ್ದಿ ಕರುಣಾಳುವೈಹಿಕಾಮುಷ್ಮಕಮಂ 


= 


೮೫ 


ಶಿವನಾಗಯೋಗಿ ಸುಕಥಾಸುಧಾರಸು 
ಸವಿದರ್ಗೆ ಮಾಳುಮಜರಾಮರತ್ತಮಂ 
ಕಿವಿಯಿಂದವೆಂದು ವಿಗೆ ನಾಣಿ ನಾಕಮಂ 
ತವೆ ಪೊಕ್ಕಡಂಗಿದುದು ನಿರ್ಜರಾದ್ಭುತಂ 


ಸಮೂಹಕ್ಕೆಲ್ಲ ಅಭಯವನ್ನು ಕರುಣಿಸಿ ರಕ್ಷಣೆಮಾಡಿ-- ೮೩ . ಶೋಭಿಸುವ ಆನೆಯ 
ಹೆಗಲಿನ ರತ್ನಖಚಿತವಾದ ಅಂಬಾರಿಯ ಮೇಲೆ ಶೋಭಾವರ್ತಿಯಾದ ನಾಗ 
ಮಯ್ಯನನ್ನು ತನ್ನ ಘನತೆಯು ಹೆಚ್ಚಾಗುವಂತೆ ಮೂರ್ತಿಮತ್ತಾಗಿ ತೋರುವಂತೆ 
ಕುಳ್ಳಿರಿಸಿ , ಹಿಂಭಾಗದಲ್ಲಿ ತಾನೂ ಉತ್ಸಾಹಗೊಂಡು ಕ್ರಮವಾಗಿ ಕುಳಿತುಕೊಂಡು 
ಅಸದೃಶ ವೈಭವದಿಂದ ತನ್ನ ಮನೆಯನ್ನು ಪ್ರವೇಶಿಸಿ ಆತನ ಮನೋಹರ ಪಾದ 
ಕಮಲಗಳನ್ನು ಪೂಜಾಮಹೋತ್ಸವದಿಂದ ಆನಂದದಿಂದ ತುಂಬಿದ ಆ ಬಸವೇಶ್ವರನು 
ಶೋಭಿಸುತ್ತಿದ್ದನು. ೮೪ . ಕೆಂಭಾವಿ ಭೋಗಣ್ಣನ ಚರಿತ್ರೆಯನ್ನು ವಿಸ್ತಾರವಾಗಿ 
(ಕೂಲಂಕಷವಾಗಿ ಹೇಳುವ ಕೇಳುವ ಸಜ್ಜನರಿಗೆ ಭೂಮಿಯಲ್ಲಿ ಸಾಂಬಶಿವನು ಅನೇಕ 
ಸುಖಗಳನ್ನೂ , ಶಿವಗಣ ಶ್ರೇಷ್ಠತೆಯ ಸಂಪತ್ತನ್ನ ಕೃಪೆಯಿಂದ ದಯಪಾಲಿಸುವನು. 
೯೫ . ಶ್ವಪಚಯ್ಯ , ಉದ್ಭಟದೇವ, ಗುಡ್ಡಾಂಬೆಯರ ವಿಸ್ತಾರವಾದ ಚರಿತ್ರೆಯನ್ನು 
ಸಂತೋಷದಿಂದ ಕೇಳುವ ಮನುಷ್ಯರಿಗೆ ಕರುಣಾಳುವಾದ ಪರಮೇಶ್ವರನು ಅಪರಿಮಿತ 
ವಾದ ಐಹಿಕ ಮತ್ತು ಆಮುಷ್ಮಕ ಸುಖವನ್ನು ಪ್ರೀತಿಯಿಂದ ಕೊಡುವನು. ೮೬ . 
ಶಿವನಾಗಯೋಗೀಶ್ವರ ಸತ್ಕಥೆಯೆಂಬ ಅಮೃತರಸವನ್ನು ಕಿವಿಯಿಂದ ಕುಡಿದವರಿಗೆ - 
ಅಜರಾಮರತ್ವವನ್ನು ( ಮುಪ್ಪುಸಾವುಗಳಿಲ್ಲದಿರುವಿಕೆಯನ್ನು ಉಂಟುಮಾಡುವನೆಂದು 
ಹೆಚ್ಚಾಗಿ ನಾಚಿಕೆಗೊಂಡು ದೇವಲೋಕದ ಅಮೃತವು ಸ್ವರ್ಗಲೋಕವನ್ನು ಚೆನ್ನಾಗಿ 


ಏಕೋನಚತ್ವಾರಿಂಶಾಶ್ವಾಸಂ 


ಹರಿವಿಧಿಸುರಪತಿನತಪದವನಜೇ 
ಕರತಳಚಳದಸಿಹೃತಖಲದನುಜೇ 
ವರವಿತರಣಜಿತದಿವಿಸದವನಿಜೇ 
ಪೊರೆ ಶರಣಜನರ ನಗವರತನುಜೇ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟಿತಟಘಟಿತ ಮಣಿಗಣಾಗಣಿತ ರುಚಿನಿಚಯ 


ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 


ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

- ಶೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಶಿವನಾಗಿದೇವಮಹತ್ವಕಥನಂ 


ಏಕೊನಚತ್ವಾರಿಂಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೩೯ಕ್ಕೆ ಪದಗಣನೆ ೩೨೩೬ಕ್ಕೆ ಮಂಗಳಂ ಮಹಾಶ್ರೀ 


ಹೊಕ್ಕು ಅಡಗಿ ಕೊಂಡಿತು ೮೭, ವಿಷ್ಣು , ಬ್ರಹ್ಮ , ದೇವೇಂದ್ರರಿಂದ ನಮಸ್ಕರಿಸಿ 
ಕೊಳ್ಳಲ್ಪಡುವ ಪಾದಕಮಲವುಳ್ಳವಳೇ , ಕೈಯಲ್ಲಿ ಚಲಿಸುತ್ತಿರುವ ಖಡ್ಗದಿಂದ ನಾಶ 
ಮಾಡಲ್ಪಟ್ಟ ದುಷ್ಟ ರಾಕ್ಷಸರ ಸಮೂಹವುಳ್ಳವಳೇ , ವರಗಳನ್ನು ದಾನಮಾಡುವುದರಲ್ಲಿ 
ದೇವಲೋಕದ ಕಲ್ಪವೃಕ್ಷವನ್ನು ಗೆದ್ದವಳೇ , ಪರ್ವತ ಶ್ರೇಷ್ಠನಾದ ಹಿಮವಂತನ 
ಪುತ್ರಿಯೇ , ಶರಣ ಜನರನ್ನು ರಕ್ಷಿಸು. 


ಮೂವತ್ತೊಂಬತ್ತನೆಯ ಆಶ್ವಾಸವು ಸಮಾಪ್ತವಾಯಿತು 


ಚತ್ವಾರಿಂಶಾಶಾಸ್ವಂ 

[ ಚಂಡಪುತ್ರ ವಿವಾದ ] 
ತಿರುಚಿರಗಿರಿಸುತಾಕಚ 
ಭಾರಪಯೋಧರಮಯರನನುಪಮಸುಗುಣಾ 
ಧಾರನಘದೂರನತಿಗಂ 
ಭೀರಂ ಪೊರೆಗೆಮ್ಮನಾವಗಂ ಶಿವಲಿಂಗಂ 
ಘನಮಾಧ್ವಧ್ಯಾಂತ ವಿಧ್ವಂಸನಖರಕಿರಣಂ ಪಾಂಚರಾತ್ರೋರ್ವಿಭ್ರಷ್ಟೇ 
ದನಶಂಬಂ ಚಂಡ ಜೈನಪ್ರಕಟಕರಟಿಕಂಠೀರವಂ ದುಷ್ಟಚಾರ್ವಾ 
ಕನಗಪ್ಪೋದ್ಯತ್ಯುಠಾರಂ ಕುಟಿಲಮತಿಯುತಾಬದ್ದ ಬೌದ್ದಾವಳೀಕಾ 
ನನದಾವ ದೃಷ್ಯದತಮತಜಳದಝುಂಝಾನಿಲಂ ಶ್ರೀವೃಷೇಂದ್ರಂ 
ಒರ್ಮೆ ಚರಪೂಜನದಿನೊರ್ಮೆಹರನರ್ಚನೆಯ 
ನೊರ್ಮೆ ಶಿವಮಂತ್ರಜಪದುಜ್ಜುಗದ ನಣ್ಣಿಂ 
ದೊರ್ಮೆ ಗಣಸೇವನೆಯಿನೊರ್ಮೆ ಮೃಡಭಾವನೆಯಿ 
ನೊರ್ಮೆಚರಪಾದಜಲಸೇಚನೆಯಲಂಪಿಂ 


ಚಂಡಪುತ್ರ ವಿವಾದ 
೧ . ಮಂಗಳಕರಳೂ ಮನೋಹರಳೂ ಆದ ಪಾರ್ವತೀದೇವಿಯ ಕೇಶ 
ಸಮುದಾಯವೆಂಬ ಮೋಡಕ್ಕೆ ನವಿಲಿನಂತಿರುವವನೂ , ಅಸದೃಶವಾದ ಸದ್ಗುಣಗಳಿಗೆ 
ಆಧಾರಭೂತನೂ , ಪಾಪರಹಿತನೂ , ಅತ್ಯಂತ ಗಂಭೀರನೂ ಆದ ಶಿವಲಿಂಗನು 
ನಮ್ಮನ್ನು ರಕ್ಷಿಸಲಿ . ೨-೩ . ಘನವಾದ ಮಾಧ್ವ ಸಿದ್ದಾಂತ ವೆಂಬ ಕತ್ತಲೆಯನ್ನು 
ಹೋಗಲಾಡಿಸುವುದರಲ್ಲಿ ಸರ್ ನಂತಿರುವವನೂ , ಪಾಂಚರಾತ್ರಮತವೆಂಬ ಪರ್ವತ 
ಗಳನ್ನು ಭೇದಿಸತಕ್ಕ ವಜ್ರಾಯುಧ ಪ್ರಾಯನೂ , ಸಮರ್ಥರಾದ ಜೈನಮತಸ್ಥರೆಂಬ 
ಪ್ರಸಿದ್ಧ ಆನೆಗಳಿಗೆ ಸಿಂಹಪ್ರಾಯನಾದವನೂ , ದುಷ್ಟರಾದ ಚಾರ್ವಾಕರೆಂಬ ಅರಣ್ಯಕ್ಕೆ 
ದೊಡ್ಡದಾದ ಕೊಡಲಿಯಂತಿರುವವನೂ , ಕುಟಿಲಬುದ್ದಿಯಿಂದ ಕೂಡಿದ, ಶಾಸ್ತ್ರ 
ಬದ್ದರೆಂಬ ಕಾನನಕ್ಕೆ ದಾವಾನಳಸ್ವರೂಪನೂ , ಗರ್ವದಿಂದ ಕೂಡಿದ ಅದೈತ ಮತ 
ವೆಂಬ ಮೋಡಗಳಿಗೆ ಬಿರುಗಾಳಿಯಂತಿರುವವನೂ ಆದ ಬಸವೇಶ್ವರನು ಒಮ್ಮೆ ಜಂಗಮ 
ಪೂಜೆಯಲ್ಲಿ, ಒಮ್ಮೆ ಶಿವಲಿಂಗಪೂಜಾ ಕಾವ್ಯದಲ್ಲಿ, ಒಮ್ಮೆ ಶಿವಮಂತ್ರವನ್ನು ಜಪಿಸುವ 
ಕಾವ್ಯದಲ್ಲಿನ ಪ್ರೀತಿಯಲ್ಲಿ, ಒಮ್ಮೆ ಶಿವಗಣಗಳ ಸೇವೆಮಾಡುವಿಕೆಯಲ್ಲಿ, ಒಮ್ಮೆ ಶಿವ 
ಭಾವದಲ್ಲಿ, ಒಮ್ಮೆ ಜಂಗಮರ ಪಾದೋದಕವನ್ನು ಸೇಚನೆಗೊಳಿಸಿ ಕೊಳ್ಳುವಿಕೆಯ 
ಸೊಗಸಿನಲ್ಲಿ, ಒಮ್ಮೆ ಪರಮತವಾದಿಗಳನ್ನು ಭಂಗಗೊಳಿಸುವಿಕೆಯಲ್ಲಿ, ಒಮ್ಮೆ ಶಿವಗಣ 


ಆ೫೭ 


ಚತ್ವಾರಿಂಶಾಶ್ವಾಸಂ 


ದೊರ್ಮೆ ಪರಭಂಜನದಿನೊರ್ಮೆ ಗಣರಂಜನದಿ 
ನೊರ್ಮೆ ಶಿವಸಥೆಯನಾಲಿಸುವ ಪಂಪಿಂ 
ದೊರ್ಮೆ ಚರತುಷ್ಟಿಗಳಿನೊರ್ಮೆ ಗಣಗೋಷ್ಠಿಗಳಿ 
ನೋರ್ವೆ ಶಿವಗಿ ? ತರಸದಿಂ ಮೆಆರೆವುತಿರ್ದಂ 
ಅನುದಿನವಿಂತೆಸೆವುತೆ ಜನ 
ಪನ ಸಭೆಯೋಳೆ ಲು ವಾದಿಸುವ ವಾದಿಗಳಂ 
ಘನದೃಷ್ಟಪ್ರತ್ಯಯಮಂ 
ಮನದೊಲವಿಂ ತೋಱ ಜನಮನಾಳ್ಕೊಪ್ಪಿರ್ದಂ 
ಶರಣರ ಚಿಂತಾಮಣಿ ಸ 
ತುರುಷರ ಸುರಧೇನು ಬುಧರ ಭಾಗೋದಯವು 
ರ್ವರೆಯ ಪೊಸಸೈಪು ಭಕ್ತರ 
ವರನಿಧಿ ಭಾವಕರ ಮುಕುರವಾ ವೃಷಭೇಂದ್ರ 
ನೆನೆದನೆ ದೇವನೀಕ್ಷಿಸಿದನೇ ದಿವಿಷವೃತಿ ತತ್ಪದಾಂಬುಜ 
ಅನುನಯದಿಂದೆ ಬಂದೆಲಗಿದಾತನೆ ಸಿದ್ದನಲಂಪುವೆತ್ತು ಕೀ 
ರ್ತನೆಯನೊಡರ್ಚಿದಾತನೆ ಗಣಾಗ್ರಣಿ ತರುಣಾದ್ರ್ರನೇತ್ರಪಾ 

ವನರುಚಿಯಂ ಕರಂ ಪಡೆದನೇ ನಿಜಮುಕ್ತನಶೇಷ ಲೋಕದೊಳ್ 
ವ|| ಎಂಬಸದೃಶ ಪ್ರಶಸ್ತಿಗಡರ್ಪಾಗಿ ಮಹಿವಾಕರಂ ರಂಜಿಸಿರೆ ಮತ್ತಮಾ ಕಲ್ಯಾಣ 
ಕಟಕದಲ್ಲಿ 
ಸಮೂಹವನ್ನು ರಂಜನೆಗೊಳಿಸುವಿಕೆಯಲ್ಲಿ, ಒಮ್ಮೆ ಶಿವಸಂಬಂಧದ ಕಥೆಗಳನ್ನು 
ಕೇಳುವ ಹಿರಿಮೆಯಲ್ಲಿ, ಒಮ್ಮೆ ಜಂಗಮರನ್ನು ಸಂತುಷ್ಟಿಗೊಳಿಸುವಿಕೆಯಲ್ಲಿ, ಒಮ್ಮೆ 
ಶಿವಗಣಗಳ ಗೋಷ್ಠಿಯಲ್ಲಿ ಒಮ್ಮೆ ಶಿವಗೀತೆಗಳ ರಸದಲ್ಲಿ (ಕಾಲಯಾಪನೆಮಾಡುತ್ತ ) 
ಶೋಭಿಸುತ್ತಿದ್ದನು. ೪. ಪ್ರತಿ ದಿನವೂ ಹೀಗೆ ಶೋಭಿಸುತ್ತ ರಾಜನಸಭೆಯಲ್ಲಿ 
ವಾದಮಾಡುವ ವಾದಿಜನಗಳನ್ನು ಗೆದ್ದು , ಶ್ರೇಷ್ಟವಾದ ಪ್ರತ್ಯಕ್ಷ ಪ್ರಮಾಣ ( ಪವಾಡ) 
ಗಳನ್ನು ಮನಃಪೂರ್ವಕವಾಗಿ ತೋರಿಸಿ ಜಯವನ್ನು ಸಂಪಾದಿಸಿ ಒಪ್ಪಿದ್ದನು. 
೫. ಶರಣಜನರ ಚಿಂತಾರತ್ನ , ಸತ್ಪುರುಷರ ಕಾಮಧೇನು, ಜ್ಞಾನಿಗಳ ಭಾಗ್ಯದ 
ಉದಯ , ಭೂಲೋಕದ ನೂತನವಾದ ಪುಣ್ಯ , ಭಕ್ತ ಜನರ ಶ್ರೇಷ್ಠ ಐಶ್ವರ , ಧ್ಯಾನ 
ಮಾಡುವವರ ಕನ್ನಡಿ-ರೂಪನಾಗಿ ಆ ಬಸವೇಶ್ವರನಿದ್ದನು. ೬ . ಸಮಸ್ತ ಲೋಕದಲ್ಲಿ 
( ಇಂಥ ಬಸವೇಶ್ವರನನ್ನು ) ನೆನೆದವನೇ ದೇವತೆಯು ;ನೋಡಿದವನೇ ದೇವಲೋಕದ 
ಒಡೆಯನಾದ ದೇವೇಂದ್ರ ; ಅವನ ಪಾದಕಮಲಗಳಿಗೆ ಪ್ರೀತಿಯಿಂದ ಬಂದು 
ನಮಸ್ಕರಿಸಿದವನೇ ಸಿದ್ದ ಪುರುಷನು ; ವೈಭವದಿಂದ ಕೂಡಿಸೋತ್ರವನ್ನು ಮಾಡಿದ 
ವನೇ ಶಿವಗಣ ಶ್ರೇಷ್ಟನು ; ಆತನ ಕರುಣಾರಸದಿಂದ ಆದ್ರ್ರಗೊಂಡ ನೇತ್ರಗಳ ಪವಿತ್ರ 
ಕಾಂತಿಯನ್ನು ಚೆನ್ನಾಗಿ ಪಡೆದವನೇ ಮುಕ್ತನೆನಿಸುವನು . ವ|| ಹೀಗೆನ್ನುವ ಅಗಣಿತ 
ಕೀರ್ತಿಗೆ ಆಶ್ರಯನಾಗಿ ಮಹಿಮೆಗಳಿಗೆ ಆಗರನಾದ ಬಸವೇಶ್ವರನು ಶೋಭಿಸುತ್ತಿರಲು 


೪೫೮ 


ಬಸವರಾಜ ವಿಜಯಂ 


ಕರುಣಾಳುಗಳನಘರ್ಗುರು 
ಚರಶಿವಲಿಂಗೈಕನಿಷ್ಪರಮಳಿನಭಾವ 
ರ್ಪರಮತಜಯಶೀಲರ್ಭಾ 
ಸುರಗುರಪ್ಪ ತಿಮವಿಭವರಭವನ ಶರಣರ 
ಮಾಚಯ್ಯ ಕೇಶಿರಾಜಂ ಮೊರಟದ ಕಲಿಬಂಕಯ್ಯನಾ ರುದ್ರದೇವಂ 
ಕಾಚಯ್ಯಂ ಮಾಯಿಭಟ್ಟರ್ವಿಮಳಕದಿರ ರೇಮಯ್ಯನುಂ ಕಿನ್ನರಯ್ಯ , 
ಬಾಚಯ್ಯ ಮಲ್ಲಿನಾಥಂ ಮಧುವರಸನುಮಾದಯಂನುಂಗೋಣಿ ಮಾರಂ 
ಬೀಚಯ್ಯಂ ಭೋಗಿದೇವಂ ಕಲಿಗೆಲಸದ ಸೋವಣ್ಣನಾ ಮಾದಿರಾಜಂ 
ಗಂಡಗುರಿ ನಾಚನಾಮದೇವನರ್ಷ್ಟದ ಹೊನ್ನ ಯಂ 
ಮುಂಡು ಬೊಮ್ಮಯನಪ್ಪಿದೇವನಮಾತ್ಯ ಮಲ್ಲಯನೈಚಯಂ 
ಮಿಂಡ ಬೊಮ್ಮಯಜ್ಞದಾಸಯನಾರ್ಯಮಂ ಕಲಕೇತಯಂ 
ಪಂಡಿತಯ್ಯನಮುತ್ತಮಾಂಗದ ಕೇಶಿ ಜೇಡರ ದಾಸಯಂ 
ಲಕ್ಕಯ್ಯಂ ಕಲಿ ಡೋಹರ 
ಕಕ್ಕಯ್ಯ ಕಲ್ಲಿದೇವನುದರದ ರಾಮಂ 
ಚಿಕ್ಕಯ್ಯಂ ಧೂರ್ಜಟಿಯಾ 
ಯ್ದಕ್ಕಿ ಮಾರಯ್ಯನಗಿರಗರಾಯಂ ಧವಳಂ 
ಸುರಗಿಯ ಚೌಡಯ್ಯಂ ಮಾ 
ದರ ದೂಡಯ್ಯಂ ತೆಲಂಗ ಜೊಮ್ಮಯ್ಯಂ ಡಿಂ 
ಗರಿ ಮಲ್ಲಯ್ಯಂ ಕಾಲಾ 
ಗ್ನಿ ರುದ್ರನೇಕಾಂತರಾಮಯಂ ಕಪಿಲೇಶಂ 


ಆ ಕಲ್ಯಾಣನಗರದಲ್ಲಿ - ೭ - ೧೯ . ಕರುಣಾಶಾಲಿಗಳೂ , ಪಾಪಗಳಿಂದ ದೂರರಾದವರೂ , 
ಗುರು- ಲಿಂಗ- ಜಂಗಮ ಏಕನಿಷ್ಟಾಪರರೂ , ಪರಿಶುದ್ಧವಾದ ಭಾವವುಳ್ಳವರೂ , ಅನ್ಯ 
ಮತಗಳನ್ನು ಜಯಿಸುವುದೇ ಶೀಲವಾಗಿ ಉಳ್ಳವರೂ , ಪ್ರಕಾಶಮಾನವಾದ ಸದ್ಗುಣ 
ಗಳಿಂದ ಕೂಡಿದವರೂ , ಅಸದೃಶ ವೈಭವ ಸಂಪನ್ನರೂ ಪರಮೇಶ್ವರನ ಶರಣರೂ ಆದ 
ಮಡಿವಾಳ ಮಾಚಯ್ಯ , ಕೇಶಿರಾಜ , ಮೊರಟದ ಶೂರಬಂಕಯ್ಯ , ಆ ರುದ್ರದೇವ, 
ಕಾಚಯ್ಯ , ಮಾಯಿಭಟ್ಟರೂ , ಪರಿಶುದ್ದ ಕದಿರ ರೇಮಯ್ಯ , ಕಿನ್ನರಿಬೊಮ್ಮಯ್ಯ , 
ಬಿಬ್ಬ ಬಾಚರಸ , ಮಲ್ಲಿನಾಥ, ಮಧುವರಸ , ಮಾದಯ್ಯ , ಗೋಣಿಯ ಮಾರಯ್ಯ , 
ಬೀಚಯ್ಯ , ಭೋಗಿದೇವ, ಶೂರಕಾರನಿರತನಾದ ಸೋಮಣ್ಣ , ಮಾದಿರಾಜ , ಗಂಡು 
ಗರಿ ನಾಚಯ್ಯ , ಅಲ್ಲಮದೇವ, ಅಗ್ಗವಣಿ ಹೊನ್ನಯ್ಯ , ಮುಂಡು ಬೊಮ್ಮಯ್ಯ , 
ಅಪ್ಪಿದೇವ, ಅಮಾತ್ಯ ಮಲ್ಲಯ್ಯ , ಐಚಯ್ಯ , ಮಿಂಡ ಬೊಮ್ಮಯ್ಯ , ಅಜ್ಜ ದಾಸಯ್ಯ , 
ಆಧ್ಯಮ , ಕಲಕೇತ ಬೊಮ್ಮಯ್ಯ , ಪಂಡಿತಯ್ಯ , ಉತ್ತಮಾಂಗದ ಕೇಶಿ, ಜೇಡರ 


1 ಮ ( ದ) 


2 ಜೋ ( ದ) 


3 ಬೃ ( ಅ) - 


ಚತ್ವಾರಿಂಶಾಶ್ವಾಸಂ 


ಶಿವರಾತ್ರಿಯ ಸಂಕಣ್ಣಂ 
ಕವಿಲೆಯ ಬೊಮ್ಮಯ್ಯನವರಗುಂಡದ ದೇವಂ 
ಚವರದ ಚಿಕ್ಕಯ್ಯಂ ಪ 
ಲ್ಲವರಾಯಂ ಸಿಂಗಿ ಬೊಪ್ಪಂ ಶಿವದೇವಂ 
ಪಡಿಯವರುತ್ತಯಂ ಮೋಜಿನ ವೇಮಯನಂಕದ ವೀರಸಂಗಯಂ 
ಬಡವರ ಬೊಮ್ಮಯಂ ನಗೆಯ ಮಾರಯನುಂ ಗಣದಾಸ ಭೀಮಯಂ 
ನಿಡುಗುಡಿ ಮಾರನಂಬಿಗರ ಚೌಡಯನಿಂಡೆಯ ಬೊಮ್ಮನಪ್ಪಯಂ 
ಗೊಡಲದ ಮಲ್ಲಯಂ ಬೆರಲ ಮಾರಯನೆಳ್ಳ ಮುಕ್ತಯಾಹ್ವಯಂ 
ಮುಸುಟಿಯ ಚೌಡಯ್ಯಂ ಬಾ 
ಣಸಭೀವಯ್ಯ ನಿರಾಳದೇವಂ ಶಾಂತಂ 
ದಸರಯ್ಯ ಗೊಗ್ಗಯ್ಯಂ 
ಮಸಣಯ್ಯ ಮಲ್ಲಿನಾಥನಿಂಡೆಯ ಶಾಂತು 
ಕೂಗಿನ ಮಾರಯ್ಯಂ ಶಿವ 
ನಾಗಯ್ಯಂ ಶಂಕರಯ್ಯನಡಪದ ರೇಚಂ 
ರಾಗದ ಮಾರಂ ವೀರಂ 
ಯೋಗದ ಶಾಂತಯ .ನಮ ತನಾಥಂ ಸಕಳು 


. 


ದಾಸಯ್ಯ , ಲಕ್ಕಯ್ಯ , ಕಲಿಯಾದ ಡೋಹರ ಕಕ್ಕಯ್ಯ , ಕಲ್ಲಿದೇವ, ಉದರದ 
ರಾವಯ್ಯ , ಚಿಕ್ಕಯ್ಯ , ಧೂರ್ಜಟಿ, ಆಯ್ದಕ್ಕಿ ಮಾರಯ್ಯ , ಉರಗರಾಯ . 
ಧವಳಯ್ಯ , ಸುರಗಿಯ ಚೌಡಯ್ಯ , ಮಾದರ ದಡಯ್ಯ , ತೆಲುಗು ಬೊಮ್ಮಯ್ಯ , 
ಡಿಂಗರಿ ಮಲ್ಲಯ್ಯ , ಕಾಲಾಗ್ನಿ ರುದ್ರ , ಏಕಾಂತದ ರಾಮಯ್ಯ , ಕಪಿಲೇಶ, ಶಿವರಾತ್ರಿಯ 
ಸಂಕಣ್ಣ , ಕವಿಲೆಯ ಬೊಮ್ಮಯ್ಯ , ಅಮರಗುಂಡದ ( ಮಲ್ಲಿಕಾರ್ಜುನ) ದೇವ, ಚವರದ 
ಚಿಕ್ಕಯ್ಯ , ಪಲ್ಲವರಾಯ , ಸಿಂಗಿಬೊಪ್ಪಯ್ಯ , ಶಿವದೇವ, ಪಡಿಹಾರಿ ಉತ್ತಣ್ಣ , ಮೊರನ 
ವೇಮಯ್ಯ , ಅಂಕದ ವೀರಸಂಗಯ್ಯ , ಬಡವರ ಬೊಮ್ಮಯ್ಯ , ನಗೆಯ ಮಾರಯ್ಯ , 
ಗಣದಾಸ ಭೀಮಯ್ಯ , ನಿಡುಗುಡಿ ಮಾರಯ್ಯ , ಅಂಬಿಗರ ಚೌಡಯ್ಯ , ಇಂಡೆಯ 
ಬೊಮ್ಮಯ್ಯ , ಅಪ್ಪಯ್ಯ ,ಗೊಡಲದ ಮಲ್ಲಯ್ಯ , ಬೆರಲಮಾರಯ್ಯ , ಎಚ್ಚರ ಮುಕ್ತಯ್ಯ 
ಎಂಬ ಹೆಸರಿನವನು, ಮುಸುಟಿಯ ಚೌಡಯ್ಯ , ಬಾಣಸದ ಭೀಮಯ್ಯ , ನಿರಾಳದೇವ, 
ಶಾಂತಯ್ಯ , ದಸರಯ್ಯ , ಗೊಗ್ಗಯ್ಯ , ಮಸಣಯ್ಯ , ಮಲ್ಲಿನಾಥ, ಇಂಡೆಯ ಶಾಂತಯ್ಯ , 
ಕೂಗಿನ ಮಾರಯ್ಯ , ಶಿವನಾಗಯ್ಯ , ಶಂಕರಯ್ಯ , ಅಡಪದ ರೇಚಯ್ಯ , ರಾಗದ 
ಮಾರಯ್ಯ , ವೀರಯ್ಯ , ಯೋಗದ ಶಾಂತಯ್ಯ , ಅಮೃತನಾಥ, ಸಕಳೇಶ ಮಾದರಸ , 


1 


ಸು ( ರ) 


ಇ೬೦ . 


ಬಸವರಾಜ ವಿಜಯಂ. 


ಶಂಕರದಾಸಂ ಸುಂಕದ 
ಬಂಕಯ್ಯಂ ಕನ್ನ ಬೊಮ್ಮನೆಲ್ಲೇಶ್ವರ ಕೇ 
ತಂ ಕಾಳಿಮರಸನುಂ ಶಿವ 
ಲೆಂಕಯ್ಯ ನುಲಿಯ ಚಂದಯಂ ಗಣನಾಥಂ 
ಗುರುಭಕ್ತಂ ಗೋಡೆವಲ್ಲಂ ಧರಣಿಯರಸನುಂ ಮಂಚಣಂ ಪೋತಿದೇವಂ 
ಕರವಾಳ ಬ್ರಹ್ಮದೇವಂ ಸಗರದ ಕಲಿನಾಚಯ್ಯನುಂರೇವಯಂ ಭಾ 
ಸ್ನರದೇವಂ ಜಟ್ಟಿಮಾರಂ ಸುಗುಣಿ ಸಿಗುರ ಚಂದಯ್ಯನುಂ ರಾಮಯಂ ಶ್ರೀ 
ಗಿರಿನಾಥಂ ವಿಶ್ವನಾಥಂ ಶಿಖರದರಸಮಲ್ಲಯ್ಯನಾ ರಾಚಮಲ್ಲಂ 
ವರಮರುಳ ಶಂಕರಂ ಜೋ 
ದರ ಮಾಯಣ್ಣಂ ದಯಾಳು ಮೋಳಿಗೆ ಮಾರಂ 
ಗುರುಲಿಂಗಯ್ಯ ಮುದ್ದಯ 
ನುರುಲಿಂಗ ಪೆದ್ದಿ ವೀರಸೊಡ್ಡಳ ಬಾಚಂ 
ಅನಘರಿವರ್ಮೊದಲಾದತಿ 
ಘನಮಹಿಮರ್ಭಕ್ತಚರಿತದೆತ್ತರದಿರವಂ 
ದಿನದಿನಮುಮೀಕ್ಷಿಸುತೆ ಪೆ 
ಪಿನ ಮುದಮಂ ತಾಳು ಸುಖದಿನೊಪ್ಪುತಿರ್ದರ್ 
ಪರಮಶಿವಲೋಕಸುಖದಿಂ 
ಪಿರಿದೀ ಸುಖವೆಂದು ಮಾಣದಾ ಶರಣಸಮು 


ಶಂಕರ ದಾಸಿಮಯ್ಯ , ಸುಂಕದ ಬಂಕಯ್ಯ , ಕನ್ನದ ಬೊಮ್ಮಯ್ಯ , ನೆಲ್ಲೇಶ್ವರ, ಕೇತಯ್ಯ , 
ಕಾಳಿಮರಸ, ಶಿವಲೆಂಕಯ್ಯ , ನುಲಿಯ ಚಂದಯ್ಯ , ಗಣನಾಥ, ಗುರುಭಕ್ತ , ಗೋಡೆ... 
ಮಲ್ಲ, ಧರಣಿಯ ಅರಸ, ಮಂಚಣ್ಣ , ಪೋತಿದೇವ, ಕರವಾಳ ಬ್ರಹ್ಮದೇವಯ್ಯ , ಸಗರದ 
ಕಲಿನಾಚಯ್ಯ , ರೇವಯ್ಯ , ಭಾಸ್ಕರದೇವ ( ಬಾಚರಸದೇವ), ಜಟ್ಟಿಮಾರಯ್ಯ , ಸದ್ಗುಣಿ 
ಯಾದ ಸಿಗುರ ಚಂದಯ್ಯ , ರಾಮಯ್ಯ , ಶ್ರೀಗಿರಿನಾಥ, ವಿಶ್ವನಾಥ, ಶಿಖರದರಸನಾದ 
ಮಲ್ಲಯ್ಯ , ಆ ರಾಚಮಲ್ಲಯ್ಯ , ಶ್ರೇಷ್ಠ ಮರುಳಶಂಕರದೇವ, ಜೋದರ ಮಾಯಣ್ಣ , 
ದಯಾಳುವಾದ ಮೋಳಿಗೆ ಮಾರಯ್ಯ , ಗುರುಲಿಂಗಯ್ಯ , ಮುದ್ದಯ್ಯ , ಉರಿಲಿಂಗಪೆದ್ದಿ , 
ವೀರನಾದ ಸೊಡ್ಡಳ ಬಾಚರಸ - ಇವರೇ ಮೊದಲಾದ ಪಾಪರಹಿತರೆನಿಸಿದ ಅತ್ಯಂತ 
ಘನಮಹಿಮಾಶಾಲಿಗಳು ಬಸವಣ್ಣನು ಶಿವಭಕ್ತಿ ಮಾರ್ಗಾಚರಣೆಯಲ್ಲಿ ಉತ್ಕೃಷ್ಟತೆ 
ಯಿಂದ ಕೂಡಿ ಇರುವಿಕೆಯನ್ನು ದಿನದಿನವೂ ನೋಡುತ್ತ ಹಿರಿದಾದ ಸಂತೋಷವನ್ನು 
ಹೊಂದಿ ಸುಖದಿಂದ ಶೋಭಿಸುತ್ತಿದ್ದರು. ೨೦ . ಶ್ರೇಷ್ಟವಾದ ಶಿವಲೋಕದ ಸುಖ 
ಕ್ಕಿಂತಲೂ , ಈ ಸುಖವೇ ಹಿರಿದಾದುದೆಂದು ತಪ್ಪದೆ ಈ ಎಲ್ಲ ಶರಣ ಸಮುದಾಯ 


1 ಮಂದ, ಗ) 


ಚತ್ವಾರಿಂಶಾಶ್ವಾಸಂ 


ಇರದೊಡನಾಡುತೆ ಪಾಡುತೆ 
ವರಭಕ್ತಿ ಸುಧಾಬಿ ರಂಜಿಸಿರ್ದ೦ ಬಸವಂ 


ವ ॥ ಇಂತು ಶರಣರ್ಸುಖವಿರ್ಪಿನಲ್ಲಿ ಪಣತೊಂದು ದಿವಸಂ 


ಪಂಡಿತವರ್ಯಭಸಿತಸು 
ಮಂಡಿತ ರುದ್ರಾಕ್ಷಭೂಷಿತಾಂಗರ್ಗಿರಿಕೊ 
ದಂಡಸ್ತುತಿಪಾಠಕರು 
ದಂಡರ್ಚಂಡೇಶ್ವ‌ಜಸರ್ವಾಕ್ಷಟುಗಳ 


ಪರಮ ಶ್ರೀಕಂಠ ಶಿವ 
ರ್ಗುರುಲಿಂಗ ಶಿವರ್ಮಹೇಶ ಶಿವರತಿಬಳ ಶು 
ಕರ ಶಿವರೀಶಾನ ಶಿವ 
ಗಿರಿಶ ಶಿವರ್ಲೋಕನಾಥ ಶಿವರೀಶ ಶಿವರ್ 


ವರಪಶುಪತಿ ಶಿವರಂಗಜ 
ಹರ ಶಿವರಾ ನೀಲಕಂಠ ಶಿವರುಂ ಗಂಗಾ 
ಧರ ಶಿವರುದ್ರಾಂಬಕ ಶಿವ 
ರುರುಸದ್ಯೋಜಾತಮೂರ್ತಿ ಶಿವರಭವ ಶಿವರ್ 


ಹರ ಶಿವರುಂ ತ್ರಿಲೋಚನ ಶಿವರ್ಪರಮಾತ್ಮ ಶಿವರ್ಶಶಾಂಕಶೇ 
ಖರ ಶಿವರಧಾರಿ ಶಿವರಂಜಿತಶಂಭು ಶಿವರ್ಗಜಾಜಿನಾಂ 
ಬರ ಶಿವರವ್ವನಾಥಶಿವರುದ್ಯದಘೋರಶಿವರ್ಕೃತಾಂತ ಸಂ 
ಹರ ಶಿವರುದ್ರಭೂತಿ ಶಿವರಂಧಕವೈರಿ ತಿವರ್ಮಹಾಶಿವರ್ 


ದೊಡನೆ ವ್ಯವಹರಿಸುತ್ತ , ಶಿವಸ್ತೋತ್ರಾದಿಗಳನ್ನು ಮಾಡುತ್ತ ಶ್ರೇಷ್ಠ ಶಿವಭಕ್ತಿಯೆಂಬ 
ಕ್ಷೀರ ಸಮುದ್ರದೋಪಾದಿಯಲ್ಲಿರುವ ಬಸವಣ್ಣನು ಶೋಭಿಸುತ್ತಿದ್ದನು. ವ|| ಈ 
ರೀತಿ ಶರಣರೆಲ್ಲ ಆ ಕಲ್ಯಾಣ ನಗರದಲ್ಲಿ ಸುಖದಿಂದ ಇರುತ್ತಿರುವಾಗ ಬೇರೊಂದು 
ದಿವಸ - ೨೧ - ೨೫. ಪಂಡಿತಶ್ರೇಷ್ಠರೂ , ಭಸ್ಮಧಾರಣದಿಂದ ಅಲಂಕಾರಗೊಂಡವರೂ , 
ರುದ್ರಾಕ್ಷಿಗಳ ತೊಡಿಗೆಯಿಂದ ಭೂಷಣಗೊಂಡ ಶರೀರವುಳ್ಳವರೂ , ಪರಶಿವನ (ಮೇರು 
ಪರ್ವತವನ್ನೇ ಬಿಲ್ಲಾಗಿ ಉಳ್ಳವನ) ಸ್ತೋತ್ರವನ್ನೂ ಪಠಿಸುವವರೂ , ಬಹು ಶ್ರೇಷ್ಠ 
ವಾದ ಚಂಡೇಶ್ವರನೋಪಾದಿಯಲ್ಲಿ ಪರಾಕ್ರಮವುಳ್ಳವರೂ , ಮಾತನಾಡುವುದರಲ್ಲಿ 
ಸಮರ್ಥರೂ ಆದ ಪವಿತ್ರ ಶ್ರೀಕಂಠಶಿವ , ಗುರುಲಿಂಗಶಿವ, ಮಹೇಶಶಿವ , ಅತಿ ಬಲ 
ವಂತರಾದ ಶಂಕರಶಿವ, ಈಶಾನಶಿವ , ಗಿರೀಶ ಶಿವ, ಲೋಕನಾಥ ಶಿವ, ಶ್ರೇಷ್ಠ ಪಶುಪತಿ 
ಶಿವ , ಮನ್ಮಥನಾಶಕ ಶಿವ, ಆ ನೀಲಕಂಠಶಿವ , ಗಂಗಾಧರ ಶಿವ , ಉಗ್ರಾಂಬಕ ಶಿವ, 
ಶ್ರೇಷ್ಠ ಸದ್ಯೋಜಾತಮೂರ್ತಿಶಿವ, ಅಭಿವಶಿವ, ಹರಶಿವ, ತ್ರಿಲೋಚನ ಶಿವ , 
ಪರಮಾತ್ಮ ಶಿವ, ಶಶಾಂಕಶೇಖರ ಶಿವ , ಅಧ್ವರಾರಿ ಶಿವ, ರಂಜಿತ ಶಂಭುಶಿವ, ಗಜ 


೪೬೨ 


ಬಸವರಾಜ ವಿಜಯಂ 


ಪರಮಾನಂದ ಶಿವರ್ತ 
ತುರುಷ ಶಿವರ್ವಾಮದೇವ ಶಿವರಮಳ ಶಿವ | 
ರ್ಪುರರಿಪು ಶಿವರಘಹರ ಶಿವ 
ರುರುನಿಷ್ಕಲಶಿವರಜಾತ ಶಿವರಮೃತಶಿವರ್ 

ವಃ ಎಂಬಿವರ್ಮೊದಲಾದ ಶೈವಶಾಸನಧರರೆಲ್ಲರ್ನೆರೆದು ಬಿಜ್ಜಳೇಂದ್ರನೆಡೆಗೇwಂದು ಸಂದ 
ಣಿಸಿ ನಿಂದು 

ಮಾನವಪತಿ ಕೇಳರ್ಮಯ 
ಶೋನಿಧಿ ನೀನರಸುಗೆಯ ಕಾಲದೊಳೊದವಿ 
ಶ್ರೀನಗರದೊಳನ್ಯಾಯಮ 
ನೂನಮಿದಂ ನೀನೆ ನೆರೆ ವಿಚಾರಿಪುದೀಗಳ 
ಧರೆಯೊಳಗೆ ಸಲ್ಲುದೆಮಗೀ 
ಪುರಹರನ ಘನಪ್ರಸಾದವೆಮ್ಮಯ ಚಂಡೇ 
ಶ್ವರನಿದನೀಶ್ವರನಿಕಟ 
ಆರದಂದೆಮಗಿತ್ತನೆಮ್ಮ ಸೊಮ್ಮಿದುನೃಪತೀ 
ಪರಮ ಬ್ರಾಹ್ಮಣನಿಂದೆ ಪುಟ್ಟಿದನವಂ ಚಂಡೇಶ್ವರಂ ಚಂಡ ಭಾ 
ಸರತೇಜಂ ಜನಕಾಜ್ಞೆಯಿಂ ಪಶುಗಳಂ ತಾಂ ಕಾವುತಿರ್ದಳ್ಳ ಅಂ | 
ದಿರೆ ಭಾಸ್ಕಟಿನೀತಟಂಬಿಡಿದು ಬಂದೋರಂತೆ ತಾಲುಕೋ 

ತರದಿಂ ನಿರ್ಮಿಸಿ ಲಿಂಗಮಂ ಕದನಾ ಗೋವೃಂದದಿಂ ಪಾಳಂ - ೨೮ 
ಚರ್ಮಾಂಬರ ಶಿವ, ಅದ್ವನಾಥ ಶಿವ, ಶ್ರೇಷ್ಠ ಅಘೋರಶಿವ, ಯಮಸಂಹಾರ ಶಿವ, 
ಉಗ್ರಭೂತಿ ಶಿವ, ಅಂಧಕವೈರಿ ಶಿವ, ಮಹಾಶಿವ, ಪರಮಾನಂದ ಶಿವ, ತತ್ಪುರುಷ 
ಶಿವ, ವಾಮದೇವ ಶಿವ , ಅವಳ ಶಿವ , ಪುರರಿಪುಶಿವ , ಅಘಹರಶಿವ, ಶ್ರೇಷ್ಠ ನಿಷ್ಕಲ 
ಶಿವ , ಅಜಾತ ಶಿವ , ಅಮೃತ ಶಿವ ವ|| ಎಂಬುವವರೇ ಮೊದಲಾದ ಶಿವಶಾಸನವನ್ನು 
ಧರಿಸಿದವರಾದವರೆಲ್ಲರೂ ಸೇರಿ, ಬಿಜ್ಜಳ ಭೂಪಾಲನಲ್ಲಿಗೆ ಹೊರಟುಬಂದು ಗುಂಪಾಗಿ 
ನಿಂತುಕೊಂಡು - ೨೬ . ನರೇಂದ್ರನೇ ಕೇಳು, ಧರ್ಮದಿಂದುಂಟಾಗುವ ಯಶಸ್ಸೇ 
ಸಂಪತ್ತೆಂದು ಭಾವಿಸಿರುವ ನೀನು ರಾಜ್ಯಭಾರ ಮಾಡುವ ಕಾಲದಲ್ಲಿ ಈ ಕಲ್ಯಾಣ 
ನಗರದಲ್ಲಿ ವಿಶೇಷವಾದ ಅನ್ಯಾಯವು ಉಂಟಾಗಿರುವುದು. ಇದನ್ನು ನೀನೇ ಈಗ 
ಚೆನ್ನಾಗಿ ವಿಚಾರಮಾಡಬೇಕು. ೨೭ . ಮಹಾರಾಜಾ, ಪರಮೇಶ್ವರನ ಶ್ರೇಷ್ಠ 
ಪ್ರಸಾದವು ಈ ಭೂಮಿಯಲ್ಲಿ ನಮಗೇ ಸಲ್ಲಬೇಕು. ನಮ್ಮ ಚಂಡೇಶ್ವರನೆಂಬುವನು 
ಶಿವನ ಸಮಿಾಪದಲ್ಲಿದ್ದಾನೆ. ಅವನು ನಮಗೆ ತಪ್ಪದೆ ಈ ಪ್ರಸಾದವನ್ನು ಕೊಟ್ಟಿದ್ದಾನೆ. 
ಆದ್ದರಿಂದ ( ಈ ಪ್ರಸಾದವು) ನಮ್ಮ ಸೊತ್ತಾಗಿದೆ. ೨೮. ಆ ಚಂಡೇಶ್ವರನು ಶ್ರೇಷ್ಠ 
ಬ್ರಾಹ್ಮಣನಿಂದ ಹುಟ್ಟಿದವನು . ಪ್ರಚಂಡ ಸೂರ ತೇಜಸ್ಸಿನಿಂದ ಕೂಡಿದ ತಂದೆಯ 
ಆಜ್ಞೆಯಂತೆ ಆ ಚಂಡೇಶ್ವರನು ಪ್ರೀತಿಯಿಂದ ನದಿಯ ತೀರದಲ್ಲಿ ಪಶುಗಳನ್ನು 
ಕಾಯುತ್ತಿದ್ದನು. ಅಲ್ಲಿ ಏಕಪ್ರಕಾರವಾಗಿ ( ಪ್ರತಿದಿವಸವೂ ) ಮಳಲ ಲಿಂಗವನ್ನು 
ನಿರ್ಮಾಣ ಮಾಡಿ, ಆ ಲಿಂಗದ ಮೇಲೆ ತನ್ನ ಗೋವುಗಳ ಹಾಲನ್ನು ಕರೆಯುತ್ತಿದ್ದನು. 


೪೬೩ 


ಚತ್ವಾರಿಂಶಾಶ್ವಾಸಂ 


ವಣ ಅಂತು ಕಟೀದಾ ಲಿಂಗಕ್ಕಭಿಷೇಕಂಗೆಯು ಪೂಜಿಸುತ್ತುಮೀರ್ಪಿನವೊಂದುದಿನಂ ಜನಕ 
ನಲ್ಲಿಗೇಳ್ಳಂದದಂ ಕಂಡು ಸೈರಿಸಲಾಟಿದೆ 

ಮದದಿಂ ದ್ವಿಜನಾ ಲಿಂಗಮ 
ನೊದೆಯೆ ಕರಂ ಕಂಡು ಕಾಯು ಕೆಯೊಡಲಿಯಿನಾ 
ರ್ದೊದಯಿತ್ತುಂ ಕೆಡೆ ಕೆಡೆಯೆನು 
ತದಟಿಂ ತಲೆಗಡಿದುರುಳ್ಳಿದಂ ನಿಜಪಿತನಂ 
ಸುರಿದುದು ಪೂಮಳೆ ಸುರಪಟ 
ಹರವಂ ಪೊಸ್ಮಿದುದು ಮಚ್ಚಿ ಮನಮೊಲ್ಲು ಮಹೇ 
ಶ್ವರನಾಗಳ್ಳಿಜರೂಪಂ 
ಧರಿಯಿಸಿ ಗಿರಿಜಾಸಮೇತನೀಕ್ಷಿಸಿ ದಯೆಯಿಂದ 
ದಂಡಪ್ರಣಾಮವೆಸಗಿದ 
ಚಂಡೇಶಂಗಿಂದಿರೇಂದ್ರವಾಣೀರಮಣಾ 
ಖಂಡಲದುರ್ಲಭವೆನಿಸುವ 
ಖಂಡರುಚಿ ನಿಜಪ್ರಸಾದವಂ ಕರುಣಿಸಿದಂ 

೩೧ 
ವ|| ತತ್ವಸಾದಾಸ್ವಾದನಜನಿತಘನಮಹತ್ವದಿಂ ಹರಿಚತುರ್ಮುಖ ಮುಖ್ಯ ಹನಿರ್ಮುಖರಿಂ 
ವಂದ್ಯಮಾನನಾದ ಚಂಡೇಶ್ವರನ ರೋಮಾಂಚಕಂಚುಕಿತಾಂಗದ ರೋಮಕೂಪಂಗಳಿನದ್ಭುತವಾಗಿ 


ವ!! ಈ ರೀತಿ ಆಕಳುಗಳ ಹಾಲನ್ನು ಕರೆದು ಲಿಂಗಕ್ಕೆ ಅಭಿಷೇಕಮಾಡಿ, ಪೂಜಿಸುತ್ತಿರು 
ವಾಗ ಒಂದು ದಿನ ಆತನ ತಂದೆಯು ಅಲ್ಲಿಗೆ ಬಂದು , ( ಮಗನ ಈ ರೀತಿಯನ್ನು ) ಕಂಡು 
ತಡೆಯಲಾರದೆ - ೨೯ . ಆ ಬ್ರಾಹ್ಮಣನು ಗರ್ವದಿಂದ , ( ಮಳಲ ಲಿಂಗವನ್ನು ಒದ್ದನು. 
ಇದನ್ನು ಕಂಡು ಚಂಡೇಶನು ನೆಲಕ್ಕೆ ಬೀಳು ಬೀಳೆನ್ನು ಗಟ್ಟಿಯಾಗಿ ಗರ್ಜಿಸುತ್ತ 
ಪರಾಕ್ರಮ ವಿಶಿಷ್ಟನಾಗಿ ಕಯ್ಯಲ್ಲಿರುವ ಕೊಡಲಿಯಿಂದ ತಂದೆಯ ತಲೆಯನ್ನು ಕಡಿದು 
ಉರುಳಿಸಿದನು . ೩೦ . ಆಗ ದೇವಲೋಕದಿಂದ ಹೂಮಳೆ ಕರೆಯಿತು. ದೇವ 
ದುಂದುಭಿಗಳ ಧ್ವನಿಯು ಹೊರಹೊಮ್ಮಿತು. ಗಿರಿಜಾ ಸಮೇತನಾಗಿ ಪರಮೇಶ್ವರನು 
ತನ್ನ ರೂಪವನ್ನು ತೋರಿಸಿ , ( ಚಂಡೇಶನನ್ನು ) ದಯೆಯಿಂದ ನೋಡಿದನು. ೩೧. 
ದೀರ್ಘದಂಡ ಪ್ರಣಾಮವನ್ನು ಮಾಡಿದ ಚಂಡೇಶನಿಗೆ ಲಕ್ಷ್ಮೀ ರಮಣನಾದ ವಿಷ್ಟು , 
ಸರಸ್ವತೀ ರಮಣನಾದ ಬ್ರಹ್ಮ , ದೇವೇಂದ್ರಾದಿ ದೇವತೆಗಳಿಗೂ ಕೂಡ ಲಭ್ಯವಾಗಲು 
ಅಸಾಧ್ಯವೆನಿಸಿದ ಅಖಂಡ ತೇಜೋವಿಶಿಷ್ಟನಾದ ಪರಮೇಶ್ವರನು ತನ್ನ ಪ್ರಸಾದವನ್ನು 
ಕರುಣಿಸಿದನು. ವ|| ಪರಶಿವನ ಪ್ರಸಾದ ಸೇವನೆಯ ಶ್ರೇಷ್ಟ ಮಾಹಾತ್ಮಿಯಿಂದ 
ವಿಷ್ಣು ಬ್ರಹ್ಮರೇ ಮುಖ್ಯರಾದ ದೇವತೆಗಳಿಂದ ( ಆಗ ಆ ಚಂಡೇಶ್ವರನು ನಮಸ್ಕಾರ 


1 ಟಂ ( ಮು ) 


೪೬೪ 


ಬಸವರಾಜವಿಜಯಂ 


ಕೆಲಬರ್ಗಣಂಗಳೊಗೆದು ಲಲಿತಪದಪ್ರಸನ್ನ ಸಂದರ್ಭ ಪ್ರೌಢಚಿತಾರ್ಥಗರ್ಭಿತ ಗದ್ಯಪದ್ಯಂಗಳಿಂ 
ಪೊಗಳೆ ಸಂತುಷ್ಟನಾಗಿ ಹರದತ್ತನಿಜಪ್ರಸಾದಮನವರ್ಗೆ ಚಂಡೇಶ್ವರನಿತ್ತನನಂತರಂ 

ತನ್ನಂ ಪೊಗಳ್ಳನಿತಜಿಳವ 
ರುನ್ನತ ವಾಕೃಟುತೆಗೋಲು ನಿಜವಂದಿತೆಯಂ 
ಪನ್ನಗಭರಣಂ ಕರುಣಿಸಿ 
ದಜಮಂದಿಂದೆ ಶಿವನ ವಂದಿಗಳಾದರ್ 
ಶಿವನವರ್ಗೆ ಮತ್ತಮಿತ್ರಂ 
ಜವದಿಂ ಪುರಗೇಹಲಿಂಗಭಜಕತ್ವ ಮನೆ 
ಪುವ ಕಾಳೀ ಗಣಪತಿ ಭೈ 
ರವರಂ ಪೂಜಿಸುವ ಕಜ್ಜ ಮುವನೆಲ್ಲೆಡೆಯೊಳ್ 
ಜನಿಯಿಸಿದೆವವರ ವಂಶದೊ 
ಟೆನಿಸುಂ ಕೇಳದಆನೆಮ್ಮ ಸೊಮ್ಮಪ್ಪುದು ಪಾ 
ವನತರ ಶಿವಪ್ರಸಾದ 
ಮನುಜಾಧಿಪ ವೀರಶೈವರೀ ಪುರವರದೊಳ್ 
ಕುಡದೆಮಗೆ ತಾವೆ ಭುಂಜಿಪ 
ರೆಡೆಯುಡುಗದೆ ಬಿಜ್ಜಳೇಂದ್ರ ಬಸವನ ಬಲದಿಂ 


ಮಾಡಿಸಿಕೊಂಡನು . ಅವನ ದೇಹವು ಆದ್ಭುತವೆನ್ನುವಂತೆ ರೋಮಾಂಚನಗೊಂಡು 
ಅದೇ ಅವನ ದೇಹಕ್ಕೆ ಕವಚವೋ ಎನ್ನುವಂತಾಯಿತು. ಕೆಲವು ಜನ ದೇವಗಣಗಳು 
ಆಗ ಹುಟ್ಟಿ , ಲಲಿತವಾದ ಶಬ್ದಗಳಿಂದ ಮನಾನಂದಗೊಳಿಸುವ ಆ ಸಂದರ್ಭವನ್ನು 
ಪ್ರೌಢವೂ , ವಿಚಿತ್ರವೂ , ಅರ್ಥಗರ್ಭಿತವೂ ಆದ ಗದ್ಯಭಾಗದಿಂದಲೂ , ಪದ್ಯಭಾಗ 
ದಿಂದಲೂ ಹೊಗಳಿದರು. ಇದರಿಂದ ಸಂತೋಷಗೊಂಡ ಚಂಡೇಶನು ಪರಮೇಶ್ವರ 
ನಿಂದ ತನಗೆ ಕೊಡಲ್ಪಟ್ಟ ಪ್ರಸಾದವನ್ನು ಅವರೆಲ್ಲರಿಗೂ ಕೊಟ್ಟನು. ಅನಂತರ 
೩೨ . ಶಿವನು ತನ್ನನ್ನು ಹೊಗಳಿದನಂತರ (ಹೊಗಳಿದ) ಅವರ ಉತ್ಕೃಷ್ಟವಾದ ಮಾತು 
ಗಳ ಸಾಮರ್ಥ್ಯಕ್ಕೆ ಸಂತೋಷಗೊಂಡು ತನ್ನ ಸ್ತುತಿ ಪಾಠಕರಾಗಿರುವಂತೆ ಕರುಣಿಸಿದನು. 
ಅಂದಿನಿಂದ ಅವರು ಶಿವನ ಕೈಲಾಸ ಮಂದಿರದ ಸ್ತುತಿಪಾಠಕ ( ನಂದಿ) ರೆನಿಸಿದರು. 
೩೨. ಇದಲ್ಲದೆ ಅವರಿಗೆ ಶಿವನು ಶೀಘ್ರವಾಗಿ ಎಲ್ಲ ಕಡೆಯ ಪಟ್ಟಣಗಳಲ್ಲಿರುವ 
ಶಿವಾಲಯಗಳಲ್ಲಿನ ಶಿವಲಿಂಗಗಳ ಪೂಜಿಸುವ ಕಾವ್ಯವನ್ನೂ , ಶೋಭಿಸುವ , ಕಾಳಿಕಾ 
ದೇವಿ, ಗಣಪತಿ, ಭೈರವ ದೇವತೆಗಳ ಪೂಜಿಸುವ ಕಾವ್ಯವನ್ನು ದಯಪಾಲಿಸಿದನು. 
೩೪ - ೩೫. ನಾವೆಲ್ಲರೂ ಅಂಥ ಶಿವನಿಂದಲೇ ನೇಮಿಸಲ್ಪಟ್ಟ ಪೂಜಾರಿಗಳ ವಂಶದಲ್ಲಿ 
ಹುಟ್ಟಿದವರು . ಮಹಾರಾಜಾ ಕೇಳು : ಪವಿತ್ರವಾದ ಆ ಶಿವಪ್ರಸಾದವೆಲ್ಲ ನಿಜವಾಗಿ 
ನಮ್ಮ ಸೊತ್ತಾದುದಾಗಿದೆ . ವೀರಶೈವರು ಈ ಶ್ರೇಷ್ಟವಾದ ಕಲ್ಯಾಣನಗರದಲ್ಲಿ 


೪೬೫ 


ಚತ್ವಾರಿಂಶಾಶ್ವಾಸಂ 


ನುಡಿಯಲಅದೆಮಗೆ ಭಕ್ತರ 
ಕಡುಬಿಂಕವನಿಂದು ನೀನೆ ಕುಡಿಸೆನೆ ಜನಪಂ 


ವ|| ಬಸವರಸನಾನನಮಂ ನಿರೀಕ್ಷಿಸುತ್ತುವಿವರ ಸಮ್ಮಪ್ಪ ಶಿವಪ್ರಸಾದಮನಿವರ್ಗಿ 
ಯದೆನೀಮೆ ಭುಂಜಿಪುದಾಯವೆಂಬುದುವಾ ವೃಷಭೇಂದ್ರನಾ ಚಂಡಪುತ್ರರ್ಗಭಿಮುಖನಾಗಿ 


ಚಂಡಕುಲಪ್ರಭೂತರಿರ ಕೇಳಿರೆ ನಿಮ್ಮಯ ಶೌರ್ಯವಿರ್ಕೆ ಭೂ 
ಮಂಡಲದೊಳ್ಳರಾಮರಮುನಿಪ್ರವರಾಬ್ಬ ಭವಪ್ರತಿಷ್ಠಿತೋ 
ದಂಡ ಗಿರೀಶಲಿಂಗತತಿಯೊಳ್ಳಲೆ ಸಲ್ಲುದು ತಪ್ಪಸಾದಮಾ 
ಚಂಡಗಣೇಶ್ವರಂಗುಳಿದ ಲಿಂಗಸಮೂಹದೊಳೆಂತು ಸಲ್ವುದೋ 


) 


8 


N 


ಚರಲಿಂಗ ಬಾಣಲಿಂಗ 
#ುರಿತ ಸುವರ್ಣಾದಿಲಿಂಗ ಮಣಿಲಿಂಗ ಸಮು 
ಕ್ಯರ ದೊಳ್ಮೆಯಂಭುವಿನೊಳಂ 
ದೊರೆಯದು ಚಂಡಂಗೆ ತತ್ತ್ವಸಾದವಿಭುತ್ವಂ 


೩ . ೭ 


ಬಾಣಲಿಂಗೇ ಚರೇ ಲೋಹೇ ರತ್ನ ಲಿಂಗೇ ಸ್ವಯಂಭುವಿ 
ಪ್ರತಿಮಾಸು ಚ ಸರ್ವಾಸು ನ ಚಂಡೋsಧಿಕೃತೋ ಭವೇತ್ || 


ಅಂಥಪ್ರಸಾದವನ್ನು ಬಸವಣ್ಣನ ಬಲದಿಂದ ನಮಗೆ ಸ್ವಲ್ಪ ಪಡೆಯಲಿಕ್ಕೆ ಅವಕಾಶ 
ಕೊಡದ ಹಾಗೆ ತಾವು ತಾವೇ ಪಡೆದುಕೊಳ್ಳುತ್ತಿದ್ದಾರೆ. ಇಲ್ಲಿನ ಭಕ್ತರಲ್ಲಿರುವ ಮಹಾ 
ಗರ್ವವು ನಮಗೆ ಮಾತನಾಡಲು ಶಕ್ಯವಿಲ್ಲದುದಾಗಿದೆ . ಬಿಜ್ಜಳೇಂದ್ರನೇ , ನಮಗೆ ನಮ್ಮ 
ಆ ಪ್ರಸಾದವನ್ನು ನೀನೇ ಕೊಡಿಸಬೇಕು ಎಂದರು . ಆಗ ಬಿಜ್ಜಳನು ವ!! ಬಸವ 
ರಸನ ಮುಖವನ್ನು ನೋಡುತ್ತ ( ಬಸವೇಶ್ವರನೇ ,) ಇವರ ಸೊತ್ತಾಗಿರುವ ಶಿವಪ್ರಸಾದ 
ವನ್ನು ಇವರಿಗೆ ಕೊಡದೆ ನೀವುಗಳೇ ಭುಂಜಿಸುತ್ತಿರುವುದು ಅನ್ಯಾಯ ಎನ್ನಲಾಗಿ ಆ 
ಬಸವೇಶ್ವರನು ಆ ಚಂಡೇಶ ಪುತ್ರರೆನಿಸಿದವರ ಎದುರಿಗೆ ಮುಖ ತಿರುಗಿಸಿ ೩೬. 
ಎಲೈ ಚಂಡೇಶನ ವಂಶದಲ್ಲಿ ಜನಿಸಿದವರೇ , ನಿಮ್ಮ ಈ ಶೌಠ್ಯವು ಒತ್ತಟ್ಟಿಗಿರಲಿ ಕೇಳಿರಿ, 
ಈ ಭೂಮಂಡಲದಲ್ಲಿ ಮನುಷ್ಯರು , ದೇವತೆಗಳು , ಮುನಿಶ್ರೇಷ್ಠರು, ಬ್ರಹ್ಮನೇ ಮೊದ 
ಲಾದವರಿಂದ ಸ್ಥಾಪಿಸಲ್ಪಟ್ಟ ಉತ್ಕೃಷ್ಟವಾದ ಶಿವಲಿಂಗಗಳ ಸಮೂಹದಲ್ಲಿನ ಶಿವ 
ಪ್ರಸಾದವು ಆ ಚಂಡೇಶ್ವರನಿಗೆ ನಿಜವಾಗಿ ಸಲ್ಲುವುದು . ಉಳಿದ ಲಿಂಗಸಮೂಹಗಳ 
ಪ್ರಸಾದ ಹೇಗೆ ಸಿಗುವುದಕ್ಕೆ ಸಾಧ್ಯ . ೩೭. ಜಂಗಮಲಿಂಗ, ಬಾಣಲಿಂಗ , ಪ್ರಕಾಶಿಸುವ 
ಸುವರ್ಣವೇ ಮೊದಲಾದ ಲೋಹಗಳಿಂದ ಮಾಡಿದಲಿಂಗಗಳಲ್ಲಿ, ರತ್ನ ನಿರ್ಮಿತಲಿಂಗಗಳ 
ಸಮೂಹದಲ್ಲಿ , ತಾನಾಗಿ ಪಡಿಮೂಡಿದ ಲಿಂಗದಲ್ಲಿ ಚಂಡೇಶ್ವರನಿಗೆ ಆ ಪ್ರಸಾದ 
ಸ್ವಾಮಿತ್ವವು ಲಭ್ಯವಾಗುವುದಿಲ್ಲ. !! ವ ಮತ್ತು 11ಶ್ಲೋಕ!! - ಶೈವಾಗಮದಲ್ಲಿ 


30 * 


ಬಸವರಾಜ ವಿಜಯಂ 


ವ! ಇಂತೆಂಬ ಶೈವಾಗಮವಚನವಿದeಳ್ಳವಣಮದು ಕಾರಣವಾವೆಡೆಯೊಂಡಂ 
ಗಧಿಕಾರಮಾಯೆಡೆಯೋಳ್ಳಿಮಗೆ ಶಿವಪ್ರಸಾದಂ ಸಲ್ಲುಮುಳಿದೆಡೆಯೊಳೆಂತುಂ ಸಲ್ಲದೆನೆ ಚಂಡಪುತ್ರರ 
ದಕ್ಕೆ ಮಾರ್ಕೊಂಡು 

ದ್ರಾಕ್ಷಾರಾಮ ಶ್ರೀಗಿರಿ 
ಲಕ್ಷಿತಕಾಂಚೀಲಸಚ್ಚಿದಂಬರಪುರವು 
ಖ್ಯಕ್ಷೇತ್ರಂಗಳೊಳೆಮಗ. 
ಧ್ಯಕ್ಷತೆಯೋಳವೀ ವಿಶೇಷಭೋಜನವಿಧಿಯೊಳ್ 


೩೮ 


ಅದಜ೨೦ ಸಲ್ಲುಂ ಪೊದಲ್ಲೆಲ್ಲೆಡೆಯೊಳೆಮಗೆ ಲಿಂಗಪ್ರಸಾದಂ ಭವಲ್ಲಿಂ 
ಗದ ಶೇಷಂ ಸಲ್ಲದೇಂ ಪೋಕುಮ ಬಸವ ಬಲಾತ್ಕಾರದಿಂದೆಮ್ಮ ಸೊಮ್ಮ 
ಪುದನಿಂದೂರಂತೆ ನೀನೀಯದೊಡೆ ಬಿಡುವೆವೀ ಪ್ರಾಣಮಂ ಮಾಣದೆಂದಾ 
ಡಿದರಾ ಮಾತಿಂಗೆ ತಾಂ ಮಾರ್ನುಡಿದನಭವಸಿದ್ದಾಂತವಿದ್ಯಾಂತರಂಗಂ 
ನ್ಯಾಯಮವಿಲ್ಲದೆ ಬಿಟ್ಟಪಿ 
ರಾಯವನೆ : ತಮಮು ನಿಮ್ಮ ಬಿಳುನುಡಿಗಳಂ 
ಮಾಯಾರಿಶರಣನುಚಿತ 
ನ್ಯಾಯಪರಂ ಗಾಳಿಯಲೆಯೆ ಗಿರಿ ಚಲಿಯಿಕುಮೇ 


“ ಬಾಣಲಿಂಗ, ಜಂಗಮಲಿಂಗ, ಲೋಹಗಳಿಂದ ಮಾಡಿದಲಿಂಗ, ಸ್ವಯಂಭುಲಿಂಗವಾಗಿ 
ಮೂರ್ತಿಗೊಂಡಿರುವ ಲಿಂಗ- ಇತ್ಯಾದಿ ಸರ್ವಲಿಂಗಗಳಲ್ಲಿ ಚಂಡೇಶ್ವರನು ಅಧಿಕಾರವುಳ್ಳ 
ವನಾಗಿ ಆಗಲಾರನು ,” ಹೀಗೆಂದು ಹೇಳಿರುವ ಮಾತೇ ಇದಕ್ಕೆ ಪ್ರಮಾಣ , ಆದ್ದರಿಂದ 
ಯಾವಕಡೆಗಳಲ್ಲಿ ಚಂಡೇಶನಿಗೆ ಪ್ರಸಾದದ ಅಧಿಕಾರವಿದೆಯೋ , ಆ ಕಡೆಯಲ್ಲಿ ನಿಮಗೆ 
ಶಿವಪ್ರಸಾದವನ್ನು ಪಡೆಯುವ ಹಕ್ಕುಂಟು, ಉಳಿದಕಡೆಗಳಲ್ಲಿ ಯಾವರೀತಿಯಿಂದಲೂ 
ಸಲ್ಲತಕ್ಕದ್ದಾಗಿರುವುದಿಲ್ಲ. ಎನ್ನಲು ಚಂಡೇಶನ ವಂಶಜರು ಆ ಮಾತಿಗೆ ಪ್ರತಿಯಾಗಿ 
೩೮. ದ್ರಾಕ್ಷಾರಾಮ , ಶ್ರೀಶೈಲ, ಪ್ರಸಿದ್ಧವಾದ ಕಾಂಚಿ, ಶೋಭಿಸುವ ಚಿದಂಬರ 
ನಗರವೇ ಮೊದಲಾದ ಪ್ರಮುಖ ಶಿವಲಿಂಗಕ್ಷೇತ್ರಗಳೊಳಗೆ ಶಿವಪ್ರಸಾದವನ್ನು 
ಭುಂಜಿಸುವ ವಿಧಾನದಲ್ಲಿ ನಮಗೇ ಪ್ರಾಮುಖ್ಯತೆಯುಂಟು. ೩೯ . ಆದುದರಿಂದ 
ಪ್ರಸಿದ್ದವಾದ ಎಲ್ಲ ಶಿವಕ್ಷೇತ್ರಗಳಲ್ಲಿಯೂ ಲಿಂಗಪ್ರಸಾದವು ನಮಗೆ ಸಲ್ಲುತ್ತಿರುವಾಗ 
ನಿಮ್ಮಲಿಂಗದ ಪ್ರಸಾದವು ನಮಗೆ ಸಲ್ಲದೆ ಹೋಗುತ್ತದೆಯೇ ? ಬಸವಣ್ಣ , ಬಲಾತ್ಕಾರ 
ದಿಂದ ನಮ್ಮ ಸೊತ್ತಾಗಿರುವ ( ನಮ್ಮ ಹಕ್ಕಿಗೆ ಒಳಪಟ್ಟಿರುವ) ಲಿಂಗಪ್ರಸಾದವನ್ನು 
ಸುಮ್ಮನೆ ನಮಗೆಕೊಡದಿದ್ದ ಪಕ್ಷದಲ್ಲಿ , ತಪ್ಪದೆ ನಾವು ಈ ಪ್ರಾಣವನ್ನೇ ಬಿಡುವೆವು, 
ಎಂದು ಆಡಿದರು . ಅವರ ( ಈ ರೀತಿಯ ) ಮಾತಿಗೆ ಶಿವಶಿದ್ದಾಂತ ವಿದ್ಯೆಯಲ್ಲಿ 
ವಿಷ್ಣಾತನಾದ ಬಸವೇಶ್ವರನು ಹೀಗೆ ಉತ್ತರಿಸಿದನು : ೪೦ . ನಿಯಮತಪ್ಪಿ ಪ್ರಾಣವನ್ನು 
ಹೇಗೆನೀವು ಬಿಡುತ್ತೀರಿ ? ಅಮಮ ! ಯೋಗ್ಯವಾದ ನ್ಯಾಯಪರನೂ , ಮಾಯೆಗೆಶತ್ರು 
ಎನಿಸಿದ ಶಿವಶರಣನೂ ಆದ ಈ ಬಸವಣ್ಣನು ನಿಮ್ಮ ಈ ಕಠಿಣೋಕ್ತಿಗಳಿಗೆ ಹೆದರು 


೪೬೭ 


ಚತ್ವಾರಿಂಶಾಶ್ವಾಸಂ 


೪೧ 


ನಯಮಿದು ಶಾಸ್ವಾನುಭವ 
ದ್ವಯದೊಳಮೊಂದಿಳೆ ಸಿದ್ದವಾದರ್ಥದೊಳಾ 
ರಯೇ ವರ್ತಿಪ ಬಗೆಯದನುಳಿ 
ದಯಥಾರ್ಥಂಬಿಡಿದೊಡವನೆ ನಿಂದ್ಯ ಧರೆಯೊಳ್ 
ಪೇಳಿರೆ ಶಾಸ್ತ್ರ ಮದುಳೊಡೆ 
ಪಾಳಿಯಿನನುಭವವೆ ಪವಣವೆಂಬೊಡೆ ನಿಮಗಾ 
ಭಾಳೇಕ್ಷಣ ಪ್ರಸಾದವ 
ನಾಚಿಸದಿ , ವೀರಮಾಹೇಶ್ವರರಾರ್ 
ನಯನವರೆ ತೋಜಿ ಶಾಸೋ 
ಕ್ರಿಯೋಳಾದೊಡಮನುಭವಾಪ್ತಿಯಿಂದಾದೊಡಮ 
ನೈಯವಿಲ್ಲದೆಕೊಳ್ಳುದು ಸಂ 
ಶಯವಳಿದು ಮದೀಯಲಿಂಗಶೇಷವನೀಗಳ 


ಸುಮ್ಮನೆ ಕೊಂಡಷವೆನೆ ಕುಡೆ 
ಮೆಮ್ಮಯ ಲಿಂಗಪ್ರಸಾದಮಂ ನಿಮಗೆ ವಲಂ 
ತಿಮ್ಮಸಪ ರಸನೆಯೆಸಕಮ 
ದೆನ್ನೊಡನೇಕಿನಿತು ಬಿಡಿಮಿದೇತ ಬಿಂಕಂ 


ಏತೇಜದಿಂದಮಾದೊಡಮುವಾಧಿಪಲಿಂಗದ ಸುಪ್ರಸಾದಮಂ 
ನೀತಿಯದಿಲ್ಲದುಣ್ಣೆವೆನುತಾಗ್ರಹಮಂ ಪಿಡಿದಪ್ಪಿರಪ್ಪೋಡೇ 


ವುದಿಲ್ಲ, ಗಾಳಿಬೀಸಿದರೆ ಪರ್ವತವು ಅಲ್ಲಾಡುವುದೇ ? ೪೧ , ಈ ನೀತಿಯು ಶಾಸ್ತ್ರ 
ಮತ್ತು ಅನುಭವವೆರಡರಲ್ಲಿ ವಿಚಾರಿಸಿ ನೋಡಿದರೆ ಒಂದರಲ್ಲಿ ಸಿದ್ದವಾದ ಅರ್ಥದಲ್ಲಿ 
ವರ್ತನೆಮಾಡುವ ರೀತಿ, ಅದನ್ನು ಬಿಟ್ಟು ಯಥಾರ್ಥವಲ್ಲದ್ದನ್ನು ( ಸುಳ್ಳನ್ನು) ಅನು 
ಸರಿಸಿದರೆ , ಅವನು ಜಗತ್ತಿನಲ್ಲಿ ನಿಂದೆಗೆ ಗುರಿಯಾಗುವನು , ( ಅರ್ಥಸ್ಪಷ್ಟ ಆದರೆ 
ಭಾವ ಅಸ್ಪಷ್ಟ . ೪೨ - ೪೩ . ( ಇದಕ್ಕೆ ಶಾಸ್ತ್ರವೇನಾದರೂ ಇದ್ದರೆ (ನೀವೆಲ್ಲ) 
ಸರದಿಯಂತೆ ಹೇಳಿರಯಾ ! ಅನುಭವವೇ ನಿಮಗೆ ಪ್ರಮಾಣವೆನ್ನುವುದಾದರೆ ಆ ಪರ 
ಮೇಶ್ವರನ ಪ್ರಸಾದದ ವಿಷಯವನ್ನು ಆಲೋಚನೆಮಾಡದೆ ಇದರಲ್ಲಿ ವೀರ 
ಮಾಹೇಶ್ವರರು ಯಾರುಂಟೆ ಅವರು ನ್ಯಾಯವಾದ ರೀತಿಯಲ್ಲಿ ಶಾಸ್ಮಿಕ್ಕಿ 
ಯಿಂದಲಾದರೂ , ಅನುಭವಿಸುವಿಕೆಯಿಂದಲಾದರೂ ಅನ್ಯಾಯವಿಲ್ಲದೆ ಸಂಶಯ 
ವಿಲ್ಲದಂತೆ ನನ್ನ ಸಂಬಂಧದ ಲಿಂಗಶೇಷ ಪ್ರಸಾದವನ್ನು ಸ್ವೀಕರಿಸಿರಿ. ೪೪. ಸುಮ್ಮ 
ಸುಮ್ಮನೆ ( ಪ್ರಸಾದವನ್ನು ) ಸ್ವೀಕರಿಸುತ್ತೇವೆಂದರೆ , ನಿಮಗೆನಮ್ಮ ಲಿಂಗಪ್ರಸಾದವನ್ನು 
ನಿಜವಾಗಿಕೊಡುವುದಿಲ್ಲ. ನಿಮ್ಮ ನಾಲಿಗೆಯ ಚಾಪಲ್ಯ (ತೀಟಿ) ದ ಪ್ರದರ್ಶನವು ನಮ್ಮ 
ಕೂಡ ಇಷ್ಟೇಕೆ ? ಈ ನಿಮ್ಮಗರ್ವವನ್ನು ಬಿಟ್ಟುಬಿಡಿ . ೪೫ . ಯಾವರೀತಿಯಿಂದ 
ಲಾದರೂ ಶಿವಲಿಂಗದ ಶ್ರೇಷ್ಠಪ್ರಸಾದವನ್ನು ಅನ್ಯಾಯವಾಗಿ ಊಟಮಾಡಲೇ 


೪೬೮ 


ಬಸವರಾಜ ವಿಜಯಂ 


ಮಾತೊ ಪುರಾರಿಗುಗ್ರಗರಮಂ ಪದೆದರ್ಪಿಪೆನಂತದಂ ಮನಃ 
ಪ್ರೀತಿಯೊಳುುದೀಗಳೆನೆ ಕೇಳತಿರೋಷವನಾಳರಾ ದ್ವಿಜರ್ 


೪೫ 


ವ|| ಅಂತು ರೋಘೋಷಿತ ಹೃದಯರಾಗಿ 


ಅರಿದರಿದು ನಿನ್ನ ನುಡಿಗಳ 
ಪರಿಯಮ್ಮೊಳಸವ ಲೇಸನಾಡಿದೆ ನೀಲ ದಿ 
ವ್ಯರಸಾಮೃತಾನ್ನ ಮಂ ಕೊಂ 
ಡಿರದೆಮಗಿಂದೆಆವೆ ಗಡ ಮೈತಾರ್ಪಿತವಿಷಮಂ 


೪೬ 


ಪರಮೇಶ್ವರ ಪ್ರಸಾದವ 
ನೆರೆದವರಿವರೆಂದುಪಾಯದಿಂದಮ್ಮ ನಿ 
ಷ್ಟುರವಿಷವನಿಕ್ಕಿ ಕೊಲಲೋ 
ಸರಿಸದೆ ನೀಂ ನೆನೆದೆ ನಿನ್ನ ಬಗೆ ಪೊಸತಲೇ 


ಎಮಗೆಟಿವ ಶಿವಾರ್ಪಿತಗರ 
ಕಮನೀಗಳ್ಳಿಮೆ ಕೊಂಡು ಬಾಳೊಡೆ ಗೆಲ್ಲಂ 
ನಿಮಗಕ್ಕುಮೆಮಗೆಸೋಲಂ 
ಸಮನಿಪ್ಪದಿದೇ ಪ್ರಮಾಣವೆಮಗಂ ನಿಮಗಂ 


ಬೇಕೆಂದು ನೀವು ಹಟವನ್ನು ತಾಳಿದವರೇ ಆದದ್ದಾದರೆ , ಇನ್ನೂ ನಿಮಗೆ ಹೆಚ್ಚಿಗೆ 
ಹೇಳುವುದಾದರೂ ಏನಿದೆ ? ಪರಮೇಶ್ವರನಿಗೆ ಭಯಂಕರ ವಿಷವನ್ನು ಪ್ರೀತಿಯಿಂದ 
ಅರ್ಪಿಸುತ್ತೇನೆ. ಅಂಥ ಆ ಪ್ರಸಾದವನ್ನು ನೀವು ಮನಃಪೂರ್ವಕವಾಗಿ ಈಗಲೇ 
ಊಟಮಾಡಬೇಕು, ಎನ್ನಲು ಆ ಬ್ರಾಹ್ಮಣರು ಕೇಳಿ ಅತ್ಯಂತ ರೋಷಗೊಂಡರು . 
ವ!! ಹಾಗೆ ಅತ್ಯಂತ ಕೋಪದಿಂದ ಕೂಡಿದ ಮನಸ್ಸುಳ್ಳವರಾಗಿ - ೪೬ . ಬಸವಣ್ಣ , 
(ನಮ್ಮ ವಿಷಯದಲ್ಲಿ) ನಿನ್ನ ಮಾತಿನರೀತಿ ಅಸಾಧ್ಯ ; ಅಸಾಧ್ಯ ಸರಿಯಾಗಿಯೇ ಮಾತ 
ನಾಡಿದಂತಾಯಿತು, ನೀನು ರುಚಿಕರವಾದ ಅಮೃತಾನ್ನವನ್ನುಂಡು ( ಹಾಲು ಅನ್ನ 
ವನ್ನುಂಡು) ನಮಿತಪ್ಪದೆ ಈಗ ಮೃಡನಿಗೆ ಅರ್ಪಿಸಿದ ವಿಷವನ್ನು ಕೊಡುವೆಯಲ್ಲವೇ ? 
೪೭. ಇವರು ಪರಮೇಶ್ವರನ ಪ್ರಸಾದವನ್ನು ಬೇಡುತ್ತಿದ್ದಾರೆಂದು ಕೊಂಡು, ಉಪಾ 
ಯದಿಂದ ನಮ್ಮನ್ನು ಉಗ್ರವಿಷವಿಕ್ಕಿ ಕೊಲ್ಲಲು ಹಿಂದೆಮುಂದೆನೋಡದೆ ಚಿಂತನೆ 
ಮಾಡಿದ್ದೀಯೆ. ಈ ನಿನ್ನ ಯೋಚನೆ ಹೊಸದಲ್ಲವೇ ! ೪೮. ನಮಗೆ ನೀಡುವ 
ಶಿವಾರ್ಪಿತ ವಿಷವನ್ನು ಈಗ ನೀವೇ ಸ್ವೀಕಾರಮಾಡಿ ಬದುಕಿದರೆ ನಿಮಗೇ ಗೆಲುವಾ 


೪೬೯ 


ಚತ್ವಾರಿಂಶಾಶ್ವಾಸಂ 


ವ|| ಎನೆ ಕೇಳು ಮಹಿಮಾಕರನಂತೆ ಮಾಲ್ಪೆನಿದಾನಗಹನವೆಂದರಸನಂ ಸಾಕ್ಷಿಗೆಯಲ್ಲಿಂ 
ದೆಳು ಸಡಗರಂ ಮಿಗೆ ಭಕ್ತಗಣಪರಿವೃತಂ ಸಂಗಮೇಶ್ವರನ ಮಂದಿರದ ಬಹಿರ್ದ್ಯಾರದ ಮಂಟಪ 
ಕೋಳ್ಳಂದಾಗಳ್ 

ಶರಣರ ಬಿರಿದಂ ಪಾಡಿಸು 
ತುರುತರ ವೈಭವದ ತಮ್ಮ ಚರಲಿಂಗಸಮು 
ತರದೊಡನೆ ಬಂದರಂದೆ 
ಇರದಿನಸಂಖ್ಯಾತ ಭಕ್ತರತಿ ಸಂಭ್ರಮದಿಂ 


ರ್೪ 


ವ! ಅಂತೇಳಂದ ಭಕ್ತರ್ಗೆ ಭಕ್ತಿಯಿಂ ಮಣಿದು ಬಸವರಸಂ ಪರಮೋತ್ಸವದಿಂ ಮೂರ್ತಿ 
ಗೊಳಿಸಿ ಸಯೆಗಳಂ ನೆಗಳ್ಳುತಿರ್ಷಿನಲ್ಲಿ 
ವಿತತಾದ್ಭುತಮತಿ ಬಿಜ್ಜಳ 
ನತಿಶಯ ಸಾಮಂತರಾಜಸುತಸಚಿವಪುರೋ 
ಹಿತಯುತನೇwಂದಿರ್ದಂ 
ಪ್ರತಿವಾದಿಕದಂಬಮೆಯೇ ವಂದಾಗಳ್ 


೫೦ 


ವೀರಕ ವೀರಭದ್ರಕ ಮುಖಪ್ರಮಥಪಕರಾನ್ವಿತಂ ಮನೋ 
ಜಾರಿನಗೇಂದ್ರಪುತ್ರಿಯೊಡನಂಬರದೊಳಗೆಗೊಂಡು ಸರತೇ 


ದಂತೆ ; ನಮಗೆಸೋಲಾದಹಾಗೆ, ನಮಗೂ ನಿಮಗೂ ಇದೇ ಪಣ ! ವ! ಹೀಗೆಂದು 
ಅನ್ನಲು, ಮಹಿಮಾಶಾಲಿಯಾದ ಬಸವಣ್ಣನು ಕೇಳಿ, ಹಾಗೆಯೇ ಮಾಡುತ್ತೇನೆ. 
ಇದಾವ ಅಸಾಧ್ಯಕಾರ ! ಎಂದು ಬಿಜ್ಜಳ ರಾಜನನ್ನೇ ಈ ವಿಷಯದಲ್ಲಿ ಸಾಕ್ಷಿಯನ್ನಾಗಿ 
ಇಟ್ಟು , ಅಲ್ಲಿಂದ ಅತಿ ಸಡಗರದಿಂದ ಮೇಲೆದ್ದು , ಭಕ್ತಸಮೂಹದಿಂದ ಸುತ್ತುವರಿ 
ಯಲ್ಪಟ್ಟವನಾಗಿ, ಹೊರಟು ಬಂದು ಸಂಗಮೇಶ್ವರನ ಮಂದಿರದ ಮಹಾದ್ವಾರದ 
ಮಂಟಪಕ್ಕೆ ಬಂದನು, ಆಗ ೪೯. ಅತಿ ಸಂಭ್ರಮಗೊಂಡು ಅಸಂಖ್ಯಾತ ಭಕ್ತರುಗಳ 
ಸಮೂಹವು ಶರಣರ ಬಿರುದುಗಳನ್ನು ಘೋಷಿಸುತ್ತ , ಅತ್ಯಂತ ವೈಭವದಿಂದ ಜಂಗಮ 
ಮೂರ್ತಿಗಳ ಸಮೂಹದೊಡನೆ ಆ ಕೂಡಲೇ ( ಬಸವಣ್ಣನ ಹಿಂದೆ) ಹೆಮ್ಮೆಯಿಂದ 
ಕೂಡಿ ಬಂದರು. ವ!! ಹಾಗೆ ಬಂದ ಭಕ್ತರುಗಳಿಗೆ ಬಸವಣ್ಣನು ಭಕ್ತಿಯಿಂದ 
ನಮಸ್ಕಾರ ಮಾಡಿ, ಅತ್ಯಂತ ಸಂತೋಷದಿಂದ ಕುಳ್ಳಿರಿಸಿ, (ತನ್ನ ) ಸಮ್ಮಿಯೆಗಳನ್ನು 
ಮಾಡುತ್ತಿರಲಾಗಿ, ಅಲ್ಲಿ ೫೦ . ವಿಶೇಷವಾದ ಅದ್ಭುತ ಬುದ್ದಿ ಶಕ್ತಿಯುಳ್ಳ ಬಿಜ್ಜಳನು , 
ಅನೇಕ ಸಾಮಂತರಾಜ ಪುತ್ರರು, ಸಚಿವರು , ಪುರೋಹಿತರುಗಳಿಂದ ಕೂಡಿ ಬರು 
ತಿದ್ದನು. ಪ್ರತಿವಾದಿಗಳ ಸಮೂಹವೂ ಆಗ ಬಂದಿತು . ೫೧ . ವೀರಭದ್ರನೇ 
ಮೊದಲಾದ ಪ್ರಮಥರುಗಳ ಸಮೂಹದೊಡನೆ, ದೇವತೆಗಳಿಂದ ಸೇವಿಸಲ್ಪಡುವ 
ಪರಮೇಶ್ವರನು ಪಾರ್ವತಿಯೊಡನೆ ಆಕಾಶದಲ್ಲಿ ಮನೋಹರವಾಗಿ ಸಾರವತ್ತಾದತೇಜಸ್ಸಿ 


೪೭೦ 


ಬಸವರಾಜ ವಿಜಯಂ 


ಜೋರಮಣೀಯ ದಿವ್ಯಮಣಿಪುಷ್ಪಕದೊಳ್ಳೆ ಲಸಿರ್ದು ಭಕ್ತವಿ 
ಸ್ವಾರಮಹತ್ವವೀಕ್ಷಣಸಮುತ್ತುಕಪ್ಪಿರೆ ದೇವಸೇವಿತಂ 
ಪರಿಜನಮುಂ ಪುರಜನಮುಂ 
ನೆರೆದೀಕ್ಷಿಸೆ ಕನಕಗೌಪ್ಯತಾವಾದಿಯ ಕೊ 
ಪ್ಪರಿಗೆಗಳನಗಣಿತಂಗಳ 
ನಿರದಲ್ಲಿಗೆ ತರಿಸಿ ಬಸವನನುಚರರಿಂದ 
ಕುಳಿಕನ ತಕ್ಷಕನ ಮಹಾ 
ಬಳ ಕರ್ಕೊಟಕನ ಘೋರತರ ವಿಷದಿಂದ 
ಗ್ಯ ಳಮೆನಿಪ ಕಾಲಕೂಟಂ 
ಗಳನಧಟಿಂ ನೆನೆದು ಬರಿಸಿ ಬೆರಸುತ್ತದಟ್ಲ್ 
ಭರದಿಂದಂ ವತ್ತ ನಾಭಿಪ್ರಮುಖ ಬಹುವಿಷಪ್ರಾತಮಂ ಕೂಡಿ ಸರ್ವೋ 
ರ್ವರಿಗತ್ಯಾಶ್ಚರ್ಯಮಂ ತಾನೆಸಗುತಜಯಿಸುತ್ತಿರ್ದನಾವೇಳೆಯೊಳ 

ರಳಾಭೀಳಷ್ಟುರರಭವಲೆಯ ಧರಾಜೀವಿಗಳೀವಮಂ ಬಿ 
ಟೀರದೆಂ ಪಕ್ಷಿವೃದಂಕೆಡೆದಸುಗಳೆದಭ್ರದಿಂ ಪೇಳ್ವೆನೇನು 


೫೩ 


ನಿಂದ ರಮಣೀಯವೆನಿಸಿದ ಪುಷ್ಪಕವಿಮಾನದಲ್ಲಿ ಕುಳಿತುಕೊಂಡು ಭಕ್ತನಾದ ಬಸವಣ್ಣನ 
ಅತ್ಯಧಿಕ ಮಹಾತ್ಮಿಯನ್ನು ನೋಡಬೇಕೆಂಬ ವಿಷಯದಲ್ಲಿ ಉತ್ಸಾಹಗೊಂಡವನಾಗಿ 
ಒಪ್ಪಿದ್ದನು. ೫೨. ಸೇವಕ ವರ್ಗದವರೂ , ನಾಗರಿಕ ಜನರುಗಳೂ ಗುಂಪುಗೂಡಿ 
ನೋಡುತ್ತಿದ್ದರು. ಬಂಗಾರ, ಬೆಳ್ಳಿ , ತಾಮ್ರಗಳೇ ಮೊದಲಾದ ಲೋಹಗಳ 
ಅಸಂಖ್ಯಾತ ಕೊಪ್ಪರಿಗೆಗಳನ್ನು ಬಸವಣ್ಣನು ತನ್ನ ಅನುಚರರುಗಳಿಂದ ಅಲ್ಲಿಗೆ ತರಿಸಿ 
ಕೊಂಡನು . ೫೩ . ಪ್ರಸಿದ್ದ ಎಂಟು ಸರ್ಪಗಳಲ್ಲಿ ಮುಖ್ಯವಾದ ಕುಳಿಕನೆಂಬ ಹೆಸರಿನ 
ಹಾವಿನ , ತಕ್ಷಕನೆಂಬ ಹಾವಿನ, ಬಹಾಬಳನೆಂಬ ಹೆಸರಿನ ಹಾವಿನ, ಕಾರ್ಕೊಟಕನೆಂಬ 
ಹೆಸರಿನ ಹಾವಿನ ಘೋರವಾದ ವಿಷಕ್ಕಿಂತ ಹೆಚ್ಚಿನದೆಂದೆನಿಸುವ ಕಾಲಕೂಟವೆಂಬ 
ಹೆಸರಿನ ವಿಷಗಳನ್ನು ಶೌರ ವಿಶಿಷ್ಟವಾಗಿ ನೆನೆದು ಬರಮಾಡಿಕೊಂಡು, ಆ ಕೊಪ್ಪರಿಗೆ 
ಗಳಲ್ಲಿ ಕೂಡಿಸಿ ಹಾಕಿದನು . ೫೪ . ಕೃಷ್ಣಸರ್ಪ ಮೊದಲಾದ ಇನ್ನಿತರ ಹಾವುಗಳ 
ವಿಷ ಸಮೂಹವನ್ನು ( ಆ ಕೊಪ್ಪರಿಗೆಯ ವಿಷದಲ್ಲಿ) ಕೂಡಿಸಿ, ಸರ್ವರಿಗೂ ಆಶ್ಚಯ್ಯ 
ವನ್ನು ಆ ಬಸವಣ್ಣನು ಉಂಟುಮಾಡುತ್ತ ತಿರುವುವುದಕ್ಕೆ ( ಅರೆಸುವುದಕ್ಕೆ ) ತೊಡಗಿ 
ದನು . ಆ ಸಮಯದಲ್ಲಿ ಆ ವಿಷದ ಭಯಂಕರವಾಗಿ ಪ್ರಕಾಶಿಸುವ ಸುಗಂಧವು 
( ವಾಸನೆಯು) ಹೊರಹೊರಟು ಬರುತ್ತಿರಲು ಭೂಮಿಯ ಮೇಲಿನ ಜೀವಿಗಳು 
ಜೀವವನ್ನು ಬಿಡತೊಡಗಿದವು. ಪಕ್ಷಿಗಳ ಸಮೂಹವು ಆಕಾಶದಿಂದ ಎಲ್ಲ ಕಡೆಗೂ 


1 ಗೆ( ದ) 


2 ಟೀ ( ಅ) 


೪೭೧ 


ಚತ್ವಾರಿಂಶಾಶ್ವಾಸಂ 


ಗರಳವನವ ನರರ್ಕಳ 
ಕರುಳದು ಕಡಿ ಖಂಡವಾಗಿ ಪಡಲಿಡೆ ಪಿರಿದ 
ಚ್ಛರಿವಟ್ಟಿದನಾಪರದಾ 
ರ್ಧರೆಯೊಳೆನುತ್ತಗಿದು ಕೆಲಕೆ ಜಗುಳ ರ್ಶೈವರ್‌ 


೫೫ 


ವಂ ಆಗಳಾಭೀಕರಾಕಾರ ವಿಷಮಂ ಬಸವಂ ತೈಲರಸದೊರಿದು ಮರ್ದಿಸಿ ಕೂಷ್ಮಾಂಡ 
ಪರಿಪ್ರಮಾಣಕಬಳಂಗೆಯು ಕಟಾಹಂಗಳೊಳ್ಳತ್ಯೇಕಮಿರಿಸಿ ಮಗುಳು ತೈಲಂಬೆಯು ಕಲಸಿ 
ದರ್ವಿಕರನಿಭದರ್ವಿಯಿಂದೊತ್ತಿ ತೋಳಸಲೊಡನೆ ಕಡುಕಾಯುಮಸಗಿ - 


ಬಡಬಾಗ್ನಿ ದಾವಶಿಖಿ ಬಳಿ 
ಸಿಡಿಲುರಿ ಕಾಂತವ ಮಸಕಂಗೊಂಡೋಂ 
ದೆಡೆ ನಿಂದವೆಂಬ ಭಾವವು 
ನೊಡರ್ಚಿ ಘುಳುಘಳಿಪ ಗರಳ ಪಟುಪಾವಕನಿಂ 


ಪೊಗೆ ನೆಗೆದೊತ್ತಿ ಪೊಯ್ಕೆ ಗಗನಾಗನದುದ್ದ ಮಾಜಿ ಸೂಸಿದಂ 
ತೊಗುವಿಗೆ ಕಳ್ಳನೊಕ್ಕುದುಡುರಾಜಿ ಕುಳಾಚಳವೃಂದಮಂಜನಾ 


ನೆಲಕ್ಕೆ ಬಿದ್ದು ಪ್ರಾಣ ಕಳೆದುಕೊಂಡವು. ಅದನ್ನು ಏನೆಂದು ಹೇಳಲಿ ! ೫೫ . ವಿಷ 
ವನ್ನು ಅರೆಯುತ್ತಿರುವ ಮನುಷ್ಯರ ಕರುಳುಗಳು ಚರುಚೂರಾಗಿ ಹರಡಿ ಬಿದ್ದವು. 
ಶೈವರು ಅತ್ಯಂತ ಆಶ್ಚರಗೊಂಡವರಾಗಿ, ಈ ಮಹಾ ವಿಷವನ್ನು ಧರಿಸುವವರು ಭೂ 
ಮಂಡಲದಲ್ಲಿ ಯಾರಿದ್ದಾರೆ ? ಎನ್ನುತ್ತ ಹೆದರಿ ಪಕ್ಕಕ್ಕೆ ದೂರ ಸರಿದರು . ವ!! ಆಗ 
ಆ ಭಯಂಕರಾಕಾರದ ವಿಷವನ್ನು ಎಳ್ಳೆಣ್ಣೆಯಲ್ಲಿ ಹೆಚ್ಚಾಗಿ ತಿರುವಿಸಿ , ಕುಂಬಳಕಾಯಿ 
ಗಾತ್ರದ ತುತ್ತುಗಳನ್ನು ಮಾಡಿ, ಕೊಪ್ಪರಿಗೆಗಳಲ್ಲಿ ಬೇರೆ ಬೇರೆ ಇಟ್ಟು , ಪುನಃ ಎಣ್ಣೆ 
ಯನ್ನು ಸುರುವಿ ಕಲಸಿ , ಸರ್ಪಸದೃಶವಾದ ಸೌಟಿನಿಂದ ಒತ್ತಿ ಮೇಲೆ ಕೆಳಗೆ ಮಾಡಲು 
( ಆ ವಿಷವು) ವಿಶೇಷವಾಗಿ ಉಷ್ಣತೆಯನ್ನು ಹೊಂದಿತು . ೫೬ - ೫೭ . ಸಮುದ್ರ 
ಮಧ್ಯದ ಬೆಂಕಿ, ಅರಣ್ಯದ ಬೆಂಕಿ , ಘೋರ ಸಿಡಿಲಿನ ಬೆಂಕಿ , ಪ್ರಳಯಕಾಲದ ಅಗ್ನಿ 
ಇವೆಲ್ಲಕೋಪಗೊಂಡು ಒಂದು ಕಡೆ ಸೇರಿ ನಿಂತಿರುವುವೋ ಎಂಬ ಭಾವವನ್ನುಂಟು 
ಮಾಡುತ್ತ ಘಳು ಘುಳು ಎಂಬ ವಿಷದ ಸಮರ್ಥವಾದ ಬೆಂಕಿಯಿಂದ ಹೊಗೆಯು 
ಮೇಲೆದ್ದು ಗಟ್ಟಿಯಾಗಿ ಅಪ್ಪಳಿಸಲು ಆಕಾಶವೆಂಬ ವೃಕ್ಷದ ಪುಷ್ಪಗಳ ಸಮೂಹವು 
ಉದುರುವಹಾಗೆ ಅತ್ಯಧಿಕವಾಗಿ ನಕ್ಷತ್ರಗಳ ಸಮೂಹವು ಒಮ್ಮಿಂದೊಮ್ಮೆಲೆ 
ಉದುರಿತು. ಸಪ್ತ ಕುಲಾಚಲ ಪರ್ವತಗಳು ಅಂಜನಾದ್ರಿ ಬೆಟ್ಟದ ರೀತಿಯನ್ನು 
( ಅಂದರೆ ಕರಗಾಗುವಿಕೆಯನ್ನು ) ಹೊಂದಿದವು. ಸೂರನ ರಥಕ್ಕೆ ಕಟ್ಟಿದ 
ಕುದುರೆಗಳು ಬೆಚ್ಚಿದವು. ಸಮುದ್ರ , ಕೆರೆಬಾವಿಗಳ ನೀರು ತಪ್ಪದೆ ನೀಲವರ್ಣ 
ವುಳ್ಳವುಗಳಾದುವು. ೫೭. ಸಮಸ್ಯೆ ನದೀನದಗಳು ಕುದ್ದು ಉಕ್ಕತೊಡಗಿದವು. 


೪೭೨ 


ಬಸವರಾಜ ವಿಜಯಂ 


ದ್ರಗಣದ ಮಾಳ್ಮೆಯಂ ತಳೆದುದರ್ಕವರೂಥದ ವಾಜಿ ಬೆರ್ಚಿದ 
ತಗಲದೆ ನೀಲನೀರಮಯವಾದುವು ಸಿಂಧುತಟಾಕವಾಪಿಗಳ್ 


ಕುದಿದುಕಿದುವಖಿಳನದೀ 
ನದಂಗಳುರಿದತ್ತು ತರುಕುಲಂ ಗಿರಿತತಿ ಸೀ 
೪ುದು ಗದಳಶಿಖಿಯ ಸೆಕೆ ಸೋಂ 
ಕಿದ ಗಾಳಿಯ ಕೊಳ್ಳೆ ಬಳ್ಳಿದರ್ದಿಕೃತಿಗಳ 
ಭೂತಳದೊಳ್ಳುಟ್ಟಿದುದು 
ತಾತಲಯಾನಲನಿದಾವಕಾಲಮೆನುತ್ತ 
ಜ್ಞಾತಭವಂ ಲಯಕಾಲ 
ವಾತವನೆಣಿಸುತ್ತುಮಿರ್ದನತಿಚಕಿತನನಂ 
ಜಲಧಿಯೊಳಂದೊಗೆದ ಹಲಾ 
ಹಲದಿಂದಸಿತಾಂಗನಾದೆನಿಂದೊಗೆದು 
ಜ್ವಲ ವಿಷಮಿದಂದೇಂ ಕೋ 
ಟಲೆ ಬರ್ಪುದೊ ಮಾಣದೆಂದು ಹರಿ ಚಿಂತಿಸಿದ 
ಕೊರಲ ಗರಲಾಗಿ ಕಡೆಗೂ 
ಸರಿಸಿದುದಿಂದೆಂಬ ಶಂಕೆಯಿಂ ದರ್ಪಣವು 
ತರಿಸಿ ನಿಜರಮಣಿಯಿಂ ಕಂ 
ಧರಮಂ ನಡೆನೋಡುತಿರ್ದನಗಜಾರಣಂ 


ವಾಣಿಯುವಾ ಲಕುಮಿಯುಮಿಂ 
ದ್ರಾಣಿಯುಮೆಮ್ಮೆರೆದಾಳಿಯಂ ಕಾವುದು ಶ 


ಗಿಡಗಳ ಸಮೂಹವೆಲ್ಲ ಹೊತ್ತಿಕೊಂಡು ಉರಿಯತೊಡಗಿದವು. ಬೆಟ್ಟಗಳ ಸಮೂಹವು 
ಸೀಳು ಬಿಟ್ಟಿತು. ವಿಷದ ಬೆಂಕಿಯ ಸೆಕೆಯ ಸೋಂಕಿನಿಂದ ಬೀಸುವ ಗಾಳಿಯ ಬಾಧೆಯಿಂದ 
ಅಷ್ಟದಿಕ್ಷಾಲಕರು ನಡುಗಿದರು. ೫೮. ಅಜ್ಜಭವನಾದ ಬ್ರಹ್ಮನು ಭೂಮಿಯಲ್ಲಿಯೇ 
ಅಶುಭಸೂಚಕ ಪ್ರಳಯಕಾಲದ ಬೆಂಕಿಯು ಹುಟ್ಟಿತು. ಇದು ಯಾವ ಕಾಲ ? ಎಂದು 
ಕೊಳ್ಳುತ್ತ ಅತ್ಯಂತಾಶ್ಚರಗೊಂಡು ಪ್ರಳಯಕಾಲದ ಸಮೂಹವನ್ನು ಲೆಕ್ಕ ಹಾಕ 
ತೊಡಗಿದನು . ೬೦ . ವಿಷ್ಣುವು ಹಿಂದೆ ಸಮುದ್ರದಿಂದ ಹುಟ್ಟಿದ ಹಾಲಾಹಲ ವಿಷ 
ದಿಂದ ಕಪ್ಪು ಬಣ್ಣದ ಶರೀರವುಳ್ಳವನಾದೆನು . ಈ ದಿನ ಭಯಂಕರವಾದ ವಿಷವು 
ಹೊರಹೊರಟಿತು . ಈ ವಿಷದಿಂದ ಅದಾವ ತೊಂದರೆಯು ಬಿಡದೆ ಬರುವುದೋ 
ಎಂದು ಚಿಂತೆಗೊಳಗಾದನು . ೬೧ . ಆಗ ಪರಮೇಶ್ವರನು ಕುತ್ತಿಗೆಯಲ್ಲಿರುವ ವಿಷದ 
ಬೆಂಕಿಯೇನಾದರೂ ಹೊರಗೆ ಹೊರಟು ಬಂದಿರುವುದೋ ಎಂಬ ಸಂಶಯದಿಂದ 
ಪಾರ್ವತಿಯಿಂದ ಕನ್ನಡಿಯನ್ನು ತರಿಸಿ, ತನ್ನ ಕುತ್ತಿಗೆಯನ್ನು ಚೆನ್ನಾಗಿ ನೋಡಿಕೊಳ್ಳ 
ತೊಡಗಿದನು . ೬೨ . ಸರಸ್ವತಿಯೂ , ಲಕ್ಷ್ಮಿಯೂ , ಶಚೀದೇವಿಯೂ , ಪಾರ್ವತೀ 


೪೭೩ 


. ಚತ್ವಾರಿಂಶಾಶ್ವಾಸಂ 


ರ್ವಾಣೀಶ ಶರಣೆನುತುಂ 
ಮಾಣದೆ ವಿಷಕಳ್ಳಿ ಶಂಭುವಂ ವರೆವೊಕ್ಕರ್ 

೬೨ 
ವ! ಇಂತು ಮಹಾಭಯಾದ್ಭುತಂ ಮಸಗಳೊಡನೆ ಸಂಭ್ರಮದಿಂ ಬಸವಂ ಗಣನವಹನಂ 
ತರಂಬಿಡಿದು ಮೂರ್ತಿಗೊಳಿಸಿ ಸಾಂಗಮನೆ ಲಿಂಗಾರ್ಚನಂಗೆ ಸಾಷ್ಟಾಂಗ ವೇಗಿ ಜಯಜಯ 
ಧ್ಯಾನದಿನಘೋರವಂ ತಡಂಗಲಿಸಿ ವಿಜೃಂಭಿಸಿ ನಲವರ್ಚಿ ಪೊಗಳು ಸರ್ವರುಮಚ್ಚರಿ ಮಿಗೆ ನಿರೀಕ್ಷಿ 
ಸುತ್ತುವಿಗೆ ಬಹುಕಟಾಹತ ವಿಷರಸಮಂ ಕರತಳದಿಂ ತುಳುಂಕಿ ಪೊಂಗಳಸಂಗಳಿಂ ಮೊಗೆಮೊಗೆದು 
ಶಿವಗಣಾವಳಿ ಕೆಯೋಳ್ಳುದೆಂದು ಮುಂದೆ ಗಡಣಿಸಿರ್ದ ಪರಿಯಣಂಗಳೊಳ್ಳಿಸಟಂಬರಿದೆಯೆ 
ಭಕ್ತಗಣವಿಕ್ಷಿಸಿ ಪೊರೆಯೇಚಿರಾಗಿಸಿ ಗರಳರಸಮಂ ಗರಳಧರಂಗೆ ಸಮರ್ಪಿಸಿ ತಪ್ಪಸಾದನಂ 
ಸವಿವಾಗಳ ಶರಣಗಣದ ಸಂಭ್ರಮೋಕ್ತಿಗಳೆಗಳ ವೆಂತೆನೆ 

ಮೆಲನೆ ಕುಳಿ ರಿಲ್ಲಿ ಕಲಿದೇವ ಸದಾಶಿವದೇವ ಬಂದೆ ನೀಂ 
ಗೆಲ್ಲಮನಾನಲಿಂದರರೆ ಶಂಕರದೇವ ಸವರ್ಥನಳ್ಳುವಿರಿ 
ತಿಲ್ಲಿಗೆ ನೀನೆ ಲಿಂಗಸುಖದೇವ ಕಡಂಗಿ ಶಿವಪ್ರಸಾದಮಂ 
ನಿಲ್ಲದೆ ಕೊಳ್ಳೆಯಿಂದಮವ ಭುಂಜಿಪುದಲ್ಲಮದೇವ ರಾಗದಿಂ 


ರಮಣನೇ , ನಮ್ಮ ಮಾಂಗಲ್ಯವನ್ನು ಕಾಪಾಡಬೇಕು. (ನಿನಗೆ) ಶರಣು ಎನ್ನುತ್ತ , 
ತಪ್ಪದೆ ಆ ವಿಷಕ್ಕೆ ಹೆದರಿ ಪರಮೇಶ್ವರನ ಬೆನ್ನು ಬಿದ್ದರು. ವ|| ಈ ರೀತಿಘೋರ 
ವಾದ ಭಯವೂ ಅದ್ಭುತವೂ ಉಂಟಾಗಲಾಗಿ ಬಸವಣ್ಣನು ಸಂಭ್ರಮದಿಂದ ಶಿವಗಣ 
ಸಮೂಹವನ್ನೆಲ್ಲ ಸಾಲುಸಾಲಾಗಿ ಕುಳ್ಳಿರಿಸಿ, ಯಥಾಸಾಂಗವಾಗಿ ಶಿವಪೂಜೆಯನ್ನು 
ಮಾಡಿಸಿ , ಸಾಷ್ಟಾಂಗ ನಮಸ್ಕಾರ ಮಾಡಿದನು . ಜಯ ಜಯ ಎಂಬ ಧ್ವನಿ ವಿಶೇಷ 
ದಿಂದ ಉಘರವವನ್ನು ಉದ್ಯೋಷಿಸಿ ಉತ್ಸಾಹದೋರಿ, ಪ್ರೀತಿಯಿಂದ ಹೊಗಳಿ, 
ಎಲ್ಲರೂ ಅತ್ಯಂತಾಶ್ಚರಗೊಂಡು ನೋಡುತ್ತಿದ್ದ ಹಾಗೆಕೊಪ್ಪರಿಗೆಗಳಲ್ಲಿದ್ದ ವಿಷದ 
ರಸವನ್ನು ಕೈಯಿಂದಲೇ ಮುಟ್ಟಿ , ಬಂಗಾರದ ಚಂಬುಗಳಲ್ಲಿ ತುಂಬಿ ತುಂಬಿ ಶಿವಶರಣರ 
ಸಮೂಹವನ್ನು ಸ್ವೀಕರಿಸಬೇಕು, ಎಂದು ಅವರ ಮುಂಭಾಗದಲ್ಲಿ ಸಿದ್ದಪಡಿಸಿಟ್ಟಿದ್ದ ತಟ್ಟೆ 
ಗಳಲ್ಲಿ ಯಥೇಚ್ಛವಾಗಿ ಸುರಿದನು. ( ಇದನ್ನು ) ಶಿವಭಕ್ತ ಸಮೂಹವು ನೋಡಿ, 
ಉತ್ಸಾಹಾಧಿಕ್ಯದಿಂದ ಹೊಗಳಿ, ಆ ವಿಷದ ರಸವನ್ನು ವಿಷಧರನಾದ ಶಿವನಿಗೆ ನೈವೇದ್ಯ 
ಮಾಡಿ ಆ ಶಿವಪ್ರಸಾದವನ್ನು ಸ್ವೀಕರಿಸುವಾಗಿನ ಆ ಶರಣ ಸಮೂಹದ ಸಂಭ್ರಮದ 
ಖ್ಯಾತಿವೆತ್ತ ಮಾತುಗಳು ಹೊರಹೊಮ್ಮಿದುವು. ಅವು ಹೇಗಿದ್ದವೆಂದರೆ ೬೩ - ೬೫ . 
“ಕಲಿದೇವನೇ , ಇಲ್ಲಿ ಮೆಲ್ಲಗೆ ಕುಳಿತುಕೊಳ್ಳಿರಿ. ಇಂದು ಗೆಲುವನ್ನು ಪಡೆಯಲು ಸದಾ 
ಶಿವದೇವ ನೀನು ಬಂದೆ, ಅಬ್ಬಾ ! ಶಂಕರದೇವನೇ , ಇಲ್ಲಿನ ಈ ಪ್ರಸಂಗಕ್ಕೆ ನೀನೇ 
ಸಮರ್ಥನು ! ಲಿಂಗ ಸುಖದೇವರೇ , ಉತ್ಸಾಹಗೊಂಡು ಶಿವಪ್ರಸಾದವನ್ನು ತಪ್ಪದೆ 
ನೀನು ಈಗಸ್ವೀಕರಿಸುತ್ತೀಯೆ, ಅಮಮ ! ಅಲ್ಲಮಪ್ರಭುದೇವ ಪ್ರೀತಿಯಿಂದ ಈಗ 


1 ವ ( ಅ) 


ಬಸವರಾಜ ವಿಜಯಂ 


ತ್ರಂಬಕದೇವನುಂಡಪನೆ ಭಾಪುರೆ ಸಾಲದು ಮಾಯಿದೇವನಾ 
ಡಂಬರಮಾಳ ಕುಕ್ಷಿಗೆ ಮಹೇಶ್ವರದೇವನ ಪೊಟ್ಟೆ ಸತ್ವರಂ 
ತುಂಬದು ದಾಸಿದೇವನುದರಂ ತನಿವರ್ಚದು ಶಂಭುದೇವನೇ 
ಸೋಬನೊ ಮೆಲ್ಲನುಂಡವನಳುಂಬಮಿದುದ್ಭಟದೇವನುಜ್ಜುಗಂ 


ಪಿಡಿ ಪಿಡಿ ಪಾತ್ರೆಯಂ ಸಸಿನೆ ಸಂಗಮದೇವ ಗಜೇಶದೇವ ಕೆ 
ಯುಡಿತೆಯೊಳಿಂಟುವೆ ದಸರಿದೇವ ಜವಂಗಿಡದುಂಡಪ್ಪ ಬಸಿಆರ್ 
ಕಡು ಹಿರಿದಿ ಕೇಳ್ಳಿನಗೆ ಪರ್ವತದೇವ ಪಯೋರಸಕ್ಕಿದೆ 
ರ್ಮಡಿ ಗಡ ಬಂಕಿದೇವ ಸುಳಿವೈ ಸುಳಿಕೆನ್ನದೆ ಮಲ್ಲಿದೇವ ನೀಂ 
ತಲೆಯಂ ತೊನೆಯದಿರಿನ್ನುಂ 
ನೆಲೆವೆರ್ಚದು ಪೊಡೆ ಕುಮಾರದೇವಯ್ಯ ಸಡಿ 
ಲೈಲೆ ಜಘನಸೂತ್ರಮಂ ಸಿ 
ಮೈಲಿಗೆಯ ಚಂದಯ್ಯ ಭೋಗಭುಂಜಿಸು ಜವದಿಂ 
ಪುರುಡಿಂ ಪಿರಿದುಂಡಪನೀ 
ವಿರುಪದ್ಯಂ ಭಲರೆ ಬೊಮ್ಮಿದೇವಂ ಪೀರ್ದಂ 
ಕರಗಮರಡಳೆತಂದುದ 
ನರರೆ ಕರಂ ತಣಿದನು ಕಲಕೇತರ್ಯ 


& & 


೬೭ 


ನೀನು ಊಟ ಮಾಡಬೇಕು. ತ್ರಂಬಕ ದೇವನು ಊಟ ಮಾಡುವನೇ ? ಮಾಯಿ 
ದೇವನ ಆ ದೊಡ್ಡ ಹೊಟ್ಟೆಗೆ ಸಾಲದು ! ಮಹೇಶ್ವರದೇವನ ಹೊಟ್ಟೆ ಬೇಗ ತುಂಬುವು 
ದಲ್ಲ ! ದಾಸಿದೇವನ ಹೊಟ್ಟೆಯುಮೇಲಕ್ಕೆ ಹೆಚ್ಚಾಗಿ ಉಬ್ಬ ತಕ್ಕದ್ದಲ್ಲ! ಶಂಭುದೇವನು 
ಅದೆಷ್ಟು ಉಎಟಮಾಡುವನೋ ! ಉದ್ಭಟದೇವನು ಮೆಲ್ಲಗೆ ಊಟ ಮಾಡುತ್ತಿರುವನು 
( ಅವನ ಊಟ ಮಾಡುವ) ಈ ಉದ್ಯೋಗವು ಮನೋಹರವಾದದ್ದು ! ಸಂಗಮದೇವ, 
ಪಾತ್ರೆಯನ್ನು ಸರಿಯಾಗಿ ಹಿಡಿ ಹಿಡಿ ! ಗಜೇಶಮಸಣಯ್ಯನೇ , ಬೊಗಸೆಯಲ್ಲಿ ಹಿಡಿದು 
ಕುಡಿಯುತ್ತಿರುವೆಯಲ್ಲಾ! ದಸರಿದೇವನೇ , ಶಕ್ತಿಗುಂದದೆ ಕುಡಿಯುತ್ತಿರುವೆಯಲ್ಲಾ ! 
ಪರ್ವತ ದೇವನೇ ಕೇಳು : ನಿನ್ನ ಹೊಟ್ಟೆ ಬಹು ದೊಡ್ಡದಲ್ಲವೇ ! ಬಂಕಿದೇವನೇ 
ಹಾಲಿನ ರುಚಿಗೆ ಇಮ್ಮಡಿ ರುಚಿಯಾಗಿದೆಯಲ್ಲವೇ ! ಮಲ್ಲಿದೇವ, ನೀನು ಸುರಕ್ ಎಂಬ 
ಧ್ವನಿ ಮಾಡದೆ ಹಾಗೆಯೇ ಸುರಿಯುತ್ತಿರುವೆಯಲ್ಲಾ ! ೬೬- ೭೧. ಕುಮಾರದೇವಯ್ಯ 
( ಸಾಕು ಎಂದು) ತಲೆಯನ್ನಾಡಿಸಬೇಡ; ಹೊಟ್ಟೆಯು ಇನ್ನೂ ದಪ್ಪನಾಗಲಿ ಹೊಡೆ! 
ಸಿಮ್ಮಲಿಗೆಯ ಚಂದಯ್ಯ ಉಡಿದಾರವನ್ನು ಸಡಿಲುಗೊಳಿಸು , ಭೋಗಯ್ಯ ಬೇಗನೆ 
ಊಟ ಮಾಡು ; ಈ ವಿರುಪಯ್ಯನು ಸ್ಪರ್ಧೆಯಿಂದ ಹೆಚ್ಚಾಗಿಊಟ ಮಾಡುತ್ತಿದ್ದಾನೆ. 
ಬೊಮ್ಮಿದೇವನು ಎರಡು ಕೊಡಗಳಲ್ಲಿ ತುಂಬಿ ತಂದುದನ್ನು ಅಬ್ಬಬ್ಬಾ ! ಕುಡಿದು 
ಬಿಟ್ಟನು. ಕೇತಯ್ಯನು ಚೆನ್ನಾಗಿ ತಣಿದನಲ್ಲವೇ ; ಸಂತೋಷದಿಂದ ಹೊಟ್ಟೆಯ ಕಂಠ 
ಪೂರ್ತಿಯಾಗುವವರೆಗೆ ( ಏಕಾಂತ ) ರಾಮನು ತುಂಬಿದನು. ಅಪ್ಪಿದೇವನು ಮೈ ಅಳು 


ಚತ್ವಾರಿಂಶಾಶ್ವಾಸಂ 


ಪದೆದು ಕೊರರೆಗು ತುಂ 
ಬಿದನುದರದ ರಾಮನಪ್ಪಿದೇವಂ ಮೆಯ್ಯಾ 
ಡದೆ ಪಿರಿದುಂ ಪೀರ್ದಂ ಸಗ . 
ರದ ಬೊಮ್ಮಂ ಸವಿದನಳ್ಳ ಆಂ ತಣಿವನ್ನಂ 
ಸವಿಯೆಂತುಟೊ ಸುಜದಪನೀ 
ಶಿವದೇವಂ ಪೀರ್ದು ತಣಿದು ತೇಗಿದನೀಗ 
qವಿತೆಯ ಬೊಮ್ಮ೦ ಕೆಲವಲ 
ದವರೋಳ್ಳುರುಡಿಸುತೆ ಪೀರ್ದಪಂ ಕಾಶೀಶ 
ಮುನ್ನೆ ಅರೆದುದನೀಂಟಿದ 
ಕನ್ನದಬೊಮ್ಮಯ್ಯನನ್ನು ಮೇಲೆಬಂದಾಯಿ 
ಚನ್ನಯ್ಯನ ಪರಿಯಣಮಿ 
ತನ್ನೊಡಂಬಿಗರ ಚೌಡನಾರೋಗಿಸಿದಂ 
ಸಾಲದು ತನಗೆನುತಿರ್ದಪ 
ನೀ ಲಿಂಗಣದೇವನೊಲ್ಲಿ ವಂಗೆಜತೆ ಜವದಿಂ 
ದಾಲೋಕಿಪುದಿತ್ತ ಮಹಾ 
ಕಾಲಯ್ಯಂ ಬಳಿಯ ಬಟ್ಟಲಂ ಪಿಡಿದಿರ್ಪ೦ 
ನಿನಗೇಂ ಸಾಲುಮೆ ಶಾಂತದೇವ ತಲೆದೂಗುತಿರ್ಪೆ ಮಾಧುರ್ಯಮೆಂ 
ತೊ ನಿತಾಂತ ಗಣದಾಸಭೀಮಧವಳೇಶಂಗಾದುದೇ ತೃಪ್ತಿ ನೀ 
ನಿನಿತು ಕೊಳ್ಳಕಳೇಶ ಸಾಲ್ಕು ಮೆನುತಿರ್ಪೆ ಸುಮ್ಮನಾದಯ್ಯ ನಿ 
qನುವಂ ಬಲ್ಲೆನಿಲೇಶ ಬೊಮ್ಮ ನಗದಿರ್ಮಾದಾರ್ಯ ನೀನೀಂಟಿದಂ 
ಎನಗಿನ್ನುಂ ತರ್ಪುದೀತಂಗೆ ಮೊರಡದ ಬಂಕಂಗೆ ಲಿಂಗಾರ್ಪಣಂಗೆ 

ಯು ನಿತಾಂತಂ ಶ್ರೀಗುರುಧ್ಯಾನದಿನದನಿತಂ ಪೀರ್ದಪು ಜೊಮ್ಮಿದೇವಂ 
ಗಾಡಿಸದಂತೆ ಹೆಚ್ಚಾಗಿಯೇ ಕುಡಿದನು. ಸಗರದ ಬೊಮ್ಮಯ್ಯನು ತಣಿವಾಗುವ ಹಾಗೆ 
ಪ್ರೀತಿಯಿಂದ ಊಟ ಮಾಡಿದನು. ಶಿವದೇವನು ( ಇನ್ನೂ ) ಸುರಕೊಳ್ಳುತ್ತಲೇ 
ಇದ್ದಾನೆ ಸವಿ ಇನ್ನೆಷ್ಟಿದ್ದೀತು! ಕವಿತೆಯ ಬೊಮ್ಮಯ್ಯನು ಈಗ ಕುಡಿದು ತಣಿದು 
ತೇಗುತ್ತಿದ್ದಾನೆ. ಕಾಶೀಪತಿಯು ಅಕ್ಕಪಕ್ಕದವರೊಡನೆ ಪಣಕಟ್ಟಿ ( ಶಪಥ ಮಾಡಿ) 
ಕುಡಿಯುತ್ತಿದ್ದಾನೆ. ಕನ್ನದ ಬೊಮ್ಮಯ್ಯನು ಮೊದಲು ನೀಡಿದ್ದನ್ನೆಲ್ಲ ಕುಡಿದನು , 
ಇನ್ನೂ ನೀಡಿರಿ. ಈ ಚೆನ್ನಯ್ಯನ ಪರಿಯಾಣವು- ತಟ್ಟೆಯು- ಬರಿದಾಗಿದೆ. ಇತ್ತನೋಡು 
ಈ ಅಂಬಿಗರ ಚೌಡಯ್ಯನು ಊಟ ಮಾಡಿ ಬಿಟ್ಟನು. ಈ ಲಿಂಗಣ್ಣನು ತನಗೆ ಸಾಲ 
ದೆನ್ನುತ್ತಿದ್ದಾನೆ, ಪ್ರೀತಿಯಿಂದ ಇವನಿಗೆ ಇನ್ನೂ ನೀಡಿರಿ, ಶೀಘ್ರವಾಗಿ ಅತ್ತ ನೋಡಿರಿ 
ಮಹಾಕಾಳಯ್ಯನು, ಬರಿಯ ಬಟ್ಟಲನ್ನು ( ತಟ್ಟೆಯನ್ನು ) ಹಿಡಿದುಕೊಂಡಿದ್ದಾನೆ. 
೭೨ - ೭೩ . ಶಾಂತ ದೇವನೇ , ತಲೆದೂಗುತ್ತಿದ್ದೀಯ ನಿನಗೆ ಸಾಕಾಯಿತೇನೋ ? ರುಚಿ 
ಹೇಗಿದೆಯೋ ? ಗಣದಾಸ ಭೀಮಧವಳೇಶನಿಗೆ ಬಹಳವಾಗಿ ತೃಪ್ತಿಯಾಯಿತೇ ? 


೪೭೬ 


ಬಸವರಾಜ ವಿಜಯಂ 


ಬಿನದಂಗೆಯು ಪೂಣ್ಣಂತಿರೆ ಸವಿದವನೀ ಡಕ್ಕೆ ಮಾರಯ್ಯನೀ ಗೋ 
ವಿನ ಮಾರ ಸಾಲದೆಂದೀಂಟಿದವನಮರ್ದುಗೊಳ್ವಂತಿರಾನಂದದಿಂದಂ 
ಪ್ರಮಥರ ಕೃಪೆಯಿಂದೆನ್ನು 
ತಮಾಂಗವಿದು ಬಹಳ ರಸನೆವಡೆದೊಡೆ ಪೀರ್ವ 
ಸುಮಹತ್ಕಟಾಹವಿಷಮನಿ 
ತುಮನೆಂಬಂ ವಿಂಡ ಸಂಗನೇಂ ಕಡುಗಲಿಯೋ 
ಚೊಕ್ಕತನದಿಂ ಸವಿದಂ 
ಮೊಕ್ಕಳಮೇಕಾಂತರಾಮುನೀಂಟಿದಪಂ ಕೆ 
ಬಿಕ್ಕಿ ಮೊಗೆಮೊಗೆದು ಬಗಸೆಯೋ 
ತೊಕ್ಕಲಿಗರ ಮುದ್ದನೊರ್ವನೆಲ್ಲ ಸವಸದಿಂ 
ಚಿಕ್ಕಯ್ಯನು ಡೋಹರ 
ಕಕ್ಕಯ್ಯನುಮೊಡನೆ ಪೀರ್ದರರಿದೆನೆ ಪದಪಿಂ 
ದೊಕ್ಕುದು ಮಿಕ್ಕುದು ಬಸವ 
ಗಕ್ಕುಂ ಸವಿಯಿ ಚನ್ನಬಸವಸಮೇತಂ 


೭೬ 


ಸಕಳೇಶಮಾದರಸರೇ , ನೀವು ಇನ್ನೂ ಸ್ವಲ್ಪ ತೆಗೆದುಕೊಳ್ಳಿ ! ಆದಯ್ಯನವರೇ , ಸುಮ್ಮ 
ಸುಮ್ಮನೆ ಸಾಕು ಎನ್ನುತ್ತಿದ್ದೀರಿ (ಊಟ ಮಾಡುವ) ನಿಮ್ಮ ಸಾಮರ್ಥ್ಯವನ್ನು 
ನಾನು ಬಲ್ಲೆನು. ಮಹಾರಾಜರಾದ ಬೊಮ್ಮಯ್ಯನವರೇ , ನಗಬೇಡಿರಿ , ವಾದಿ 
ರಾಜರೇ , ನೀನು ಇದನ್ನು ಕುಡಿಯಿರಿ. ನನಗೆ ಇನ್ನೂ ಸ್ವಲ್ಪ ತನ್ನಿರಿ, ಮೊರಟದ 
ಬಂಕಿದೇವನಿಗೆ ತಂದುನೀಡಿರಿ. ಲಿಂಗಾರ್ಪಣೆ ಮಾಡಿ ಅಧಿಕವಾಗಿ ಶ್ರೀ ಗುರುಧ್ಯಾನ 
ಮಾಡುತ್ತ , ನೀಡಿದಷ್ಟನ್ನೆಲ್ಲ ಹೊಮ್ಮಿದೇವನು ಕುಡಿದು ಬಿಟ್ಟನು. ವಿನೋದ 
ಮಾಡುತ್ತ ಪ್ರತಿಜ್ಞೆ ಮಾಡಿದ ರೀತಿಯಲ್ಲಿ ಈ ಡಕ್ಕೆಯ ಮಾರಯ್ಯನು ಸ್ವೀಕರಿಸಿ 
ಬಿಟ್ಟನು. ಈ ಗೋವನ್ನು ಕಾಯುವ ಮಾದಯ್ಯನು ಸಾಲದು ಎನ್ನುತ್ತ ಆನಂದದಿಂದ 
ಹಾಲುಕುಡಿಯುವ ರೀತಿಯಲ್ಲಿ ಕುಡಿದು ಬಿಟ್ಟನು. ೭೪, ಪ್ರಮಥ ಗಣಗಳ ಕೃಪಾ 
ವಿಶೇಷದಿಂದ ನನ್ನ ಶಿರಸ್ಸು ಆನೇಕ ನಾಲಿಗೆಗಳನ್ನು ಹೊಂದಿದ್ದಾದರೆಶ್ರೇಷ್ಠವಾದ ಈ 
ದೊಡ್ಡ ದೊಡ್ಡ ಕೊಪ್ಪರಿಗೆಗಳಲ್ಲಿರುವ ಎಲ್ಲ ವಿಷವನ್ನೆಲ್ಲ ಕುಡಿಯುತ್ತೇನೆಂದು ಮಿಂಡ 
ಸಂಗಯ್ಯನು ಅನ್ನುತ್ತಿದ್ದಾನೆ. ( ಅಬ್ಬಾ !) ಅವನು ಅದೆಂಥಾ ಮಹಾ ಶೂರನೋ ! 
೭೫. ಪ್ರೀತಿಯನ್ನು ಹೊಂದಿ ಅಧಿಕವಾಗಿ ಏಕಾಂತ ರಾಮಯ್ಯನು ಕುಡಿದನು. ಕೈ 
ಗಳನ್ನು ಹಾಕಿ ಬೊಗಸೆಯಲ್ಲಿ ತುಂಬಿ ತುಂಬಿ ಒಕ್ಕಲಿಗರ ಮುದ್ದಯ್ಯನು ಪ್ರೀತಿಯಿಂದ 
ಅವಸರವಸರವಾಗಿ ಒಬ್ಬನೇ ಕುಡಿದನು. ೭೬. ಚಿಕ್ಕಯ್ಯನೂ , ಈ ಡೋಹರ 
ಕಕ್ಕಯ್ಯನೂ ಇದು ಆಶ್ಚದ್ಯವೆನ್ನುವ ರೀತಿಯಲ್ಲಿ ಕೂಡಲೇ ಪ್ರೀತಿಯಿಂದ ಕುಡಿದು 
ಬಿಟ್ಟರು. ಕುಡಿದು ಬಿಟ್ಟ ಮಿಕ್ಕ ವಿಷವು ಚೆನ್ನ ಬಸವಣ್ಣನ ಸಮೇತವಾಗಿ ಬಸವಣ್ಣನಿಗೆ 


೪೭೭ 


ಚತ್ವಾರಿಂಶಾಶ್ವಾಸಂ 


ವರಿ ಎಂಬ ಸಂಭ್ರಮೋಕ್ತಿಗಳಿಂಬುವಡೆಯೆ ಮತ್ತಲ್ಲಿ 
ಗೋಗಾ೦ಬೆ ಚಾಕಲಾಂಬಿಕೆ 
ದುಗ್ಗಳೆ ಕಮಲಾಂಬೆ ಕಾಳಿ ಶಿವದೇವಿ ಲಸ 
ತುಗ್ಗಲೆ ಶಾಂಭವಿ ನಿಂಬಿಯು 
ಮಗ್ಗದ ಮಾದೇವಿ ವಿಮಳೆ ರೇಕಾಂಬಿಕೆಯರ್ 


ಸೋಮಾಂಬಿಕೆ ಮಾದಾಂಬಿಕೆ 
ಭೀಮಾಂಬಿಕೆ ಬೀಚಿದೇವಿ ಬಲಿದೇವಿ ಮಹಾ 
ಕಾಮಾಂಬಿಕೆ ನಾಗಾಂಬಿಕೆ 
ರೇಮಾಂಬಿಕೆ ರೇಚದೇವಿ ವೀರಾಂಬಿಕೆಯರ್ 


ಲಿಂಗಾಂಬೆ ಸೂರಸೇನೆ ಸು 
ಮಂಗಳೆ ಸತ್ಯಕ್ಕನಲ್ಲಮಾಂಬಿಕೆ ವಿಳಸ 
ದಂಗಾಂಬೆ ಗೌರಿ ಶಾಂಕರಿ 
ಸಂಗಾಂಬಿಕೆ ಚಂಡಿಯರಸಿಯಾದಾಂಬಿಕೆಯರ್ 

೭೯ 
ವಗಿ ಇವರ್ಮೊದಲಾದ ಶಿವಯೋಗಿನಿಯರ್ಮೆಲಣ ಪಣಗೊಂಡು ಕುಳಿರ್ದು ಪರಮಾನು 
ರಾಗದಿಂ ಶಿವಪ್ಪ ಸಾದಿತ ವಿಷಾಮೃತಪಾನಲೀಲೆಯನಾಳು ತಣಿದು ತೇಗಿ ಬೀಗುತ್ತುಮಿರೆ 

ಓರೊರ್ವರ ಪರಿಯಣಮುಮ | 
ನೊರೊರ್ವಕೊ್ರಂಡು ಶೇಷಮಂ ಸವಿಸವಿವು 


ಕುಡಿಯಲಿಕ್ಕೆ ಸಾಕಾಗುವುದು . ವ!! ಹೀಗೆಂದೆನ್ನುವ ಸಂಭ್ರಮದ ಮಾತುಗಳು ಅಧಿಕ 
ವಾಗುತ್ತಿದ್ದವು. ಮತ್ತು ಅಲ್ಲಿ ೭೭- ೭೯ . ಗೊಗ್ಗವ್ವ , ಚಾಕಲಾಂಬಿಕೆ, ದುಗ್ಗಳೆ, 
ಕಮಲಾಂಬೆ, ಕಾಳಮ್ಮ , ಶಿವದೇವಮ್ಮ , ಶ್ರೇಷ್ಟಳಾದ ಸುಗ್ಗಲಾದೇವಿ, ಶಾಂಭವಿ , 
ನಿಂಬ್ಬಕ್ಕ , ಪವಿತ್ರಳಾದ ಮಹಾದೇವಿ, ಪರಿಶುದ್ಧಳಾದ ರೇಣುಕಾಂಬೆಯರೂ , ಸೋಮ 
ಲಾಂಬಿಕೆ , ಮಾದಲಾಂಬಿಕೆ , ಭೀಮಲಾಂಬಿಕೆ , ಬೀಚಿದೇವಿ, ಬಲಿದೇವಿ, ಮಹಾಕಾ 
ಮಾಂಬಿಕೆ, ನಾಗಲಾಂಬಿಕೆ, ರೇಮಾಂಬಿಕೆ ರೇಚಿದೇವಿ, ವೀಲಾಂಬಿಕೆಯರೂ , ಲಿಂಗಾಂಬೆ , 
ಸೂರಸೇನಮ್ಮ , ಸುಮಂಗಳಮ್ಮ , ಸತ್ಯಕ್ಕ , ಅಲ್ಲಮಾಂಬಿಕೆ , ಪ್ರಕಾಶಮಾನಳಾದ ಗಂಗಾಂ 
ಬಿಕೆ , ಗೌರಮ್ಮ , ಶಾಂಕರಿ, ಸಂಗಾಂಬಿಕೆ , ಚಂಡಿಯರಸಿ, ಆ ಮಾದಾಂಬಿಕೆಯರೂ , ವ|| 
ಇವರೇ ಮೊದಲಾದ ಶಿವಯೋಗಿನಿಯರು ಮೇಲ್ಬಾಗದ ಪಿಯಲ್ಲಿ ಕುಳಿತುಕೊಂಡು, 
ಪರಮ ಪ್ರೀತಿಯಿಂದ ಶಿವನಿಗೆ ಅರ್ಪಿಸಲ್ಪಟ್ಟ ವಿಷವೆಂಬ ಅಮೃತ ಪಾನವನ್ನು ಮಾಡಿ 
ದವರಾಗಿ , ತೃಪ್ತಿಗೊಂಡು ತೇಗಿ, ಬೀಗುತ್ತಿರಲಾಗಿ ೮೦ . ಒಬ್ಬೊಬ್ಬರ ಹರಿವಾಣವನ್ನು 
ಇನ್ನೊಬ್ಬೊಬ್ಬರು ತೆಗೆದುಕೊಳ್ಳುತ್ತ ಅವುಗಳಲ್ಲಿ ಉಳಿದಿರುವ ಪ್ರಸಾದವನ್ನು ( ಹುಡು 


1 ಮಾಂ ( ದ) 2 ಮಾ ( ಮು ), ದೂ ( ಆ) 


೪೭೮ 


ಬಸವರಾಜ ವಿಜಯಂ 


ರೋರ್ವರೊಡನೆ ಕುಳ್ಳಿ 
ರ್ದೊರೊರ್ವತ್ರಮ್ಮೊಂಟುತುಂ ಬಿನದಿಸುತುಂ 


ಅರೆಮುಚ್ಚಿ ತೆಆವುತುಂ ಕ 
ಣ್ಮರಲಂ ಕಾಲ್ಸಿಡಿ ನಿಗುರುತುಂ ಪಾತ್ರೆಗಳಂ 
ಕರತಳದೊಳಾಂತು ನರ್ತಿಸು 
ತಿರದಾರ್ದುಪ್ಪರಿಸಿ ನೆಗೆವುತುಂ ನಗೆನಗುತುಂ 


ತಣಿವುತ್ತು ತೇಗುತುಂ ಬೀಗುತೆ ಪೊಡಮಡುತುಂ ಪೊಂಗುತುಂ ಕೂಗಿಡುತುಂ 
ಕುಣಿವುತ್ತು ಬಣ್ಣಿಸುತ್ತುಂ ಬಲವರುತಮರುಪು ತುಂ ಪೆರ್ಚುತುಂ ಸಂ 
ದಣಿಸುತ್ತುಂ ಸಾರುತುಂ ಮೈಮುರಿವುಲೆವುತೋಲ್ಲಾಡುತುಂ ಪಾಡುತಂ ಬಿ 
ನೃಣಮಂ ತೋಯುತ್ತೆ ಬೀಳುತ್ತಭಿನವರಸಮಂ ನೋಡುತುಂ ಗಾಡಿಯಿಂದಂ 


ಬಸವನನೊರ್ಮೆ ಲಿಂಗಮುಮನೊರ್ಮೆ ನಿರೀಕ್ಷಿಸುತ್ತುಂ ಬೆವರ್ತು ಕಂ 
ಪಿಸುತೆ ಸುಖಾಶ್ರುವಿಂ ನನೆವುತುಂ ನೆನೆವು . ಶಿವಾಂಘಿಪದ್ಮವು 
ಪೊಸಬಗೆವೆತ್ತುತ್ತೀಯೆನುತೆ ಗದ್ಯದಪ್ಪಿರೆ ಸತ್ಪುರಾತನ 
ಪ್ರಸರಮನುರ್ವಿ ಕೀರ್ತಿಸುತೆ ಕೆಯುಗಿವು ಪೊದಳ ಭಕ್ತಿಯಿಂ 
ನರಪತಿರ್ವಖ್ಯರ್ನೊಡು 
ತಿರೆ ಸಾದ್ಭುತಹೃದಯರಿಂತು ಗಣವರರಾಗ 


ಹುಡುಕಿ) ಸ್ವೀಕಾರಮಾಡುತ್ತ , ಒಬ್ಬೊಬ್ಬರೂ ಪಕ್ಕಪಕ್ಕದಲ್ಲಿ ಕೂಡಿಕೊಂಡು ಕುಳಿತು 
ವಿನೋದದ ಮಾತನಾಡುತ್ತ ಕುಡಿಯುತ್ತಿದ್ದರು. ೮೧ - ೮೨ . ಹೂವಿನಂತಿರುವ ಕಣ್ಣು 
ಗಳನ್ನು ಅರ್ಧಮುಚ್ಚಿ ತೆರೆಯುತ್ತ ,ಕಾಲುಗಳನ್ನು ಚಾಚಿ ನಿಗುರುತ್ತ ಹರಿವಾಣಗಳನ್ನು ಕೈ 
ಗಳಲ್ಲಿ ಹಿಡಿದುಕೊಂಡು, ನರ್ತನಮಾಡುತ್ಯ , ( ಸಂತೋಷದಿಂದ) ಕೂಗಾಡುತ್ತ , ಮೇಲಕ್ಕೆ 
ಕುಪ್ಪಳಿಸಿ ನೆಗೆದಾಡುತ್ತ , ನಗುತ್ತ , ತೃಪ್ತಿಗೊಳ್ಳುತ್ತ , ತೇಕಾಡುತ್ತ , ಸೆಡೆದು ನಿಲ್ಲುತ್ತ , 
ನಮಸ್ಕಾರ ಮಾಡುತ್ತ , ಬಾಗಿ ನಿಲ್ಲುತ್ತ , ( ಶಿವಶಿವ ಎಂದು)ಕೂಗುತ್ತ , ಕುಣಿದಾಡುತ್ತ , 
ವರ್ಣನೆ ಮಾಡುತ್ತ , ಪ್ರದಕ್ಷಿಣೆ ಬರುತ್ತ , ಉಬ್ಬುತ, ಒಟ್ಯೂಟ್ಟಾಗಿ ಸೇರುತ್ತ , 
ದೂರದೂರ ಸರಿಯುತ್ತ , ಮೈಮುರಿಯುತ್ತ , ಒಲೆದು ನಿಲ್ಲುತ್ತ , ಒಲೆದು ನಲಿದಾಡುತ್ತ 
ಹಾಡುತ್ತ , ಒಯ್ಯಾರವನ್ನು ತೋರಡಿಸುತ್ತ , ನೂತನ ರಸಭಾವವನ್ನು ವ್ಯಕ್ತಪಡಿಸುತ್ತ , 
( ಒಬ್ಬರನ್ನೊಬ್ಬರು) ಸಂಭ್ರಮದಿಂದ ನೋಡುತ್ತ ( ಇದ್ದರು), ೮೩ - ೮೪. ಒಮ್ಮೆ 
ಬಸವಣ್ಣನನ್ನೂ ಒಮ್ಮೆ ಲಿಂಗವನ್ನೂ ನಿರೀಕ್ಷಣೆ ಮಾಡುತ್ತ , ಬೆವರಿ ಕಂಪನಗೊಳ್ಳುತ್ತ , 
ಸಂತೋಷದ ಕಣ್ಣೀರಿನಿಂದ ನೆನೆಯುತ್ತ , ಶಿವನ ಪಾದಕಮಲವನ್ನು ನೆನೆಯುತ್ತ , 
ನೂತನ ಮನಸ್ಸುಳ್ಳವರಾಗಿ ಉಘ ! ಎನ್ನುತ್ಯ , ಗದ್ಯದ ಕಂಠದಿಂದಕೂಡಿಶ್ರೇಷ್ಠ 
ಪುರಾತನರ ಸಮೂಹವನ್ನು ಹೊಗಳುತ್ತ , ಹೊರಹೊಮ್ಮುತ್ತಿರುವ ಭಕ್ತಿ ಭಾವದಿಂದ 
ಕೈ ಮುಗಿಯುತ್ತ ಮಹಾರಾಜನಾದ ಬಿಜ್ಜಳನೇ ಮೊದಲಾದ ಪ್ರಮುಖರೆಲ್ಲರೂ 


ಚತ್ವಾರಿಂಶಾಶ್ವಾಸಂ 


ಛರಳರಸಪಾನಕೇಳಿಯ 
ನಿರದಾಳೆಲಾಡಿದರ್ಸುಖಾಂಭೋನಿಧಿಯೊಳ್ 


ಗುಣನಿಧಿ ಬಸವ ಕಂಡಾ 
ಗಣನಿವಹಸವುತೃವಂಗಳಂ ನಲಿದೊಲವಿಂ 
ಮಣಿದಾಂತು ತತ್ತ್ವಸಾದಮು 
ನಣಿಯರಮಾರೋಗಿಸುತ್ತೆ ತಣಿದೊಪ್ಪಿರ್ದಂ 
ಗರಳಧರನೀಂಟಿದಮೃತಂ 
ಗರಳಂ ತಾನಾದುದಮ್ಮತಮಯರೀಂಟಿದ ತ 

ರಮಮ್ಮತವಾದುದೆಂದೆನೆ 
ಧರೆಯೊಳ್ಳಲಸಾಧುಸಂಗಮೇಗೆಯ್ಯ ಹೇಳಿ 
ವಗಿ ಎಂದು ಬಲ್ಲರ್ಬಣ್ಣ ಸುತ್ತುಮಿರೆ ಮತ್ತದಲ್ಲಿ ನೇತ್ರಧರರ್ಗೆ ನಿಯಮಿಸಿ 
ಬರಿಸಿದನಳಿವಟ್ಟು ಗಣಕಾವಳಿಯಂ ಸಚಿವಪ್ರತಾನಮಂ 
ಧರಣಿಪಪುರಂ ಜನಪಬಾಂಧವರಂ ನೃಪನಾಷ್ಯಮಿತ್ರರಂ 
ಚರಸುಭಟರ್ಕಳಂ ಗುರುಪುರೋಹಿತರಂ ಪುರರಕ್ಷಕೌಘಮಂ 
ಸುರುಚಿರವಿಪ್ರರಂ ಸುಕರದಾಸಿಯರಂ ಸುನಟೀವಿತಾನಮಂ 
ಕೊಣೀಂದ್ರ ಪ್ರಮದಾಳಿಯಂ ವ್ಯಜನಶೃಂಗಾರಾತಪತ್ತೊಸ 

ನ್ಯಾಯಕ್ಕಾಂಚಿತದರ್ಪಣಾಭರಣ ಚಂಚಚಾಮರಾಂದೋಳಿಕಾ 
ನೋಡುತ್ತಿರುವಂತೆ ಅದ್ಭುತ ಹೃದಯ ಸಂಪತ್ತಿನಿಂದಕೂಡಿದ ಶಿವಗಣಶ್ರೇಷ್ಠರುಗಳೆಲ್ಲ 
ಈ ರೀತಿ ವಿಷಪಾನ ಕ್ರೀಡಾಮಗ್ನರಾಗಿ, ತತ್ಸಂಬಂಧವಾದ ಸುಖವೆಂಬ ಸಮುದ್ರದಲ್ಲಿ 
ತೇಲಾಡುತ್ತಿದ್ದರು. ೮೫. ಸದ್ಗುಣಗಳಿಗೆ ನಿಧಿಯಂತಿರುವ ಬಸವಣ್ಣನು ಈ ಶಿವಗಣ 
ಸಮೂಹದ ಉತ್ಸವಗಳನ್ನು ಕಂಡು ಸಂತೋಷದಿಂದ ಒಲಿದು ನಮಸ್ಕಾರ ಮಾಡಿ, 
ಅವರುಗಳ ಪ್ರಸಾದವನ್ನು ಸಡಗರದಿಂದ ಸ್ವೀಕಾರ ಮಾಡಿ ತೃಪ್ತಿಗೊಂಡು ಶೋಭಿಸು 
ತಿದ್ದನು. ೮೬. ವಿಷವನ್ನು ಧರಿಸಿದ ಶಿವನು ಕುಡಿದ ಅಮೃತವು ತಾನು ವಿಷ 
ವಾಯಿತು, ಅಮೃತ ಸ್ವರೂಪರಾದ ಶಿವಶರಣರು ಕುಡಿದ ಆ ವಿಷವೇ ಅಮೃತಮಯ 
ವಾಯಿತು, ಎಂದು ಹೇಳುವ ಹಾಗೆ,ಲೋಕದಲ್ಲಿ ದುಷ್ಟರು ಮತ್ತು ಸತ್ಪುರುಷ ಸಂಗವು 
ಏನನ್ನು ಮಾಡಲಿಕ್ಕಿಲ್ಲ! ಹೇಳು, ವ!! ಹೀಗೆಂದು ತಿಳಿದವರೆಲ್ಲರೂ ವರ್ಣನೆ ಮಾಡು 
ತಿದ್ದರು. ಮತ್ತು ಅಲ್ಲಿ ( ಬಸವಣ್ಣನನ್ನು ) ಬೆತ್ತವನ್ನು ಕೈಯಲ್ಲಿ ಹಿಡಿದು ಸೇವೆ , 
ಮಾಡುವವರಿಗೆ ಆಜ್ಞೆ ಮಾಡಿ ಕಳುಹಿಸಿ ೮೭ - ೮೮. ಬಸವಣ್ಣನು ಸಂತೋಷಗೊಂಡು 
ಲೆಕ್ಕಿಗರ ಸಮೂಹವನ್ನೂ ( ಗಣಿತಜ್ಞರ ಸಮೂಹವನ್ನೂ ) , ಮಂತ್ರಿಗಳ ಸಮೂಹ 
ವನ್ನೂ , ರಾಜಪುತ್ರರನ್ನೂ , ಅರಸನ ಬಂಧು ಬಾಂಧವರನ್ನೂ , ಅರಸನ ಆಪ್ತರಾದ 


- 


1 ದಂ ( ಚ) 2 ಯಾ ( ಚ, ಮು ) 


ಬಸವರಾಜ ವಿಜಯಂ 


ಶ್ರೇಣಿಧಾರಕರಂ ಸುಗಂಧಹಿಮವೀಟೀದಾನಧರೇಯರಂ 
ವೀಣಾವೇಣುಮೃದಂಗತಾಳಕರಳವಾದ್ಯಪ್ರವೀಣರ್ಕಳಂ 


ees 


ಪಂಡಿತರಂ ಲಾಸ್ಯಕಳಾ 
ಮಂಡಿತರಂ ಗಾಯಕರ್ಕಳಂ ಕವಿಗಳನು 
ದಂಡನಿಗಮಾಗಮಜ್ಞರ 
ತಂಡವನುರುತರಪುರಾಣಪರಿಣತ ಬುಧರಂ 


ವರವಾದಿವಂದಿಮಾಗಧ 
ಪರಿಹಾಸಕಸುವಿಟವಾಗಿ ಪಾಠಕಚಯಮಂ 
ತರಮಣಿದು ಕುಳ್ಳಿರಿಸಿ ಘನ 
ಗರಳಾಮೃತಮೇದು ತಣಿಸಿದಂ ವೃಷಭೇಂದ್ರಂ 


ಅವರನಿಬರುಂಟಿದರು 
ತೃವದಿಂ ಸುಧೆಯಂತಿರಾದ ವಿಷಮಂ ತಣಿದ 


ವಿತ್ರವರ್ಗವನ್ನೂ , ಗೂಢಚಾರರನ್ನೂ , ಮಹಾಶೂರರುಗಳನ್ನೂ , ಗುರುಗಳನ್ನೂ , 
ಪುರೋಹಿತರನ್ನೂ , ನಗರ ರಕ್ಷಕರುಗಳ ಸಮೂಹವನ್ನೂ , ಶ್ರೇಷ್ಠರಾದ ಬ್ರಾಹ್ಮಣರು 
ಗಳನ್ನೂ , ಒಳ್ಳೆಯ ಸೇವೆ ಮಾಡುವ ದಾಸಿ ವರ್ಗದವರನ್ನೂ , ಶ್ರೇಷ್ಠ ನೃತ್ಯಗಾರ್ತಿ 
ಯರನ್ನೂ , ರಾಜನ ಅಂತಃಪುರದ ಸ್ತ್ರೀಯರ ಸಮೂಹವನ್ನೂ , ಬೀಸಣಿಕೆ , ಶೃಂಗಾರ , 
ಛತ್ರಿ , ಹೊಳೆಯುತ್ತಿರುವ ಮಾಣಿಕ್ಯ ರತ್ನಗಳಿಂದ ಶ್ರೇಷ್ಠವೆನಿಸಿದ ಕನ್ನಡಿ, ಆಭರಣ , 
ಬೀಸುವ ಚಾಮರ ಮೇಣೆ ( ಅಥವಾ ಪಲ್ಲಕ್ಕಿ ) ಇವುಗಳ ಸಮೂಹವನ್ನೂ ಧರಿಸಿ ಸೇವೆ 
ಮಾಡುವ ಸೇವಕ ವರ್ಗದವರನ್ನೂ , ಸುವಾಸನಾ ದ್ರವ್ಯಗಳು , ಪಚ್ಚಕರ್ಪೂರ ಮಿಶ್ರಿತ 
ವಾದ ತಾಂಬೂಲವನ್ನು ಕೊಡುವುದರಲ್ಲಿ ಸಮರ್ಥರಾದ ಸೇವಕ ವರ್ಗದವರನ್ನೂ , 
ವೀಣೆ, ಕೊಳಲು , ಮೃದಂಗ, ತಾಳ, ಕಹಳೆಯೇ ಮೊದಲಾದ ವಾದ್ಯವನ್ನು ಬಾರಿಸು 
ವುದರಲ್ಲಿ ಪ್ರವೀಣರಾದ ಕಲಾವಿದರನ್ನೂ ಬರಮಾಡಿಕೊಂಡನು. ೮೯ - ೯೦ . ಆ 
ಬಸವಣ್ಣನು ಪಂಡಿತರುಗಳನ್ನೂ , ನೃತ್ಯ , (ಮೃದುನೃತ್ಯ ಕಲೆಯಿಂದ ಅಲಂಕಾರ 
ಗೊಂಡವರನ್ನೂ , ಸಂಗೀತಗಾರರನ್ನೂ , ಕವಿಗಳನ್ನೂ , ಶ್ರೇಷ್ಠರಾದ ವೇದ, ಆಗಮ 
ಗಳಲ್ಲಿ ತಜ್ಞರ ಸಮೂಹವನ್ನೂ ಶ್ರೇಷ್ಠವಾದ ಪುರಾಣಗಳನ್ನು ಹೇಳುವುದರಲ್ಲಿ ಕುಶಲ 
ರಾದವರನ್ನೂ , ಶ್ರೇಷ್ಠ ತಾರ್ಕಿಕರನ್ನೂ , ಸ್ತುತಿ ಪಾಠಕರನ್ನೂ , ಬಿರುದನ್ನು ಹೊಗಳುವ 
ಭಟ್ಟಂಗಿಗಳನ್ನೂ , ಹಾಸ್ಯಗಾರರನ , ವಿಟರು, ಉಪನ್ಯಾಸಕರು, ಅಧ್ಯಾಪಕರನ್ನೂ 
ಕ್ರಮವಾಗಿ ಕುಳ್ಳಿರಿಸಿ, ಘನವಾದ ಅಮೃತದಂತಾಗಿರುವ ವಿಷವನ್ನು ಕುಡಿಸಿ , ತಣಿಸಿದನು . 
೯೧. ( ಹೀಗೆಸೇರಿದ) ಅವರೆಲ್ಲರೂ ಅಮೃತದಂತಾದ ವಿಷವನ್ನು ಸಂತೋಷದಿಂದ 


ಚತ್ವಾರಿಂಶಾಶ್ವಾಸಂ 


ರ್ವಿವಿಧೆಕ್ಕಿಗಳಿಂ ಪೊಗಳ 
ರ್ನವೀನ ಸುಖಮಾಳು ಭಕ್ತಿರತ್ನಾಕರನಂ 

೯೧ 
ವಂ ಮತ್ತಂ ಸಾಂಕುಶನಿಬದ್ಧಾಂಜಲಿಗಳಾಗಿ ನಿಂದಿರ್ದ ಗಜಾರೋಹಕರಂ ಮಹಿವಾಕರನ 


ಭೀಕ್ಷಿಸಿ 


೯೨ 


ರಣಕೋಲಾಹಲನಂ ಕರಾಳರದನಂ ನೀಲಾಚಲಸ್ಪರ್ಧಿಯಂ 
ಗಣನಾಥಪ್ರಿಯನಂ ಸುಭದ್ರಗಜಮಂ ದಂತಾವಣೋತ್ತಂಸನಂ 
ಗುಣರತ್ನಾಕರನಂ ಗಜೇಂದ್ರಮಣಿಯ ಗಂಭೀರನಾದಾಂಕವಾ 
ರಣರಾಜೇಂದ್ರನನಿಂದ್ರದಂತಿನಿಭನಂ ವಿಂಧ್ಯಾದ್ರಿ ಸಂಕಾಶನಂ 
ಕಳಭವರೇಣ್ಯನಂ ಕರಟಿಪುಂಗವನಂ ಕರಿಸಾರ್ವಭೌಮನಂ 
ಮಳಯವಿಹಾರಿಯಂ ಮಹಿತವಿಭ್ರಮನಂ ಮದಗಂಧಭಾಸಿಯಂ 
ಜಳಧರಘೋಷನ ಜನಪವಲ್ಲಭನಂ ಜಗದೇಕಶೂರನಂ 
ವಿಳಸಿತಸತ್ವನಂ ವಿಪುಳವಿಗ್ರಹನಂ ವಿಜಯಾಭಿರಾಮನಂ 


೯೩ 


ಕುಡಿದರು ; ತೃಪ್ತಿಪಟ್ಟರು ; ಭಕ್ತಿರತ್ನಾಕರನೆನಿಸಿದ ಬಸವಣ್ಣನನ್ನು ಅನೇಕ ಪ್ರಕಾರದ 
ಮಾತುಗಳಿಂದ ಹೊಸಬಗೆಯ ಸುಖವನ್ನು ಹೊಂದಿದವರಾಗಿ ಹೊಗಳಿದರು . ವ|| 
ಮತ್ತು ಕೈಯಲ್ಲಿ ಹಿಡಿದ ಆನೆಯ ಅಂಕುಶ ಸಮೇತವಾಗಿ ಕೈಮುಗಿದುಕೊಂಡು ನಿಂತಿದ್ದ 
ಮಾವುತರನ್ನು ( ಆನೆ ಹತ್ತುವವರನ್ನು ) ಮಹಿಮಾಶಾಲಿಯಾದ ಬಸವಣ್ಣನುನೋಡಿ 
೯೨ - ೯೬ . ರಣಕೋಲಾಹಲನೆಂದು ಕರೆಸಿಕೊಳ್ಳುವ ಆನೆಯನ್ನು , ಭಯಂಕರದಂತವುಳ್ಳ 
ಆನೆಯನ್ನು , ನೀಲಾಚಲದೊಡನೆ ಸ್ಪರ್ಧೆ ಮಾಡುತ್ತಿರುವುದೋ ಎಂಬ ಅನೆಯನ್ನು , 
ಶಿವನಿಗೆ ಪ್ರಿಯನೆನಿಸಿದ ಆನೆಯನ್ನು ,ಶ್ರೇಷ್ಠವಾದ ಮಂಗಳ ಲಕ್ಷಣಗಳುಳ್ಳ ಆನೆಯನ್ನು 
( ಪಟ್ಟದಾನೆಯನ್ನು ), ಆನೆಗಳಲ್ಲೆಲ್ಲ ಶಿರೋ ರತ್ನವೆನಿಸಿರುವ ಆನೆಯನ್ನು , ಸದ್ಗುಣಗಳಿಂದ 
ಸಮುದ್ರಕ್ಕೆ ಸಮಾನವೆನಿಸಿದ ಆನೆಯನ್ನು , ಶ್ರೇಷ್ಟ ಗಜಗಳಲ್ಲೆಲ್ಲ ರತ್ನಮಯವಾದು 
ದೆಂದೆನಿಸುವ ಆನೆಯನ್ನು ಗಂಭೀರವಾಗಿ ಬೃಂಹಿತ ಮಾಡುವುದೆಂದು ಗೊತ್ತಾಗಿರುವ 
ಆನೆಗಳಿಗೆಲ್ಲ ರಾಜನಂತಿರುವ ಆನೆಯನ್ನು , ಇಂದ್ರನ ಐರಾವತಕ್ಕೆ ಸರಿಸಮಾನವಾದ 
ಆನೆಯನ್ನು , ವಿಂಧ್ಯಪರ್ವತಕ್ಕೆ ಸಮಾನವೆನಿಸಿರುವ ದೊಡ್ಡ ಆನೆಯನ್ನು , ಆ ಶ್ರೇಷ್ಠ 
ಮರಿ ಆನೆಯನ್ನು , ಆನೆಗಳಲ್ಲೆಲ್ಲ ಪುಂಗವನೆನಿಸಿರುವುದನ್ನು , ಆನೆಗಳಲ್ಲೆಲ್ಲ ಸಾಲ್ವಭೌಮ 
ನೆನಿಸಿದುದನ್ನು , ಮಲಯ ಪರ್ವತದಲ್ಲಿ ( ಸದಾ) ವಿಹರಿಸುತ್ತಿರುವುದನ್ನು , ಸಂಭ್ರಮ 
ದಿಂದ ಖ್ಯಾತಿವೆತ್ತುದನ್ನು , ಮದೋದಕದ ಸುಗಂಧದಿಂದ ಪ್ರಕಾಶಿಸುವ ಆನೆಯನ್ನು , 
ಮೇಘದಂತೆ ಗರ್ಜಿಸುವಂತಹವುವನ್ನು , ಜಗತ್ತಿನಲ್ಲಿ ಇದೊಂದೇ ಶೂರನೆಂದೆನಿಸಿರುವ 
ಆನೆಯನ್ನು , ಪ್ರಕಾಶಮಾನವಾದ ಸತ್ವದಿಂದಕೂಡಿದುದೆಂದು ಹೆಸರಾದುದನ್ನು ,ದೊಡ್ಡ 
ಶರೀರವುಳ್ಳದ್ದನ್ನು , ವಿಜಯ ಎಂಬ ಹೆಸರಿನಿಂದ ಮನೋಹರವಾಗಿರುವ ಆನೆಯನ್ನು 


1 ವೀ ( ಅ) 
31 + 


೪೮೨ 


ಬಸವರಾಜ ವಿಜಯಂ 


ಸಮರಪಟುವಿಕ್ರಮನನ 
ಭ್ರಮೋಪವಿಭ್ರವನನಭಕಾಯನನಹಿತೋ 
ಗ್ರಮತಂಗಜಮದಹರನಂ 
ಚಮವಿಭೂಷಣನನಿಭಕುಲಪ್ರಭು ಕರಿಯಂ 
ಕುಂಜರವರನಂ ಭೂಧರ 
ಭಂಜನನಂ ಕಾಲರುದ್ರನಂ ರಟದಳಿನೀ 
ರಂಜನನಂ ಮದಸುರಭಿಸ 
ಮಂಜಸನಂ ಶಂಕರಪ್ರಿಯಾಹ್ವಯಗಜಮಂ 
ರಿಪುರಾಜಭಯಂಕರನಂ 
ತ್ರಿಪುರಾಂತಕನಂ ಪ್ರಮತ್ತನಂ ಜಂಗಮದಾ 
ಸ್ಯಪರಾಯಣನಂ ಸಬಳ 
ದ್ವಿಪೇಂದ್ರಮಂ ತನ್ನಿ ಮೆಂದು ತಾಂ ಬೆಸಸುತ್ತುಂ 
ಬರಿಸಿ ಘನಕರಿಗಳಂ ಬಸ 
ವರಸಂ ಸಾಲ್ಗೊಳಿಸುತೆಯಿದು ಗರಳಾಮೃತವಾಂ 
ದ್ವಿರದಂಗಳನು ತಣಿಸಿದ 
ನರಿದೆಂದಚ್ಚರಿಯನಾಳು ಪೊಗಳೆ ನರೇಂದ್ರಂ 


೯೭ 


ಯುದ್ಧ ಭೂಮಿಯಲ್ಲಿ ಸಮರ್ಥವಾದ ಪರಾಕ್ರಮವುಳ್ಳ ಆನೆಯನ್ನು , ಆಕಾಶದ ಆನೆ 
ಯಾದ ಐರಾವತದ ಭ್ರಾಂತಿಯನ್ನುಂಟು ಮಾಡುವ ಮೋಡದಂತೆ ಕಪ್ಪಾದ ಶರೀರವುಳ್ಳ 
ಆನೆಯನ್ನು ವೈರಿಗಳಿಗೆ ಭಯಂಕರವೆನಿಸಿ ಮತಂಗಜನೆಂಬ ರಾಕ್ಷಸನನ್ನು ಸಂಹರಿಸಿದ ಆನೆ 
ಯಂತಿರುವ ಆನೆಯನ್ನು , ಸಮಸ್ತ ಸೈನ್ಯಕ್ಕೆಲ್ಲಭೂಷಣ ಪ್ರಾಯವಾದ ಆನೆಯನ್ನು , 
ಆನೆಗಳ ವಂಶಕ್ಕೆಲ್ಲ ಪ್ರಭುವೆನಿಸಿರುವ ಆನೆಯನ್ನು , ಆನೆಗಳಲ್ಲಿ ಶ್ರೇಷ್ಟವಾದ 
ದೈನಿಸಿರುವ ಆನೆಯನ್ನು , ಪರ್ವತಗಳನ್ನೆಲ್ಲ ಕಿತ್ತು ಬಿಸಾಡುವಂತಹ ಆನೆಯನ್ನು , 
ಪ್ರಳಯ ಕಾಲದ ರುದ್ರನೆಂಬ ಹೆಸರಿನ ಆನೆಯನ್ನು , ( ಮದೋದಕವ ಕಾರಣದಿಂದ) 
ಸುತ್ತಿ ಝೇಂಕರಿಸುತ್ತಿರುವ ಹೆಣ್ಣುಂಬಿಗಳನ್ನುಳ್ಳ ಆನೆಯನ್ನು , ಮದೋದಕದಿಂದ 
ಸುವಾಸನೆಯಿಂದೊಡಗೂಡಿದ ಆನೆಯನ್ನು , “ ಶಂಕರಪ್ರಿಯ ' ಎಂಬ ಹೆಸರುಳ್ಳ ಆನೆ 
ಯನ್ನು , ವೈರಿರಾಜರುಗಳಿಗೆ ಭಯವನ್ನುಂಟುಮಾಡುವ ತ್ರಿಪುರಾಂತಕ ' ಎಂಬ ಹೆಸರಿನ 
ದನ್ನು , ವಿಶೇಷಗರ್ವವಿಶಿಷ್ಟವಾದುದನ್ನು , ಜಂಗಮರುಗಳ ಸೇವಾಕಾರ ದುರಂಧರನೆನಿ 
ಸಿದ ಆನೆಯನ್ನು , ( ಇವೇ ಮೊದಲಾದ ವಿಶೇಷಬಲಶಾಲಿಯಾದ ಶ್ರೇಷ್ಟ ಆನೆಗಳನ್ನು 
ತನ್ನಿರಿ ಎಂದು ( ಆ ಸೇವಕ ವರ್ಗದವರಿಗೆ ಆಜ್ಞೆ ಮಾಡಿದನು. ೯೭ . ( ಈ ರೀತಿಯಲ್ಲಿ) 
ಶ್ರೇಷ್ಠವಾದ ಆನೆಗಳನ್ನೆಲ್ಲ ಬರಮಾಡಿಕೊಂಡು, ಸಾಲಾಗಿ ನಿಲ್ಲಿಸಿ ಬಸವೇಶ್ವರನು. 
ಅವಕ್ಕೆಲ್ಲ ವಿಷದಅಮೃತವನ್ನು ಕುಡಿಸಿ , ಇದು (ಲೋಕದಲ್ಲಿ) ಅಸಾಧ್ಯವಾದ ಕಾರ 
ವೆನ್ನುತ ಆಶ್ಚರಗೊಂಡು ಬಿಜ್ಜಳನರೇಂದ್ರನು ಹೊಗಳುತ್ತಿರುವಂತೆ ಹೆಚ್ಚಾಗಿ ತೃಪ್ತಿ 


೯೮೩ 


ಚತ್ವಾರಿಂಶಾಶ್ವಾಸಂ 


ವ ಮತ್ತಂ ಕಶಾಗರ್ಭಿತರಸಂಪುಟಘಟಿತನಿಟಿಲತಟರಾಗಿ ನಿಂದಿರ್ದ ತುಂಗತುರಂಗಿಗಳಂ 
ಮಂಗಳಮಯಂ ಪಿಂಗದೆ ನೋಡಿ 

ಭರದಿಂದ ತನ್ನಿಮಶ್ವೇಶ್ವರನನತುಳ ಭದ್ರಾಂಗನಂ ಸೌಮ್ಯನಂ ಸೌಂ 
ದರನಂ ಚಿತ್ರಾಂಗನಂ ಮಂಗಳಮಯನನಜೇಯಾಖ್ಯನಂ ಸಂಗರ 
ಧರನಂ ತತ್ವಜ್ಜನಂ ಮಂಜುಳಗವನನನುದ್ದಂಡನಂ ಚಂಡವೇಗೋ 
ದ್ದುರನಂ ಚಂಡಾಂಶುವಾಜಿಪ್ರಭನನಭಯನಂ ತುಂಗನಂ ಮಾಣದೀಗಲ್ 
ಸುಲಲಿತಕಾಯನಂ ಸುಭಗವಾಜಿಯನಾಜಿವಿಹಾರಧೀರನಂ 
ವಿಲಸಿತಸತ್ತನಂ ವಿಪುಲವಿಕ್ರಮನಂ ಜಯಶೀಲನಂ ಮಹೋ 
ಜ್ವಲಹಯರಾಜನ ಕುಸುಮಬಾಣನನುನ್ನ ತಚಂದ್ರಹಾಸನಂ 
ಬಲಿಮದಮರ್ದಿಯಲ ಬಹಳವಿಭ ಮನಂ ಜಿತವೈನತೇಯನಂ 
ಜವರನನಿಂದ್ರಾಯುಧನಂ 
ದಿವಿಜಾಶಸ್ಪರ್ಧಿಯಂ ತುರಂಗಮವಿಭುವಂ| 
ಶಿವಸೇವಾಭೂಷಣನಂ 
ರವಿಹಾಸನನತುಳಚೇರಮಪ್ರಿಯಹಯಮಂ 

೧೦೦ 


ಪಡಿಸಿದನು. ವಚನ!! ಕೈಯಲ್ಲಿ ಚಾಟಿಯನ್ನು ಹಿಡಿದು ಆ ಚಾಟಿಸಮೇತವಾಗಿಯೇ 
ಹಣೆಯಮೇಲೆಕೈಯೆತ್ತಿ ಮುಗಿಯುತ್ತನಿಂತಿರುವ ಎತ್ತರವಾದ ಕುದುರೆಗಳ ಸವಾರರು 
ಗಳನ್ನು ಮಂಗಳಮೂರ್ತಿಯಾದ ಬಸವಣ್ಣನು ತಪ್ಪದೆನೋಡುತ್ತ ೯೮. ಅಶ್ವಗಳಿಗೆಲ್ಲ 
ಈಶ್ವರನೆನಿಸುವ ಕುದುರೆಯನ್ನು , ಅನುಪಮವಾದ ' ಭದ್ರಾಂಗ' ಎಂಬ ಹೆಸರಿನ ಕುದುರೆ 
ಯನ್ನು , ಸೌಮ್ಯ , ಚಿತ್ರಾಂಗ , ಮಂಗಳಮಯ , ಅಜೇಯ ಎಂಬ ಹೆಸರುಗಳುಳ್ಳ ಕುದುರೆ 
ಗಳನ್ನು , ಯುದ್ಧಭೂಮಿಯಲ್ಲಿ ಶ್ರೀಯನ್ನು ಧರಿಸಿದುದೆನಿಸುವ ಕುದುರೆಯನ್ನು , 
ತತ್ತ್ವಜ್ಞ , ಮಂಜುಳಗಮನ; ಉದ್ದಂಡ, ಚಂಡವೇಗದಲ್ಲಿ ಸಮರ್ಥವೆನಿಸಿದುದೆಂಬ 
ಹೆಸರಿನಕುದುರೆಯನ್ನು , ಸೂರಿನಕುದುರೆಗಳಿಗೆ ಸಮನೆನಿಸಿದುದನ್ನು , ಅಭಯ , ತುಂಗ , 
ಇತ್ಯಾದಿ ಹೆಸರುಗಳುಳ್ಳ ಕುದುರೆಗಳನ್ನು ತಪ್ಪದೆ ತ್ವರಿತವಾಗಿ ತನ್ನಿರಿ. ೯೯. ಮನೋ 
ಹರವಾದ ದೇಹವುಳ್ಳದ್ದೆನಿಸುವುದನ್ನು , ಸುಭಗ ( ಸೌಂದರ) ಎಂಬ ಕುದುರೆಯನ್ನು , 
ಯುದ್ಧಭೂಮಿಯಲ್ಲಿ ವಿಹಾರಮಾಡುವ ಶೂರನೆಂದು ಹೆಸರುಳ್ಳ ಕುದುರೆಯನ್ನು , 
ಮನೋಹರವಾದ ಸತ್ವವುಳ್ಳ ಕುದುರೆಯನ್ನು , ವಿಪುಲವಿಕ್ರಮ , ಜಯಶೀಲ, ಮಹೋ 
ಜೈಲಹಯರಾಜ, ಕುಸುಮಬಾಣ, ಎತ್ತರವಾದ ಚಂದ್ರಹಾಸ, ಬಲಿಮದಮರ್ದಿ, 
ಅತಿವಿಭ್ರಮ, ಜಿತವೈನತೇಯ ( ವೇಗದಲ್ಲಿ ಗರುಡನನ್ನು ಸೋಲಿಸಿದ) - ಇತ್ಯಾದಿ ಹೆಸರಿನ 
ಕುದುರೆಗಳನ್ನು ಭರದಿಂದತನ್ನಿರಿ . ೧೦೦ . ಜವಗ ( ಅತಿತೀವ್ರವಾಗಿ ಓಡುವ), ಇಂದ್ರಾ 
ಯುಧ, ದಿವಿಜಾಶ್ವ (ಉಚೈಶ್ರವಸ್ಸು ) ದೊಡನೆ ಸ್ಪರ್ಧೆಮಾಡುವಂತಹುದೆನಿಸುವ 
ಕುದುರೆಯನ್ನು , ಕುದುರೆಗಳಿಗೆಲ್ಲ ಪ್ರಭುವೆನಿಸಿದ ಕುದುರೆಯನ್ನು , ಶಿವನಸೇವೆಯಿಂದ 
ಭೂಷಣೆನೆನಿಸುವ ಕುದುರೆಯನ್ನು , ರವಿಹಾಸ, ಅಸಮಾನವಾದ ಚೇರಮಪ್ರಿಯ ಎಂಬ 


ಬಸವರಾಜ ವಿಜಯಂ 


ವ! ಎಂದಿ+ ವು ಮೊದಲಾದವಂ ತರಿಸುತಸಮವಿಷಸುಧಾರಸಮನಾ ವಾಜಿರಾಜಿಗೋಜೆ 
ಯಿನೆದು ತಣಿಸಿ ವಿಶ್ವ ರಕ್ಷಣವಿಚಕ್ಷಣನಚ್ಚರಿ ವಿಹಾರಿ ವಿರಾಜಿಸುತ್ತು ಮಿರ್ಷಿನಮಾಗಳ 

ಮೊಳಗಿದುದಭ್ರದಲ್ಲಿ ವಿಜದುಂದುಭಿ ಧಾಂಧಳವೆಂದು ಭೋರೆನು 
ತಿಳಿದುದು ಪುಷ್ಪವೃಷ್ಟಿ ಸುರಕಿನ್ನರಸಿದ್ದ ಕದಂಬಯುಕ್ತವು 
ಜ್ವಳಮತಿಯಿಂದ ಬಣ್ಣಿಸಿದುದಗ್ಗದ ರುದ್ರಗಣಂ ಕೃಪಾಸುಧಾ 
ವಿಳಸಿತವರ್ಷಮಂ ಕಳದುದೇಳ್ಳೆಯ ಭಕ್ತಗಣಂ ವಿಳಾಸದಿಂ 

೧೦೧ 
ಪೊಗಳ್ಳಂ ಬಿಜ್ಜಳಭೂಪತಿ 
ನೆಗಳ ತಿಶಯ ಕೌತುಕಕ್ಕೆ ಬಗೆಮುಚ್ಚಿ ಧರಿ 
ತ್ರಿಗೆ ಮುದವೆದವಿದುದು ಮನಂ 
ಬುಗೆ ಕೊಂಡಾಡಿದುದು ವಿವಿಧ ವಿಬುಧವಿತಾನಂ 

೧೦೨ 
ವತಿ ಮತ್ತಂ ಭಕ್ತಗಣಂ ನಲವರ್ಚಿ ಮುಚ್ಚಿ 
ಬಸವಕುಮಾರ ಭಕ್ತಿಸುಖಸಾರ ಭವಾಂಬುಧಿಕರ್ಣಧಾರ ಸ . 
ದ್ವಿಸರಲಲಾಮ ಸತ್ಯಗುಣಧಾಮ ಸಮುನ್ನ ತಪುಣ್ಯನಾಮ ಚಿ 
ದ್ರಸಭರಿತಾಂಗ ಚಿತ್ತಜವಿಭಂಗ ಚಿರಂತನಶಿಷ್ಟಸಂಗ ತಾ 
ಮನವನದಾವ ತತ್ವಮಯಭಾವ ತತಾಖಿಲದೇವಸೇವಿತಾ - 

೧೦೩ 


ಹೆಸರುಳ್ಳ ಕುದುರೆಗಳನ್ನು ( ಭರದಿಂದ ತನ್ನಿರಿ). ವಚನ ಹೀಗೆಂದೆನ್ನುವವುಗಳೇ 
ಮೊದಲಾದ ಕುದುರೆಗಳನ್ನು ಬರಮಾಡಿಸಿಕೊಂಡು ಅಸಮಾನವಾದ ವಿಷವೆಂಬ ಆಮೃತ 
ರಸವನ್ನು ಅ ಕುದುರೆಗಳ ಸಮೂಹಕ್ಕೆ ಕ್ರಮವಾಗಿ ಕುಡಿಸಿ ತೃಪ್ತಿಪಡಿಸಿ , ವಿಶ್ವವನ್ನು 
ರಕ್ಷಣೆಮಾಡುವುದರಲ್ಲಿ ಕುಶಲನೆನಿಸಿದವನೂ , ಆತ್ಮರಕರ ವಿಹಾರಿಯೆನಿಸಿದವನೂ ಆದ 
ಬಸವಣ್ಣನುಶೋಭಿಸುತ್ತ ಇರುತ್ತಿರುವ ಸಮಯದಲ್ಲಿ ೧೦೧ . ಆಕಾಶದಲ್ಲಿ ' ಧಾಂಧಳಂ 
ಎಂದು ದೇವದುಂದುಭಿಯು ಮೊಳಗಿತು. ಹೂಮಳೆಯು 'ಭೋರ್‌' ಎನ್ನುತ್ತ 
ಇಳಿಯಿತು. ಸುರರು, ಕಿನ್ನರರು , ಸಿದ್ದರುಗಳ ಸಮೂಹವು ಪ್ರಕಾಶಮಾನವಾದ ತಮ್ಮ 
ಮನಃಪೂರ್ವಕ ವರ್ಣನೆ ಮಾಡಿತು. ರುದ್ರಗಣ, ಭಕ್ತಗಣಗಳು ಸಂಭ್ರಮದಿಂದ ತಮ್ಮ 
ಕೃಪೆಯೆಂಬ ಅಮೃತದ ಮನೋಹರ ಮಳೆಯನ್ನು ಸುರಿಸಿದರು . ೧೦೨ . ಪ್ರಕಟಪಡಿ 
ಸಿದ (ಬಸವಣ್ಣನ ಅತಿಶಯವಾದ ಆಶ್ಚರಕರ ಘಟನೆಗೆ ಬಿಜ್ಜಳಭೂಪಾಲನು ಮನ 
ಸುಬ್ಬಿ ಹೊಗಳಿದನು . ಭೂಮಂಡಲಕ್ಕೆ ಸಂತೋಷವುಂಟಾಯಿತು. ವಿವಿಧ ವಿದ್ಯಾಂ 
ಸರ ಸಮೂಹವು ಮನಃಪೂರ್ವಕವಾಗಿ ಕೊಂಡಾಡಿದರು. ವಚನ ಮತ್ತು ಭಕ್ತರುಗಳ 
ಸಮೂಹವು ಅತಿಸಂತೋಷದಿಂದ ಮೆಚ್ಚಿ - ೧೦೩ - ೧೦೬ . ಬಸವಕುಮಾರನೇ , (ನೀನು) 
ಸಾರಭೂತವಾದ ಭಕ್ತಿಯ ಸುಖವುಳ್ಳವನು ; ಹುಟ್ಟು ಸಾವುಗಳ ರೂಪವಾದ ಈ 


1 ಬಿ ( ಅ) 


೪೮೫ 


ಚತ್ವಾರಿಂಶಾಶ್ವಾಸಂ 


೧೦೪ 


ಶರಣಜನಾನುಕೂಲ ಜಿತಕಾಲ ಜಗತ್ರಯಪಾಲ ಜಂಗಮ 
ಸ್ಥಿರಭಜನಾತಿಲೋಲಶುಭಶೀಲ ಸುರಾಸುರಜಾಲವಂದ್ಯ ಭಾ 
ಸುರಭಸಿತಾಂಕಫಾಲಸುವಿಶಾಲ ಸುಖದುಮಮಲ ಭಕ್ತಿಭಾ 
ಸುರಸರಸೀವರಾಲ ಘನಲೀಲ ಗಣಾಂಬುಜಬಾಲಭಾಸ್ಕರಾ 
ಭವಾಪಹಾರಿಭವ್ಯ ಭಕ್ತಿಭಾವ್ಯ ಭದ್ರಮೂರ್ತಿ ಸ 
ದೃವೋಷಯುಕ್ತಚಿತ್ತ ಮತ್ರವಾದಿಭಂಜನಾ ಲಸ 
ಚೈವೋಪರಮ್ಮಪಾದಪದ್ಮಭಂಗ ಚಿನ್ಮಯಾಂಗವ 
ಚ್ಛಿವಾಪರಾವತಾರ ಧೀರಸಾರ ನುತ್ಯವೈಭವಾ 
ಶುಭಶೀಲ ವಿಶ್ವಪತಿ ಸ 
೩ಭ ನಿಗಮಾತೀತಮಹಿಮ ನಿನಗೆ ವಲಂ ದು 


೧೦೫ 


ಸಂಸಾರವೆಂಬ ಸಾಗರವನ್ನು ದಾಟಿಸುವ ನಾವಿಕನು ; ಸತ್ವಗುಣಸಮೂಹಗಳುಳ್ಳವರಲ್ಲಿ 
ತಿಲಕಪ್ರಾಯನು ; ಸತ್ಯದಿಂದ ಕೂಡಿದ ಗುಣಗಳಿಗೆ ಮೂಲಸ್ಥಾನನಾದವನು ; ಔನ್ನತ್ಯ 
ದಿಂದ ಕೂಡಿದ ಪುಣ್ಯಪ್ರದಖ್ಯಾತಿಯುಳ್ಳವನು ; ಶಿವಜ್ಞಾನವೆಂಬ ರಸದಿಂದ ತುಂಬಿದ 
ಶರೀರವುಳ್ಳವನು ; ಮನ್ಮಥನನ್ನು ಭಂಗಗೊಳಿಸಿದವನು ; ಸತತವೂ ಶಿಷ್ಟರಾದ ಜನರು 
ಗಳ ಸಂಗವುಳ್ಳವನು ; ತಮೋಗುಣವೆಂಬವನಕ್ಕೆ ದಾವಾನಳ ಸ್ವರೂಪನು ; ಶಿವತತ್ಯ 
ದಿಂದ ತುಂಬಿಹೋದ ಭಾವದಿಂದಕೂಡಿದವನು ; ಪ್ರಸಿದ್ಧರಾದ ಸಮಸ್ಯದೇವತೆಗಳಿಂದ 
ಸೇವಿಸಲ್ಪಡುವವನು ; ಶರಣಜನರಿಗೆ ಅನುಕೂಲನಾದವನು ; ಯಮನನ್ನು ಗೆದ್ದವನು 
ಮೂರುಲೋಕಗಳ ಪಾಲಕನು ; ಜಂಗಮರುಗಳ ಸೇವೆಯನ್ನು ದೃಢಮನಸ್ಸಿನಿಂದ 
ಆಚರಿಸುವುದರಲ್ಲಿ ಆಸಕ್ತನಾದವನು : ಪವಿತ್ರವಾದ ( ಮಂಗಳಕರವಾದ) ನಡತೆಯುಳ್ಳ 
ವನು ; ದೇವತೆಗಳು ರಾಕ್ಷಸರುಗಳಿಂದ ವಂದಿಸಿಕೊಳ್ಳಲ್ಪಡುವವನು ; ಪ್ರಕಾಶಮಾನ 
ವಾದ ಭಸ್ಮದ ಚಿಹ್ನೆ ಯಿಂದಶೋಭಿಸುವ ಹಣೆಯುಳ್ಳವನು ; ಶಿವಸುಖವೆಂಬ ವಿಶಾಲ 
ವಾದ ವೃಕ್ಷದ ಬೊಡ್ಡೆ (ಕಾಂಡ) ಯಂತಿರುವವನು ; ಪ್ರಸಿದ್ದವಾದ ಶಿವಭಕ್ತಿಯೆಂಬ 
ಸರೋವರದಲ್ಲಿನ ಹಂಸಪಕ್ಷಿಎನ್ನಿಸಿರುವವನು ; ಘನವಾದ ಲೀಲೆಯಿಂದ ಕೂಡಿದವನು ; 
ಶಿವಗಣಗಳೆಂಬ ಕಮಲಗಳಿಗೆ ಬಾಲಸರನಂತಿರುವವನು ; ಸಂಸಾರ ಸಂಬಂಧವಾದ 
ದುಃಖವನ್ನು ದೂರಮಾಡಿದವನು ; ಮಂಗಳಸ್ವರೂಪರಾದ ಶಿವಭಕ್ತಜನರುಗಳಿಂದ 
ಧ್ಯಾನಮಾಡುವುದಕ್ಕೆ ಯೋಗ್ಯವೆನಿಸಿದವನು ; ಮಂಗಳಕರ ಶರೀರಿಯು ; ಶ್ರೇಷ್ಟನಾದ 
ಶಿವನಿಂದ ತುಂಬಿಹೋದ ಮನಸ್ಸುಳ್ಳವನು ( ಶಿವಭಾವಾಪನ್ನ ಮನಸ್ಸಿನವನು), ಮದ 
ದಿಂದ ಕೂಡಿದ ವಾದಿಜನಗಳನ್ನು ಭಂಗಗೊಳಿಸಿದವನು ; ಪ್ರಕಾಶಮಾನವಾದ ಶಿವನ 
ಮನೋಹರವಾದ ಪಾದಕಮಲಗಳಲ್ಲಿ ಶೃಂಗದೋಪಾದಿಯಲ್ಲಿರುವವನು ; ಜ್ಞಾನ 
ಮಯವಾದ ಶರೀರದಿಂದ ಕೂಡಿ ಶಿವನ ಬೇರೊಂದು ಅವತಾರವೋ ಎನಿಸಿದವನು ; 
ಶ್ರೇಷ್ಠರಾದ ವಿದ್ವಾಂಸರಿಂದ ಹೊಗಳಿಸಿಕೊಳ್ಳುವುದಕ್ಕೆ ಯೋಗ್ಯನಾಗಿರುವವನು ; 


೪೮೬ 


ಬಸವರಾಜ ವಿಜಯಂ 


೧೦೬ 


೧೦೭ 


ರ್ಲಭವಾವುದೊ ಬಗೆವೊಡೆ ಘನ | 
ವಿಭವೋನ್ನತ ವಿಶ್ವಭುವನದೊಳ್ ಪಭೇಂದ್ರಾ 
ಭವದೀಯ ಮಹಿಮೆಯಂ ಕೇ 

ವನವಂಪ್ರಮಥರವರುಮೆಯಅವಳೇ 
ಣುವನದೊಳಾರಣವರ್ಪತಿ 
ರವಿಕಳ ಶಿವಭಕ್ತಿಭಾಮಿನೀಮಣಿಮುಕುರಾ 
ಅಂಗಜವೈರಿ ನುಂಗಲಗಿದೊಯ್ಯನೆ ಭೀಕರಕಾಲಕೂಟಮಂ 
ತುಂಗಗಳಸ್ಥಳಾಂತರದೊಳಾಂತನದ ಜವದಿಂಕೊಲ್ವರಂ 
ಪಿಂಗದೆ ಪೀರ್ದೆ ನಿನ್ನಯ ಮಹತ್ವವಿದದ್ದು ತಮದ್ದುತಂ ಕೃಪಾ 
ಸಂಗತಚಿತ್ರ ನಿನ್ನಳವನಾರ್ತಿಳಿವರ್ಮಹಿಯೋ ವೃಷಾಧಿಪಾ 
ಅಮರ್ದಿಂಟಿಯುವವರರ್ಮರ 
ಣವನಾಂಪರ್ಗಡ ಜಗದ್ಭಯಂಕರ ಮೃತ್ಯ 
ಪಮವಿಷವನೀಂಟಿ ನಿತ್ಯ 
ತ್ವಮನಾಳೆ ನೃಪೇಂದ್ರ ನಿನ್ನ ಬಗೆ ಚಿತ್ರತರಂ 
ವರಿ ಎಂದಖಿಳರುಂ ಕೀರ್ತಿಸುತ್ತುಮಿರ್ದರಾ ಪ್ರಸ್ತಾವದೊಳ್ 


cos 


ಮಂಗಳಕರ ಶೀಲವುಳ್ಳವನು : ಸಮಸ್ತವಿಶ್ವಕ್ಕೆ ಪತಿಯೆನಿಸಿದ ಶಿವನಿಗೆ ಸಮಾನನಾದ 
ವನು ; ವೇದಾಗಮಗಳಿಗೂ ಸಿಲುಕದ ಮಹಿಮಾಶಾಲಿಯು - ಇಂಥ ಮಹಿಮಾಶಾಲಿ 
ಯಾದ ಬಸವೇಶ್ವರ, ನಿಜವಾಗಿಯೂ ಈ ಘನವಾದ ವೈಭವದಿಂದ ಉನ್ನತವಾದದ್ದೆನಿ 
ಸುವ ವಿಶ್ವವೆಂಬ ಮನೆಯಲ್ಲಿ ವಿಚಾರಮಾಡಿನೋಡಿದ್ದಾದರೆ, ಯಾವುದುತಾನೆ ನಿನಗೆ 
ಅಸಾಧ್ಯವಾದದ್ದುಂಟು? ೧೦೭ . ದೃಢವಾದ ಶಿವಭಕ್ತಿಯೆಂಬ ಸ್ತ್ರೀ ಯಳು ತನ್ನ ಸ್ವರೂಪ 
ನೋಡಿಕೊಳ್ಳುವ ರತ್ನದಕನ್ನಡಿಯಂತಿರುವ ಬಸವೇಶ್ವರಾ, ನಿನ್ನ ಸಂಬಂಧವಾದ 
ಮಹಿಮೆಯನ್ನು ಶಿವನೊಬ್ಬ ಕೇಳಿಬಲ್ಲನು; ಪ್ರಮಥಗಣಗಳು ತಿಳಿಯುವರು ; ಪಾರ್ವತೀ 
ದೇವಿಬಲ್ಲಳು : ಬೇರೆಯವರು ಲೋಕದಲ್ಲಿ ಯಾರು ಬಲ್ಲರು ? ೧೦೮. ವೃಷಾಧಿಪನೇ , 
ಭಯಂಕರ ಕಾಲಕೂಟ ವಿಷವನ್ನು ಪರಮೇಶ್ವರನು ನುಂಗಲಿಕ್ಕೆ ಹೆದರಿ ಶ್ರೇಷ್ಟವಾದ ಕಂಠ 
ಪ್ರದೇಶದಲ್ಲಿಯೇ ಅದನ್ನು ಧರಿಸಿಬಿಟ್ಟನು. ನೀನು ಶೀಘ್ರವಾಗಿ ಕಂಠಪೂರ್ತಿಯಾಗಿ 
ತಪ್ಪದೆ ಕುಡಿದುಬಿಟ್ಟೆ . ಈ ನಿನ್ನ ಮಹತ್ವವು ಅದ್ಭುತ ! ಅದ್ಭುತ !! ಕೃಪೆಯಿಂದ 
ಕೂಡಿದ ಮನಸ್ಸುಳ್ಳವನೇ ಈ ಲೋಕದಲ್ಲಿ ನಿನ್ನ ಮಹಿಮೆಯನ್ನು ಯಾರು ತಾನೇ ತಿಳಿ 
ಯಲು ಶಕ್ಯರಾದಾರು ? ೧೦೯ . ಹೇ ಬಸವೇಶ್ವರನೇ , ನಿನ್ನ ಈ ರೀತಿಯ ವಿಚಿತ್ರ 
ವಾದದ್ದು ; ( ಏಕೆಂದರೆ) ಅಮೃತವನ್ನು ಕುಡಿದೂಕೂಡ ದೇವತೆಗಳು ಮರಣವನ್ನು 
ಹೊಂದುವರಲ್ಲವೆ ; ನೀನು ಜಗತ್ತಿಗೆ ಭಯಂಕರ ಮೃತ್ಯುವಿಗೆ ಸಮಾನವಾದ ವಿಷವನ್ನು 
ಕುಡಿದು ನಿತ್ಯತ್ವ (ಶಾಶ್ವತತನ) ವನ್ನು ಹೊಂದಿದೆಯಲ್ಲವೇ ! ವಚನ|| ಹೀಗೆಂದು 


೪೮೭ 


ಚತ್ವಾರಿಂಶಾಶ್ವಾಸಂ 


ಭಯದಿಂದಂ ಚಂಡಪುರ್ನಡುಗಿ ಸೆಡೆದು ಬಾಯಿಟ್ಟು ತತ್ಪಾದಪದ್ಮ 
ದ್ವಯಕತ್ಯಂತಾರ್ತಭಾವಂಬಡೆದೆಲಗಿ ಶರಣೋಕು ದುಷ್ಟಾತ್ಮರಂ ದು 
ರ್ನಯರ ರಕ್ತಿಪುದೆಮ್ಮಂ ಬಸವವಿಭುವೆ ಕಾರುಣ್ಯದಿಂದೆಂದು ಕೊಂಡಾ 
ಡಿ ಯಶೋವಾರಾಶಿಯಿಂದಂ ಪಡೆದಭಯವನೊಲ್ಲೆಯಿದರ್ಭಕ್ತಿಯುಕ್ತರ್ 


೧೧೦ 


ಮದನರಿಫುಭಕ್ತಿಭಾವಾ 
ಸ್ಪದಶರಣರ್ಗಲ್ಲದೀಶಶೇಷಂ ಸಲೆ ಸಂ 
ಇದು ಪೇಜರ್ಗೆಂದೀ ಬಗೆಯ 
ಪದಪಿಂದಂ ತೋಱಲಿ ಬೀಜಿತೆ ಮೇಲಿದಂ ಬಸವಂ 


೧೧೧ 


ಪರವಾದಿಗಳಂ ಸೋಲಿಸಿ 
ಹರಸಮಯಮನಿಂತು ಗೆಲಿಸಿ ಪಾಲಿಸಿದಂ ಮ 
ದ್ವರಬಸವನೆಂದು ಶರಣ 
ರ್ಪಿರಿದ೦ ಸಂಭ್ರಮದ ಕೀರ್ತಿಸುತ್ತೆಸೆದಿರ್ದರ್ 
ಅರಸಂ ಪೌರಪ್ಪಧಾನಾರಿನರಿದೆನುತುಂ ನಾಡೆ ಕೊಂಡಾಡಿ ದಿವ್ಯಾಂ | 
ಬರಭೂಷಾಶ್ರೇಣಿಯಿಂ ಪೂಜಿಸಿ ಮುಗಿದು ಕರಾಂಭೋಜವಂ ತನ್ನ ಮಾದ್ಯ 


ಸಮಸ್ತರೂ ಬಸವೇಶ್ವರನನ್ನು ಹೊಗಳುತ್ತಿದ್ದರು. ಆ ಸಂದರ್ಭದಲ್ಲಿ ೧೧೦ . ಚಂಡ 
ಪುತ್ರರುಗಳು ಭಯದಿಂದ ನಡುಗುತ್ತ ತೆರೆದಬಾಯುಳ್ಳವರಾಗಿ , ( ಏನನ್ನೂ ಮಾತನಾಡ 
ಲರಿಯದವರಾಗಿ) ಆ ಬಸವೇಶ್ವರನ ಎರಡೂ ಪಾದಕಮಲಗಳಿಗೆ ಅತ್ಯಂತ ದೈನ್ಯ ಭಾವ 
ದಿಂದ ನಮಸ್ಕಾರಮಾಡಿ ಶರಣುಹೊಕ್ಕರು, ದುಷ್ಟಹೃದಯವುಳ್ಳವರೂ , ದುಷ್ಟನೀತಿ 
ಯುಳ್ಳವರೂ , ಆದ ನಮ್ಮನ್ನು ಹೇ ಬಸವಪ್ರಭುವೇ , ಕಾರುಣ್ಯದಿಂದ ಸಂರಕ್ಷಿಸಬೇಕು, 
ಎಂದು ಕೊಂಡಾಡಿದರು. ಕೀರ್ತಿಗೆ ಸಮುದ್ರಪ್ರಾಯನಾದ ಬಸವೇಶ್ವರನಿಂದ ಭಕ್ತಿಭಾವ 
ದಿಂದ ಕೂಡಿದ ಆ ಚಂಡಪುತ್ರರುಗಳು ಅಭಯವನ್ನು ಪಡೆದು ಸಂತೋಷಗೊಂಡು 
ಹೊರಟುಹೋದರು. ೧೧೧ . ಈಶ್ವರನ ಶೇಷ್ಟ ಪ್ರಸಾದವು( ಮಿಕ್ಕ ಪ್ರಸಾದವು) ಆ ಮದನ 
ವೈರಿಯಾದ ಪರಶಿವನಲ್ಲಿ ಭಕ್ತಿಭಾವವನ್ನಿಟ್ಟಿರುವ ಶರಣಜನರಿಗಲ್ಲದೆ ಬೇರೆಯವರಿಗೆ ಸಲ್ಲ 
ತಕ್ಕದ್ದಲ್ಲವೆಂಬ ಈ ರೀತಿಯನ್ನು ಪ್ರಸಿದ್ದವಾಗಿತೋರಿಸಿ, ಪ್ರಚುರಪಡಿಸಿ ಬಸವಣ್ಣನು 
ಶೋಭಿಸುತ್ತಿದ್ದನು. ೧೧೨, ಪರ ಸಮಯದ ತಾರ್ಕಿಕರನ್ನು ಸೋಲಿಸಿ ಈ ರೀತಿ ಹರ 
ಸಮಯವನ್ನು ಗೆಲ್ಲುವಂತೆಮಾಡಿ, ನಮಗೆಲ್ಲ ವರಪ್ರಸಾದರೂಪನಾದ ಬಸವಣ್ಣನು ರಕ್ಷಿಸಿ 
ದನು ಎಂದು ಶರಣ ಜನರು ಅತಿಶಯ ಸಂಭ್ರಮದಿಂದ ಹೊಗಳುತ್ತ ಶೋಭಿಸುತ್ತಿದ್ದರು. 
೧೧೩ . ಅರಸನಾದ ಬಿಜ್ಜಳನು ಪೌರಜನರೂ , ಪ್ರಧಾನಾಧಿಕಾರಿಗಳೂ ಸಮೇತನಾಗಿ 
( ಬಸವಣ್ಣನ ಈ ಮಹಿಮೆಯು) ಅತ್ಯಾಶ್ಚಯ್ಯ ಕರವಾದದ್ದೆಂದು ಅತಿಶಯವಾಗಿ ಕೊಂಡಾ 
ಡಿದರು. ದಿವ್ಯವಾದ ವಸ್ತ್ರ , ಆಭರಣ ಸಮೂಹಗಳಿಂದ ಆ ಬಸವಣ್ಣನನ್ನು ಪೂಜಿಸಿ , 
ಕರಕಮಲಗಳನ್ನು ಮುಗಿದು, ತನ್ನ ಮದವಿಶಿಷ್ಟವಾದ ( ಪಟ್ಟದ) ಆನೆಯನ್ನು ಬರ 


೪೮೮ 


ಬಸವರಾಜ ವಿಜಯಂ 


೧೧೪ 


ತರಿಯಂ ಕೆಯ್ಕೆಯ್ತಿ ತಂದೇಸಿಕಳುವೆ ಮಹಾಸಂಭ್ರಮಂಬಿತ್ತು ಬಂದೀ 
ಶ್ವರ ಭಕ್ತವಾತಮಂ ಮನ್ನಿಸುತೆಸೆದನುಮಾಕಾಂತಕೃತ್ಸದ್ಯಸಂ 

೧೧೩ 
ಬಸವಂ ಬಿಸವುದಮಿದೆನೆ . 
ಬಿಸವಂ ಸುಧೆಗೆಯು ಸವಿದ ಕಥೆಯನಿದಂ ಸಂ 
ತಸವಲರೆ ಕೇಳ ನರರೀ 
ರಸೆಯೊಳ್ ಘನಭಕ್ತಿ ಮುಕ್ತಿ ಸುಖಮಂ ಪಡೆವರ್‌ 
ಮಗಳಮಯಾಂಗಿ ಸುಭುಜಂಗಪತಿವೇಣಿ 
ಶೃಂಗಕಚಭಾಸುರೆ ಸದಂಗಶುಕಪಾಣೀ 
ತುಂಗಕುಚೆ ಭಾಜಿತಪತಂಗೆ ಮೃದುವಾಣಿ 
ಸಾಂಗಶಿವಭಕ್ತಿಸುಪಥಂಗುಡು ಮೃಡಾನೀ 

೧೧೫ 
ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟ ಸರಸಜನಮಾನಿತೋಭಯಕವಿತಾವಿಶಾರದ 

- ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ವಿಷವಿತರಣಕಥನ 

ಚತ್ವಾರಿಂಶಾಶ್ವಾಸಂ ಸಮಾಪ್ತಂ 
ಅಂತು ಆಶ್ವಾಸ ೪೦ಕ್ಕೆ ಪದಗಣನೆ ೩೩೫೧ಕ್ಕೆ ಮಂಗಳಮಹಾ ಶ್ರೀ 
ಮಾಡಿಕೊಂಡು ಅದರ ಮೇಲೆ ಹತ್ತಿಸಿ ಮನೆಗೆ ಕಳುಹಿಸಿಕೊಟ್ಟನು. ( ಬಸವಣ್ಣನು ಆ ಆನೆ 
ಯನ್ನೇರಿ) ಅತ್ಯಂತ ಸಂಭ್ರಮದಿಂದ ಬಂದು ಈಶ್ವರ ಭಕ್ತ ಸಮೂಹವನ್ನು ಮನ್ನಣೆ 
ಗೊಳಿಸಿ, ಆ ಉಮಾಪತಿಯಾದ ಪರಶಿವನ ಹೃದಯಕಮಲವನ್ನೇ ಮನೆಯಾಗುಳ್ಳ 
ಬಸವಣ್ಣನು ( ತನ್ನ ಮಹಾಮನೆಯಲ್ಲಿ ಶೋಭಿಸುತ್ತಿದ್ದನು. ೧೧೪, ಬಸವಣ್ಣನು 
ವಿಷವನ್ನು ಇದು ಆಶ್ಚರ (ಕೌತುಕ) ವೆನ್ನುವಂತಹರೀತಿಯಲ್ಲಿ ಅಮೃತವನ್ನಾಗಿಮಾಡಿ 
ಊಟಮಾಡಿದ ಈ ಕಥೆಯನ್ನು ಸಂತೋಷವು ಅರಳುವಹಾಗೆ ಕೇಳುವಂತಹ ನರರು ಈ 
ಲೋಕದಲ್ಲಿ ಶ್ರೇಷ್ಟವಾಗಿ ಸೌಖ್ಯವನ್ನು , ಮುಕ್ತಿಯನ್ನು ಪಡೆಯುವರು . ೧೧೫ , 
ಮಂಗಳಮಯವಾದ ಶರೀರವುಳ್ಳವಳೇ , ಶ್ರೇಷ್ಠ ಹಾವುಗಳ ಒಡೆಯನಾದ ಆದಿಶೇಷ 
ನಂತೆ ಜಡೆಯುಳ್ಳವಳೇ , ಶೃಂಗಗಳಂತಿರುವ ತಲೆಗೂದಲುಗಳಿಂದ ಪ್ರಕಾಶಿಸುವವಳೇ , 
ಚಂದವಾದ ಶರೀರವುಳ್ಳ ಗಿಳಿಯನ್ನು ಹಸ್ತದಲ್ಲಿ ಹಿಡಿದಿರುವವಳೇ , ಎತ್ತರವಾದ 
( ದಪ್ಪವಾದ) ಸ್ತನಗಳುಳ್ಳವಳೇ , ದೇಹಕಾಂತಿಯಿಂದ ಸತ್ಯವನ್ನು ಜಯಿಸಿದವಳೇ , 
ಮೃದುವಾದ ಮಾತುಳ್ಳವಳೇ , ಹೇಪಾರ್ವತೀದೇವಿಯೇ ( ನನಗೆ) ಯಥಾಸಾಂಗವಾಗಿ 
ಶಿವಭಕ್ತಿಯ ಶ್ರೇಷ್ಟ ಮಾರ್ಗವನ್ನು ದಯಪಾಲಿಸು. 

ನಾಲ್ವತ್ತನೆಯ ಆಶ್ವಾಸವು ಸಮಾಪ್ತವಾಯಿತು. 


1 ವಾ ( ಮು ) 


ಏ ಕ ಚ ತ್ಯಾ ರಿ ೦ ಶಾ ಶ್ಯಾ ಸ೦ 

[ ಜಗದೇವನ ಕಥೆ] 


ಶ್ರೀಮದಜಭಾಮಿನೀನುತ 
ಹೈಮವತೀಮಧುರಗಾನನವರಸಿಲಂ 
ಸೋಮಕಳಾಧರನತುಳ ಕ 

ಭಾಮಂದಿರನೀಗೆ ಸೌಖ್ಯವಂ ಶಿವಲಿಂಗಂ 
ವ ॥ ಮತ್ತೊಂದು ಶುಭವಾಸರದೊಳ್ 

ಜಗದೇವನೆಂಬ ವಿಪ್ರಂ 
ನಿಗಮಾಗಮವೇದಿ ಶಿವಪದಾಂಬುಜಬೃಂಗಂ 
ಸುಗುಣನಿಧಿ ತನ್ನ ಗೃಹದೊ 
ಳ್ಳಿಗೆ ಭುಂಜಿಸಲೆಂದು ಬಸವನಂ ಪ್ರಾರ್ಥಿಸಿದಂ 
ವ! ಅಂತವಂ ಭಕ್ತಿಯಿಂ ಪ್ರಾರ್ಥಿಸಿ ಬಸವರಾಜು ನೋಡಿ 

ಜಗದೇವ ನೀಂ ದ್ವಿಜಂ ಗಡ 
ವಿಗೆ ಮಜ್ಜಂಗಮಕದಂಬಸಮ್ಮ ರ್ದಮನಂ 
ತಗಲದೆ ಸೈರಿಪೆಯೆನೆ ಕೆ 
ಯುಗಿದೆಂದು ನಿಮ್ಮ ಚಿತ್ರಮೊಲ್ವಂತೀಗಳ '. 


- ಜಗದೇವನ ಕಥೆ # 
೧. ಮಂಗಳಕರಳಾದ ಬ್ರಹ್ಮನ ಸತಿ ಸರಸ್ವತಿಯಿಂದ ಹೊಗಳಿಸಿಕೊಳ್ಳುವವಳಾದ 
ಹಿಮವಂತನ ಪುತ್ರಿ ಪಾರ್ವತೀದೇವಿಯ ಮಾಧುಯ್ಯಯುಕ್ತ ನೂತನ ಸಂಗೀತ ರಸದಲ್ಲಿ 
ಆಸಕ್ತಿಯುಳ್ಳವನೂ , ಚಂದ್ರನ ಒಂದು ಕಳೆಯನ್ನು ಧರಿಸಿದವನೂ , ಸಮಸ್ತ ವಿದ್ಯೆಗಳಿಗೆ 
ಮಂದಿರ ( ಆಶ್ರಯ) ನಾದವನೂ ಎನಿಸಿದ ಶಿವಲಿಂಗನು ನಮಗೆ ಸೌಖ್ಯವನ್ನು ಕೊಡಲಿ . 
ವ|| ಮತ್ತೊಂದು ಶುಭ ದಿವಸದಲ್ಲಿ ೨. ವೇದಾಗಮ ವಿಶಾರದನೂ , ಶಿವನ ಪಾದ 
ಕಮಲಗಳಲ್ಲಿ ಶೃಂಗದೋಪಾದಿಯಲ್ಲಿರುವವನೂ , ಸದ್ಗುಣಗಳಿಗೆ ನಿಧಿಯೂ ಎನಿಸಿದ 
“ ಜಗದೇವ' ಎಂಬ ಹೆಸರಿನ ಬ್ರಾಹ್ಮಣನು ತನ್ನ ಮನೆಯಲ್ಲಿ ಊಟಮಾಡಬೇಕೆಂದು 
ಬಸವಣ್ಣನನ್ನು ಪ್ರಾರ್ಥಿಸಿದನು . ವ|| ಆ ರೀತಿ ಅವನು ಭಕ್ತಿಯಿಂದ ಪ್ರಾರ್ಥಿಸಲಾಗಿ 
ಬಸವೇಶ್ವರನು ನೋಡಿ, ೩ . ' ಜಗದೇವನೇ , ನೀನು ದ್ವಿಜನಲ್ಲವೇ ! ಹೆಚ್ಚಾಗಿರುವ 
ನನ್ನ ಜಂಗಮ ಸಮುದಾಯದ ತೊಂದರೆಯನ್ನು ಹೇಗೆ ಸಂಬಾಳಿಸುತ್ತೀಯೆ ?” ಎನ್ನಲು 
ಆ ಜಗದೇವನು ಕೈಮುಗಿದು 'ನಿಮ್ಮ ಚಿತ್ರವು ಸಂತೋಷಗೊಳ್ಳುವ ಹಾಗೆ ಈಗಲೇ ' 


೪೯೦ 


ಬಸವರಾಜ ವಿಜಯಂ 


ವ! ಎಲ್ಲಮುಂ ಸಾಂಗವಾದಪುದೀಗಳೆನ್ನ ಮೇಲಣ ದಯೆಯಿಂ ಬಿಜಯಂಗೆಯುದೆಂದು 
ಭೂತಿದಾನಪುರಸ್ಪರಂ ಬಿನ್ನಪಂಗೆಯು ನಿಜಗೃಹಕ್ಕೆಂದು ಸಂಭ್ರಮಂ ಮಿಗೆ ಸಕಲಪಾಕಸಾವು 
ಗ್ರಿಯಂ ನೆರಪಿ ಪಂಚಪ್ರಕಾರದಾಹಾರಂಗಳನಳುಂಬಮೊಡರ್ಚಿ ಬಸವಾಗಮನದಿಂ ಮುನ್ನ ಮೆ 


ಕರೆದಾತ್ಮ ಮಂದಿರಕೆ ಪಾ 
ರ್ವರನಾದರಿಸುತ್ತೆ ಪೂಜೆಗೆಟ್ಟಂ ಜಗದೇ 
ವರಸಂ ತದಾರ್ತೆ' ಯನನು 
ಚರರಿಂದಂ ಕೇಳು ಬಸವರಾಜಂ ಮುಳಿದಂ 


ವ|| ಅಂತು ಮುಳಿದಿವಂ ದುರಾಚಾರಮಂ ನೆಗಳನೆಂದೇಳಿದಂಗೆಯ್ಲಿ ರ್ಪದುಮಾರ್ಗ - 


ಕಳುಪಿ ಧರಾಮರರನವಂ 
ಬಳಿಕೇಳಂದಂ ವೃಷೇಂದ್ರನಂ ಕರೆಯಿಂ 
ದೆಳಸಿ ತೆರೆಗೆ ಬಸವಂ 

ಖಳವೀಕ್ಷಣಕಲಸುತದ ಮಅಲೆಯೊಳಗಿರ್ದಂ 
ವಗಿ ಅಂತಿರ್ದು ತನ್ನಂ ಕರೆಯಲೆಳಸಿರ್ದ ಜಗದೇವಂಗಿಂತೆಂದಂ 

ಭವಿಸಂಗಪಂಕಜಲಮ 
ಗ್ಯ ವಿಚಾರಿಪೊಡೆಲಿ ನಿನಗೆ ಶಿವಭಕ್ತಿಸುಧಾ 


ವ|| ಎಲ್ಲವೂ ಸಾಂಗವಾಗಿ ನನ್ನ ಮೇಲಿನ ದಯೆಯಿಂದ ನಡೆಯುವುದು. ದಯ 
ಮಾಡಿಸಬೇಕು' ಎಂದು ವಿಭೂತಿಯನ್ನು ಕೊಡುವುದರ ಮೂಲಕ ಬಿನ್ನಹ ಮಾಡಿ 
ಕೊಂಡು, ತನ್ನ ಮನೆಗೆ ಹೊರಟು ಬಂದು, ವಿಶೇಷ ಸಂಭ್ರಮದಿಂದ ಎಲ್ಲ ಅಡಿಗೆಯ 
ಸಾಮಗ್ರಿಗಳನ್ನೂ ಜೋಡಿಸಿ, ಭಕ್ಷ್ಯ , ಭೋಜ್ಯ, ಲೇಹ, ಚೋಪ್ಯ, ಖಾದ್ಯಾದಿ ಐದು 
ಪ್ರಕಾರದ ಆಹಾರ ಪದಾರ್ಥಗಳನ್ನು ಯಥೇಚ್ಛವಾಗಿ ಮಾಡಿಸಿ , ಬಸವಣ್ಣನ 
ಬರುವಿಕೆಗೆ ಮೊದಲೇ -೪, ಜಗದೇವನು ತನ್ನ ಮಂದಿರಕ್ಕೆ ಬ್ರಾಹ್ಮಣರುಗಳನ್ನು 
ಕರೆದು ಆದರಿಸಿ ಪೂಜೆ ಮಾಡಿದನು . ಈ ಸುದ್ದಿಯನ್ನು ಸೇವಕರುಗಳಿಂದ ಬಸವೇಶ್ವರನು 
ಕೇಳಿಕೋಪಗೊಂಡನು . ವ!! ಹಾಗೆಕೋಪಗೊಂಡು, ಈ ಜಗದೇವನು ದುರಾಚಾರ 
ವನ್ನು ಮಾಡಿದನೆಂದು ತಿರಸ್ಕಾರ ಮಾಡಿ ಇರುತ್ತಿರಲಾಗಿ , ಆಗ ೫ . ಜಗದೇವನು 
( ತನ್ನ ಮನೆಗೆ ಬಂದಿದ್ದ ) ಬ್ರಾಹ್ಮಣರುಗಳನ್ನು ಕಳುಹಿಸಿಕೊಟ್ಟು, ಬಸವರಾಜನನ್ನು 
ಕರೆಯುವುದಕ್ಕೆಂದು ಅಪೇಕ್ಷಿಸಿ ಬಂದನು . ಬಸವಣ್ಣನು ದುಷ್ಟನಾದ ಈ ಜಗದೇವನನ್ನು 
ನೋಡುವುದಕ್ಕೆ ಇಚ್ಛೆಪಡದೆ ತೆರೆಯನ್ನು ಕಟ್ಟಿಸಿ, ಅದರ ಮರೆಯಲ್ಲಿದ್ದನು. ವ|| 
ಹಾಗೆ ತೆರೆಯ ಮರೆಯಲ್ಲಿದ್ದು , ತನ್ನನ್ನು ಕರೆಯಲಿಕ್ಕೆ ಬಂದ ಜಗದೇವನಿಗೆ ಹೀಗೆ 
ಹೇಳಿದನು . ೬ . 'ಎಲವೋ ಜಗದೇವನೇ , ಭವಿಗಳ ಸಂಸರ್ಗವೆಂಬ ಹೆಸರು ನೀರಿ 
( ರಾಡಿನೀರಿ) ನಲ್ಲಿ ಮುಳುಗಿರುವ ನಿನಗೆ ವಿಚಾರಮಾಡಿ ನೋಡಿದರೆ , ಶಿವಭಕ್ತಿಯೆಂಬ 


ಏಕಚತ್ವಾರಿಂಶಾಶ್ವಾಸಂ 


ರ್ಣವಕೇಳಿಯೊಪು ಗುಮೆ ನಿ 
ನೈವೊಲಾವಂ ಗಾ೦ಪನೆಳಸಿ ಬರ್ಪುದೆ ಮರುಳೇ 


ಕುಲದೈವವಿರೆ ಮಹೇಶ್ವರ 
ನೆಲೆ ನೀಂ ಬಹುಮಾರ್ಗದಲ್ಲಿ ನಡೆದಪೆ ಗಿರಿಶೋ 
ಜ್ವಲಭಕ್ತಿಯೆ ನಿನಗೀ 
ಮಲಿನಾತ್ಮರ ಸಂಗವೆತ್ತ ಪೇಳ್ಳಗದೇವಾ 
ಹರಭಕ್ತಪಾದಸೇವಾ 
ಪರ ಕರಯುಗಳಕ್ಕಿದುಚಿತವೇ ಹರಭಕ್ಕೂ 
ತ್ಯರದೂಷಣಪರವಿಪ್ರರ 
ಚರಣಾರ್ಚನಕರ್ಮಮಧಿಕದುರ್ಮತಿನಿಳಯಾ 


ಶರಣಜನಚರಣಜಲಮರಿ 
ಶಿರದೊಳಳೆದೆಯೇ ಧನ್ಯನೆನಿಸಿದ ನಿನಗೀ 
ದುರಿತಕುಲಭರಿತಭೂಸುರ 
ಚರಣಜಲಂದಾಲ್ಪುದುಚಿತಮೇ ವಸುಮತಿಯೊಳ್ 
ವಿಳಸಿತ ಶಿವಪ್ರಸಾದಾ 
ಮಳತನುವೆನಿಸಿರ್ದ ಲಿಂಗಭಕ್ತಂಗೆ ಶಿವೋ 
ಜ್ಜಳಭಕ್ತಿರಹಿತಭೂಸುರ 
ಕುಳಪಜಿಯೊಳು ಕಜ್ಜಮೆಂತಳವಡುಗು 


ಅಮೃತ ಸಮುದ್ರದ ( ಜಲ) ಕೇಳಿಯು ಯೋಗ್ಯವಾದೀತೇ ? ನಿನ್ನಂತಹ ಮೂರ್ಖನು 
ಯಾವನಿದ್ದಾನೆ ? ( ನಮ್ಮನ್ನು ಅಪೇಕ್ಷಿಸಿ (ನೀನು) ಬರಬಹುದೇ ? ' ೭. ' ಎಲೈ 
ಜಗದೇವನೇ , ಪರಮೇಶ್ವರನೇ ನಿನಗೆ ಕುಲ ಕುಲದೈವವಾಗಿರುವಾಗ, ನೀನು ಅನೇಕ 
ಬಗೆಯ ಮಾರ್ಗಗಳಲ್ಲಿ ಹೋಗುತ್ತಿದ್ದೀಯೆ. ನಿನಗೆ ಪರಮೇಶ್ವರನ ಪ್ರಕಾಶಮಯ 
ವಾದ ಮಾರ್ಗವೆತ್ತ ? ಈ ಮಲಿನಾತ್ಮರಾದವರ ಸಂಗವೆ ? ಹೇಳು.' ೮. ವಿಶೇಷ 
ವಾದ ದುರ್ಬುದ್ದಿಗೆ ಮನೆಯಾಗಿರುವ ಎಲೈ ಜಗದೇವನೇ , ಶಿವಭಕ್ತರ ಚರಣಗಳ 
ಸೇವೆಯಲ್ಲಿ ಆಸಕ್ತವಾದ ಎರಡೂ ಕೈಗಳಿಗೆ , ಹರಭಕ್ತರನ್ನು ದೂಷಣೆಮಾಡುವುದರಲ್ಲಾ 
ಸಕ್ಕರಾದ ವಿಪ್ರರ ಪಾದಾರ್ಚನಾ ಕರ್ಮವು ಉಚಿತವಾದುದೇ ?' ೯ , ' ಈ 
ಭೂಮಂಡಲದಲ್ಲಿ, ಶರಣಜನರ ಪಾದಜಲವನ್ನು ಶಿರಸ್ಸಿನಲ್ಲಿ ಧರಿಸಿ , ವಿಶೇಷವಾಗಿ 
ಧನ್ಯತೆಯನ್ನು ಪಡೆದ ನಿನಗೆ, ಈ ಪಾಪಸಮೂಹದಿಂದ ಕೂಡಿದ ಭೂಸುರರ ಪಾದ 
ಜಲವನ್ನು ಧರಿಸುವುದು ಉಚಿತವಾದದ್ದೇ ?' ೧೦ . ನಿರ್ಮಲವಾದ ಶಿವಪ್ರಸಾದ 
ವನ್ನು ಸೇವಿಸುವುದರ ಮೂಲಕ ಪವಿತ್ರ ತನುವಾದುದೆನಿಸಿದ ಶಿವಲಿಂಗಭಕ್ತರಿಗೆ, ಶಿವನ 
ಪ್ರಕಾಶಮಯ ಭಕ್ತಿಯಿಲ್ಲದ ಭೂಸುರರುಗಳ ಸಹಪಜಯಲ್ಲಿ ಕುಳಿತು ಊಟಮಾಡುವ 


ಬಸವರಾಜ ವಿಜಯಂ 


ನಡೆ ನುಡಿ ನೋಟಂನಗೆ ಸಂ 
ಗಡಿಗತನಂ ಪSಿಭೋಜನಮುಮಂಬಿನಿತಂ 
ಜಡಭವಿಗಳೊಡನೆ ನೆಗಳ್ಳನೆ 
ಮೃಡಭಕ್ತಂ ಭವವಿದೂರನಳಚರಿತ್ರಂ 
ಶೂಲಿಪದಭಕ್ತನನುಪಮ 
ಶೀಲವ್ರತಯುಕ್ತನತುಳ ಚಿತ್ರಚರಿತ್ರಂ 
ಭೂಲೋಕದೊಳೊಪುವನೊಸೆ 
ದೇಶಕ್ಷೇತ್ರಪಾಲನೆಂಬ ಮಹಾತ್ಮ 
ಅವನ ಚರಿತ್ರಮಂ ಪೊಗಳೊಡಾರ್ಗಳವಪ್ಪುದೊ ನೈಜಪುತ್ರಮಿ 
ಇವನಿತೆಯರ್ಕಳಂ ಸಕಳಗೋತ್ರಜಬಾಂಧವಚೇಟಿಯರ್ಕಳು 
ಭವನದೊಳಿರ್ಪ ಸರ್ವರುವನೋಪ್ಪಿರೆ ಲಿಂಗಸಮತಾಂಗರಂ 
ಜವದೆ ನೆಗಳ್ಳಿ ರಂಜಿಸುತೆ ಲಿಂಗವಿಹೀನರೊಳಾಡನೊರ್ಮೆಯುಂ 
ನಡೆನೊಡಂ ನುಡಿಯಾಡನೀಯನವರಿಂದೇನೊಂದನೆಂತಾದೊಡಂ 
ಪಿಡಿಯಂ ಸೋಂಕನವಂದಿರಾಳ್ವ ನೆಲನಂ ತಾಂ ಮೆಟ್ಟಿನಾ ದುಷ್ಪರೊ 
ಲೈಡರಂ ಸಾಲಮನೊಲ್ಲನಂತವರ ಕೆಯ್ತಿಂದಂ ಕುಡಂ ಕೂರ್ಮೆಯಿಂ 
ಕಡಮಂ ತತ್ಕಥೆಗಳನಿಂತೆಸೆವುತಿರ್ದ೦ ಭಕ್ತಿರತ್ನಾಕರಂ 


ಕಾರವು ಹೇಗೆ ಅಳವಟ್ಟಿತು ? ೧೧ . ಭವಿಗಳಿಂದ ದೂರನಾದವನೂ , ಪರಿಶುದ್ಧ 
ಚರಿತ್ರೆಯುಳ್ಳವನೂ ಆದ ಶಿವಭಕ್ತನು, ನಡೆವಳಿಕೆ, ನುಡಿವಳಿಕೆ,ನೋಡುವಿಕೆ, ನಗುವಿಕೆ, 
ಕೂಡಿ ವ್ಯವಹಾರ ಮಾಡುವಿಕೆ, ಒಂದೇ ಪಜಯಲ್ಲಿ ಕುಳಿತು ಭೋಜನ ಮಾಡು 
ವಿಕೆಯೇ ಮೊದಲಾದ ಕ್ರಿಯೆಗಳನ್ನು ಅಜ್ಞಾನಿಗಳಾದ ಭವಿಗಳೊಡನೆ ಮಾಡು 
ತಾನೆಯೇ ? ೧೨. ಪರಮೇಶ್ವರನ ಪಾದಭಕ್ತನೂ , ಅನುಪಮವಾದ ಶೀಲವುಳ್ಳ 
ವನೂ , ಶಿವವ್ರತಯುಕ್ತನೂ , ಅಸಮಾನವಾದ ವಿಚಿತ್ರ ಚರಿತ್ರೆಯುಳ್ಳವನೂ ಆದ 
“ಏಲೇಶ್ವರ ಕ್ಷೇತ್ರಪಾಲ ' ನಾದ ಕೇತಯ್ಯನೆಂಬ ಮಹಾತ್ಮನು ಈ ಭೂಮಂಡಲದಲ್ಲಿ 
ಶೋಭಿಸುತ್ತಿರುವನು. ೧೩ . ಈ ಮಹಾತ್ಮನ ಚರಿತ್ರೆಯನ್ನು ಹೊಗಳುವುದಕ್ಕೆ ಯಾರಿಗೆ 
ಸಾಮರ್ಥವುಂಟೋ ! ತನ್ನ ಪುತ್ರರು, ಮಿತ್ರರು, ಹೆಂಡತಿ , ತನ್ನ ವಂಶದಲ್ಲಿ ಹುಟ್ಟಿದ 
ಸಮಸ್ತರು, ದಾಸೀ ಜನಗಳನ್ನು , ಮನೆಯಲ್ಲಿದ್ದ ಇನ್ನಿತರ ಸಮಸ್ತ ಜನಗಳನ್ನು ಒಪ್ಪುವ 
ಹಾಗೆ ಶೀಘ್ರವಾಗಿ ಲಿಂಗದಿಂದ ಕೂಡಿದ ದೇಹವುಳ್ಳವರನ್ನಾಗಿ ಮಾಡಿ ಶೋಭಿಸು 
ತಿದ್ದನು. ಒಮ್ಮೆಯ ಲಿಂಗವಿಹೀನರಾದವರೊಡನೆ ವ್ಯವಹರಿಸುತ್ತಲಿರಲಿಲ್ಲ. ೧೪ . 
ಶಿವಭಕ್ತಿಗೆ ಸಮುದ್ರಪ್ರಾಯನಾದ ಅವನು ( ಲಿಂಗ ವಿಹೀನರನ್ನು ದಿಟ್ಟಿಸಿ ನೋಡನು: 
ಮಾತನಾಡನು; ಏನನ್ನೂ ಕೊಡನು ; ಅವರಿಂದ ಏನಾದರೂ ಒಂದನ್ನು ಹೇಗಾದರೂ 
ಸ್ವೀಕರಿಸನು ; ಮುಟ್ಟನು ; ಅವರು ಆಳುವ ನೆಲವನ್ನೂ ಮೆಟ್ಟನು ; ಆ ದುಷ್ಟರೊಡನೆ 
ಸಂಬಂಧವನ್ನೂ , ಸಾಲವನ್ನೂ ಒಲ್ಲನು ; ಅದರಂತೆಯೇ ಪ್ರೀತಿಯಿಂದ ಅವರಿಗೆ 


೪೯೩ 


ಏಕಚತ್ವಾರಿಂಶಾಶ್ವಾಸಂ 


ವಗಿ ಆಗಳಾ ಮಹಾತ್ಮನಿರವಂ ಕಂಡು ಸೈರಿಸಲಾಟದಸೂಯೆಯಿಂ ದುಷ್ಪಮತಸ್ಥರೆಲ್ಲರೊಂದು 
ಗೂಡಿ 


ಪಿಡಿಯಂ ಸಾಲವನೆಂದು 
ಕಡಂಗುಡಂ ಭವಿಗಳೆಂದು ತೆಗಳುತ್ತೆಮ್ಮೆ 
qುಡಿಯಂ ಲೆಕ್ಕಿಸನೀತನ 
ಪೊಡರ್ಪು ಪೊಸತೆಂದಸೂಯೆ ಮಿಗೆ ಕುಟಿಲಾತ್ಮರ್ 


ಇವನ ಪೊಸ ಧಾನ್ಯಬೀಜದ 
ಭವನವನುರುಪು ಬಳಿಯೊಳೀತನ ಚಲದಂ 
ದವನವೆವೆಂದು ಬಗೆದಾ 
ಭವಿಗಳ ತದ್ದಾನ್ಯಗೃಹವನುರುಪಿದರಾಗಳ 


೧೬ 


ವ! ಅಂತುರುಪೆ ಮೂಡೆಗಟ್ಟರ್ದ ಬೀಜಧಾನ್ಯರಾಶಿಯೆಲ್ಲಂ ಭಸ್ಮರಾಶಿಯಾಗೆ ಕಂಡು 
ಮುಗುಳಗೆ ನಕ್ಕು ತದ್ಭಸ್ಮರಾಶಿಯನೆ ಭಂಡಿಯೊಳ್ಕೊಂಡುಪೋಗಿ ಪೊಲದೊಳ್ ಬಿ1ನೆಂತಂತೆ 
ಬಿಳಿ 


2 . 


ಕಡವನ್ನು ಕೈಯಾರ ಕೊಡನು ; ಅವರ ಸಂಬಂಧದ ಕಥೆಗಳನ್ನು ಕೇಳನು , ವ! ಆಗ 
( ಈ ರೀತಿಯ) ಆ ಮಹಾತ್ಮನ ಇರುವಿಕೆಯನ್ನು ಕಂಡು ಸೈರಿಸಲಾರದೆ ಮಾತ್ಸಲ್ಯದಿಂದ 

ದುಷ್ಪಮತದವರೆಲ್ಲ ಒಂದುಗೂಡಿ - ೧೫ - ೧೬ . ಕುಟಿಲ ಬುದ್ದಿಯ ಆ ಭವಿಗಳು 
| ಅತಿಶಯ ಅಸೂಯೆಯಿಂದ- ಈತನು ಎಂದೂ ಸಾಲವನ್ನೂ ( ನಮ್ಮಿಂದ) ಪಡೆಯು 
ತಿಲ್ಲ ; ನಮ್ಮನ್ನು ಭವಿಗಳೆಂದು ತಿರಸ್ಕರಿಸುತ್ತ ಕಡವನ್ನೂ ಕೊಡುತ್ತಿಲ್ಲ ; ನಮ್ಮ 
ಮಾತುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ . ಈ ರೀತಿಯ ಇವನ ಸಾಮರ್ಥ 
ನೂತನವಾದದ್ದೆಂದು ಕೊಂಡರು. ಇವನ ಹೊಸ ಧಾನ್ಯದ ಬೀಜಗಳನ್ನು ತುಂಬಿದ್ದ 
ಮನೆಯನ್ನು ಸುಟ್ಟುಹಾಕಿ, ಆಮೇಲೆ ಈತನ ಹಟದ ರೀತಿಯನ್ನು ತಿಳಿಯೋಣವೆಂದು 
ಯೋಚಿಸಿ , ಆ ಭವಿಗಳು ಆಗ ಅವನ ಧಾನ್ಯದ ಬೀಜಗಳನ್ನು ತುಂಬಿದ ಮನೆಯನ್ನು 
ಸುಟ್ಟುಹಾಕಿದರು. ವ|| ಈ ರೀತಿ ಸುಟ್ಟು ಹಾಕಲು, ಮೂಡೆಗಳಲ್ಲಿ ಕಟ್ಟಿ ಇಟ್ಟಿದ್ದ 
ಬೀಜದ ಕಾಳುಗಳ ರಾಶಿಯೆಲ್ಲವೂ ಬೂದಿಯ ರಾಶಿಯಾಗಿರುವುದನ್ನು ಕಂಡು, ಆ 
ಕ್ಷೇತ್ರಪಾಲನು ಮುಗುಳುನಗೆ ನಕ್ಕು , ಆ ಬೂದಿಯ ರಾಶಿಯನ್ನೇ ಬಂಡಿಯಲ್ಲಿ ತುಂಬಿ 
ಕೊಂಡು ಹೋಗಿ, ಹೊಲದಲ್ಲಿ ಬೀಜಗಳನ್ನು ಹೇಗೆ ಬಿತ್ತುವರೋ ಹಾಗೆ (ಬೂದಿಯನ್ನೆ ) 


1 


( ಅ) 


೪೯೪ 


ಬಸವರಾಜ ವಿಜಯಂ 


ಬೆಳೆದೆಂದಿನ ಬೆಳಸಿಂ ಪೆ 
ರ್ಬೆಳಸ ಬಹುಧಾನ್ಯರಾಶಿವಡೆದಂ ಗಡ ನಿ 
ರ್ಮಳಮತಿ ಮಂ ಪಿಡಿದೊಡೆ 
ಗಳಿಲನೆ ಪೊನ್ನಪ್ಪುದಿ ತಪ್ಪದೆ ಧರೆಯೊಳ್ 


೧೭ 


ಅಂದಿಳೆಯಾ ಬೊಮ್ಮವಿಭು ಬಿಟ್ಟದೆಯುಂ ಬೆಳೆದಂ ಧರಿತ್ರಿಯೊ 
ಇಂದಿರೆ ತನ್ನ ಪೆಂಪು ಪೊಸಧಾನ್ಯಮನೆಂದಿಳೆ ಪೇಳುವಂತದಂ 
ಕುದದೆ ಕೇಳೋವಿಂದಮವ ಕಂಡೆವಿದಂ ಘನಕೇತಿರಾಜನ 
ರಂದದಿ ಬಿಳಿ ಬೂದಿಯನೆ ಪರ್ವಳಸಂ ಪಡೆದು ವಿಳಾಸದಿಂ 


೧೮ | 


ವ ಎಂದು ಕೂರ್ಮ ವಿಗೆ ಪಲರ್ಮೆಯಿ ತನ್ನ ಪೆರ್ಮೆಯುಂ ಭಕ್ತಜನಂ ಪೊಗಳುತ್ತು 
ವಿರ್ದುದಲ್ಲಿ ಪೆತೋಂದು ದಿವಸಂ ದುರಾತ್ಮಕರಾದ ಜೈನರಾ ಕ್ಷೇತ್ರಪಾಲದೇವನ ತುಣಗಳು 
ತಸ್ಕರರಿಂ ಕೊಳಿಸೆ ತುಣಪಟ್ಟಿಯಿನಾ ಚೋರರೆಲ್ಲಾ ಧೇನುಗಳನಿರುಳೊಳ್ಳಿಟ್ಟು ಕಡುದೂರಂಬೆ , 
ಪರದೇಶಕ್ಕೆ ಕಡಂಗಿ ಪೊಡೆವಾಗಳ್ 

ಮೇಯದೆಪುಳಂ ಪಥದೊಳಾದೊಡಮಾಡದೆ ಸತ್ಕರೋನದೀ 
ತೋಯಮನಿಂತು ಸಪ್ತದಿವಸಂಬರೆಗಂ ತುಜಗಳಲ್ಲಿನ 


ಬಿತ್ತಿದನು . ೧೭. ಎಂದಿನ ಬೆಳೆಗಿಂತಲೂ ( ವರ್ಷವರ್ಷದ ಬೆಳೆಗಿಂತಲೂ ದೊಡ್ಡ 
ದಾದ ಬೆಳೆಯನ್ನು ಬೆಳೆದು ಅಧಿಕವಾಗಿ ಧಾನ್ಯದ ರಾಶಿಯನ್ನು ಪಡೆದನಲ್ಲವೇ ! ನಿರ್ಮಲ 
ಮತಿಯುಳ್ಳವರು ಲೋಕದಲ್ಲಿ ಮಣ್ಣನ್ನು ಹಿಡಿದರೂ ಒಮ್ಮೆಲೆ ತಪ್ಪದೆ ಚಿನ್ನವಾಗುವು 
ದಲ್ಲವೇ ! ೧೮. ಪೂರ್ವಕಾಲದಲ್ಲಿ ಭೂಪಾಲನಾದ ಬೊಮ್ಮಿದೇವನು ಭೂಮಿಯಲ್ಲಿ 
ಬೀಜಗಳನ್ನು ಬಿತ್ತದೆಯೇ ತನ್ನ ಅತಿಶಯವಾದ ಹಿರಿಮೆಯಿಂದ ನೂತನ ಧಾನ್ಯರಾಶಿ 
ಯನ್ನೇ ಬೆಳೆದನೆಂದು ಲೋಕವೆಲ್ಲ ಹೇಳುತ್ತಿರುವುದನ್ನು ಕೇಳಿಬಲ್ಲೆವು : ಅಬ್ಬಾ ! ಈಗ 
ಶ್ರೇಷ್ಟನಾದ ಈ ಏಲೇಶ್ವರದ ಕೇತಿರಾಜನು ಕ್ರಮವಾಗಿ ಬೂದಿಯನ್ನೇ ಬಿತ್ತಿ ದೊಡ್ಡ 
ಬೆಳೆಯನ್ನು ವಿಲಾಸದಿಂದ ಬೆಳೆದುದನ್ನು ಕಂಡೆವು. ವ|| ಹೀಗೆಂದು ಅತಿಶಯ 
ಸಂತೋಷದಿಂದ ಅನೇಕ ಬಗೆಯಾಗಿ ಆತನ ಮಹಿಮೆಯನ್ನು ಶಿವಭಕ್ತರಾದ ಜನರುಗಳು 
ಹೊಗಳುತ್ತಿದ್ದರು. ಆಗ ಮತ್ತೊಂದು ದಿವಸ ಕೆಟ್ಟ ಹೃದಯವುಳ್ಳವರಾದ ಜೈನರು ಆ 
ಕ್ಷೇತ್ರಪಾಲದೇವನ ಹಸುಗಳನ್ನು ಕಳ್ಳರಿಂದ ಕಳವು ಮಾಡಿಸಲು (ಬಯಸಿದರು.) ಹಸು 
ಗಳ ಕೊಟ್ಟಿಗೆಯಿಂದ ಆ ಚೋರರು ಎಲ್ಲ ಹಸುಗಳನ್ನು ರಾತ್ರಿಯಲ್ಲಿ ಕಟ್ಟಿದ ಹಗ್ಗವನ್ನು 
ಬಿಚ್ಚಿ ಬಹು ದೂರದಲ್ಲಿರುವ ಬೇರೆ ದೇಶಕ್ಕೆ ಉತ್ಸಾಹದಿಂದ ಹೊಡೆದುಕೊಂಡು 
ಹೋಗುತ್ತಿರುವಾಗ - ೧೯ , ಆ ಹಸುಗಳು ದಾರಿಯಲ್ಲಾದರೂ ಹುಲ್ಲನ್ನು ಮೇಯದೆ, 
ಅಲ್ಲಿನ ಸರೋವರಗಳ ಹೊಳೆಗಳ ನೀರನ್ನು ಕುಡಿಯದೆ, ಈ ರೀತಿ ಏಳು ದಿನಗಳವರೆಗೂ 


) 


1 ವ( ಅ) 2 ತ( ಅ) 3 ಳಿ ( ಅ) 


೪೯೫ 


- ಏಕಚತ್ವಾರಿಂಶಾಶ್ವಾಸಂ 


ವಾಯುಕೆ ತಂದೆವಿಂದಿನಿವಕ್ಕಟ ಸತ್ತೊಡೆದೋಷಮುಕ್ಕುವ 
ನ್ಯಾಯವಿದೆಂದು ಮುನ್ನಿನೆಡೆಗಟ್ಟಿದರಾಕಳ ಪಿಂಡನಾ ಖಳರ್ 


06 


ಎಜಯನೆಡೆಗಾವುಗಳ್ಳಿಡ 
ದಜಚುಂಬಾಯೆನುತ್ತೆ ಹೂಂಕರಿಸುತ್ತುಂ 
ಮಯಕಂ ಮಿಗೆ ನೆಗೆನೆಗೆದ 
ನೋಡಿಬರುತ್ತುಮಿರ್ದವತಿ ಭರದಿಂದಂ 


ಲಿಂ 


ವ ! ಅಂತೇಳು ದಿನ ನಡೆದ ಬಟ್ಟೆಯನೇಳುಂ ಜಾವದೊಳ್ಳಲಿದು ಜವದಿಂ ಪರಿತಂದ 
ಪಶುಗಳನಾ ಕ್ಷೇತ್ರಪಾಲದೇವಂ ವ್ರತಹೀನಂಗಳಾದ ತುಲುಗಳೀ ಕೊಟ್ಟಿಗೆಯಂ ಪುಗಲಾದೆಂದವಧರಿ 
ಸುತ್ತದಜಗುಹೆಯ ಬಾಗಿಲಂ ಬಂಧಿಸೆ ಪಸಿದು ಬಳಲ್ಲ ಎವೆಂದು ಪೌರಜನಂ ಮಲಗಿ ಸಾರತರಮಪ್ಪ 
ತೃಣಜಲಮಂ ಮುಂದಿಡೆ ಮುಟ್ಟಲೊಲ್ಲದೆ 


ಕೊಟ್ಟಿಗೆಯಂ ಬಲವರುತುಂ 
ನೆಟ್ಟನೆ ನಿಜಲಿಂಗದರ್ಶನಂಗೆಯ ಪವೆಂ 
ದಿಟ್ಟಣಿಸಿ ನಿಳ್ಳಿ ನಿಟ್ಟಿಸು 
ತೊಟ್ಟಜೆಯಿಂದಜಿಚಿ ಕರೆವುತಿರ್ದುವು ಪಶುಗಳ 


ಅವು ಇದ್ದು ಬಳಲಿ ಹೋಗಲಾಗಿ ಅಯ್ಯೋ ! ಈ ಹಸುಗಳನ್ನು ಅಪಾಯಕ್ಕೆ ತಂದಂ 
ತಾಯಿತು. ಇವು ಸತ್ತರೆ ನಮಗೆ ಪಾಪವುಂಟಾಗುವುದು . ( ನಾವು ಮಾಡಿದ) ಈ 
ಕಾರವು ಅನ್ಯಾಯದ್ದೆಂದು ( ತಿಳಿದು) ಆ ಆಕಳುಗಳ ಹಿಂಡನ್ನು ಅವು ಮೊದಲಿದ್ದ 
ಸ್ಥಳಕ್ಕೆ ಅಟ್ಟಿದರು. ೨೦. ಒಡೆಯನ ಹತ್ತಿರಕ್ಕೆ ಹಸುಗಳು ಒಂದೇ ಸವನೆ ಅರಚುತ್ತ , 
' ಅಂಬಾ' ಎನ್ನುತ್ತ , ಹೂಂಕಾರ ಮಾಡುತ್ತ , ಅತಿಶಯವಾಗಿ ಮರುಕಗೊಂಡು ( ದುಃಖ 
ಗೊಂಡು), ನೆಗೆನೆಗೆದು ಅತ್ಯಂತ ವೇಗದಿಂದ ಪ್ರೀತಿಯಿಂದ ಓಡೋಡಿ ಬರುತ್ತಿದ್ದವು. 
ವ|| ಆ ರೀತಿ ಏಳು ದಿನಗಳ ದಾರಿಯನ್ನು ಏಳು ಜಾವಗಳಲ್ಲಿ ನಡೆದು ಕಳೆದು, ಶೀಘ್ರ 
ವಾಗಿ ಓಡಿಬಂದ ಹಸುಗಳನ್ನು ಆ ಕ್ಷೇತ್ರಪಾಲದೇವನು ವ್ರತಹೀನಗಳಾದ (ಕುಲಗೆಟ್ಟ ) 
ಈ ಹಸುಗಳು ಹಟ್ಟಿಯನ್ನು ಹೊಗಲಾಗದು ಎಂದು ಆ ಕೊಟ್ಟಿಗೆಯ ಮುಂಬಾಗಿಲನ್ನು 
( ಹೆಬ್ಬಾಗಿಲನ್ನು ಮುಚ್ಚಿದನು. ಪಟ್ಟಣದ ಜನಗಳು ಈ ಹಸುಗಳು ಬಳಲಿಹೋಗಿವೆ, 
ಎಂದುಕೊಂಡು ಮರುಗಿ ಸಾರವತ್ತಾದ ಹುಲ್ಲನ್ನೂ ನೀರನ್ನೂ ತಂದು ಮುಂದಿಡಲು 
ಅವನ್ನು ಮುಟ್ಟಲು ಮನಸ್ಸು ಮಾಡದೆ - ೨೧. ಆ ಕೊಟ್ಟಿಗೆಗೆ ಪ್ರದಕ್ಷಿಣೆ ಹಾಕಿ , 
ಚೆನ್ನಾಗಿ ಶಿವಲಿಂಗ ದರ್ಶನವನ್ನು ಮಾಡುತ್ತೇವೆಂದು ಗುಂಪಾಗಿ ಸೇರಿ ಇಣಿಕಿ 


1 ಛ ( ಮು ) 


ರ್೪ 


ಬಸವರಾಜ ವಿಜಯಂ 


ಒಳಗೆ ಕಡುಪಸಿದು ಬಡವಾ 
ಬೆಳೆಗರಿಗಳುಮವಳ ದನಿಯಂ ಬತಮಿಂ 
ದಳಿದುದಿವಕೆಂದು ಮಕಮ 

ನುಳಿದಚದೆ ಸುಮ್ಮನಿರ್ದವೆಳಸದೆ ಸುಧೆಯಂ 

ವ|| ಅನಿತಳೇಲೇಶ್ವರ ಕೇತಯ್ಯಂ ತುಜಗಳಾಹಾರಂಗೋಳದ ಬಗೆಯಂ ಬಗೆದಂತೆ ಕಂಡು 
ನಿಜವ್ರತಮಲ ಬಿಟ್ಟವಲ್ಲೆಂದು ತಿಳಿದು 'ಗೋಷ್ಠಿ ಕವಾಟಪುಟಮಂ ಭೋಂಕನೆ ಬಿರ್ಚಲೊಡನೆ 

ಸಂದಣಿಸಿ ಪೊಕ್ಕು ಲಿಂಗದ 
ಮುಂದಣಿ ರದೆಯ್ಲಿ ಕಣಗಳಂ ಬಗೆಯದೆ ನ 

ದೀಕ್ಷಿಸಿ ತುಲುಗಳಲ 
ವಂದೆಲಗುತೆ ಮುಟ್ಟಿ ಲಿಂಗಮಂ ಮಸ್ತಕದಿಂ 
ಪರುಸನ ನೇಮವನೆಸಗು 
ತುರುತರ ಮುದವಾಳು ಶರಣನಡಿದಾವರೆಗಾ 
ದರದಿಂ ನಸುಬಾಗುತೆ ನಿಂ 
ದಿಗೆ ಕಂಡಾ ಕೇತಿರಾಜನ ಕೃಪೆಯಿಂದಂ 
ಎಳೆವುಲ್ಲಂ ತಿಳಿನೀರಂ 
ಗಳಿಲನೆ ಮುಂದಿಟ್ಟನಾ' ಗಳಾಕಳ ತಂಡ 
ಕೆಳೆಗೊಂಡು ಮೇವುತುಂ ಪು 
•ಳನಂಬುಗೊಳುತ್ತೆ ಕಳೆದುದಧ್ವಶ್ರಮಮಂ 

೨೫ 
ನೋಡುತ್ತ ಆವೇಶಗೊಂಡು ಅರಚುತ್ತ ಆ ಪಶುಗಳು ಕರೆಯುತ್ತಿದ್ದವು. ೨೨ . 
ಕೊಟ್ಟಿಗೆಯ ಒಳಭಾಗದಲ್ಲಿ ಅತಿಯಾಗಿ ಹಸಿದು ಸೊರಗಿಹೋದ ಎಳೆಯ ಕರುಗಳು 
(ತಾಯಿ ) ಹಸುಗಳ ಧ್ವನಿಯನ್ನು ಕೇಳಿಯೂ ಕೂಡ, ಇವುಗಳ (ಶಿವಭಕ್ತಿ ) ವ್ರತವು 
ಅಳಿದುಹೋಗಿದೆ, ಎಂದು ತಿಳಿದು ಅವುಗಳ ಹಾಲನ್ನೂ ಕೂಡ ಅಪೇಕ್ಷಿಸದೆ ಸುಮ್ಮನೆ 
ಇದ್ದವು. ವ|| ಅಷ್ಟರಲ್ಲಿ ಏಲೇಶ್ವರಕೇತಯ್ಯನು ಹಸುಗಳು ಆಹಾರವನ್ನು ಸ್ವೀಕಾರ 
ಮಾಡದ ರೀತಿಯನ್ನು ತಿಳಿದು ಇವು ತಮ್ಮ ವ್ರತವನ್ನು ಬಿಟ್ಟಿಲ್ಲವೆಂದು ಯೋಚಿಸಿ, 
ಕೊಟ್ಟಿಗೆಯ ಕದವನ್ನು ಒಮ್ಮೆಲೇ ತೆರೆದು ಬಿಡಲು ೨೩ - ೨೪ . ಅ ಹಸುಗಳು 
ಒಮ್ಮೆಲೆ ಕೊಟ್ಟಿಗೆಯನ್ನು ಹೊಕ್ಕು , ತಮ್ಮ ಕರುಗಳನ್ನೂ ಗಣನೆಗೆ ತೆಗೆದುಕೊಳ್ಳದೆ 
(ಮೊದಲು) ಪ್ರೀತಿಯಿಂದ ಶಿವಲಿಂಗದ ಮುಂದಕ್ಕೆ ಹೋಗಿ, ಪ್ರದಕ್ಷಿಣೆ ಮಾಡಿ 
ನಮಸ್ಕರಿಸಿ, ಹಣೆಯಿಂದ ಆ ಲಿಂಗವನ್ನು ಮುಟ್ಟಿ ಶಿವಲಿಂಗ ಸ್ಪರ್ಶ ಮೂಡುವ 
ನೇಮವನ್ನು ಮಾಡಿ, ಅತ್ಯಂತ ಸಂತೋಷಗೊಂಡುವುಗಳಾಗಿ , ಶಿವಶರಣರ ಪಾದಕಮಲ 
ಗಳಿಗೆ ಸ್ವಲ್ಪ ಬಗ್ಗಿ ನಮಸ್ಕರಿಸಿ ನಿಂತವು. (ಹೀಗೆ ನಿಂತಿರುವ ಆ ಹಸುಗಳನ್ನು ) 
ಕೇತಿರಾಜನು ಅತ್ಯಂತ ಕೃಪೆಯಿಂದನೋಡಿದನು. ೨೫. ( ಆ ಹಸುಗಳಿಗೆ) ಎಳೆಯಹುಲ್ಲು 
ತಿಳಿಯಾದ ನೀರನ್ನು ಆ ಕೂಡಲೆ ತಂದುಮುಂದಿಟ್ಟನು. ಆಗ ಆಕಳುಗಳ ಸಮೂಹವು 
ಉತ್ಸಾಹಗೊಂಡು ತಂದಿಟ್ಟ ಆ ಹುಲ್ಲನ್ನು ಮೇಯುತ್ತ ನೀರು ಕುಡಿಯುತ್ತ ತಮ್ಮ 

1 ಗೊಟ್ಟಿ ( ಅ) 2 ರಾ ( ಚ) 


೪೯೭ 


ಏಕಚತ್ವಾರಿಂಶಾಶ್ವಾಸಂ 


ವಟ ಅಂತು ಕಳೆದು ಸಂತಸಂದಳೆದಿರ್ಪಾಗwಯಿಗಳಿಂತಾದುದೆಲ್ಲಮಂ ಕಂಡು 
ವ್ರತಭಂಗವಿಲ್ಲಮಿವಕೆಂ 
ದತಿಶಯ ಮುದನಾಳು ತೊರೆದ ಪಶುಗಳ ಮೊಲೆಯಂ 
ಮತಿ ಮಿಗೆ ನಲಿದುಂಡುವು ಜನ 
ತತಿಯಚ್ಚರಿವಡೆದು ಕೀರ್ತಿಸುತ್ತಿರೆ ಧರೆಯೊಳ್ 


ಬಿಡದಾದುವಕ್ಕೆ ಪಶುಗಳು 
ಮೊಡನಾತ್ಮವತಮನಧಿಕ ಸಂಕಟದೊಳಮೇಂ 
ದೊಡೆ ಬಿಟ್ಟ ಮನುಜನವಜಿಲಿಂ 
ಕಡೆ ನಿಜಸುವ್ರತಮನವನಿಯೊಳಗದೇವಾ 


ಧರೆಯೊಳಗೆ ಕೇತಿರಾಜನ 
ಪರಿಯಂ ಮುನ್ನ ಇದೆಯಪ್ರೊಡೀ ಭವಿಸಂಗಂ 
ದೊರೆಕೊಳ್ಳುಮೆ ನಿನಗೆಂದಾ 
ಶರಣಾಗ್ರಣಿಯೊರೆದು ಮತ್ತಮಾದಿಂತೆಂದಂ 


ಧರೆಯೊಳೆ ನಾಚಿದೇವನೆನಿಪೊರ್ವನುಮಾಧವಭಕ್ತನಾತ್ಮಸೌಂ , 
ದರಿ ತರುಣದ್ವಯಂ ಪುದಿದ ಗರ್ಭವನಾಳಿರುತಿರ್ದು ಪತ್ರೋಡಿ 
ರ್ವರನವರೊಳ್ ಮೊದಲನಿಯಿಪಂಗೆ ದೃಢವ್ರತನೆಂದು ಲಿಂಗಮಂ 
ಧರಿಯಿಸಿ ಮತ್ತೆ ಪುಟ್ಟಿದುದನೀಕ್ಷಿಸಿ ಕಾಲಮತೀತವಪ್ಪುದಂ 


ಮಾರ್ಗಶ್ರಮವನ್ನು ಕಳೆದವು, 11ವಚನ!! ಈ ರೀತಿ ಮಾರ್ಗಶ್ರಮವನ್ನು ಕಳೆದು 
ಸಂತೋಷಗೊಂಡು ಇರುವಾಗ ಕರುಗಳು ಹೀಗೆ ನಡೆದುದೆಲ್ಲವನ್ನೂ ಕಂಡು - ೨೬ , ಈ 
ನಮ್ಮ ತಾಯಿ ಹಸುಗಳಿಗೆ ವ್ರತಭಂಗವಾಗಿಲ್ಲವೆಂದು ತಿಳಿದು ಅತ್ಯಂತ ಸಂತೋಷಗೊಂಡು, 
ತೊರೆದ ಆ ಹಸುಗಳ ಮೊಲೆಯನ್ನು ಲೋಕದಜನವೆಲ್ಲ ಅತ್ಯಂತ ಆಶ್ಚರಗೊಂಡು 
ಹೊಗಳುವಂತೆ ಮನಃಪೂರ್ವಕವಾಗಿ ನಲಿದು ಕುಡಿದವು. ೨೭. ಅತ್ಯಂತ ಸಂಕಟ 
ಸಮಯದಲ್ಲಿ ಪಶುಗಳೂ ಕೂಡ ತಮ್ಮ ವ್ರತವನ್ನು ಬಿಡಲಿಲ್ಲವಲ್ಲವೇ ! ಎನ್ನುವಾಗ 
ಲೋಕದಲ್ಲಿ ತಮ್ಮ ಶ್ರೇಷ್ಠವ್ರತವನ್ನು ಬಿಟ್ಟಮನುಷ್ಯನು ಆ ಪಶುಗಳಿಗಿಂತಲೂ ಕಡೆ 
ಯಲ್ಲವೇ ಜಗದೇವ ? ( ಎಂದು ಬಸವಣ್ಣನು ಜಗದೇವನಿಗೆ ಹೇಳಿದನು.) ೨೮. 
ಲೋಕದಲ್ಲಿ ಕೇತಿರಾಜನ ರೀತಿಯನ್ನು ಮೊದಲು ತಿಳಿದಿದ್ದೆಯಾದರೆ , ನಿನಗೆ ಈ ಭವಿಗಳ 
ಸಂಗವುಂಟಾಗುತ್ತಿತ್ತೇ ? ಎಂದು ಆ ಶರಣರಿಗೆಲ್ಲ ಅಗ್ರಗಣ್ಯನಾದ ಬಸವಣ್ಣನು ತಿಳಿಸಿ 
ಪುನಃ ಹೀಗೆ ಹೇಳಿದನು : ೨೯ - ೩೨. ಭೂಮಂಡಲದಲ್ಲಿ ಒಬ್ಬ ಪರಮೇಶ್ವರಭಕ್ತ 
ನೆನಿಸಿದ ' ನಾಚಿದೇವ' ಎಂಬುವವನು ಇದ್ದನು. ( ಅವನು) ಎರಡು ಗಂಡುಮಕ್ಕ 
ಳಿಂದ ತುಂಬಿದ ಹೊಟ್ಟೆಯೂ ( ಬಸುರಿಯಾದ) ತನ್ನ ಸುಂದರಪತ್ನಿಯೊಡನೆ 
ಇರುತ್ತಿದ್ದು ( ಅವಳು) ಇಬ್ಬರು ಗಂಡುಮಕ್ಕಳನ್ನು ಹೆತ್ತಳು. ಅವರಲ್ಲಿ ಮೊದಲು 

32² 


೪೯೮ 


ಬಸವರಾಜ ವಿಜಯಂ 


ಲಿಂಗಮನದಕಳವಡಿಸದೆ 
ಪಿಂಗಿರೆ ಕಂಡಬಳೆ ನುಡಿದಳೀ ಶಿಶುಗೀಗ 
ಸಂಗತಮಪ್ಟಂತಿರೆ ಶಿವ 
ಲಿಂಗಮನಳವಡಿಸದಿರ್ಪಿರೇಂ ಕಾರಣದಿಂ 


ಎನೆ ನಾಚಿರಾಜನೆಂದು 
ವನಿತೆಗೆ ಕೇಳರುಣಿ ತರುಣನರ್ವೊದಯದೊಳ್ 
ಘನಲಿಂಗವನಳವಡಿಪುದು 
ವಿನುತಾಗಮವಿಹಿತ ವೀರಶೈವಾಚರಣಂ 


ಅಳವಡದೀ ಶಿಶುವಿಂಗಾ 
ವಿಳಸ ಯೆ ಬಿಸುಟು ಕಳೆವುದದಂದಿದನೆಂ 
ದಿಳೆಯಅಯೆ ಬಿಸುಡಿಸಿದನಾ 
ಗಳೆ ಮಗುವಂ ಭಕ್ತನೆಂದೊಡೇವಣ್ಣಿಪುದೊ 


ಇಂತೆಸೆವ ವೀರಶೈವ ಮ 
ಹಾಂತರ ಸನ್ಮಾರ್ಗಪ್ಪುತಿರೆ ಬಿಟ್ಟದನೋ 
ರಂತೆ ಕುಮಾರ್ಗದೊಳಡಿಯಿಡ | 
ಲೆಂತೋ ದುರಾತ್ಮಬೋಧೆಯೇಗೆಯದೊ ಪೇಳ್ 


ಹುಟ್ಟಿದಮಗನಿಗೆ ದೃಢವತನಾದ ನಾಚಿದೇವನು ಒಂದು ಲಿಂಗವನ್ನು ಧಾರಣೆಮಾಡಿಸಿ, 
ಆ ಮೇಲೆ ಹುಟ್ಟಿದ ಮಗುವನ್ನು ನೋಡಿ ಕಾಲವು ಮಿಕ್ಕಿಹೋಯಿತೆಂದುಕೊಂಡು 
ಅದಕ್ಕೆ ಲಿಂಗಧಾರಣೆಮಾಡದೆ ದೂರಸರಿದನು . ( ಇದನ್ನು ) ಕಂಡ ಆ ಹೆಂಡತಿಯು 
ಏನು ಕಾರಣದಿಂದ ಈಗ ಈ ಶಿಶುವಿಗೆ ಸಂತೋಷವುಂಟಾಗುವ ಹಾಗೆ ಶಿವ 
ಲಿಂಗವನ್ನು ಧಾರಣೆಮಾಡದೆ ಇದ್ದೀರಿ ? ಎನ್ನಲು, ಆ ಹೆಂಡತಿಗೆ ನಾಚಿದೇವನು 
' ತರುಣಿಯೇ ಕೇಳು : ತರುಣನ ಅರ್ಧೋದಯದಲ್ಲಿಯೇ ( ಅರ್ಧಶಿಶುವು ತಾಯಿಯ 
ಗರ್ಭದಿಂದ ಹೊರಬಂದಾಗಲೆ ) ಶ್ರೇಷ್ಟವಾದ ಲಿಂಗವನ್ನು ಧರಿಸುವುದು ಶ್ಲಾವ್ಯವಾದ 
ಆಗಮೋಕ್ತವೀರಶೈವದ ನೀತಿಯಾಗಿದೆ . ಈ ಶಿಶುವಿಗೆ ಆ ಶ್ರೇಷ್ಟವಾದ ಲಿಂಗಧಾರಣ 
ಕ್ರಿಯೆಯು ಉಚಿತವಾಗುವುದಿಲ್ಲವೆಂದು ಲಿಂಗಧಾರಣೆಮಾಡಲಿಲ್ಲವೆಂದು ತಿಳಿಸಿ, ಲೋಕ 
ಶೆಲ್ಲ ತಿಳಿಯುವಂತೆ ಶಿವಭಕ್ತನಾದ ಅವನು ಆ ಮಗುವನ್ನು ಆಗಲೇ ಬಿಸಾಡಿಸಿಬಿಟ್ಟನು, 
ಎನ್ನುವಾಗ ಅದನ್ನು ಏನೆಂದು ವರ್ಣಿಸುವುದೋ ! ೩೩ . ಈ ರೀತಿಯಲ್ಲಿ ವೀರಶೈವ 
ಮಹಾವ್ಯಕ್ತಿಗಳ ಶ್ರೇಷ್ಟಮಾರ್ಗವು ಒಪ್ಪುತ್ತಿರುವಾಗ ಅಂಥ, ಮಾರ್ಗವನ್ನು ಬಿಟ್ಟು 
ಕ್ರಮವಾಗಿ ದುಷ್ಟಮಾರ್ಗದಲ್ಲಿ ಹೆಜ್ಜೆಯಿಡಲು ಹೇಗೆಮನಸ್ಸು ಮಾಡಿದೆ ? ದುರಾತ್ಮ 


- 


1 ಲೀಂ ( ಚ, ದ) 


ಏಕಚತ್ವಾರಿಂಶಾಶ್ವಾಸಂ 


ಅಲ್ಲದುದನಪ್ಪುಕೆ' ಯುವ 
ರಿಲ್ಲದುದಂ ತೋರ್ಪರುಳ್ಳುದ ವಂಚಿಪರೆ 
ಲ್ಲೆಲ್ಲಿಯುವಿ ಖಳರವನೀ 
ವಲ್ಲಭರ ಮರುಳ್ಳಿ ಸೆಳೆವರೀತವಸುವಂ 


AN 


ವಿಮಳ ನಿಗಮಾಂತ ಗದಿತೋ 
ತವ ಶಿವಧರ್ಮವನಗಲ್ಲು ಮುನಿಶಾಪಹತ 
ರ್ಕುಮತನವಲಂಬಿಸಿ ದು 
ರ್ದವರೀ ದ್ವಿಜರಭವಭಕ್ತರಂ ನಿಂದಿಸುವ 


೩೫ 


ಹರಚರಣದ್ರೋಹಿಗಳೇ 
ಶ್ವರವಿಮುಖರೆನಿಪ್ಪ ಪರವ ಪಾಷಂಡರಿವಂ 
ದಿರ ಸಂಸರ್ಗ೦ ಶ್ರೇಯ 
ಸರಮಕ್ಕುಮೆ ಲಿಂಗಭಕ್ತಸಂತತಿಗಿಳೆಯೊಳ್ 


ಪಶುಕುಳಪಾಶಹಾರಿ ಪರಮೇಶ್ವರನೊಪ್ಪಿಗೆ ಬಿಟ್ಟು ನಿಯಂ 
ಪಶುಗಳನಾವನೊಂದಿ ನಿಜಪಾಪವಿಮುಕ್ತಿಗೆ ಸೇವೆಗೆಯ್ನಾ 
ಪಶುನರನಾಸ್ಯದೊಳ್ ಮಿಸುಪ ಮಗರಿದಿಟ್ಟಿಗೆಯುರ್ದಿ ಬೇಗದಿಂ 
ಪಶುಪತಿಯಾ ಮೊಗಕ್ಕೆ ಮುಕುರಂಬಿಡಿದಾಗಳೆ ತೋಜಿದಿರ್ಪನೇ 


ರಾದವರಬೋಧನೆಯು ಏನನ್ನು ತಾನೆ ಮಾಡುವುದಿಲ್ಲ ? ಹೇಳು. ೩೪, ಈ ದುಷ್ಟರು 
ಅಲ್ಲವಾದದ್ದನ್ನೇ ಅಂಗೀಕರಿಸುವಂತೆ ಮಾಡುವರು; ಇಲ್ಲದೆ ಇದ್ದುದನ್ನುತೋರಿಸುವರು; 
ಇರುವುದನ್ನೇ ವಂಚಿಸಿ ಇಲ್ಲದಂತೆ ಮಾಡುವರು ; ರಾಜರುಗಳನ್ನು ಮರಳುಗೊಳಿಸಿ 
ತಮ್ಮ ಇಷ್ಟಾರ್ಥವನ್ನು ಸೆಳೆದುಕೊಳ್ಳುವರು. ೩೫ . ಶ್ರೇಷ್ಠ ಉಪನಿಷತ್ತುಗಳಲ್ಲಿ 
ಹೇಳಲ್ಪಟ್ಟ ವೀರಶೈವ ಧರ್ಮವನ್ನು ಬಿಟ್ಟು , ಮುನಿಶಾಪದಿಂದ ಕೊಲ್ಲಲ್ಪಟ್ಟು ದುಷ್ಟ 
ಮತವನ್ನು ಅವಲಂಬಿಸಿ, ಕೆಟ್ಟಮದದಿಂದ ಕೂಡಿದ ಈ ದ್ವಿಜರು ಶಿವಭಕ್ತರನ್ನು 
ನಿಂದಿಸುತ್ತಿದ್ದಾರೆ. ೩೬ . ಈ ಲೋಕದಲ್ಲಿ ಲಿಂಗಭಕ್ತರ ಸಮೂಹಕ್ಕೆ ಪರಮೇಶ್ವರನ 
ಪಾದದ್ರೋಹಿಗಳೂ , ಈಶ್ವರನಿಂದ ವಿಮುಖರಾದವರೂ ಎನಿಸಿರುವ ಈ ನಾಸ್ತಿಕರು 
ಗಳ ಸಹವಾಸವು ಶ್ರೇಯಸ್ಕರವಾದೀತೇ ? ೩೭. ವಿಷ್ಟುಬ್ರ ಹ್ಯಾದಿ ಪಶುಗಳ 
ಮಾಯೆಯೆಂಬ ಪಾಶವನ್ನು ಪರಿಹರಿಸುವ ಪರಮೇಶ್ವರನಿರುವಾಗ ಅವನನ್ನು 
ಬಿಟ್ಟು , ತಮ್ಮ ಮಾಯಾಪಾಶದ ಬಿಡುಗಡೆಗೆ , ಪಶುಗಳೆನಿಸಿರುವ ವಿಷ್ಣು ಬ್ರಹ್ಮರನ್ನು 
ನಂಬಿ ಯಾವನು ಸೇವೆಮಾಡುವನೋ ಅಂಥ ಪಶುಸ್ವರೂಪದ ಮನುಷ್ಯರ ಮುಖದಲ್ಲಿ 
ಶೋಭಿಸುವ ಮೂಗನ್ನು ಕೊಯು, ಪರಮೇಶ್ವರನು ಇಟ್ಟಿಗೆಯಿಂದ ಉಜ್ಜಿ , ಬೇಗನೆ 


1 ಗೆ ( ಅ) 2 ವ ( ಚ) 


ಏಕಚತ್ವಾರಿಂಶಾಶ್ವಾಸಂ 


ವಿಮಳಾಂಬುವಿನೊಳ್ಳಿಂಬಿಪ 
ಕವುಳಸಖಂ ಪಲಕದಲ್ಲಿ ಬಿಂಬಿಸುಗುಮೆ ಜಂ 
ಗಮಲಿಂಗಭಕ್ತರೊಳೆ ತ . 
ಆ ಮಹೇಶ್ವರನನ್ಯ ಭವಿಗಳೊಳ್ಳೆರಸುಗುಮೇ 


ಬಲ್ಲನೆ ಗಾನಮಂ ಬಧಿರನಂಧಕನಗ್ನದ ರತ್ನದೀಪಮಂ 
ಬಲ್ಲನೆ ಸತ್ತು ಧಾರಸದ ಬಲ್ಲವಿಯಂ ಜ್ವರಿತಾಂಗಮಾನವಂ 
ಬಲ್ಲನೆ ಪುರ್ಚುಗೊಂಡ ಮನುಜಂ ಶಿವಸದರ್ಥಸಾರಮಂ 
ಬಲ್ಲನೆ ಬಲ್ಲನೇ ಕುಕವಿ ಸತ್ಕವಿಕಾವ್ಯಕಲಾಕಲಾಪಮಂ 


ಖರಮೇಂ ಬಲ್ಲುದೆ ನಾಕಲೋಕಸುಖವಂ ಮಾಣಿಕ್ಯಮಂ ಧೂರ್ತವಾ 
ನರಮೇಂ ಬಲ್ಲದೆಗೂಗೆ ಬಲ್ಲುದೆ ಲಸನ್ಮಾರ್ತಂಡನಂ ಗಂಧಬಂ 
ಧುರ ಕಂಜಾತಮರಂದಮಂ ನೊಳವದೆಂತುಲ ಬಲ್ಲುದೇ ಕರ್ದಮ 
ಸ್ಥಿರ ಮಂಡೂಕಮೋದಿಲ್ಲು ಬಲ್ಲುದೆ ಮಹಾಂಭೋರಾಶಿಗಾಂಭೀರ್ಯಮಂ 


ಆ ಮುಖಕ್ಕೆ ಕನ್ನಡಿಯನ್ನು ಹಿಡಿಯದಿರುವನೇ ? ೩೮, ಪರಿಶುದ್ಧವಾದ ನೀರಿನಲ್ಲಿ 
ಪ್ರತಿಬಿಂಬಿಸುವ ಸರನು ಕೆಸರಿನಲ್ಲಿ ಪ್ರತಿಬಿಂಬಿಸುವನೇ ? ಜಂಗಮಲಿಂಗಭಕ್ತರ 
ಸೇವೆಯಲ್ಲಿ ತೊಡಗಿದ ಮಹೇಶ್ವರನು (ಶಿವಭಕ್ತನು ಅನ್ಯಭವಿಗಳ ಸಂಗದಲ್ಲಿ ಕೂಡು 
ವನೇ ? ( ಭವಿ - ಮದ್ಯಪಾಯಿ , ಮಾಂಸಭಕ್ಷಕ , ಶಿವನಿಗಿಂತ ಭಿನ್ನವಾದ ದೇವತಾಪೂಜಕ , 
ಶಿವೇತರವತವಾದಿ, ಶಿವಮತದೂಷಕ ಈ ಐದು ಪ್ರಕಾರದವರು ಭವಿಗಳೆಂದು 
ಸಾಮಾನ್ಯ ಗ್ರಹಿಕೆ ೩೯ . ಕಿವುಡನು ಸಂಗೀತವನ್ನು ಬಲ್ಲನೇ ? ಕುರುಡನು 
ಶ್ರೇಷ್ಟವಾದ ರತ್ನದ ದೀಪವನ್ನು ತಿಳಿಯುವನೇ ? ಶ್ರೇಷ್ಟವಾದ ಅಮೃತರಸದ 
ಒಳ್ಳೆಯ ರುಚಿಯನ್ನು ಜ್ವರದಿಂದ ಕೂಡಿದ ದೇಹವುಳ್ಳವನು ತಿಳಿಯುವನೇ ? 
ಹುಚ್ಚನಾದ ಮನುಷ್ಯನು ಈಶ್ವರತತ್ಯಾರ್ಥದ ಸಾರವನ್ನು (ಶಿವಜೀವೈಕ್ಯವನ್ನು 
ಬೋಧಿಸುವ ತತ್ತ್ವದ ಸಾರವನ್ನು ) ಬಲ್ಲನೇ ? ದುಷ್ಟನಾದ ಕವಿಯು ( ಸಾಮಾನ್ಯ 
ಕವಿಯು) ಶ್ರೇಷ್ಠಕವಿಯೆನಿಸಿದವನ ಕಾವ್ಯದ ಕಲೆಯ ಸಮೂಹವನ್ನು ಬಲ್ಲನೇ ? ೪೦ . 
ಕತ್ತೆಯು ಸ್ವರ್ಗಲೋಕಸುಖವನ್ನು ಬಲ್ಲುದೇನು ? ಮಾಣಿಕ್ಯದ ಬೆಲೆಯನ್ನು ಧೂರ್ತ 
ಕೋತಿಯು ತಿಳಿದೀತೇನು ? ಗೂಗೆಯು ಪ್ರಕಾಶಮಾನನಾದ ಸೂರನನ್ನು ತಿಳಿದೀ 
ತೇನು ? ಸುಗಂಧದಿಂದ ತುಂಬಿದ ಕಮಲದಲ್ಲಿನ ಮಕರಂದವನ್ನು ನೊಣವು ಹೇಗಾ 
ದರೂ ತಿಳಿದೀತೇನು ? ತುಂಬಿದ ಕಮಲದಲ್ಲಿನ ಮಕರಂದವನ್ನು ನೊಣವು ಹೇಗಾದರೂ 
ತಿಳಿದೀತೇನು? ಕೆಸರಿನಲ್ಲಿ ಸ್ಥಿರಗೊಂಡ ( ನೆಲಸಿದ) ಕಪ್ಪೆಯುಕೂಗುತ್ತ ಮಹಾಸಮುದ್ರದ 


1 ತ ( ಅ) 


ಏಕಚತ್ವಾರಿಂಶಾಶ್ವಾಸಂ 


ನಿನ್ನಾತ್ಮನದೇಂ ಬಲ್ಲುದೆ 
ಪನ್ನಗಧರಶರಣಚರಣಸರಸಿಜಸೇವಾ 
ಸನ್ನು ತಸುಖಮಂ ಭವನದ 
ವನಾಗಮತಂಗಜಾರಿಯಂ ಜಗದೇವಾ 


ಸುರವಣಿ ಪಾಣಿಯಲ್ಲಿರೆ ಬಿಸುಟ್ಟಳಿಗಾಜನಪೇಕ್ಷಿಪಂತೆ ನಿ 
ರ್ಜರತರು ಪಿತ್ತಿಲಲ್ಲಿರೆ ತದರ್ಥನೆಗೆಯ್ಯದೆಊರಮಂ ಸಮಂ 
ತೆರೆವವನಂತೆ ದೇವಪಶುವಂಗಣದಲ್ಲಿದೆ ಮಾಣ್ಣು ಕಿಯಂ 
ಪಿರಿದಮರ್ದಿ೦ಟಲಾದರಿಪವೋಲ್‌ ನಿಧಿ ಮುಂದಿರೆ ನೂಂಕಿ ವಾರಿಯಿಂ 


ಜರಗಂ ಕರ್ಚುವವೊಲ್ವುಧಾಸುರಸಮಿಂಬಾಗುತ್ತೆ ಕೈವಟ್ಟಲ 
ಲ್ಲಿರೆ ಕೂರ್ತಿಂಟದೆ ಗಂಜಿಯೋಂಟಲೆಸಸಂತಾನೋದದಾಮೋದತಾ 
ಮಗಸಂ ತಳ್ಳಿರೆ ಬಿಟ್ಟು ಗೋರಟೆಯು ಪೂಗೋಲ್ಕಂತೆವೋಲ್ಬಂಡಶ 
ರ್ಕರೆ ಕೆಯ್ದಾರ್ದಿರೆ ಮೆಲ್ಲದಂತಿರಿಸಿ ಬೇವಂ ಮೆಲ್ವವೋಲ್ಟಾತ್ರಿಯೊಳ್ 


09 


ವಿಮಳ ಶಿವಂಕರ ಶಿವಭ 
ಕ್ರಿಮಾರ್ಗಮಿರೆ ವರ್ಜಿಸುತ್ತೆ ಭವಿಕರ್ಮವಿಧಾ 


ಗಾಂಭೀರವನ್ನು ತಿಳಿದೀತೇನು? ೪೧, ಜಗದೇವ, ಸಂಸಾರವೆಂಬ ಮದೋನ್ಮತ್ತ ಆನೆಗೆ 
ಸಿಂಹ ಪ್ರಾಯನಾದ ಸರ್ಪಧರನಾದ ಪರಮೇಶ್ವರನ ಶರಣರುಗಳ ಪಾದಕಮಲಗಳ 
ಶ್ರಾವ್ಯವಾದ ಸೇವೆಯ ಸುಖವನ್ನು ನಿನ್ನ ಹೃದಯವು ( ಆತ್ಮವು) ತಿಳಿದೀತೇ ? ೪೨ 
೪೪. ಚಿಂತಾರತ್ನವೇ ಕಯ್ಯಲ್ಲಿರುವಾಗ ಅದನ್ನು ಬಿಸಾಡಿ ಹೀನವಾದ ಗಾಜಿಗೆ ಅಪೇಕ್ಷೆ 
ಪಡುವವನಂತೆ, ಕಲ್ಪವೃಕ್ಷವೇ ಹಿತ್ತಿಲಲ್ಲಿರಲು ಅದನ್ನು (ರೋಗಿ) ಬೇಡದೆ ಬೂರುಗದ 
ಮರವನ್ನು ಕುರಿತು ಬೇಡುವವನ ಹಾಗೆ, ಕಾಮಧೇನವೇ ತನ್ನ ಮನೆಯ ಅಂಗಳದಲ್ಲಿರು 
ವಾಗ ಅದನ್ನು ಬಿಟ್ಟು ಕತ್ತೆಯ ಹಾಲನ್ನು ಹೆಚ್ಚಾಗಿ ಕರೆದು ಕುಡಿಯಲು ಆದರ 
ತೋರಿಸುವವನಂತೆ , ನಿಧಿಯೇ ಮುಂದಿರುವಾಗ ಅದನ್ನು ಬಿಟ್ಟು ನೀರಿನಿಂದ ಮಳಲ 
ಗುಡ್ಡೆಯನ್ನು ಜಾಲಿಸಿ ತೊಳೆಯುವ ಹಾಗೆ ( ಮಳಲಗುಡ್ಡೆಯನ್ನು ಜಾಲಿಸಿ ಅದರಲ್ಲಿನ 
ಬಂಗಾರದಕಣಗಳನ್ನು ಸಂಗ್ರಹಿಸಲು ಅಪೇಕ್ಷೆಪಡುವವನ ಹಾಗೆ) , ಅಧಿಕವಾಗಿ ಅಮೃತ 
ರಸವೇ ಬಟ್ಟಲಲ್ಲಿ ತುಂಬಿರುವಾಗ ಅದನ್ನು ಪ್ರೀತಿಯಿಂದ ಕುಡಿಯದೆ, ಗಂಜಿಯನ್ನು 
ಕುಡಿಯಲು ಬಯಸುವವನಂತೆ , ಸಂತೋಷವನ್ನುಂಟುಮಾಡುವ ಪರಿಮಳ ಭರಿತವಾದ 
ಕಮಲವನ್ನು ಹೊಂದಿಯೂ ಅದನ್ನು ಬಿಟ್ಟು ಗೋರಂಟಿಯ ( ಸುಗಂಧವಿಲ್ಲದ) 
ಹೂವಿಗೆ ಇಚ್ಛೆಪಡುವವನಂತೆ , ಖಂಡಸಕ್ಕರೆಯೇ (ಕಲ್ಲುಸಕ್ಕರೆಯೆ ) ಕಯ್ಕೆಗೆ ಬಂದಿರು 
ವಾಗ ಅದನ್ನು ತಿನ್ನದಹಾಗೆ ಬದಿಗೆಸರಿಸಿ ಬೇವನ್ನು ತಿನ್ನುವಹಾಗೆ, ಭೂಮಿಯಲ್ಲಿ 
ಪರಿಶುದ್ಧವಾದ ಶುಭವನ್ನುಂಟುಮಾಡುವ ಪರಮೇಶ್ವರ ಭಕ್ತಿಮಾರ್ಗವಿರುತ್ತಿರಲು , 


೫೧ 


ಬಸವರಾಜವಿಜಯಂ 


ನಮನೋಲೆ ಸಗಿದೆ ಕೇಳೆಲೆ 
ಕುಮತಿಕುಲೋತ್ತಂಸ ನಿನ್ನನೇನೆಂದಪುದೆ 
ಭವಸಾಗರಮಂ ದಾಂಟಿವ 
ಶಿವಭಕ್ತಿಯೆನಿಪ್ಪ ತೆಪ್ಪಮಂ ಸಾರದ ದು 
ರ್ಭವಿಭಜನಮೆಂಬ ತುಂಬಿನ 
ನವಫಲದೊಡೆದೊಡನನೇಕೆ ಸಿಡಿದೆ ಮದಾಂಧಾ 
ಅಂಗುಳಮರ್ದಾವರೆಯ ಚೇ 
ನಂಗಳದ ನಿಧಾನವಾದ ಶಿವಭಕ್ತಿಯ ನೀಂ 
ಪಿಂಗಿ ಭವಿವೃತ್ತಿದಾಳೆ ಕ | 
ಡಂಗುತೆ ನಿನ್ನನನನನಾವನೋ ಗಾಂಪಂ 
ಜಲದೊಳ್ಯಾಂದೆ ಶಿಲಾಚಯಕ್ಕೆ ಮೃದುಭಾವಂ ಬರ್ಪುದೇ ನೀರ್ಗಳಿಂ 
ತೊಳೆಯುತ್ತುಂ ಪಿಳಿದೆ ಕಂಬಳಿ ಬೆಳರ್ಪ೦ ತಾಳ್ಳುದೇ ಪಾಲನು 
ಜ್ವಳಸರ್ಪಂಗೆದೊವೆನಿರ್ವಿಷತೆಯಂ ಕೆಯೋಳ್ಳುದೇ ಕಟ್ಟ ನೇ 
ರ್ಪಳವಟೊಪ್ಪಿಗೆ ನೀವೆ ಜಾಯಿಲನ ಬಾಲಂ ನೇರಿತೇನಪ್ಪುದೇ 
ನಿಂಬಮಿನಿದಪ್ಪುದೇ ಮಧು 
ವಿಂ ಬೆರಸುತೆ ಪಾಲನೆಯ ಮೂಡಂಗೆನಿತುಂ 


ಅದನ್ನು ತಿರಸ್ಕರಿಸಿ, ಭವಿಗಳಿಗೆ ಉಚಿತವಾದ ಕರ್ಮದ ವಿಧಾನವನ್ನು ಸಂತೋಷದಿಂದ 
ಮಾಡಿದೆ . ಎಲೈ ದುಷ್ಟಬುದ್ದಿಯುಳ್ಳವರಲ್ಲಿ ಶ್ರೇಷ್ಟನಾದ ಜಗದೇವನೇ , ಕೇಳು: 
ನಿನ್ನನ್ನು ಏನೆನ್ನಬೇಕೋ ? ( ತಿಳಿಯದು) ೪೨ . ಎಲೈ ಮದಾಂಧನಾದ ಜಗದೇವನೇ , 
ಜನನ ಮರಣಾತ್ಮಕವಾದ ಈ ಸಂಸಾರವೆಂಬ ಸಾಗರವನ್ನು ದಾಟಿಸುವ ಶಿವಭಕ್ತಿಯೆಂಬ 
ತೆಪ್ಪವನ್ನು ಆಶ್ರಯಿಸದೆ, ದುಷ್ಟರಾದ ಭವಿಜನರ ಭಜನವೆಂಬ (ಸೇವನೆಯೆಂಬ) ಈಸು 
ಗುಂಬಳಕಾಯಿಯ (ಸೋರೆಕಾಯಿಯ) ಒಡೆದ ಒಡಕನ್ನು ಏಕೆ ಹಿಡಿದಿದ್ದೀಯ? ೪೬ . 
ಗಂಟಲಿನಲ್ಲಿಯೇ ಇರುವ ಅಮೃತದ, ಪಕ್ಕದಲ್ಲಿಯೇ ಇರುವ ಜೇನುತುಪ್ಪದ, ಅಂಗಳ 
ದಲ್ಲಿಯೇ ಇರುವ ಹೂಳಿಟ್ಟಧನವಾದ ಶಿವಭಕ್ತಿಯನ್ನು ನೀನು ದೂರೀಕರಿಸಿ, ಭವಿ 
ಜನರಿಗೆ ಉಚಿತವಾದ ವೃತ್ತಿಯನ್ನು ಉತ್ಸಾಹಗೊಂಡು ಸ್ವೀಕರಿಸಿದೆ. ನಿನ್ನಂಥ ಬೇರೆ 
ಮೂರ್ಖನು ಇನ್ಯಾವನೋ ? ೪೭ . ನೀರಿನಲ್ಲಿ ಕಲ್ಲುಗಳ ಸಮೂಹವನ್ನು ನಾದಿದರೆ 
( ಮಿದಿದರೆ) ಮಾರ್ದವತ್ವ (ಮೃದುತ್ವ ) ವುಂಟಾದೀತೇ ? ಕಂಬಳಿಯನ್ನು (ಕಪ್ಪಾದ 
ಕುಬಳಿಯನ್ನು ) ನೀರುಗಳಿಂದ ತೊಳೆಯುತ್ತ ಹಿಂಡಿ ಮೇಲಕ್ಕೆತ್ತಿದರೆ ಬಿಳಿತನವನ್ನು 
ಹೊಂದೀತೆ ? ಹಾಲನ್ನು ಭಯಂಕರ ಸರ್ಪಕ್ಕೆ ಎರೆದು ಸಂರಕ್ಷಿಸಿದರೆ, ವಿಷವಿಲ್ಲದಿರು 
ವಿಕೆಯನ್ನು ಪಡೆಯುವುದೇ ? ನೆಟ್ಟಗಾಗುವಂತೆ ನಾಯಿಯಬಾಲವನ್ನು ಕಟ್ಟಿ ನೀವಿದರೆ 
ಆ ಬಾಲವು ನೆಟ್ಟಗಾಗುವುದೇನು ? - ೪೮. ಲೋಕದಲ್ಲಿ ಬೇವಿನ ಮರಕ್ಕೆ ಜೇನು 
ತುಪ್ಪದಲ್ಲಿ ಹಾಲನ್ನು ಬೆರಸಿ ( ಬುಡಕ್ಕೆ ) ಎರೆದರೆ ಸವಿ ( ರುಚಿ) ಯಾದೀತೇ ? ಏಕಪ್ರಕಾರ 


ಏಕಚತ್ವಾರಿಂಶಾಶ್ವಾಸಂ 


ಬೆಂಬಿಡದೆ ಬೋಧಿಸಿದೊಡಂ 
ತ್ರ್ಯಂಬಕಪದಭಕ್ತಿಸೌಖ್ಯವಾ೦ಪನೆ ಧರೆಯೊಳ್ 
ಭವನದ ಮುಂಗಡೆಯೊಪ್ಪುವ 
ಇಎಲೆಯನುಳಿದಧವ ಶುನಕನಂ ಪೂಜಿತವೋ 
ಲಿವನನಳಿದಧಮ ದೈವವು 
ನವಿವೇಕದಿನರ್ಚಿಪಾತನೇಂ ಜಡಮತಿಯೋ 


ಹರನಂ ಪೂಜಿಸದುಳಿದ | 
ಧ್ವರಮಂ ಖಲದ ಕನೆಸಗಿ ಪರದೇವತೆಯಂ 
ಪಿರಿದರ್ಚಿಸಿ ದುರ್ಮತಿ ನಿಜ 
ಶಿರಮಂ ಪೋಗಾಡಿ ನಗಿಸಿಕೊಂಡ ಧರೆಯೊಳ್ 


2A 


ಭೂತಳದೊಳಂದು ಭೂಸುರ 
ಜಾತವನರ್ಚಿಸಿದ ಗೌತಮಂ ಕೊರತಾ 
ಪಾತಕಕೊಳಗಾದಂ ಗಡ 
ಮಾತೇಂ ದ್ವಿಜಭಜನವೊ೬ನೇಂ ಸಾರ್ಚುಗುವೇ 
ತರುಣಿಗೆ ಕಿಡುವುದು ಗಡ ಪಾ 
ದರದಿಂ ಚಿರಕಾಲರಚಿತಪತಿಭಕ್ತಿ ಮಹೇ 
ಶ್ವರಭಕ್ತಿಯುಳಿಗುಮನ್ಯಾ 
ಮರಭಜನದಿನೀಶಭಕ್ತನಾದಂಗಳೆಯೊಳ್ 


ವಾಗಿ ( ಬೆನ್ನು ಹತ್ತಿ.) ಮೂರ್ಖನಾದವನಿಗೆ ಎಷ್ಟೇ ಬೋಧಿಸಿದರೂ ಪರಮೇಶ್ವರನ 
ಪಾದಭಕ್ತಿಯ ಸೌಖ್ಯವನ್ನು ಹೊಂದುತ್ತಾನೆಯೇ ? ೪೯ . ಮನೆಯ ಮುಂಭಾಗದಲ್ಲಿಯೇ 
ಇರುವ ಹಸುವನ್ನು ಬಿಟ್ಟು ಕೀಳು ನಾಯಿಯನ್ನು ಪೂಜೆಮಾಡುವಹಾಗೆ ಶಿವನನ್ನು 
ಬಿಟ್ಟು ಅಧಮ ದೇವತೆಯನ್ನು ಅವಿವೇಕದಿಂದ ಪೂಜಿಸುವವನು ಎಂಥ ಮೂರ್ಖನೋ ! 
೫೦. ದುಷ್ಟಬುದ್ದಿ ಯ ನೀಜನಾದ ದಕ್ಷನು ಹರನನ್ನು ಪೂಜಿಸದೆ, ಉಳಿದ ಬೇರೆದೇವತೆ 
ಯನ್ನು ಯಜ್ಞಮುಖದಲ್ಲಿ ಘನವಾಗಿ ಪೂಜಿಸಿ , ತನ್ನ ಶಿರವನ್ನು ಕಳೆದು ಕೊಂಡು 
ಲೋಕದಲ್ಲಿ ನಗೆಗೀಡಾದನು . ೫೧. ಭೂಮಂಡಲದಲ್ಲಿ ಹಿಂದೆ ( ದ್ವಾದಶವಾರ್ಷಿಕ 
ಬರಬಿದ್ದಾಗ ಮರೆಹೊಕ್ಕವರಿಗೆ ಉಪಕಾರ ಮಾಡುವ ಬುದ್ಧಿಯಿಂದ) ಬ್ರಾಹ್ಮಣರ 
ಸಮೂಹವನ್ನು ಅರ್ಚನೆಮಾಡಿ, ಗೌತಮ ಮಹರ್ಷಿಯು ( ಆ ಬ್ರಾಹ್ಮಣರುಗಳೇ ಸೃಷ್ಟಿ 
ಸಿದ ಒಂದು) ಗೋವಿನ ಹತ್ಯೆಯನ್ನು ಮಾಡಿದ ಪಾಪಕ್ಕೆ ಒಳಗಾದನಲ್ಲವೇ ! ಹೆಚ್ಚಿಗೆ 
ಮಾತಿನಿಂದೇನು ( ಪ್ರಯೋಜನ) ? ದ್ವಿಜರನ್ನು ಸೇವಿಸಿದವನ ಒಳಿತನ್ನು ಹೊಂದು 
ವನೇನು ? ೫೨ , ಹಾದರ ಮಾಡುವುದರಿಂದ ಅನಂತಕಾಲ ಪತಿಭಕ್ತಿಯನ್ನಾಚರಿಸಿದ 
ಸ್ತ್ರೀಯ ಕೆಡುವುದಿಲ್ಲವೇ ! ( ಹಾಗೆಯೆ ) ಲೋಕದಲ್ಲಿ ಈಶ್ವರ ಭಕ್ತನಾದವನು ಅನ್ಯ 
ದೇವತೆಗಳ ಭಕ್ತಿಯನ್ನು ಆಚರಿಸುವುದರಿಂದ ಅವನ ಆ ಮಹೇಶ್ವರ ಭಕ್ತಿಯು ನಾಶ 


೫೦೪ 


ಬಸವರಾಜ ವಿಜಯಂ 


ಪರದೈವ ಭಜನದಿಂ ಭ 

ರಸಂ ಬದಪ್ಪದೊಡೆದ ಕುಂಭದ ಜಲದಂ 
ತಿರೆ ಶೀಲಂ ತಂನಂ ಪೊ 
ಯರವಿಂದದವೋಲ್ವಿನಷ್ಟಮಪ್ಪುದು ನಿಜದಿಂ 


ಹರಭಕ್ಕಂಗೊರ್ವಂಗಾ 
ದರದಿಂದುಣಲಿಸುಕೃತಕೆಣೆಯಲು ಮಹೀ 
ಸುರಕೋಟಿಗುಣಲ್ಬಡಿಸುತೆ 
ನೆರಪಿದ ಸುಕೃತಂ ದಲೆಂಬುದಾಗಮವಚನಂ 


೫೪ 


ಸುವಿವೇಕ ಚಂದ್ರಜಲಧರ 
ಮವಿವೇಕ ಮಹೀಜಬೀಜಮಘಘಕಸಮು 
ತೃವಕರ ತಿಮಿರಂ ಭವ ಘೋ 
ರ ವಿಷೋರಗದಂತಮಲೆ ಭವಿಸಂಸರ್ಗ೦ 


ವ|| ಎಂದಿಂತು ಭಕ್ತಿರತ್ನಾಕರು ನುಡಿದಾಕ್ಷೇಪೋಕ್ಕಿಗೇಳು ಜಗದೇವಂ ಬೆರ್ಚಿ ಬೆಗಡು 
ಗೊಂಡು ನಿಜಾಪರಾಧವಂ ನೆನೆದು ಬೆವರ್ತು ಕಂಪಿಸಿ ಶೋಕಾಕುಲೀಕೃತಚಿತ್ತನಾಗಿ 
ಸಾಷ್ಟಾಂಗವೆಂಗಿ ಗಣಸಭೆಗೆ ಕೆಯ್ದಳಂ ಮುಗಿದು ನಿಂದು 


ವಾಗುವುದು . ೨೩ . ಒಡೆದ ಕುಂಭದಲ್ಲಿನ ನೀರಿನಂತೆ ಅನ್ಯದೈವವನ್ನು ಭಜಿಸುವಿಕೆ 
ಯಿಂದ ಈಶ್ವರನ ಭಕ್ತಿರಸವೆಂಬುದು ಬರಿದಾಗಿ ಹೋಗುವುದು . ಅವನ ಶೀಲವು 
ಹಿಮದಿಂದ ಮುಸುಕಲ್ಪಟ್ಟ ಕಮಲದ ಹಾಗೆ ನಿಜವಾಗಿಯೂ ನಷ್ಟಹೊಂದುವುದು, 
೫೪. ಆಗಮ ವಚನವುಕೋಟಿಜನ ದ್ವಿಜರಿಗೆಊಟಕ್ಕಿಟ್ಟು ಸಂಪಾದಿಸಿದ ಪುಣ್ಯವು ನಿಜ 
ವಾಗಿಯೂ ಓರ್ವ ಶಿವಭಕ್ತನಿಗೆ ಪ್ರೀತಿಯಿಂದಊಟಕ್ಕೆ ಇಕ್ಕಿದ ಪುಣ್ಯಕ್ಕೆ ಸಮನಲ್ಲ. 
ವೆನ್ನುವುದು . ೫೫. ಭವಿಗಳ ಸಂಪರ್ಕವು ( ಲಿಂಗವಿಹೀನರ ಸಂಪರ್ಕವು) ಒಳ್ಳೆಯ 
ವಿವೇಕವೆಂಬ ಚಂದ್ರನಿಗೆ ಮೋಡದಹಾಗೆ ; ಅವಿವೇಕವೆಂಬ ಗಿಡಕ್ಕೆ ಬೀಜವಿದ್ದ ಹಾಗೆ ; 
ಪಾಪವೆಂಬ ಗೂಗೆಗೆ (ಗೂಬೆಗೆ) ಸಂತೋಷವನ್ನುಂಟುಮಾಡುವ ಕತ್ತಲೆಯಂತೆ ; 
ಸಂಸಾರವೆಂಬ ( ಜನನ ಮರಣಾತ್ಮಕವಾದ ಸಂಸಾರವೆಂಬ ) ಭಯಂಕರ ವಿಷದಿಂದ 
ಕೂಡಿದ ಸರ್ಪದ ಹಲ್ಲು ಇದ್ದ ಹಾಗೆ. ವೆ!! ಹೀಗೆಂದು ಭಕ್ತಿಗೆ ಸಮುದ್ರದೋಪಾದಿ 
ಯಲ್ಲಿರುವ ಬಸವೇಶ್ವರನು ನುಡಿದ ಆಕ್ಷೇಪವನ್ನುಂಟುಮಾಡುವ ಮಾತನ್ನು ಕೇಳಿ 
ಜಗದೇವನು ಬೆಚ್ಚಿಬಿದ್ದು , ಗಾಬರಿಗೊಂಡು ತಾನುಮಾಡಿದ ಅಪರಾಧವನ್ನು ಚಿಂತಿ 
ಸುತ್ತ ಮೈಬೆವರಿ, ನಡುಗುತ್ತ ದುಃಖದಿಂದ ಆಕುಲಗೊಂಡ ಚಿತ್ರವುಳ್ಳವನಾಗಿ 
( ಬಸವೇಶ್ವರನಿಗೆ ಸಾಷ್ಟಾಂಗ ಪೂರ್ವಕ ನಮಸ್ಕಾರಮಾಡಿ , ಶಿವಗಣಗಳ ಸಭೆಗೆ ಕೈ 


೫೦೫ 


ಏಕಚತ್ವಾರಿಂಶಾಶ್ವಾಸಂ 


ಅತಿಪಾಪಾತುರನಂ ವಿನಷ್ಟ ಮತಿಯಂ ದುಷ್ಮಾತ್ಮನಂ ಧೂರ್ತಸಂ 
ಗತನಂ ದುರ್ಮುಖನಂ ದುರುಪರನಂ ದುರ್ಭಾಗ್ಯನಂ ಸದ್ವತ 
ಚ್ಯುತನಂ ಸತ್ಯವಿಹೀನನಂ ಖಲನನಾತ್ಮದ್ರೋಹಿಯಂ ದುರ್ಗುಣಾ 
ನೈತನಂ ನಿತ್ಯ ಕೃತಾಪರಾಧಶತನಂ ನಿರ್ಲಜ್ಜನಂ ನೀಚನಂ 


ಶಿವಭಕ್ತಿರನಂ ಶಾಂ 
ಭವಮಹಿಮೆಯನಚಿಯದಜ್ಞನಂ ತಾಮಸನಂ 
ಭವಪಂಕಮಗೃಪಶುವಂ 
ತವೆ ರಕ್ಷಿಪುದೆನ್ನ ನೆಲೆ ಕೃಪಾರಸಜಲಧೀ 

- 

೫೭ 
ವ|| ಎಂದತಿ ದೈನ್ಯಂ ವಿಗೆ ಬಿ ಸಿ ಮತೃತಾಪರಾಧೋಚಿತಪ್ರಾಯಶ್ಚಿತ್ತವೆಂದು 
ದಯೆಯಿಂ ನಿರೂಪಿಸಲ್ವೇಳ್ಳುಮೆನೆ ಶರಣಗಣಾಜ್ಞೆಯಿಂಶಿವಜ್ಞಾನಧುರೀಣನಿಂತೆಂದಂ 


ಜಗದೇವ ಕೇಳ್ಳುದೆಸೆವೀ 
ನಗರದೊಳೊಗೆವುದು ವಲಂ ಶಿವದ್ರೋಹಮದಂ 
ನೆಗಳನನಂತಕಪುರಮಂ 
ಪುಗಿಸೆಲೆ ನೀಲ ನೆಗಳ ದೋಷಕಿದು ಪರಿಹಾರ 


ಮುಗಿದು ನಿಂತುಕೊಂಡು - ೫೬ -೫೭. ಅತ್ಯಂತ ಪಾಪದಿಂದ ಆತುರಗೊಂಡವನೂ , 
ಹಾಳಾದಬುದ್ದಿಯುಳ್ಳವನೂ , ದುಷ್ಟ ಆತ್ಮವುಳ್ಳವನೂ , ನೀಚರಾದವರ ಸಂಗವನ್ನು 
ಮಾಡಿದವನೂ , ಕೆಟ್ಟಮುಖವುಳ್ಳವನೂ , ದುರ್ಭಾಷೆಯಿಂದಕೂಡಿದವನೂ , ಕೆಟ್ಟಭಾಗ್ಯ 
ವುಳ್ಳವನೂ ,ಶ್ರೇಷ್ಠವಾದ ಶಿವವ್ರತದಿಂದ ದೂರನಾದವನೂ , ಸತ್ಯದಿಂದ ದೂರನಾದ 
ವನೂ , ( ಜಾರಿದವನೂ ), ದುಷ್ಟನೂ , ಆತ್ಮ ದ್ರೋಹಮಾಡಿಕೊಂಡವನೂ , ದುರ್ಗುಣ 
ಗಳಿಂದ ಕೂಡಿದವನೂ , ನಿತ್ಯವೂ ನೂರಾರು ಅಪರಾಧಗಳನ್ನು ಮಾಡುವವನೂ , 
ನಾಚಿಕೆಯಿಲ್ಲದವನೂ , ನೀಚಬುದ್ದಿಯವನೂ , ಶಿವಭಕ್ತಿಯಿಂದ ದೂರವಾದವನೂ , 
ಶಿವನ ಸಂಬಂಧವಾದ ಮಹಿಮೆಯನ್ನು ತಿಳಿಯದ ಅಜ್ಞಾನಿಯೂ ತಮೋಗುಣವುಳ್ಳ 
ವನ , ಸಂಸಾರವೆಂಬ ಹೆಸರಿನಲ್ಲಿ ಮುಳುಗಿದ ಪಶುವೂ ಆಗಿರುವ ನನ್ನನ್ನು 
ಎಲೈ ಕೃಪಾನಿಧಿಯಾದ ಬಸವೇಶ್ವರನೇ , ನನ್ನನ್ನು ಚೆನ್ನಾಗಿ ರಕ್ಷಣೆ ಮಾಡು. 
ವ ॥ ಎಂದು ಅತ್ಯಂತ ದೀನಭಾವದಿಂದ ವಿಶೇಷವಾಗಿ ಪ್ರಾರ್ಥಿಸಿಕೊಂಡು ನಾನು 
ಮಾಡಿದ ತಪ್ಪಿಗೆ ಸಮಾನವಾದ ಒಂದು ಪ್ರಾಯಶ್ಚಿತ್ತವನ್ನು ಕೃಪೆಯಿಟ್ಟು 
ಅಪ್ಪಣೆಕೊಡಿಸಬೇಕೆಂದು ಎನ್ನಲು ಶಿವಶರಣರುಗಳ ಆಜ್ಞೆಯನ್ನನುಸರಿಸಿ ಶಿವಜ್ಞಾನ 
ಧುರೀಣರಾದ ಬಸವೇಶ್ವರನು ಈ ಪ್ರಕಾರವಾಗಿ ಹೇಳಿದನು. ೫೮. ಜಗದೇವನೇ 
ಕೇಳುವುದು :ಶೋಭಿಸುವ ಈ ಕಲ್ಯಾಣನಗರದಲ್ಲಿ ಒಂದು ಶಿವದ್ರೋಹದ ಪ್ರಸಂಗವು 
ನಿಶ್ಚಯವಾಗಿ ಉಂಟಾಗುವುದು ; ಅದನ್ನು ಮಾಡಿದವನನ್ನು ನೀನು ಯಮನ ಪಟ್ಟಣಕ್ಕೆ 


೫೦ 


ಬಸವರಾಜ ವಿಜಯಂ 


ವ|| ಎನೆ ದೇವ ಮಹಾಪ್ರಸಾದವಂತೆ ಮಾಳೊನೇದೆಲಗಿ ತದ್ಧತ್ಯ ವೀರ ತಾಂಬೂಲಮಂ 
ಕೊಂಡು ವಿಜಯೋದ್ದ ತಂ ಬಸವಪ್ರಮುಖ ಶಿವಗಣಂಗಳೆ ದಯೆ ಪುಟ್ಟುವಂತೆ ದಾಸ 
ಭಾವಂಜಲಿ ಮುಗುಳು ವೆಲ್ವಿಕ್ಕಿ ನಿಜಗ್ರಹಕ್ಕೆ ಬಿಜಯಂಗೆಯ್ಲಿ ತಂದು ಸಾದರಂ 
ವಿಗೆ ಪಾದಪ್ರಕ್ಷಾಳನಂಗೆಯು ಪಾದೋದಕಂದಳೆದು ಸಾಂಗಮನೆ ತತ್ತೂಜೆಯ 
ನೋಜೆಯಿಂ ವಿರತಿಸಿದಾಗ೪ - 


ಫಣಿರಾಡೂಷಣನ ಮಹಾ 
ಗಣತತಿ ಜಗದೇವರಚಿತ ಪೂಜೋತ್ಸವದಿಂ 
ತಣಿವೇಣಿ ಶಿವನ ಸುಖಸಂ 
ದಣಿವಡೆದೊಪ್ಪಿರ್ದುದತುಳ ಸಂಭ್ರಮದಿಂದ 


ರ್ಶಿ 


ವ ! ಆ ಪ್ರಸ್ತಾವದೊಳ್ - 


ಶರಣಾನಂದಾಬ್ಲಿ ಚಂದ್ರ ಶಿವಗಣಚರಣಾಂಭೋಜಪೂಜಾವಿತಂದ್ರಂ 
ಕರುಣಾಪೂರ್ಣಾಂತರಗಂ ಕಲಿತನಿಜಶಿವಾತವಿದ್ಯಾಪ್ರಸಂಗಂ 
ಪರಮಾರ್ಥಜ್ಞಾನದೀಪಂ ಪ್ರಬಳಜಗದುಪಾರೂಢ ಮಾಯಾವಿಲೋಪಂ 
ಗುರುರೂಪಂ ರಂಜಿಸಿರ್ದಂ ಗುಣನಿಧಿವಿತತಾನಂದಸಾಂದ್ರಂ ವೃಷೇಂದ್ರಂ 


ಹೊಗಿಸು . ನೀನುಮಾಡಿದ ದೋಷಕ್ಕೆ ಇದೇ ಪರಿಹಾರ ವ ! ಎಂದು ಹೇಳಲಾಗಿ 
ದೇವಾ, ಮಹಾಪ್ರಸಾದ ಹಾಗೇ ಮಾಡುತ್ತೇನೆ ಎಂದು ನಮಸ್ಕಾರಮಾಡಿ, ಆ 
ಬಸವೇಶ್ವರನಿಂದ ಕೊಡಲ್ಪಟ್ಟ ವೀರ ತಾಂಬೂಲವನ್ನು ಸ್ವೀಕರಿಸಿ, (ಈಗಾಗಲೇ ) 
ವಿಜಯದಿಂದ ಕೊಬ್ಬಿದವನಂತಾಗಿ ಬಸವಣ್ಣನೇ ಮೊದಲಾದ ಶಿವಗಣದವರಿಗೆ 
ದಯೆಯು ಹುಟ್ಟುವ ರೀತಿಯಲ್ಲಿ ಸೇವಕತನದ ಮನೋಭಾವವನ್ನು ವ್ಯಕ್ತಪಡಿಸಿ, 
ಮತ್ತೊಮ್ಮೆ ನಮಸ್ಕರಿಸಿ, ತನ್ನ ಮನೆಗೆ ಬರುವಂತೆಮಾಡಿ ಬಂದು ಅತ್ಯಂತ ಸಂತೋಷ 
ದಿಂದ ಅವರ ಪಾದಗಳನ್ನು ತೊಳೆದು ಯಥಾಸಾಂಗವಾಗಿ ಅವರ ಪೂಜೆಯನ್ನು 
ಕ್ರಮವಾಗಿ ಮಾಡಿದನು . ಆಗ ೫೯ . ಆದಿಶೇಷನೇ ಆಭರಣವಾಗಿ ಉಳ 
ಪರಮೇಶ್ವರನ ಮಹಾಶರಣಸಹವು ಜಗದೇವನು ಮಾಡಿದ ಪೂಜೋತ್ಸವಾದಿ 
ಗಳಿಂದ ಸಂತೃಪ್ತರಾಗಿ ಶಿವಸಂಬಂಧವಾದ ಸೌಖ್ಯಸಮೂಹವನ್ನು ಪಡೆದು, ಅತ್ಯಂತ 
ಸಂಭ್ರಮದಿಂದ ಶೋಭಿಸುತ್ತಿತ್ತು . ವ ! ಆ ಸಮಯದಲ್ಲಿ - ೬೦ . ಶಿವಶರಣರ 
ಆನಂದವೆಂಬ ಸಮುದ್ರಕ್ಕೆ ಚಂದ್ರನಂತಿರುವ, ಶಿವಶರಣಸಮೂಹದ ಚರಣಕಮಲಗಳ 
ಪೂಜೆಯಲ್ಲಿ ಆಲಸ್ಯರಹಿತನಾದ, ಕಾರುಣ್ಯದಿಂದ ಪೂರ್ಣಗೊಂಡ ಹೃದಯವುಳ್ಳ , 
ಸತ್ಯಶುದ್ದವಾದ ಶಿವಾದ್ರೆ ತ ತ ವಿದ್ಯಾಪ್ರಸಂಗದಿಂದ ಕೂಡಿದ, ಪಾರಮಾರ್ಥಿಕ 
ಜ್ಞಾನಕ್ಕೆ ದೀಪದಂತಿರುವ, ಜಗತ್ತನ್ನೆಲ್ಲ ಆವರಿಸಿರುವ ಪ್ರಬಲವಾದ ಮಾಯೆಯನ್ನು 


೫೦೭ 


ಏಕಚತ್ವಾರಿಂಶಾಶ್ವಾಸಂ 


ವಿದ್ಯಾರೂಪೇ ವಿಧಿವಿಧುವಧ್ರವಂದ್ಯಮಾನಾಂಘ್ರಪದ್ಮ 
ವಿದ್ಯುದ್ವಪ್ರತಿಭಟಕಟಾಕ್ಷಚಟಾಭಾಸಮಾನೇ 
ಹೃದ್ಯಾಮರ್ತಸ್ತುತಗುಣಗಣೇ ವಿಶ್ವ ಲೋಕೈಕಮಾತೇ 
ಸದ್ಯೋಗೀಂದ್ರಪಕರವರದೇ ಪಾಲಿಸೆನ್ನಂ ಭವಾನೀ 


೬೧ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 


ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 


ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

- ಶ್ರೀಷಡಕ್ಷರಿದೇವಭಕ್ತಿವಿರಚಿತ 
ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ಬಸವೋಪದೇಶ ಕಥನಂ 

ಏಕಚತ್ವಾರಿಂಶಾಶ್ವಾಸಂ ಸಮಾಪ್ತಂ. 


ಅಂತು ಆಶ್ವಾಸ ೪೧ಕ್ಕೆ ಪದಗಣನೆ ೩೪೧೨ಕ್ಕೆ ಮಂಗಳಮಹಾ ಶ್ರೀ 


ಇಲ್ಲದಂತೆ ಮಾಡಿದ , ಗುರುಸ್ವರೂಪನಾದ , ಸದ್ಗುಣಗಳಿಗೆ ನಿಧಿಯೆನಿಸಿದ, ವಿಸ್ತಾರ 
ವಾದ ಆನಂದದಿಂದ ತುಂಬಿದ ಬಸವೇಶ್ವರನು ಶೋಭಿಸುತ್ತಿದ್ದನು. ೬೧. ವಿದ್ಯಾ 
ಸ್ವರೂಪಳೇ , ಚತುರ್ದಶವಿದ್ಯೆಗಳಿಗೆ ಆಸ್ಪದಳೆನಿಸಿದವಳೇ , ಬ್ರಹ್ಮವಿಷ್ಟುಗಳ ಹೆಂಡತಿ 
ಯರುಗಳಿಂದ ನಮಸ್ಕರಿಸಿಕೊಳ್ಳಲ್ಪಡುವ ಪಾದಕಮಲವುಳ್ಳವಳೇ , ಮಿಂಚಿನಬಳ್ಳಿ 
ಯನ್ನು ಪ್ರತಿಭಟಿಸುವಂತಹ ಕಡೆಗಣ್ಣುಗಳ ಕಾಂತಿಗಳ ಸಮೂಹದಿಂದ ಪ್ರಕಾಶಿಸು 
ವವಳೇ , ಮನೋಹರರಾದ ದೇವತೆಗಳಿಂದ ಸ್ತುತಿಸಿಕೊಳ್ಳಲ್ಪಡುವ ಸದ್ದುಣಸಮೂಹ 
ವುಳ್ಳವಳೇ , ಸಮಸ್ತ ಬ್ರಹ್ಮಾಂಡಕ್ಕೆ ಏಕೈಕ ಮಾತೆಯೆನಿಸಿದವಳೇ ಪವಿತ್ರರಾದ ಯೋಗಿ 
ಶ್ರೇಷ್ಠರಸಮೂಹಕ್ಕೆ ವರಗಳನ್ನು ದಯಪಾಲಿಸುವವಳೇ , ಭವಾನಿಯೇ ನನ್ನನ್ನು 
ರಕ್ಷಿಸು 


ನಾಲ್ವತ್ತೊಂದನೆಯ ಆಶ್ವಾಸವು ಸಮಾಪ್ತವಾಯಿತು 


ದ್ವಾ ಚತ್ವಾರಿಂಶಾಶ್ವಾಸಂ 


ಶ್ರೀಶಾಂಭವೀಶುಭಾಂಗನಿ 
ವೇಶಿತವಾಮಾಂಗನಂಗಜಾಹಿತನುರಗಾ 
ಧೀಶಧರನಮಳಗುಣನಿಧಿ 
ಕೋಶಂಕುಡುಗೆಮಗೆ ಭಕ್ತಿಯಂ ಶಿವಲಿಂಗಂ 

ವ|| ನಿಜಾಂತಃಪುರದೊಳ್ ಶಿವಗಣಾನುಭವಗೋಷ್ಠಿಯೊಳ್ ನೆಲಸಿ ಮಹಿಮಾಕರಂ 
ಸುಖವಿರ್ಪನ್ನೆಗಮಾ ನಗರಿಯೊಳಲ್ಲಯ್ಯನುಂ ಮಧುವಯ್ಯನುಮನೆ ಪೆಸರ್ವಡೆದು 

ಗುರುಚರಲಿಂಗಾರಾಧಕ 
ರುರುತರ ಶೀಲವ್ರತಾನ್ನಿತರ್ಜಿತವಾಯ 
ರ್ಪರಮಶಿವತತ್ತ್ವವಿದರೀ 
ಶರಭಕ್ಕವರೇಣ್ಯರೆಸೆವರನಳಚರಿತ್ರರ್‌ 

ವ ಅಂತವರಿರ್ವರುಮನ್ಯೂನ್ಯಸಮಾರೂಢಸೌಹಾರ್ದದಿಂ ಕೆಲವಾನುಂ ದಿವಸಂ ಶಿವಭಕ್ತಿ 
ಸೌಖ್ಯದಿನೊಪ್ಪುತ್ತುಮೀರ್ಪಿನಮಲ್ಲಿ ತಚ್ಛರಿತವೈಭವಮಂ ಕಂಡಸೂಯೆಯಿಂ ಸೈರಿಸಲಾರದೆ ಪಿಸುಣ್ಣೆ 
ಡೆದ ಪರಸಮಯಿಗಳ ಕುಹಕ್ಕಿಯಂ ಕೇಳು - 


ಅಲ್ಲಯ್ಯ ಮಧುವಯ್ಯಗಳ ಕಥೆ 
೧. ಮಂಗಳ ಕರಳಾದ ಪಾರ್ವತೀದೇವಿಗೆ ತನ್ನ ಶುಭಕರವಾದ ಎಡಗಡೆಯ 
ದೇಹದಲ್ಲಿ ಆಶ್ರಯವಿತ್ತವನ , ಪಾರ್ವತಿಗೆ ಹಿತವಾಗಿರುವವನೂ , ಸರ್ಪಗಳ ಒಡೆಯ 
ನಾದ ಆದಿಶೇಷನನ್ನು ಧರಿಸಿದವನೂ , ಪವಿತ್ರವಾದ ಗುಣಗಳ ಸಮೂಹಕ್ಕೆ ಕೇಶರೂಪ 
ನಾಗಿರುವವನೂ ಆದ ಶಿವಲಿಂಗನು ನಮಗೆ ಭಕ್ತಿಯನ್ನು ಕೊಡಲಿ . ವ!! ಮಹಿಮಾ 
ಕರನಾದ ಬಸವಣ್ಣನು ತನ್ನ ಅಂತಃಪುರದಲ್ಲಿ ಶಿವಶರಣರುಗಳೊಡನೆ ಶಿವಾನುಭವ 
ಗೋಷ್ಠಿಯಲ್ಲಿ ಸುಖದಿಂದ ಇರುತ್ತಿರುವಾಗ ಆ ಕಲ್ಯಾಣ ನಗರದಲ್ಲಿ ಅಲ್ಲಯ್ಯನೂ , 
ಮಧುವಯ್ಯನೂ ಎಂದು ಪ್ರಸಿದ್ಧರಾಗಿ - ೨ . ಗುರು - ಲಿಂಗ - ಜಂಗಮರ ಆರಾಧಕರೂ , 
ಶ್ರೇಷ್ಟವಾದ ಶೀಲ (ನಡತೆ ) ವುಳ್ಳವರೂ , ಮಾಯೆಯನ್ನು ಜಯಿಸಿದವರೂ , ಪವಿತ್ರ 
ವಾದ ಶಿವತತ್ತ್ವವನ್ನು ಬಲ್ಲವರೂ , ಪರಮೇಶ್ವರನ ಭಕ್ತಿಶ್ರೇಷ್ಠರೂ ಆದ ಪರಿಶುದ್ಧ 
ಚರಿತೆಯುಳ್ಳವರು ಶೋಭಿಸುತ್ತಿದ್ದರು. ವಃ ಈ ಪ್ರಕಾರವಾಗಿ ಅವರೀರ್ವರೂ 
ಅನೋನ್ಯತೆಯಿಂದಕೂಡಿದ ಸ್ನೇಹಭಾವದಿಂದ ಅನೇಕದಿವಸಗಳು ಶಿವನಸಂಬಂಧದ 
ಭಕ್ತಿಯ ಸುಖದಿಂದ ಶೋಭಿಸುತ್ತಿರುವಷ್ಟರಲ್ಲಿ ಅವರ ಚರಿತ್ರೆಯ ವೈಭವವನ್ನು ಕಂಡು 
ಮಾತ್ಸಲ್ಯದಿಂದ ಸೈರಿಸಲಾರದವರಾಗಿ ಚಾಡಿಯನ್ನು ಹೇಳಿದ ಪರಸಮಯದವರ ಕಪಟ 


1 ಕಾ ( ಜ) 


೫೦೯ 


ದಾಚತ್ವಾರಿಂಶಾಶ್ವಾಸಂ 


ತಿಳಿದಿರ್ದುಂ ವೃಷಭೇಂದ್ರನ 
ಬಳವನ್ನಹಿಮೆಯನಘಾಗ್ನಿಶೋಷಿತಸಂವಿ 
ಜ್ಜಳ ಬಿಜ್ಜಳನಾ ಭಕ್ತರ 

ವಿಳಸದ್ರುಚಿಲೋಚನಂಗಳಂ ತೆಗೆಯಿಸಿದಂ 

ವ! ಆಗಳಾ ವಾರ್ತೆಗಳು ಕನಲ್ಲು ವೃಷಭೇಂದ್ರಾದಿ ಗಣಂಗಳೊಂದೆಡೆಯೊಳೊಂದುಗೂಡಿ 
ನಿಜಾನುಚರರಿಂ ತದ್ಭಕ್ತರಂ ಬರಿಸಿ ಯಥೋಚಿತ ಸನ್ಮಾನಂಗೆಯು – 

ಪರಮಶಿವಗಣದನುಜ್ಞೆಯ 
ನಿರದಾಂತು ನಿರೀಕ್ಷಿಸುತ್ತೆ ತದ್ಬಕ್ತರ್ಗಾ 
ದರದಿಂ ಕಣ್ಣಳನಿತ್ತಂ 
ಕರುಣಾನಿಧಿ ಬಸವನಸಮನನುಪಮಮಹಿಮಂ 
ವ!| ಅಂತಿತ್ತು, ಜಗನ್ನು ತನೊಸ್ಸಿರೆ ತತ್ಪುರದ ಪೌರಜನಂ ಗುಜುಗುಜುಂಗೊಂಡಲ್ಲಲ್ಲಿ ನೆರೆದು 

ಯಮಪುರಿಗೆಯು ವ ಸಮಯಂ 
ಸಮನಿಸಿದುದಿವಂಗೆ ನೃಪತಿಗಲ್ಲದೊಡೀ ದ್ರೋ | 
ಹಮನಳ್ಳದೆ ಮಾಲ್ಪನೆ ಮುಳಿ 
ಯೆ ಮಹೇಶ್ವರಭಕ್ತರುಳಿವರಾರ್ಧಾರಿ' ಣಿಯೊಳ್ 


ವಚನಗಳನ್ನು ಕೇಳಿ - ೩ . ಬಸವಣ್ಣನ ಬಲವತ್ತರವಾದ ಮಹಿಮೆಯನ್ನು ತಿಳಿದಿದ್ದರೂ 
ಕೂಡ, ಪಾಪವೆಂಬ ಬೆಂಕಿಯಿಂದ ತನ್ನ ತಿಳುವಳಿಕೆಯೆಂಬ ಜಲವನ್ನು ಶೋಷಣೆಗೊಳಿಸಿ 
ಕೊಂಡು (ಬತ್ತಿಸಿಕೊಂಡು), ಬಿಜ್ಜಳನು ಅಲ್ಲಯ್ಯಮಧುವಯ್ಯರೆಂಬ ಶಿವಭಕ್ತರುಗಳ 
ಪ್ರಕಾಶಮಾನವಾದ ಕಾಂತಿಯುಳ್ಳ ಕಣ್ಣುಗಳನ್ನು ತೆಗೆಸಿಹಾಕಿದನು . ವ|| ಆಗ ಆ 
ವಾರ್ತೆಯನ್ನು ಕೇಳಿ, ಕೋಪಗೊಂಡು ಬಸವೇಶ್ವರನೇ ಮೊದಲಾದ ಶಿವಗಣಗಳು 
ಒಂದುಕಡೆಯಲ್ಲಿ ಒಟ್ಟುಗೂಡಿ, ತಮ್ಮ ಅನುಚರರುಗಳಿಂದ ಆ ಭಕ್ತರುಗಳನ್ನು ಬರ 
ಮಾಡಿಕೊಂಡು ಉಚಿತವಾದ ಸನ್ಮಾನವು ಹೇಗೋಹಾಗೆಮಾಡಿ ೪, ಕರುಣಾನಿಧಿಯೂ , 
ಅನುಪಮ ಮಹಿಮಾ ಶಾಲಿಯೂ ಆದ ಬಸವಣ್ಣನು ಪವಿತ್ರರಾದ ಶಿವಭಕ್ತಗಣದ 
ಆಜ್ಞೆಯನ್ನು ತಪ್ಪದೆ ಧರಿಸಿ ಆ ಭಕ್ತರುಗಳಿಗೆ ಸಂತೋಷದಿಂದ ಕಣ್ಣುಗಳನ್ನು ಕೊಟ್ಟನು, 
ವಂ ಈ ರೀತಿ ಕಣ್ಣುಗಳನ್ನು ಕೊಟ್ಟು ಜಗತ್ತಿನ ಜನರಿಂದ ಶ್ಲಾಘಿಸಲ್ಪಡುವ ಬಸವೇಶ್ವ 
ರನು ಶೋಭಿಸುತ್ತಿರಲು, ಆ ಪಟ್ಟಣದ ನಾಗರಿಕಜನರು ಅಲ್ಲಲ್ಲಿ ಗುಜುಗುಜು ಎನ್ನುತ್ತ 
೫ . ಈ ಮಹಾರಾಜನಾದ ಬಿಜ್ಜಳನಿಗೆ ಯಮ ಪುರಕ್ಕೆ ಹೋಗುವ ಸಮಯವು 
ಕೂಡಿಬಂದಿರುವುದು , ಅಲ್ಲದಿದ್ದರೆ ( ಭಕ್ತರ ಕಣ್ಣನ್ನು ಕೀಳಿಸುವಂತಹ) ದ್ರೋಹವನಕ್ಕೆ 
ಭಯಪಡದೆ ಮಾಡಿಸುತ್ತಿದ್ದನೇ ? ಲೋಕದಲ್ಲಿ ಮಹೇಶಭಕ್ತರು ಕೋಪಗೊಂಡರೆ 


1 ರು ( ಮು ) 


೫೧೦ 


ಬಸವರಾಜ ವಿಜಯಂ 


ಹರಶರಣರಳವನವರುರು 
ತರಮಹಿಮೆಯನೆಮ್ಮೆ ಮುನ್ನ ಕಂಡಳಿಯನೆ ಭೂ 
ವರನಿಂತು ಶಿವದ್ರೋಹಮ 
ನಿರದೆಸಗಿದನಕಟ ಕುಮತಿಯನ್ನುಳಿದಪನೆ : 


ವ|| ಎಂದಲ್ಲಿ ನುಡಿವುತ್ತುಮೀರ್ಪಿನಮಾ ಶರಣವರೇಣ್ಯರೆಲ್ಲರ್ಕೊಪೋದ್ದೀಪಿತಹೃದಯರೀ 
ಪೊಳಲೊಳಿನ್ನಿರಲಕ್ಕುದಲೆಂದು ನಿರ್ಧರಿಸಿ ಜಗದೇವನ ಬಳಿಯಟ್ಟಿ ಬರಿಸಿ ಬಿಜ್ಜಳನೆಸಗಿದ 
ಪರಾಧವನವಂಗೊರೆದು 


ಅಂದಿತ್ತ ನಿನ್ನ ಭಾಷೆಗೆ 
ಬಂದುದು ದಿನವಿ ಮಹೇಶ್ವರದ್ರೋಹಿಯನೋ 
ರಂದದೆ ಸಂಹರಿಪುದು ನೀ 
ನೆಂದಾಗ ಸನನಿತ್ತು ಕಳುಪಿದರವನಂ 


ವ|| ಅಂತು ಕಳುಪಿ ಮಾಚಿದೇವನುಂ ಮಾದಿರಾಜನುಂ ಸುರಗಿಯ ಚೌಡಯ್ಯನುಂ 
ಮುಸುಟಿಯ ಚೌಡಯ್ಯನುಂ ಕಿನ್ನರ ಬೊಮ್ಮಯ್ಯನುಂ ಕನ್ನದ ಬೊಮ್ಮಯ್ಯನುಂ ಕಲಕೇತಯ್ಯನುಂ 
ಕರುಳಕೇತಯ್ಯನುಂ ಮುಖ್ಯರಾದ ಶರಣರ್ಚರಲಿಂಗಸಂದೋಹದೊಡನೆ ಬಿಜ್ಜಳನಂ ಶಪಿಯಿಸಿ ಬಸವ 
ರಸನೊಡನೆ ಸಂಗಮಸ್ಥಾನವೆನಿಪ ಕಪ್ಪಡಿಗೇರುತ್ತುಮಿರ್ದರಿಲ್ 


ಉಳಿಯುವರು ಯಾರು ? ೬ , ದುಷ್ಟಬುದ್ದಿಯ ಈ ಮಹಾರಾಜನು ಈ ಮೊದಲು 
ಪರಮೇಶ್ವರನ ಭಕ್ತರಾದವರ ಮಹಿಮೆಯನ್ನು ನೋಡಿತಿಳಿಯದವನೇ ? ಅಯ್ಯೋ ! 
ಈ ರೀತಿಯ ಶಿವದ್ರೋಹವನ್ನು ಮಾಡಿದನಲ್ಲವೇ ! ಇನ್ನು ಇವನು ಉಳಿಯುವನೇ ? 
ವಃ ಹೀಗೆನ್ನುತ್ತ ಅಲ್ಲಲ್ಲಿ ನುಡಿಯುತ್ತಿರುವಷ್ಟರಲ್ಲಿ ಎಲ್ಲ ಶರಣರೂ ಕೋಪದಿಂದ 
ಜಾಜ್ವಲ್ಯಮಾನವಾದ ಹೃದಯವುಳ್ಳವರಾಗಿ ಈ ಪಟ್ಟಣದಲ್ಲಿ ಇನ್ನು ಇರುವುದು 
ಯೋಗ್ಯವಲ್ಲವೆಂದು ನಿರ್ಧಾರಮಾಡಿ, ಜಗದೇವನನ್ನು ಕರೆಯಕಳುಹಿಸಿ ಬರಮಾಡಿ 
ಕೊಂಡು , ಬಿಜ್ಜಳನು ಮಾಡಿದ ಅಪರಾಧವನ್ನು ಅವನಿಗೆ ತಿಳಿಸಿ ೭ . ಹಿಂದೆ ನೀನು ಕೊಟ್ಟ 
ಭಾಷೆಗೆ (ಯೋಗ್ಯ ದಿನವು ಬಂದಿತು. ಈ ಮಹೇಶ್ವರ ದ್ರೋಹಿಯಾದ ಬಿಜ್ಜಳನನ್ನು 
ನೀನು ಯಥಾರೀತಿಯಲ್ಲಿ ಸಂಹರಿಸಬೇಕು ಎಂದು ಆಗ ಅಪ್ಪಣೆಮಾಡಿ ಅವನನ್ನು ಕಳುಹಿಸಿ 
ಕೊಟ್ಟರು. ವ ಈ ರೀತಿ ಹೇಳಿಕಳುಹಿಸಿ, ಮಡಿವಳಮಾಚಿದೇವ, ಮಾದಿರಾಜ, ಸುರ 
ಗಿಯಚೌಡಯ್ಯ , ಮುಸುಂಟಿಯಚೌಡಯ್ಯ ,ಕಿನ್ನರಿಯಬೊಮ್ಮಯ್ಯ , ಕನ್ನ ದಬೊಮ್ಮಯ್ಯ , 
ಕಲಕೇತಬೊಮ್ಮಯ್ಯ , ಕರುಳಕೇತಯ್ಯನೇ ಮೊದಲಾದ ಶರಣರುಗಳು ಜಂಗಮಲಿಂಗ 
ಸಮೂಹದವರೊಡನೆ , ಬಿಜ್ಜಳನಿಗೆ ಶಾಪವಿತ್ತು ಬಸವಣ್ಣನವರೊಡನೆ , ಸಂಗಮ ಸ್ಥಳ 


2 ಲೈಂ ( ದ , ಜ , ಮು ) 


- ದ್ವಾಚತ್ವಾರಿಂಶಾಶ್ವಾಸಂ 


ಪೊಳಲ ಸಿರಿ ತನ್ಮಹಾತ್ಮರ 
ಬಳಿವಿಡಿದೆದುದು ಪೊಳಲೊಳುತ್ತಾತಶತಂ 
ಮೊಳೆತು ಬಳೆದುರ್ಬಿ ಪರ್ಬಿದು 
ದಿಳೆ ಕಂಪಿಸಿದತ್ತು ಪೆಳೆರ್ದುದಾ ಪೌರಜನಂ 
ಇರಲಾಗದಿನ್ನೆನುತುಂ 
ಪುರಮಂ ಪೊಜಿಮಟ್ಟು ಪೋದರರೆಬರ್ಭಮೀ 
ಸುರರಲ್ಲಿ ಶಾಂತಿಹೋಮೋ 
ತರಮಂ ನೆಗಳುತ್ತುವಿರ್ದರತಿಭಯಚಕಿತರ್ 


ಅಡರ್ದ ಮೃಗರಾಜಪೀಠಂ 
ನಡುಗಿದುದು ನಿಜೋತ್ತಮಾಂಗಮಂ ಜನಪಂ ಕ 
ನ್ನಡಿಯಲ್ಲಿ ನೋಡಿ ಕಾಣದೆ 
ಸಿಡಿಮಿಡಿಗೊಳುತಿರ್ದನಸ್ತಥೈರ್ಯೋಿಕಂ 
ಜಗದೇವಂ ಮನೆಗೇರೆ 
ನೆಗಳ್ತಾತನ ಜನನಿ ವೀರಭಕ್ತಿರಸಂ ಕೆ 
ಯಿಗೆನೋಡಿನುಡಿದಳಂತೆಂ 
ದಗಲದೆ ನಿಜತನುಜನೊಡನೆ ಕನಲುತ್ತಾಗಳ್ 


ವಸುಧೆಯೊಳೆ ಶಿವದ್ರೋಹವು 
ನೆಸಗಿದನಂ ಕಂಡು ಸೈರಿಸುವನಾವನವು 
ಮಸಕಂಗುಂದದ ಪಾಪ | 

ಪ್ರಸರಕೆ ಪಕ್ಕಾಗಿ ಭವಸರೋಧಿಯೊಳಾಳುಂ 
ವೆನಿಸುವ ಕಪ್ಪಡಿಗೆ ಹೊರಟುಬರುತ್ತಲಿದ್ದರು. ಇತ್ತಕಡೆಗೆ - ೮. ಕಲ್ಯಾಣಪಟ್ಟಣದ 
ಸಂಪತ್ತೆಲ್ಲ ಆ ಮಹಾತ್ಮರನ್ನು ಹಿಂಬಾಲಿಸಿಯೇ ಹೋಯಿತು. ಆ ಪಟ್ಟಣದಲ್ಲಿನೂರಾರು 
ಅಪಶಕುನಗಳು ತಲೆದೋರಿ ಬೆಳೆದು ಆಧಿಕ್ಯಗೊಂಡು ಹಬ್ಬಿದವು. ಭೂಮಿಯು ನಡು 
ಗಿತು .. ಪೌರಜನಗಳು ಭಯಭೀತರಾದರು . ೯ . ಅರ್ಧಮರ್ಧಜನಗಳು ಇನ್ನು 
ಇಲ್ಲಿ ಇರಲಾಗದು ಎನ್ನುತ್ತ ಪಟ್ಟಣವನ್ನು ಬಿಟ್ಟು ಹೊರಟುಹೋದರು . ಬ್ರಾಹ್ಮಣರು 
ಗಳು ಅತ್ಯಂತ ಭಯದಿಂದ ಚಕಿತಗೊಂಡವರಾಗಿ ಶಾಂತಿಹೋಮಗಳ ಸಮೂಹವನ್ನು 
ಮಾಡತೊಡಗಿದರು . ೧೦ . ಹತ್ತಿ ಕುಳಿತ ಸಿಂಹಾಸನವು ನಡುಗಿತು ; ಮಹಾರಾಜನು 
ಕನ್ನಡಿಯಲ್ಲಿ ತನ್ನ ತಲೆಯನ್ನು ನೋಡಿಕೊಂಡು ಕಾಣದೆ ಇರಲು ಮುಳುಗಿಹೋದ 
(ಕಳೆದುಕೊಂಡ) ದೈತ್ಯವುಳ್ಳವನಾಗಿ ( ವೃಥಾ) ಕೋಪಗೊಳ್ಳತೊಡಗಿದನು . ೧೧. ಜಗ 
ದೇವನು ಮನೆಗೆ ಬರಲಾಗಿ ಪ್ರಖ್ಯಾತಳಾದ ಆತನ ತಾಯಿಯು ಅತ್ಯಧಿಕವಾದ ವೀರ 
ಭಕ್ತಿರಸದ ಆವೇಶದಿಂದನೋಡಿ, ಕೋಪಗೊಳ್ಳುತ್ತ ತನ್ನ ಮಗನೊಡನೆ ತಪ್ಪದೆ 
ಹೀಗೆಂದು ನುಡಿದಳು : ೧೨. ಭೂಮಂಡಲದಲ್ಲಿ ಶಿವದ್ರೋಹಮಾಡಿದವನನ್ನು ಕಂಡು 
ಯಾವನು ಸೈರಿಸುವನೋ ಅವನು ಶಾಶ್ವತವಾದ ಪಾಪಸವಕ್ಕೆ ಕಾರಣನಾಗಿ 


೫೧೨ 


ಬಸವರಾಜ ವಿಜಯಂ 


ಗಿರಿಶದ್ರೋಹಿಯನಿಕ್ಕಿ ಕೊಲ್ಕುದು ಸಮರ್ಥ ಮಾಣದಾದಂದು ತಾಂ 
ಮರಣಂಬೊಂದುವುದಷ್ಮೆ ಶಕ್ತಿ ತನಗಿಲ್ಲಾದಂದು ಭಕ್ತಂಗೆ ಸ 
ಚರಿತಂ ಮೇಣಿದು ಯುಕ್ತಮಾತ್ಮಲಲನಾಪುತ್ರಾಸ್ತವಿರ್ಕಳೊಳ್ 
ಪುರಭಿನ್ನೊಹಮನಾಳ್ವರಂ ತಬಿದುರುಳ್ಳಿಳ್ಳುವಿಶಾಜ್ಞೆಯಿಂ 
ಹರನಿಂದೆಗೇಳು ತನ್ನ 
ಹರಣಮನೇಂ ಬಿಡಳೆ ದೇವಿಯುಪಮನ್ಯುಮುನೀ 
ಶ್ವರನುರಿದು ಭಸ್ಮವಾಗನೆ | 
ಗುರುತರನಿಜಕೊಪಶಿಖೆಯಿನೊಲ್ವಿನಮಭವಂ 
ಅಸುವಂ ಶಿವಕಾರ್ಯಕೆ ವಂ 
ಚಿಸುವಧಮಂಗಲ್ಪಮತಿಗೆ ಕುಟಿಲಾತ್ಮಂಗೀ 
ರಸೆಯೊಳ್ ಶಿವನೊಲ್ಪನೆ ಮ 
ನ್ನಿಸುವರೆ ಗಣವರ್ಯರಕ್ಕುಮೆ ಮುಕ್ತಿಸುಖಂ 
ಹರಭಕ್ತದೊಹಮಂ ಮಾಡಿದ ನರಪತಿಯಂ ಕೊಲ್ವುದುಂ ಗೆಲ್ಗುದುಂ ಶಂ 
ಕರಭಕ್ತಪ್ರೊತ್ಮರಕ್ಕೇನರಿದೆ ಪಿರಿದೆ ತದ್ವಕನೊರ್ವಂಗೆ ಕಾಯಂ 


ಸಂಸಾರ ಸಾಗರದಲ್ಲಿ ಮುಳುಗಿಹೋಗುವನು. ೧೩ . ಸಮರ್ಥನಾದವನು ಪರಮೇಶ್ವರ 
ದ್ರೋಹಿಯನ್ನು ಹೊಡೆದು ಕೊಲ್ಲಬೇಕು; ಹಾಗೆ ಮಾಡಲಾಗದಿದ್ದರೆ ಪರಾಕ್ರಮವನ್ನು 
ತೋರಿಸಿ ಮರಣಹೊಂದಬೇಕು. ಶಕ್ತಿಯು ತನಗಿಲ್ಲದ ಭಕ್ತನಾದವನಿಗೆ ಹೀಗೆ 
ಆಚರಿಸುವುದೇ ಶ್ರೇಷ್ಟನಡವಳಿಕೆ ಮತ್ತು ಮಾಡಬೇಕಾದ ಕಾವ್ಯವೆನಿಸಿದೆ. ತನ್ನ ಹೆಂಡತಿ, 
ಮಕ್ಕಳು, ಆಪ್ತಮಿತ್ರರುಗಳಲ್ಲಿ ಯಾರೇ ಆಗಿರಲಿ ತ್ರಿಪುರಸಂಹಾರಿಯಾದ ಶಿವನಿಗೆ 
ದ್ರೋಹಮಾಡಿದವರನ್ನು ಕತ್ತರಿಸಿ ಉರುಳಿಸಬೇಕು. ಇದು ಈಶ್ವರನ ಆಜ್ಞೆ ೧೪ . 
ಪರಮೇಶ್ವರನ ನಿಂದೆಯನ್ನು ಕೇಳಿ ಪಾರ್ವತೀದೇವಿಯು ( ದಕ್ಷಯಾಗ ಸಮಯದಲ್ಲಿ) 
ತನ್ನ ಪ್ರಾಣವನ್ನೇ ಬಿಡಲಿಲ್ಲವೇ ? ಶ್ರೇಷ್ಠನಾದ ಉಪಮನ್ಯು ಮುನಿಯು ( ಇಂದ್ರನ 
ವೇಷದಿಂದ ಶಿವನು ಬಂದು ಶಿವನನ್ನು ತಿರಸ್ಕರಿಸಿದಾಗ ಶಿವನಿಂದೆಯನ್ನು ಕೇಳಿದೆನಲ್ಲಾ 
ಎಂದು ಭಯಂಕರವಾದ ತನ್ನ ಕೋಪವೆಂಬ ಬೆಂಕಿಯಿಂದ ಪರಮೇಶ್ವರನು ಒಲಿಯುವ 
ಹಾಗೆ ಉರಿದು ಭಸ್ಮವಾಗಲಿಲ್ಲವೇ ? ೧೫ . ಶಿವನ ಕಾರಕ್ಕಾಗಿ ತನ್ನ ಪ್ರಾಣವನ್ನು 
ವಂಚನೆಮಾಡುವ ಅಧಮನಿಗೆ, ಅಲ್ಪಬುದ್ದಿಯವನಿಗೆ, ಕುಟಲವಾದ ಆತ್ಮ ವುಳ್ಳವನಿಗೆ , 
ಈ ಲೋಕದಲ್ಲಿ ಶಿವನು ಒಲಿಯುವನೇ ? ಶಿವಗಣಸಮುದಾಯವು ಮನ್ನಣೆಕೊಡು 
ವರೇ ? ಮುಕ್ತಿಸುಖವು ಲಭ್ಯವಾಗುವುದೇ ? ೧೬ . ಶಿವಭಕ್ತರಾದವರಿಗೆದ್ರೋಹವನ್ನು 
ಮಾಡಿದ ರಾಜನನ್ನು ಕೊಲ್ಲುವುದೂ , ಗೆಲ್ಲುವುದೂ ಪರಮೇಶ್ವರನ ಭಕ್ತಿಸಮೂಹಕ್ಕೇನು 
ಅಸಾಧ್ಯವೇ ? ಈಶ್ವರ ಭಕ್ತನೋರ್ವನಿಗೆ ರಕ್ಷಣೆಯನ್ನುಂಟುಮಾಡುತ್ತ ಬಾಳುವವನಿಗೆ 
( ಈ ಕಾರ ) ವೇನು ದೊಡ್ಡದೆ. ಭೂಮಂಡಲದಲ್ಲಿ ಇಂದ್ರ , ವಿಷ್ಟುಗಳೇ ಮೊದಲಾದ 


ದ್ವಾಚತ್ವಾರಿಂಶಾಶ್ವಾಸಂ 


ನೆರಪುತ್ತುಂ ಬಾಳ್ವನಾವಂ ಭುವನತತಿಯೊಳಿಂದ್ರಾಚ್ಯುತಾದ್ಯರ್ಕಳೊಳ್ಳಿ 

ರವಂ ನೋಡಿ ಬೇಗಂ ಬೆಸಸಿ ತಳರ್ದರೀ ಕಜ್ಜಮಂ ಭಕ್ತವರ್ಯರ್ 
ಇದು ನಿನಗೆ ಸಮುಚಿತ ಗಡ 
ಮೊದಲೋಳ್ಳಿನಿತ್ಯ ಭಾಷೆ ಸಲ್ಲುದು ಖಳನಂ 
ಸದೆಯೇ ಸದೆಯ ನೀಂ ತ 
ಲೈದೆ ದುರ್ವತಿ ನಿನ್ನ ವೋಲ್ಲು ರಾತ್ಮರುಮೊಳರೇ 
ನೆಲೆ ಪೂಣ್ಣ ಪೂಣ್ಯಂ ನೀಂ 
ದುಜದೆಯೊ ದೃಢವೀರಭಕ್ತಿಯುಜ್ಜುಗದೋಲವಂ 
ತೋಚಿದೆಯೋ ನಿಜಾಸುಭಯದಿಂ 
ಪೆಜತೆಗೆದೆಯೊ ಪೇಳು ನನ್ನಿಯಂ ಜಗದೇವಾ 
ಪ್ರಮಥದ್ರೋಹಿಯನಿಕ್ಕದಿಂತು ಮನೆಗೇಂದ್ಯೆ ಮಹೇಶಪ್ರಸಾ 
ದಮನಾರೋಗಿಸಲೆಂದು ಚಿಃ ಖಳ ಗಣಾಜೋಲ್ಲಂಘನಂ ಗೆಯೇ ದು 
ರ್ದವ ನೀಂ ಕುಕ್ಕುರನಪ್ಪೆಯೆಂದು ಚಿಟುಂಕಿಂದುಚ್ಚಿರೇ ' ಯೆಂದನು 
ಕ್ರಮದಿಂದ ಕರೆವು ಮಂದಿರಬಹಿರ್ದ್ವಾರಾಂತಭೂಭಾಗದೊಳ್ 
ಸುರಿದ ಶಿವಪ್ರಸಾದವ . 
ನಿರದಾಂ ಸೊಣಗಂ ದಲಪ್ಪೆನೆನುತವನುಣಿ 


ವರಲ್ಲಿ ನಿನ್ನ ಪಾತ್ರವನ್ನು ನೋಡಬೇಕೆಂದು ಈ ಕಾವ್ಯವನ್ನು ನಿನಗೆ ಅಪ್ಪಣೆಮಾಡಿ 
ಭಕ್ತಶ್ರೇಷ್ಠರಾದ ಬಸವಣ್ಣನೇ ಮೊದಲಾದವರು (ಕಲ್ಯಾಣವನ್ನು ಬಿಟ್ಟು ) ಹೊರಟು 
ಹೋದರು. ೧೭. ಈ ಕಾವ್ಯವು( ಬಿಜ್ಜಳವಧೆಯನ್ನು ಮಾಡುವ ಕಾಠ್ಯವು) ನಿನಗೆ 
ಯೋಗ್ಯವಾದದ್ದಲ್ಲವೇ ! ಈ ಪೂರ್ವದಲ್ಲಿ ನೀನು ಕೊಟ್ಟ ಭಾಷೆಯು ಆ ದುಷ್ಟನನ್ನು 
ಕೊಂದರೆ , ಸರಿಯಾದಂತಾಗುವುದು, ಕೊಲ್ಲುವುದಕ್ಕೆ ನೀನು ಹಿಂಜರಿದರೆ (ತಡಮಾಡಿದರೆ ) 
ದುಷ್ಟಬುದ್ದಿಯವನಾದ ನಿನ್ನಂತಹ ನೀಚರು ಇದ್ದಾರೆಯೇ ? ೧೮ . ಜಗದೇವಾ, 
ನಿಜವಾಗಿ ನೀನು ಪ್ರತಿಜ್ಞೆ ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯೋ ? ( ಅಥವಾ) 
ನಿಶ್ಚಲವಾದ ವೀರಶೈವ ಭಕ್ತಿ ಕಾವ್ಯದಲ್ಲಿನ ಪ್ರೀತಿಯನ್ನೇ ತೊರೆದುಬಿಟ್ಟೆಯೋ ? ನಿನ್ನ 
ಪ್ರಾಣಭಯದಿಂದ ಹಿಂಜರಿದೆಯೋ ನಿಜವನ್ನು ಹೇಳು. ೧೯ - ೨೦ , ' ಪ್ರಮಥಗಣಂಗಳ 
ದ್ರೋಹಿಯಾದ ಬಿಜ್ಜಳನನ್ನು ಕೊಲ್ಲದೆ ಈ ರೀತಿ ಮನೆಗೆ ಪರಮೇಶ್ವರನ ಪ್ರಸಾದ 
ವನ್ನು ಊಟಮಾಡಬೇಕೆಂದು ಮನೆಗೆ ಬಂದೆಯಾ ? ಛೇ ! ದುಷ್ಟಾ !! ಶಿವಗಣಂಗಳ 
ಆಜ್ಞೆಯನ್ನು ಉಲ್ಲಂಘನೆ ಮಾಡಿದೆ. ದುರ್ದಮಾ, ನೀನು ನಿಜವಾಗಿಯೂ ನಾಯಿಗೆ 
ಸವ , (ನಾಯಿಗೆ ಹಾಕುವಂತೆ) ಬೆರಳ ಚಿಟಿಕಿಯನ್ನು ಹಾಕಿ ಉಚ್ಚಿರೇ ! ( ಎಂದು ನಾಯಿ 
ಯನ್ನು ಕರೆಯುವಂತೆ) ಕ್ರಮವಾಗಿ ಕರೆಯುತ್ತ ಮನೆಯ ಹೊರಬಾಗಿಲಿನ ಮುಂಭಾಗದ 


- 18 ( ದ , ವ , ಜ) 

33 + 


೫೪ 


ಬಸವರಾಜ ವಿಜಯಂ 


ರೆ ಬಂದರಲ್ಲಿಗತಿ ನಿ 
ರ್ಭರದಿಂದ ಮಲ್ಲಬೊಮ್ಮರೆಂಬ ಮಹಾತ್ಮರ 
ಅವನೊಡನುಂಡರ್ಮುದದಿಂ 
ಶಿವಪ್ರಸಾದವನುದರ ಶೌರ್ಯಾಭರಣ 
ರ್ಭವಭಕ್ತಿಭಾಸುರರ್ಶಾ 
ಇವಸಂಹರಣಪ್ರಸನ್ನ ಮಾನಸವಹಿತಂ 

ವ|| ಅನಂತರಂ ಜಗದೇವಸಮೇತ ತನ್ಮಾತೆಯ ಪದತಳಕ್ಕೆಆಗಿ ನಲವರಕೆಗಳು ಗೆಲ್ಲ 
ಸೇಸೆಗಳಂ ಷಡೆದು ವೀರತಾಂಬೂಲಮಂ ಕೆಲ್ಗೊಂಡು ದೇವಾಂಗಮಂ ಬಿಗಿದುಟ್ಟು ಬೀರಗಚ್ಚೆಯ 
ನಮರ್ಚಿ ಬಂಕುಡಿಯಂ ಕಟ್ಟಿ ಭಸಿತಮನಂಗದೊಳುದೊಳಿಸಿ ರುದ್ರಾಕ್ಷಿಯ ತೊಡವ ತೊಟ್ಟು 
ಕಾಲರುದ್ರ ನುಗ್ರಾಫಾಂಗದಂತಿರ್ದ ಕರಾಳಖಡ್ಡಂಗಳಂ ಕರತಳ ದೊಳ್ಳಿಡಿದು ಜಡಿದು ವೀರ 
ಪ್ರಮಥರಂಧ್ರಗಳು ನೆನೆದು ಪಟುಶೌರ್ಯಾಟೋಪಮಂ ತಾಳುಮಾಮೂವರುಂ ಗೃಹಮಂ ಪೋಟಿ 
ಮಟ್ಟು ಠಾಜವಿಥಿಯೊರಭಸಂ ಬರ್ಪಾಗಳ್ಳಟ್ಟಿದಿರಲ್ಲಿ 

ಮುಂಗಡೆಯೊಳೊಂದು ವೃಷಭಂ 
ಶೃಂಗಮನಾಡಿಸುತೆ ಮಂದಿಯಂ ತೆಲಗಿಸುತುಂ 


ನೆಲದ ಮೇಲೆ ಶಿವಪ್ರಸಾದವನ್ನು ( ಅನ್ನವನ್ನು ) ಆ ಕೂಡಲೇ ಸುರಿದಳು. ನಾನು ನಿಜ 
ವಾಗಿ ನಾಯಿಯಾದೆನೇ ! ಎಂದು ಅವನುಊಟ ಮಾಡದೆ ಇರಲು ಆ ಹೊತ್ತಿಗೆ ಅಲ್ಲಿಗೆ 
ಅತಿವೇಗದಿಂದ ಮಲ್ಲ, ಬೊಮ್ಮಯ್ಯರೆಂಬ ಇಬ್ಬರು ಮಹಾತ್ಮರು ಬಂದರು. ೨೧ . 
ಜಗದೇವನೊಡನೆ ಅತ್ಯಂತ ಶೌರವೇ ಆಭರಣವಾಗಿ ಉಳ್ಳವರೂ , ಶಿವಭಕ್ತಿಯಿಂದ 
ಪ್ರಕಾಶಮಾನವಾದವರೂ , ಶತ್ರುವಿನ ಸಂಹಾರ ವಿಷಯದಲ್ಲಿ ಸಂತೋಷಗೊಂಡ ಮನ 
ಸ್ಸುಳ್ಳವರೂ ಆದ ಆ ಮಲ್ಲ ಮತ್ತು ಬೊಮ್ಮಯ್ಯಗಳು ಶಿವಪ್ರಸಾದವನ್ನು ಸಂತೋಷ 
ದಿಂದ ಊಟಮಾಡಿದರು. ವ|| ಆಮೇಲೆ ಜಗದೇವ ಸಮೇತವಾಗಿ ಜಗದೇವನ 
ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿ, ಒಳ್ಳೆಯ ಆಶೀರ್ವಾದವನ್ನು 
ಜಯಾರ್ಥವಾದ ಸೇಸೆಗಳನ್ನು ( ಮಂತ್ರಾಕ್ಷತೆಗಳನ್ನು ಪಡೆದು, ವೀರ 
ತಾಂಬೂಲವನ್ನು ಸ್ವೀಕಾರಮಾಡಿದರು. ಮಡಿ ಬಟ್ಟೆಗಳನ್ನು ಬಿಗಿದು ಉಟ್ಟು 
ಕೊಂಡರು, ವೀರಗಚ್ಚೆಯನ್ನು ಹಾಕಿಕೊಂಡು, ನಡುಕಟ್ಟನ್ನು ಕಟ್ಟಿ , ದೇಹಕ್ಕೆಲ್ಲ 
ವಿಭೂತಿಯನ್ನು ಬಳಿದುಕೊಂಡು, ರುದ್ರಾಕ್ಷಿಯ ಆಭರಣಗಳನ್ನು ಧರಿಸಿದರು. 
ಪ್ರಳಯಕಾಲನ ಭಯಂಕರ ಕಡೆಗಣ್ಣಿನಂತೆ ಹೊಳೆಯುತ್ತಿರುವ ಭಯಂಕರ 
ಖಡ್ಗಗಳನ್ನು ಕೈಯಲ್ಲಿ ಹಿಡಿದು ಝಳಪಿಸುತ್ತ ವೀರರಾದ ಪ್ರಮಥ ಶಿವಗಣಗಳ 
ಪಾದಗಳನ್ನು ಧ್ಯಾನಿಸಿ, ಸಮರ್ಥವಾದ ಶೌರದ ಅಟ್ಟಹಾಸವನ್ನು ಹೊಂದಿ , ಆ ಮೂರು 
ಜನರೂ ( ಜಗದೇವ, ಮಲ್ಲ, ಬೊಮ್ಮಿದೇವರುಗಳು) ಮನೆಯಿಂದ ಹೊರಹೊರಟು , 
ರಾಜಬೀದಿಯಲ್ಲಿ ವೇಗವಾಗಿ ಬರುತ್ತಿರುವಾಗ ನೇರಎದುರಿನಲ್ಲಿ - ೨೨. ಒಂದು 
ಗೂಳಿಯು ( ಎತ್ತು ) ಮುಂಭಾಗದಲ್ಲಿ ಕೋಡುಗಳನ್ನು ಅಲ್ಲಾಡಿಸುತ್ತ ನೆರೆದಮಂದಿ 


೫೧೫ 


ದ್ವಾಚತ್ವಾರಿಂಶಾಶ್ವಾಸಂ 


ಮಂಗಲರವದಿಂ ಕೆಲೆವುತೆ 
ಕಂಗೊಳಿಸುತೆ ನಡೆಯೆ ಕಂಡು ಮುದಮಂ ತಳೆದರ್ 


ಬಂದರರಮನೆಯ ಬಾಗಿಲ 
ಮುಂದಣಿದಿರಲ್ಲಿ ಕಂಡರರಸಾಳ ಳನೋ 
ರಂದದ ಕರಿತುರಗಂಗಳ 
ಸಂದಣಿಯಂ ಮಂತ್ರಿಮಂಡಳಿಪಟುಭಟರಂ 


- ೨೩ 


ವಃ ಅಂತವರೆಲ್ಲರುಮಿದಿರೆಳ್ಳಂಡಗಿದು ಕಲಂದೆಲಗೆ ರೌದ್ರರಸಂ ಮಸಗಿ ರುದ್ರಾವ 
ತಾರರುಶ್ಚಾತನಿಶಿತಾಸಿಗಳಂ ಕುರುಳುತುಂ ಬಂದು ಪಜ್ಜಳಿಪ ಬಿಜ್ಜಳನ ಸಭಾಸ್ಥಳವಂ ಭೋಂಕನೆ 
ಪೊಕ್ಕು 


ಕಿ 


ಬಳಿಗೊಂಡಿರ್ದನುಯಾಯಿಗಳಟುಭಟರ್ಧಾತ್ರೀಶಪುತ್ರ ರ್ಕಳು 
ಜ್ವಳಖಡ್ಗಗಳನಾಂದಿರ್ಚಲೆಸಪಂದಗಂಡು ಮುರಕೊಂಡು ತ 
ತೊಳಕಾಸ್ಪೋಟನಮಾತ್ರದಿಂ ಬಿಡದಿದಿರ್ಚುತೋಡಿಸುತ್ತ ಬಿ 
ಜ್ಜಳನಂ ಪೊಕ್ಕಿಳಿದರ್ಕೃಪಾಣದಿನವರ್ವಿಕ್ರಾಂತವಿಶ್ವಾಧಿಕರ್ 


ಯನ್ನು ಅತ್ತ ಇತ್ತ ಸರಿಸುತ್ತ ಮಂಗಳಕರವಾದ ಧ್ವನಿಯಿಂದ ಶಬ್ದ ಮಾಡುತ್ತ 
ಕಂಗೊಳಿಸುತ್ತ ಮುಂದೆ ಮುಂದೆ ನಡೆಯುತ್ತಿರಲು ಇದನ್ನು ಕಂಡು ( ಇವರು ಸಂತೋಷ 
ವನ್ನು ಹೊಂದಿದರು . ೨೩ . ಅವರು ಅರಮನೆಯ ಬಾಗಿಲ ಮುಂಭಾಗಕ್ಕೆ ಬಂದರು . 
ಅಲ್ಲಿ ಅರಸನ ಆಳುಗಳನ್ನೂ ,ಕ್ರಮವಾಗಿ ನಿಂತುಕೊಂಡಿದ್ದ ಆನೆ, ಕುದುರೆಗಳ ಸಮೂಹ 
ವನ್ನೂ , ಮಂತ್ರಿಗಳು , ಮಾಂಡಳಿಕರು , ಸಮರ್ಥರಾದ ಶರಭಟರುಗಳನ್ನೂ ಕಂಡರು . 
ವ!! ಹಾಗೆ ನಿಂತುಕೊಂಡಿದ್ದ ಅವರೆಲ್ಲರೂ ( ಬಂದ ಈ ಮೂವರು ಶೂರರನ್ನು ) 
ಎದುರಿನಲ್ಲಿ ( ಈ ಮೂವರನ ) ಕಂಡು ಹೆದರಿ , ಪಕ್ಕಕ್ಕೆ ತೊಲಗಿದರು. ರೌದ್ರರಸವು 
ವ್ಯಾಪಿಸುತ್ತಿರಲು ರುದ್ರನ ಅವತಾರ ಸ್ವರೂಪರಾದ ಮೂವರೂ ವೈರಿಯನ್ನು 
ಸಂಹರಿಸುವುದರಲ್ಲಿ ತೀಕ್ಷವೆನಿಸಿದ ಖಡ್ಗಗಳನ್ನು ಝಳಪಿಸುತ್ತ ಬಂದು ಪ್ರಜ್ವಲಿ 
ಸುತ್ತಿದ್ದ ಬಿಜ್ಜಳ ಮಹಾರಾಜನ ಸಭಾಭವನವನ್ನು ಒಮ್ಮೆಲೇ ಪ್ರವೇಶಮಾಡಿದರು. 
೨೪, ಶೌಲ್ಯದಲ್ಲಿ ವಿಶ್ವಕ್ಕೆಲ್ಲ ಅಧಿಕರೆನಿಸಿದ ಜಗದೇವ, ಮಲ್ಲ, ಬೊಮ್ಮಯ್ಯಗಳು 
( ಬಿಜ್ಜಳನ) ಸವಿಾಪದಲ್ಲಿಯೇ ಇದ್ದ ಅನುಯಾಯಿಗಳು, ಸಮರ್ಥರಾದ ಶರಭಟರು , 
ರಾಜಪುತ್ರರುಗಳು ತೀಕ್ಷ ಖಡ್ಗಗಳನ್ನು ಧರಿಸಿ ಎದುರಿಸಲು ಸಿದ್ದರಾಗಿರುವುದನ್ನು 
ಕಂಡು, ಮುನ್ನುಗ್ಗಿ , ( ತಮ್ಮ ಕಯ್ಯಲ್ಲಿನ) ಆ ಗುರಾಣಿಗಳನ್ನು ಅಪ್ಪಳಿಸುವುದರ 
ಮೂಲಕವೇ ತಪ್ಪದೆ ಅವರನ್ನು ಎದುರಿಸಿ ಪರಾಕ್ರಮದಿಂದ ನುಗ್ಗಿ ಹೋಗಿತಮ್ಮ 


೫೧೬ 


ಬಸವರಾಜ ವಿಜಯಂ 


ಹರಭಕ್ತಕರಸ್ಪರ್ಶನ 
ಪರಿಪೂತನಿಖಾತಖಡ್ಗದಿಂ ಮಡಿದ ಮಹೀ 
ಶ್ವರನೈಂದ್ರಪದಂಬಡೆದಂ 
ಪಿರಿದುತ್ಸವಮಾಳು ಶರಣರುರ್ಬಿದರಾಗಳ 
ಹರಭಕ್ತರ್ಗೆ ಜಯ೦ ಜಯಮೆನುತ್ತುದ್ದೂಷಿಸುತ್ತಾರ್ದು ನಿ 
ರ್ಭರದಿಂ ಸೀಳ ವನುನ್ನತೋದರಮನಲ್ಲಿಟ್ಟಾರ್ಪಿನಿಂ ಕೊಯು ತ . 
ಚೋರಮಂ ಭಕ್ತಗಣಾಚ್ಛೆಯಿಂ ನೆಗಳ್ವಾವೀ ಕಜ್ಜಮಂ ಮಾಣದೆಂ 
ದಿರದಾರ್ದೆ ಕೃಪಾಣಮಂ ಜಡಿದು ಚಿಮ್ಮುತ್ತಯ್ ವಿಕ್ರಾಂತದಿಂ 
ಹರಭಕ್ತದೊಹಮನಾ 
ರ್ವಿರಚಿಪರವರ್ಗೀ ನೃಪಾಲಗತಿಯಪ್ಪುದೆನು 
ತಿರದೊಂದೊಲೆಯನೊಳ್ಳಿ 
ಬರೆದಾತನ ಕೆಯ್ದೆ ಕಟ್ಟಿದರ್ಕಡುಗಲಿಗಳ 
ನಲಿನಲಿದು ನರ್ತಿಸುತೆ ಕರ 
ಫಲಕಾಸ್ಪೋಟನವನೆಸಗುತುಂ ಕರವಾಳಂ 
ಬಲಿದೆ ಚಿಮ್ಮುತುಂ ಕಲ 
ಕಲರವದಿಂ ನಗುತ ಪಾಡುತುಂ ಗಣತತಿಯಂ 
ಚಂಡಬಳರಿವರೊಡನೆ ಭೂ 
ಮಂಡಳದೊಳ್ಳೆಣಸಲಾರ್ಪ ಕಲಿಯಾರೆನುತುಂ 


ಕೈಯ ಖಡ್ಗದಿಂದ ಬಿಜ್ಜಳ ಭೂಪಾಲನನ್ನು ಕತ್ತರಿಸಿ ಹಾಕಿದರು. ೨೫ . ಶಿವಭಕ್ತ 
ರಾದವರ ಕರಸ್ಪರ್ಶದಿಂದ ಪರಿಶುದ್ದಗೊಂಡ ತೀಕ್ಷ ಖಡ್ಡದೇಟಿನಿಂದ ಸತ್ತುಹೋದ 
ರಾಜನಾದ ಬಿಜ್ಜಳನು ಇಂದ್ರಪದವಿಯನ್ನು ಪಡೆದನು. ಶರಣರು ಅಧಿಕವಾದ 
ಸಂತೋಷದಿಂದ ಆಗ ಉಬ್ಬಿಹೋದರು . ೨೬ - ೨೭ . ಹರಭಕ್ತರಿಗೆ ಜಯ ಜಯ ! 
ಎಂದು ಗಟ್ಟಿಯಾಗಿ ಕೂಗಿಘೋಷಣೆ ಮಾಡುತ್ತ , ಅತಿಶಯವಾಗಿ ಸೀಳಿಹಾಕಿದ ಆ 
ಬಿಜ್ಜಳನ ದೊಡ್ಡ ಹೊಟ್ಟೆ ( ದೇಹ) ವನ್ನು ಅಲ್ಲಿಯೇ ಬಿಟ್ಟು ಶೌಡ್ಯದಿಂದ ಆ ಶಿರಸ್ಸನ್ನು 
ಕತ್ತರಿಸಿ, ಭಕ್ತಜನರುಗಳ ಆಜ್ಞೆಯ ಪ್ರಕಾರ ಈ ಕಾವ್ಯವನ್ನು ತಪ್ಪದೆ ಮಾಡಿದ್ದೇವೆಂದು 
ಗಟ್ಟಿಯಾಗಿ ಸಾರುತ್ತ ಶಿರಸ್ಸನ್ನು ಮೇಲಕ್ಕೆತ್ತಿ (ತೋರಿಸುತ್ತ ), ಕೈಯ ಖಡ್ಗವನ್ನು 
ರುಳಪಿಸುತ್ತ ಶೌರದಿಂದ ತಪ್ಪದೆ ಜಿಗಿದಾಡುತ್ತ ಹರಭಕ್ತರಾದವರಿಗೆ ಯಾರು 
ದ್ರೋಹವನ್ನು ಬಗೆಯುವರೋ , ಅವರಿಗೆ ಈ ಮಹಾರಾಜನಿಗಾದ ಗತಿಯೇ ಅಗುವುದು 
ಎನ್ನುತ್ತ ಒಂದು ಓಲೆಯನ್ನು ಸ್ಪಷ್ಟವಾಗಿ ಬರೆದು, ಮಹಾರಾಜನ ಕೈಗೆ ( ಹೆಣದಕೈಗೆ) 
ಆ ಮಹಾಶೂರರು ಕಟ್ಟಿದರು . ೨೮ - ೨೯ , ನಲಿನಲಿದು ಕುಣಿದಾಡುತ್ತ ಕೈಯಲ್ಲಿನ 
ಗುರಾಣಿಯನ್ನು ಪರಸ್ಪರ ಅಪ್ಪಳಿಸುತ್ತ , ಖಡ್ಗಗಳನ್ನು ಗಟ್ಟಿಯಾಗಿ ಹಿಡಿದು 
ಮೇಲಕ್ಕೆತ್ತಿ, ತಿರುವಾಡುತ್ತ , ( ಅಥವಾ ಝಳಪಿಸುತ್ತ ) ಕಲಕಲ ಧ್ವನಿಮಾಡಿ ನಗುತ್ತ , 


೫೧೭ 


ದ್ವಾಚತ್ವಾರಿಂಶಾಶ್ವಾಸಂ 


ಮಂಡಳಿಕರಳುತಿರೆ ನಡೆ 
ಗೊಂಡರ್ಪೊಆವತ್ತು ಸಭೆಯಿನಭವನ ಸುಭಟರ್ 


ನಿಡುಸರದಿಂ ವಂದಿಗಳು 
ಗಡಿಸುತ್ತಿರೆ ಮುಂದೆ ನಿಂದು ಬಿರುದಾವಳಿಯಂ 
ನಡೆತಂದು ಪೊಕ್ಕನೊಡವರೆ 
ಕಡುಗಲಿಗಳನ್ನ ಭವನಮಂ ಜಗದೇವಂ 
ವ!! ಅಂತು ಪೊಕ್ಕು ಜನನಿಯಡಿದಾವರೆಗವರ್ವರಸು ಮಣಿದು 

ಮಾತೆ ನಿಮ್ಮ ಮನಕ್ಕೆ ಸಂತಸವಪ್ಪ ಮಾಳ್ಮೆಯೊಳಿಂದು ನಿ 
ರ್ಭೀತಿಯಿಂದ ಶಿವಾಪರಾಧಿಯನಿಕ್ಕಿ ಬಂದೆವೆನುತ್ತೆ ಸಂ 
ಪ್ರೀತಿಯಿಂದೆಂಗಿರ್ದ ಪುತ್ರನನ ಆಲಿಂ ಪರಸುತ್ತೆ ಸಂ 
ಜಾತಸಂಭ ಮೆ ಮಚ್ಚು ತುಂ ಪೊಗಳುತ್ತೆ ತಳಮರ್ದಪ್ಪಿದ 
ಸಮುದಿತಗುಣಕೀರ್ತನದಿಂ 
ನವಿಯಿಸೆ ಮಲ್ಲಯ್ಯ ಜೊಮ್ಮಯರ್ಪದಪಿಂದಂ 
ಪ್ರಮುದವನೊಡರ್ಚಿ ಮನ್ನಿಸಿ 
ಸಮುಚಿತಸತ್ಕಾರಮಂ ಕರಂ ರಚಿಸಿದ 


ಶಿವಗಣ ಸಮೂಹವನ್ನು ಕುರಿತು ಹಾಡುತ್ತ ಪ್ರಚಂಡ ಬಲಶಾಲಿಗಳಾದ ಇವರೊಡನೆ 
ಭೂಮಂಡಲದಲ್ಲಿ ಕಾಳಗ ಮಾಡುವ ಸಾಮರ್ಥ್ಯವುಳ್ಳ ಶೂರರು ಯಾರಿದ್ದಾರೆ ? 
ಎಂದು ( ಅಲ್ಲಿದ್ದ ಬಿಜ್ಜಳನ) ಮಾಂಡಳಿಕರೆಲ್ಲ ಹೆದರಿಕೊಳ್ಳುತ್ತಿರಲು ಆ ಮಹಾಶೂರರು 
ಸಭೆಯಿಂದ ನಡೆದು ಹೊರಹೊರಟರು. ೩೦ . ಉತ್ತರ ಸ್ವರದಿಂದ ಮುಂಭಾಗದಲ್ಲಿ 
ನಿಂತುಕೊಂಡು ಬಿರುದನ್ನು ಹೊಗಳುವವರು ( ವಂದಿಗಳು) ಬಿರುದಾವಳಿಗಳನ್ನು 
ಉದ್ಯೋಷಿಸುತ್ತಿದ್ದರು. ಜಗದೇವನು ತನ್ನೊಡನೆಯೇ ಬಂದ ಮಲ್ಲಯ್ಯ , ಬೊಮ್ಮಯ್ಯ 
ಗಳೊಡನೆ ತನ್ನ ಮನೆಯನ್ನು ಕುರಿತು ಬಂದು ಪ್ರವೇಶಿಸಿದನು. ವ|| ಅ ರೀತಿ ತನ್ನ 
ಮನೆಯನ್ನು ಪ್ರವೇಶಿಸಿ , ತಾಯಿಯ ಪಾದಕಮಲಗಳಿಗೆ ಮಲ್ಲಯ್ಯ ಬೊಮ್ಮಯ್ಯ 
ರೊಡನೆ ಕೂಡಿ ನಮಸ್ಕಾರ ಮಾಡಿ - ೩೧. ಅಮ್ಮಾ , ನಿನ್ನ ಮನಸ್ಸಿಗೆ ಸಂತೋಷ 
ವಾಗುವ ರೀತಿಯಲ್ಲಿ ಈ ದಿವಸ ಯಾರ ಹೆದರಿಕೆಯೂ ಇಲ್ಲದೆ, ಶಿವನಲ್ಲಿ ಅಪರಾಧ 
ವೆಸಗಿದ ಬಿಜ್ಜಳನನ್ನು ಕೊಂದು ಬಂದೆವು ಎನ್ನುತ್ತ ಅತ್ಯಂತ ಪ್ರೀತಿಯಿಂದ ನಮಸ್ಕಾರ 
ಮಾಡಿದ ಮಗನನ್ನು ಅಕ್ಕರೆಯಿಂದ ಅಶೀರ್ವಾದ ಮಾಡುತ್ತ , ಸಂಭ್ರಮದಿಂದ 
ಕೂಡಿದ ತಾಯಿಯು ಮೆಚ್ಚುಗೆ ವ್ಯಕ್ತಪಡಿಸುತ್ತ ಹೊಗಳಿ ಗಟ್ಟಿಯಾಗಿ ಅಪ್ಪಿಕೊಂಡಳು. 
೩೨. ( ಇದರಂತೆ) ಮಲ್ಲಯ್ಯ ಬೊಮ್ಮಯ್ಯಗಳೂ ಸಮೀಚೀನವಾದ ಆ ಜಗದೇವನ 
ತಾಯಿಯ ಸದ್ದು ಣಗಳನ್ನು ಹೊಗಳುತ್ತ ನಮಸ್ಕಾರ ಮಾಡಲಾಗಿ, ಸಂಭ್ರಮದಿಂದ 
ಅವರ ಮನಸ್ಸಿಗೆ ಹರ್ಷವನ್ನುಂಟು ಮಾಡಿ, ಮನ್ನಣೆಗೊಳಿಸಿ ಯಥಾಯೋಗ್ಯವಾದ 


೫೧೮ 


ಬಸವರಾಜ ವಿಜಯಂ 


ವ ಆಗಳಾ ಜಗದೇವನುಟಿಸಿ 


ವಿಹಿತಂ ಭಕ್ತಂಗೆ ತಾನೇ ತವಿಪುದಪಹರದ್ರೋಹಿಯಂ ಮಾಣ್ಣ ದಂ ಮೇ 

ಹಿಯೋಕಪ್ರತಾನಂ ಬೆಸಸೆ ಬಳಿಯಿನಾದ್ರೋಹಿಯಂ ಕೊಂದೆನಾಂ ದು 
ರ್ವಹಪಾಪಂಬೆತ್ತೆನೀ ಪಾಪವನಳಿವೊಡೆ ಮತ್ತಾಣಮಂ ಬಿಟ್ಟಪಂ ನಿಃ 
ಓಹೆಯಿಂದಾನೆಂದು ಖಡ್ಡಾಗ್ರದೆ ನಿಜಶಿರಮಂ ಕೊಯ್ನಾ ಭಕ್ತವರ್ಯ೦ 


೩೩ 


09 


ವ ! ಅಂತು ಕಳ್ಳನೆಕೊರೆದಿಕ್ಕುವುದುಮುಮಾರಮಣಂ ಪ್ರಸನ್ನನಾಗಿ 


ಸುರನಿಗೆನಿಜ ಕೆಂಜೆಡೆ ತ 
qುರಿಗಿಸುಳಂ ಗರಳಂ ಭಸಿತಂ 
ಕರಿಕೃತಿ ಧರಾಧರಪುತ್ರಿ ಫಣಾ 
ಧರನೊಪ್ಪಿರೆ ರಂಜಿಸಿದ ಗಿರಿಶಂ 


ವ! ಅಂತು ರಂಜಿಸಿ ನಿಜಭಕ್ತನ ಶಿರವಂ ಪಸಿ ಹರಣವನಲರ್ಚಿ ತನಗೆಂಗಿರ್ದನಂ 
ತೆ ಗೆದೆ ಬಿಗಿಯಪ್ಪಿ ಪೊಗಳು ಮನ್ನಿಸಿ ಮಾತೃಮಿತ್ರಸಮೇತವವನಂ ಮಣಿಪುಷ್ಪಕಮನೇಲಿಸಿ 


ಸತ್ಕಾರವನ್ನು ಅವರಿಗೆ ಉಂಟುಮಾಡಿದಳು . ವ!! ಆಗ ಆ ಜಗದೇವನು ಸಂಭ್ರಮ 
ಗೊಂಡು - ೩೩ . ಲೋಕದಲ್ಲಿ ಶಿವನಲ್ಲಿದ್ರೋಹವೆಸಗುವವನನ್ನು ಕೊಲ್ಲುವುದು ಭಕ್ತ 
ನಾದವನಿಗೆ ಯೋಗ್ಯ ಕಾವ್ಯ ತಾನೇ . ಅದರಂತೆ ತಪ್ಪದೆ ಆದ್ರೋಹಿಯಾದ ಬಿಜ್ಜಳ 
ನನ್ನು ಶಿವಭಕ್ತರುಗಳ ಅಪ್ಪಣೆಯ ಮೇರೆಗೆ ನಾನು ಕೊಂದನು . ಆದ ಕಾರಣ ನಾನೀಗ 
ಹೊರಲಾರದ ಪಾಪವನ್ನು ಹೊತ್ತಂತಾಗಿದೆ. ಈ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ 
ನಿರಾಶೆಯಿಂದ ( ದೇಹದ ಮೇಲೆ ಯಾವ ಅಶೆಯೂ ಇಲ್ಲದವನಾಗಿ) ನಾನೇ ನನ್ನ 
ಪ್ರಾಣವನ್ನು ಬಿಡುತ್ತೇನೆನ್ನುತ್ತ ಆ ಭಕ್ತನು ಖಡ್ಗದ ಕೊನೆಯಿಂದ ತನ್ನ ಶಿರಸ್ಸನ್ನು 
ಕತ್ತರಿಸಿಕೊಂಡನು . ವ! ಆ ರೀತಿ 'ಕಳಕ್ ” ಎಂದು ( ತನ್ನ ಶಿರಸ್ಸನ್ನು ) ಕತ್ತರಿಸಿ 
ಇಕ್ಕುತ್ತಿದ್ದ ಹಾಗೆಯೇ ಪಾರ್ವತೀಪತಿಯಾದ ಶಿವನು ಸಂತೋಷಗೊಂಡು ೩೪ . 
ದೇವಗಂಗಾನದಿ , ಒಳ್ಳೆಯ ಚಂದ್ರ , ಕೆಂಪಾದ ಜಡೆ, ( ಹಣೆಯ ಮೇಲೆ) ಧರಿಸಿದ 
ಅಗ್ನಿ ನೇತ್ರ , ತ್ರಿಶೂಲ, ಕಂಠದ ವಿಷ, ( ದೇಹಕ್ಕೆಲ್ಲ ಧರಿಸಿದ) ಭಸ್ಮ , (ಉಟ್ಟ ) ಆನೆಯ 
ಚರ್ಮ, ಹಿಮವಂತನ ಪುತ್ರಿಯಾದ ಪಾರ್ವತಿ, ಹಾವುಗಳ ಆಭರಣ (ಅಥವಾ ಧರಿಸಿದ 
ಹಾವು) - - ಇವೆಲ್ಲಶೋಭಿಸುತ್ತಿರಲು ಪರಮೇಶ್ವರನು ಪ್ರಕಾಶಿಸುತ್ತಿದ್ದನು. ವ! ಈ 
ರೀತಿಯಲ್ಲಿ ಪರಮೇಶ್ವರನು ಪ್ರಕಾಶಿಸುತ್ತ ತನ್ನ ಭಕ್ತನಾದ ಜಗದೇವನ ( ಕತ್ತರಿಸಿದ) 
ಶಿರಸ್ಸನ್ನು ಮುಂದಕ್ಕೆ ಹತ್ತಿಸಿ, ಪ್ರಾಣವನ್ನು ಅರಳಿಸಲಾಗಿ, ತನಗೆ ಎರಗಿದ 
ಆ ಜಗದೇವನನ್ನು ಹಿಡಿದೆತ್ತಿ ಬಿಗಿಯಾಗಿ ಅಪ್ಪಿಕೊಂಡು , ಕೊಂಡಾಡಿ ಮನ್ನಣೆ 
ಮಾಡಿ, ತಾಯಿ , ಮಿತ್ರರು ಸಮೇತವಾಗಿ ಅವನನ್ನು ರತ್ನಖಚಿತ ಪುಷ್ಪಕ ವಿಮಾನದಲ್ಲಿ 


ದ್ವಾಚತ್ವಾರಿಂಶಾಶ್ವಾಸಂ 


ಅರಲ ಸರಿ ಸುರಿಯ ಭೋರೆಂ 
ದಿರದವರಾನಕರವಂಗಳುಯಿವುತ್ತಿರೆ ಶಂ 
ಕರನವನಂ ನಿಜಪುರಿಗೊ 
ಯಿರಿಸಿದನತುಳಪ್ರಸನ್ನ ಸುಖಸಂಪದದೊಳ್ 

ವ! ಆಗಳಿಂತು ಜಗದೇವನೆಸಗಿದ ಕಡುಗಜ್ಯದಾದ್ಯಂತವೆಲ್ಲವನಿತ್ಯಸವರಸಂ ಕೇಳು 
ಪಿರಿದು ಸಂತಸಂದಾಳು ನಿಜಗುರುವಪ್ಪ ಕೂಡಲಸಂಗಮೇಶ್ವರನಂ ಕಾ ಸಡಗರದಿಂ ಭಕ್ತಗಣ 
ಸಂಯುಕ್ತನಾ ಕಪ್ಪಡಿಗೇಳ್ಳಂದಾ ಲಿಂಗಮಂದಿರಂಬುಗುವಾಗಳ 

ಮೊದಲ ಗುರುರೂಪನಾಳೊ 
ವಿದನಿದಿರೆಳ್ಳಂಗಮೇಶ್ವರಂ ಬಸವ ಕಂ 
ಡುದಿತೋತ್ಸವಮಲಕುತ್ತಿರೆ 
ಸದಮಳಸದ್ಭಕ್ತಿಭಾವಸಂಭ್ರಮದಿಂದಂ 
ತನು ರೋಮಾಂಚಮನಾಳೆ ನೇತ್ರಯುಗದಿಂದಾನಂದಬಾಷ್ಪಾಂಬು ಸೂ 
ಸೆ ನಿತಾಂತಂ ತನಿವೆರ್ಸಿ ಗದ್ಯ ದಸಮಾಲಾಪಂ ಕೊರಿಂಡು ಕಂ 
ಪನಮಂ ತಾಳೊಡಲಾನೆ ಬಿಮರನಾನಂದಾ ನೀರೇ ಪಾ 
ವನವೃತ್ತಂ ನೆಗಳಂ ತದಂಘಿಗೊಲವಿಂ ದಂಡಪ್ರಣಾಮಂಗಳಂ 

೩೭ 
ಕುಳ್ಳಿರಿಸಿಕೊಂಡು - ೩೫ . ಹೂವುಗಳ ಮಳೆ ಸುರಿಯುತ್ತಿರಲು, ಭೋರೆಂದು ತಪ್ಪದೆ 
ದೇವದುಂದುಭಿಗಳು ಧ್ವನಿಮಾಡುತ್ತಿರಲು, ಶಂಕರನು ಅವರನ್ನು ತನ್ನ ಕೈಲಾಸ 
ಪಟ್ಟಣಕ್ಕೆ ಕರೆದೊಯ್ದು ಅನುಪಮವಾದ ಕೃಪೆಯನ್ನು ತೋರಿಸಿ ಸುಖಸಂಪತ್ತಿನಲ್ಲಿ 
ಇರಿಸಿದನು. ವ! ಆಗ ಜಗದೇವನು ಈ ರೀತಿಯಲ್ಲಿ ಮಾಡಿದ ಅದ್ಭುತಕಾರದ ತುದಿ 
ಮೊದಲೆಲ್ಲವನ್ನೂ (ಕಪ್ಪಡಿಸಂಗಮಕ್ಕೆ ಹೊರಟಿದ್ದ ) ಬಸವಣ್ಣನು ಕೇಳಿ, ಅತಿಶಯ 
ಸಂತೋಷ ಹೊಂದಿ, ತನ್ನ ಗುರುವಾದ ಕೂಡಲ ಸಂಗಮೇಶ್ವರನನ್ನು ಕಾಣುವ 
ಸಡಗರದಿಂದ ( ಅನೇಕ) ಶಿವಭಕ್ತ ಸಮೂಹದೊಡಗೊಂಡಿದ್ದ ಅವನು ಕಪ್ಪಡಿ ಸಂಗಮಕ್ಕೆ 
ಬಂದು ಶಿವಲಿಂಗದ ಮಂದಿರವನ್ನು ಪ್ರವೇಶಿಸುವಾಗ - ೩೬ -೩೭. ಎದುರಿನಲ್ಲಿ 
ಸಂಗಮೇಶ್ವರನು ಮೊದಲಿನಂತೆ ( ತಾನು ಜನ್ಮಧಾರಣೆ ಮಾಡುವ ಕಾಲದಲ್ಲಿ ಕಾಣಿಸಿ 
ಕೊಂಡ ರೀತಿಯಲ್ಲಿಯೆ ) ಗುರುರೂಪವನ್ನು ಹೊಂದಿ ಶೋಭಿಸಿದನು . ಬಸವಣ್ಣನು 
( ಆ ರೀತಿಯಲ್ಲಿರುವ ಸಂಗಮೇಶ್ವರನನ್ನು ) ಕಂಡು ಉತ್ಪನ್ನವಾದ ಸಂತೋಷವುಳ್ಳವ 
ನಾಗಿ, ಶ್ರೇಷ್ಠವೂ , ಪವಿತ್ರವೂ ಆದ ಭಕ್ತಿಭಾವವು ಅರಳುತ್ತಿರಲು, ಸಂಭ್ರಮದಿಂದ 
ದೇಹವು ರೋಮಾಂಚನಗೊಂಡಿತು ; ಎರಡೂ ಕಣ್ಣುಗಳಿಂದ ಸಂತೋಷ ಬಾಷ್ಪಗಳು 
ಅತ್ಯಧಿಕವಾಗಿ ಸುರಿದವು ; ಕಂಠದಿಂದ ಗದ್ಗದಿತವಾದ ಮಾತುಗಳು ಅತಿಶಯವಾಗಿ 
ಹೊಮ್ಮಿದುವು ; ನಡುಗುವಿಕೆಯನ್ನು ಹೊಂದಿದ ದೇಹವು ಬೆವರೇರಿತು . ಆನಂದವೆಂಬ 
ಸಮುದ್ರವುಉಕ್ಕಿತು ; ಪಾವನ ಚರಿತ್ರೆಯನ್ನುಳ್ಳ ಬಸವೇಶ್ವರನು ಆ ಪರಮೇಶ್ವರನ 

1 ತೋಷಂ ( ಜ) 


೫೨೦ 


ಬಸವರಾಜ ವಿಜಯಂ 


ವ|| ಅಂತು ನೆಗಳು ಕೃತಾಂಜಲಿಪುಟಮಂ ಪೊತ್ತು ನಿಂದು 
ಸ್ವಾಮಿ ಮದೀಯಮಾನಸವನೇಜದಿನೇಶ್ವರ ಮಾಧವಾಜಸು 
ತ್ರಾವಕಿರೀಟವಂಡಿತಪದಾಂಬುಜ ವಿಶ್ವಕುಟುಂಬರಕ್ಷಣೆ 
ದ್ದಾವು ದಯಾಸುಧಾರಸಸಮಗ್ರಕಟಾಕ್ಷ ಕಲಂಕದೂರ ನಿ 
ಪ್ಯಾಮ ಚಿದಂಗನಾರಮಣ ದೇಶಿಕ ಕೂಡಲಸಂಗಮೇಶ್ವರಾ 
ನಿರುಪಮ ನಿತ್ಯ ನಿಷ್ಕಳ ನಿರಾಕುಳ ನಿರ್ಭಯ ನೀಲಕಂಠನಿ 
ರ್ಜರನುತ ನಿಷ್ಪಪಂಚ ನಿಗಮಾಗಮವಂದ್ಯ ನಿರೀಹ ನಿನ್ನುತ 
ಸ್ಮರ ನಿರವದ್ಯ ನಿರ್ಮದ ನಿರರ್ಗಳ ನಿಶ್ಚಳ ನಿಸ್ಸುಳಪ್ರಭಾ 
ಕರ ನಿರುಪಾಧಿ ನಿರ್ಗುಣ ನಿರಾಮಯ ಕೂಡಲಸಂಗಮೇಶ್ವರಾ 


೩೮ 


ಜಂಗಮಲಿಂಗಸಂಗತ ನಿರಂಗ ಕುರಂಗಧರೋತ್ತಮಾಂಗ ನಿ 
ರ್ಭಂಗ ಪತಂಗಜಾಂಗಜಮತಂಗಜತುಂಗಮ್ಮಗೇಂದ್ರ ಸದ್ದಯಾ 


ಪಾದಕಮಲಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಮಾಡಿದನು . ವ|| ಹೀಗೆ 
ಪ್ರಣಾಮಗಳನ್ನು ಮಾಡಿ ಕೈಗಳನ್ನು ಮುಗಿದು ತಲೆಯ ಮೇಲೆ ಹೊತ್ತು ನಿಂತು 
ಬಸವೇಶ್ವರ ಕೃತ ಶ್ರೀ ಸಂಗಮೇಶ್ವರ ಪ್ರಾರ್ಥನೆ - ೩೮. ಸ್ವಾಮಿಯಾದ ಕೂಡಲ 
ಸಂಗಮೇಶ್ವರ ದೇಶಿಕನೇ , ನನ್ನ ಮನಸ್ಸೆಂಬ ಕಮಲಕ್ಕೆ ಸೂಯ್ಯನಂತಿರುವವನೇ , ವಿಷ್ಣು , 
ಬ್ರಹ್ಮ , ದೇವೇಂದ್ರಾದಿಗಳ ಕಿರೀಟಗಳಿಂದ ಅಲಂಕಾರಗೊಂಡ ಪಾದಕಮಲಗಳುಳ್ಳವನೇ , 
ವಿಶ್ವವೆಂಬ (ದೊಡ್ಡ) ಕುಟುಂಬವನ್ನು ಸಂರಕ್ಷಣೆ ಮಾಡುವುದರಲ್ಲಿ ಸ್ವಾತಂತ್ರವುಳ್ಳವನೇ , 
ದಯೆಯೆಂಬ ಅಮೃತರಸದಿಂದ ಪೂರ್ಣ ತುಂಬಿಹೋದ ಕಡೆಗಣ್ಣುಳ್ಳವನೇ , ಪಾಪ 
ದೂರನೇ , ಇಚ್ಚಾರಹಿತನೇ , (ಬಯಕೆಗಳೇ ಇಲ್ಲದವನೇ ) ಜ್ಞಾನವೆಂಬ ಸ್ತ್ರೀಯ 
ಪತಿಯೇ ( ರಕ್ಷಿಸು.) ೩೯ . ಹೋಲಿಕೆಯೇ ಇಲ್ಲದವನ ; ಎಂದೆಂದೂ ಇರು 
ವವನೂ ( ಮತ್ತು ಇದ್ದವನ ), ಕಲಾರಹಿತನೂ , ಯಾವ ಕಳವಳವೂ ಇಲ್ಲದವನೂ , 
ಭಯರಹಿತನೂ ಆದ ನೀಲಕಂಠನೇ , (ಸಮಸ್ಯ) ದೇವತೆಗಳಿಂದ ಸ್ತೋತ್ರಮಾಡಿಸಿ 
ಕೊಳ್ಳುವವನೇ , ಪ್ರಪಂಚದ ಲೇಪವಿಲ್ಲದವನೇ , ವೇದಾಗಮಗಳಿಂದ ವಂದಿಸಿಕೊಳ್ಳ 
ಲ್ಪಡುವವನೇ , ಇಚ್ಛಾರಹಿತನೇ , ಮನ್ಮಥನನ್ನು ತಿರಸ್ಕರಿಸಿದವನೇ , ತಪ್ಪಿಲ್ಲದವನೇ 
( ಕಲಂಕರಹಿತನೇ ), ಮದವಿಲ್ಲದವನೇ , ತಡೆಯೇ ಇಲ್ಲದವನೇ , ದೃಢನೇ , ( ಇನ್ನೊಂದರ ) 
ಹೋಲಿಕೆಯನ್ನೇ ಇಲ್ಲದವನೇ , ಪ್ರಕಾಶವನ್ನುಂಟುಮಾಡುವವನೇ , (ನಿನಗೆ ಬೇರೊಂದು) 
ಕಾರಣವೇ ಇಲ್ಲದವನೇ , ಸತ್ವರಜಸ್ತಮೋಗುಣ ರಹಿತನೇ ( ಅತೀತನಾದವನೇ ) , ವ್ಯಾಧಿ 
ರಹಿತನೇ ಕೂಡಲ ಸಂಗಮೇಶ್ವರಾ ( ರಕ್ಷಿಸು), ೪೦. ಚರಜಂಗಮ ಲಿಂಗದಲ್ಲಿ ಒಡವೆ 
ರೆತ ಆಕಾರದಲ್ಲಿ ಕಾಣಿಸಿಕೊಳ್ಳುವವನೇ , ದೇಹವಿಲ್ಲದವನೇ , ` ಚಂದ್ರನನ್ನು ಶಿರಸ್ಸಿನಲ್ಲಿ 
ಧಾರಣ ಮಾಡಿರುವವನೇ , ( ಯಾರಿಂದಲೂ ) ಭಂಗಗೊಳ್ಳದವನೇ , ಸೂರ ಪುತ್ರನಾದ 
ಯಮ , ಮನ್ಮಥರುಗಳೆಂಬ ಆನೆಗಳಿಗೆ ಸಿಂಹ ಸ್ವರೂಪನಾದವನೇ , ಶ್ರೇಷ್ಟವಾದ 


ದ್ವಾಚತ್ವಾರಿಂಶಾಶ್ವಾಸಂ 


ಪಾಂಗ ತರಂಗಿಣೀಧರ ಪಿಶಂಗಜಟಾಧರ ಸರ್ವಮಂಗಳಾ 
ಲಿಂಗಿತ ಮಂಗಳಾಂಗ ಮಹಿಮೋನ್ನತಕೂಡಲಸಂಗಮೇಶ್ವರಾ 
ಮನುತತಿಪೂಜ್ಯ ಮಾನ್ಯ ವಿಹಿರದ್ಯುತಿ ವಿನವಿಮರ್ದಿ ಮುಗ್ಗಮ 
ರ್ತಿ ನಿಯತಮೇರುಧನ್ಯಕರ ಮೈಹಿರ ಭಂಜನ ಮೋಹದೂರ 
ಲಿನಿಹಿತಚಂದ್ರ ಮಂಗಳಗುಣಾಕರಮಸ್ತಕಮಾಲಿಕಾಂಕ ಮ 
ಜೈನಕ ಮದೀಶ ಮದ್ದುರು ಕೃಪಾಕರ ಕೂಡಲಸಂಗಮೇಶ್ವರಾ 
ಭವ ಭವಭಂಜನಾಂಜನವಿವರ್ಜಿತ ನಿರ್ಜಿತಮಿತ್ರಗಾತ್ರಸಂ 
ಭವ ಭುವನೇಶ ಪಾಶಹರ ಕಿಂಕರಶಂಕರ ಚಂಡತಾಂಡವೋ 
ತೃವ ಧವಳಾಂಗ ಪುಂಗವರ ನಿರ್ಮದ ಶರ್ಮದ ಶರ್ವ ಪಾರ್ವತೀ 

ಧವ ಶಿವಲಿಂಗ ಪಿಂಗಳಜಟಾಧರ ಕೂಡಲಸಂಗಮೇಶ್ವರಾ 
ದಯೆಯಿಂದ ತುಂಬಿದ ಕಡೆಗಣೋಟವುಳ್ಳವನೇ , ದೇವ ಗಂಗಾಧರನೇ , ಪಿಶಂಗವರ್ಣ 
( ಕೆಂಪು ಹಳದಿ ಮಿಶ್ರವರ್ಣ) ದ ಅತಿಶಯವಾದ ಜಡೆಯನ್ನು ಧರಿಸಿದವನೇ , ಸರ್ವ 
ಮಂಗಳಾದೇವಿಯನ್ನು ಆಲಿಂಗಿಸಿಕೊಂಡವನೇ ( ಸರ್ವಮಂಗಳಾ ದೇವಿಯನ್ನು ತನ್ನ 
ಅರ್ಧಾಂಗದಲ್ಲಿರಿಸಿಕೊಂಡವನೇ ) ಉನ್ನತವಾದ ಮಹಿಮೆಯುಳ್ಳವನೇ , ಕೂಡಲ ಸಂಗ 
ಮೇಶ್ವರಾ ( ರಕ್ಷಿಸು) , ೪೧. ಮನುಗಳ ಸಮೂಹದಿಂದ ಪೂಜೆಗೊಳ್ಳಲ್ಪಡುವವನೇ , 
( ಸಮಸ್ತಲೋಕದ) ಮನ್ನಣೆಗೆ ಪಾತ್ರನಾದ ಸೂರನ ಪ್ರಕಾಶವುಳ್ಳವನೇ , ಮತ್ತ್ವವನ್ನು 
ನಾಶಮಾಡಿದವನೇ , (ವಿಷ್ಣುವು ಮತ್ತಾವತಾರ ಮಾಡಿದನಂತರ ಆ ಮತ್ತ್ವವನ್ನು 
ಛೇದಿಸಿದವನು) ಸುಂದರಾಕಾರವುಳ್ಳ ದೇಹವುಳ್ಳವನೇ , ಮೇರು ಪರ್ವತವನ್ನು ಕರದಲ್ಲಿ 
ಧನುಸ್ಸನ್ನಾಗಿ ಧರಿಸಿದವನೇ , ಮಿಹಿರ (ಸೂರ) ಪುತ್ರನಾದ ಯಮನನ್ನು ಭಂಗಗೊಳಿಸಿ. 
ದವನೇ , ಮೋಹದಿಂದ ದೂರನಾಗಿರುವವನೇ , ಹಣೆಯಲ್ಲಿ ಧರಿಸಲ್ಪಟ್ಟ ಚಂದ್ರನನ್ನುಳ್ಳ 
ವನೇ , ಮಂಗಳಕರಗಳಾದ ಗುಣಗಳಿಗೆ ಆಗರನೆನಿಸಿದವನೇ , ಶಿರಸ್ಸುಗಳ ಮಾಲೆಗಳೇ 
ಗುರುತಾಗುಳ್ಳವನೇ , ನನ್ನ ತಂದೆಯೇ , ನನ್ನ ಈಶ್ವರನೇ , ನನ್ನ ಗುರುವೇ , ಕೃಪೆ 
ದೊರುವವನೇ ಕೂಡಲ ಸಂಗಮೇಶ್ವರಾ, ( ರಕ್ಷಿಸು), ೪೨ . ಭವ ಎಂದರೆ ತನ್ನಿಂದಲೇ 
ಹುಟ್ಟಿದ ಸಮಸ್ತ ಪ್ರಪಂಚದ ಭವವನ್ನು ಎಂದರೆ ಪಾಪ ಸಮೂಹವನ್ನು ನಾಶಗೊಳಿಸು 
ವವನೇ , ' ಅಂಜನ' ಎಂದರೆ ಕತ್ತಲೆಯನ್ನು ಅಥವಾ ಮಾಯೆಯನ್ನು ದೂರಗೊಳಿಸಿ 
ದವನೇ , ಸರದೇಹದಿಂದುತ್ಪನ್ನನಾದ ಯಮನನ್ನು ಗೆದ್ದವನೇ , ( ಸಮಸ್ತ) ಲೋಕಗಳ 
ಒಡೆಯನೇ , ( ಭಕ್ತರ) ಬಂಧನಗಳನ್ನೆಲ್ಲ ನಿವಾರಿಸುವವನೇ , ಕಿಂಕರರಾದವರಿಗೆ ಸುಖ 
ವನ್ನುಂಟು ಮಾಡುವವನೇ , ಭಯಂಕರವಾದ ತಾಂಡವ ನೃತ್ಯದಿಂದ ಉತ್ಸಾಹಗೊಳ್ಳುವ 
ವವನೇ , ಶುಭ ಶರೀರಿಯಾದ ವೃಷಭೇಶ್ವರನನ್ನು ವಾಹನಮಾಡಿಕೊಂಡು ಸಂಚರಿಸು 
ವವನೇ ; ಮದರಹಿತನೇ , ಸುಖದಾಯಕನೇ , ಶರ್ವನೇ , ( ಪ್ರಳಯ ಕಾಲದಲ್ಲಿ ಸಕಲ 
ಪ್ರಾಣಿಗಳನ್ನೂ ಹಿಂಸಿಸುವವನೇ ) , ಪಾರ್ವತೀಪತಿಯೇ , ಹಳದಿ ಕೆಂಪು ಮಿಶ್ರವಾದ 
ಬಣ್ಣದಿಂದ ಕೂಡಿರುವ ಜಡೆಯುಳ್ಳವನೇ , ಶಿವಲಿಂಗವೇ , ಕೂಡಲ ಸಂಗಮೇಶ್ವರ 


೫೨೨ 


ಬಸವರಾಜ ವಿಜಯಂ 


ಸುರತಟಿನೀಪಯಃಕಣಕಳಾಪಜಟಾಭರ ಪದ್ಮವೈರಿಶೇ 
ಖರ ನಿಗಮಾಂತಗ್ರಚರಣಾಂಬುಜ ಶಾಶ್ವತರೂಪ ಶಾಕ್ಕರೇ 
ಶ್ವರವರವಾಹ ವಾರಿಧರಕರ್ಬುರಕಂಧರ ಕಾಲದರ್ಪಸಂ 
ಹರ ಹರಿವಂದ್ಯಪಾದ ಜಗದೀಶ್ವರ ಕೂಡಲಸಂಗಮೇಶ್ವರಾ 
ಶರಣಕದಂಬಶಂಬರಧಿ ಶಂಬರಜಾಹಿತ ಶಂಬರಾರಿ ಶಂ 
ಬರದಪಟುಪ್ಪ ಭಂಜನ ನಿರಂಜನರಂಜಿತ ಕುಂಜರೇಂದ್ರಸಂ 
ಹರ ಹರಿಣಾಂಕಪಾಣಿ ಹರಿಣಾಂಕಹುತಾಶದಿನೇಶನೇತ್ರ ಶಂ 
ಕರ ಕರುಣಾನಿವಾಸ ಗುಣಭೂಷಣ ಕೂಡಲಸಂಗಮೇಶ್ವರಾ 
ಪುರುಷವರೇಣ್ಯ ಪುಣ್ಯಮಯ ಪೂರ್ಣ ಪುರಂದರವಂದ್ಯ ವಿಶ್ವವಿ 
ಸ್ವರಣವಿನೋದವಿಶು ವಿಹಾರ ವಿರಾಜಿತವೀರಶೈವಭಾ 


( ರಕ್ಷಿಸು), ೪೩ . ದೇವಗಂಗಾನದಿಯ ಚಿಕ್ಕ ಚಿಕ್ಕ ನೀರಿನ ಹನಿಗಳ ಸಮೂಹದಿಂದ 
ತುಂಬಿರುವ ಜಡೆಯುಳ್ಳವನೇ , ಕಮಲವೈರಿಯಾದ ಚಂದ್ರನನ್ನು ಧರಿಸಿದವನೇ , ಉಪ 
ನಿಷತ್ತುಗಳಿಂದ ಹುಡುಕಿಸಿಕೊಳ್ಳಲ್ಪಡುವ ಪಾದಕಮಲವುಳ್ಳವನೇ , ಶಾಶ್ವತವಾದ 
( ಎಂದೂ ನಾಶವಿಲ್ಲದ) ಶ್ರೇಷ್ಟ ರೂಪವುಳ್ಳವನೇ , ಶ್ರೇಷ್ಟನಾದ (ಗೂಳಿಯ ) 
ನಂದೀಶ್ವರನೇ ವಾಹನವಾಗುಳ್ಳವನೇ , ಮೇಘದಂತೆ ಕಪ್ಪಾದ ಕಂಠವುಳ್ಳವನೇ , ಯಮನ 
ಗರ್ವವನ್ನು ಸಂಹಾರ ಮಾಡಿದವನೇ , ವಿಷ್ಣುವಿನಿಂದ ನಮಸ್ಕರಿಸಿಕೊಳ್ಳಲ್ಪಡುವ 
ಪಾದವುಳ್ಳವನೇ , ಜಗತ್ತಿಗೆಲ್ಲ ಸ್ವಾಮಿಯಾದ ಕೂಡಲ ಸಂಗಮೇಶ್ವರಾ ( ರಕ್ಷಿಸು). 
೪೪, ಶರಣ ಜನ ಸಮೂಹವೆಂಬ ಸಮುದ್ರಕ್ಕೆ ಚಂದ್ರನೋಪಾದಿಯಲ್ಲಿರುವವನೇ , 
ಶರಿಬರನ ವೈರಿಯಾದ ಮನ್ಮಥನೆಂಬ ಮೋಡಕ್ಕೆ ಸಮರ್ಥವಾದ ಬಿರುಗಾಳಿಯಂತಿರ 
ವವನೇ , ನಿರಂಜನನೆನಿಸಿ ಶೋಭಿಸುವವನೇ , ಶ್ರೇಷ್ಟ ಗಜಾಸುರನನ್ನು ಸಂಹರಿಸಿದವನೇ , 
ಜಿಂಕೆಯೇ ಗುರುತಾದ ಹಸ್ತವುಳ್ಳವನೇ ( ಜಿಂಕೆಯನ್ನು ಹಸ್ತದಲ್ಲಿ ಧರಿಸಿದವನೇ ), 
ಚಂದ್ರ , ಅಗ್ನಿ , ಸೂರರುಗಳನ್ನು ನೇತ್ರವಾಗಿ ಉಳ್ಳವನೇ , ಸುಖವನ್ನುಂಟು ಮಾಡು 
ವವನೇ , ಕರುಣೆಯೇ ಮನೆಯಾಗಿ ಉಳ್ಳವನೇ , ( ಸಕಲ ಸದ್ಗುಣಗಳೇ ಆಭರಣವಾಗಿ 
ಉಳ್ಳವನೇ ಕೂಡಲ ಸಂಗಮೇಶ್ವರಾ ( ರಕ್ಷಿಸು) [ ಶಂಬರಧಿ - ಸಮುದ್ರ ; ಶಂಬರ 
ಜಾಹಿತ- ನೀರಿನಲ್ಲಿ ಹುಟ್ಟಿದ ಕಮಲಕ್ಕೆ ಅಹಿತನೆಂದರೆ ಶತ್ರುವಾಗಿರುವವನು - ಚಂದ್ರ ; 
ಶಂಬರದ -ನೀರನ್ನು ಕೊಡುವಂತಹುದು ಮೋಡ; ಪರಿಣಾಂಕ, ಹತಾಶ, ದಿನೇಶ 
ನೇತ್ರ - ಜಿಂಕೆಯನ್ನೇ ಗುರುತಾಗಿ ಉಳ್ಳ ಚಂದ್ರ , ಹೋಪ ಮೂಲಕವಾಗಿ ಅಶನವನ್ನು 
ಸ್ವೀಕರಿಸುವ ಅಗ್ನಿ , ದಿನಕ್ಕೆ ಒಡೆಯನಾದ ಸೂರ :] ೪೫ . ಪುರುಷ ಶ್ರೇಷ್ಟನೇ , 
ಪುಣ್ಯ ಸ್ವರೂಪನೇ , ಪರಿಪೂರ್ಣನೇ , ದೇವೇಂದ್ರನಿಂದ ನಮಸ್ಕರಿಸಿಕೊಳ್ಳಲ್ಪಡುವವನೇ , 
ಪ್ರಪಂಚವನ್ನು ವಿಸ್ತಾರಗೊಳಿಸುವಿಕೆಯಲ್ಲಿ ಸಂತೋಷಗೊಳ್ಳುವವನೇ , ಪ್ರಸಿದ್ದವಾದ 
ಕ್ರೀಡೆಯಿಂದ ಪ್ರಕಾಶಿಸುವವನೇ , ವೀರಶೈವ ಧರ್ಮತತ್ಯದಿಂದ ಪ್ರಕಾಶಮಾನನಾದ 


ದ್ವಾಚತ್ವಾರಿಂಶಾಶ್ವಾಸಂ 


೫೨೩ 


ಸುರ ಭವದೂರ ಭರ್ಗ ಭಜಕವಜಭದ್ರದ ಭಕ್ತವಶ್ಯ ವಾ 
ಸ್ವರದ ವರಪ್ರಸನ್ನ ಜಯ ಚಿನ್ಮಯ ಕೂಡಲಸಂಗಮೇಶ್ವರಾ 


ತರುಣಾದಿತ್ಯಪ್ರಕಾಶಾವರಣ ಶರಣಸಂದೋಹಮಂದಾರ ಚಂದಾ 
ಭರಣಾಂಚನ್‌ಳಿ ಚಂಚದರಳಗಳ ಕಳಾಧುರ್ಯ ಗಾಂಭೀರ್ಯಶೌರ್ಯಾ 
ಕರ ಕಂದರ್ಪಾರಿ ಶೌರಿಸ್ತುತ ಗುಣಗಣರಂಗತರಂಗಾಂಗ ಗಂಗಾ 
ಧರ ಮತ್ಸಾಣೇಶ ಸಂಗಪ್ರಭುವೆ ವಿಭುವೆ ರಕ್ಷಿಪ್ಪುದೆಂದಂ ವೃಷೇಂದ್ರಂ 


ವ ! ಇಂತು ತನ್ನಂ ಕಟ್ಟಳ್ಳಆಂ ಪೊಗಳ ನಿಜಕುಮಾರನಪ್ಪ ಗುಣಭೂಷಣನಂ ಫಣಿ 
ಭೂಷಣಂ ನಡೆ ನೋಡಿ ತೆಗೆದು ಬಿಗಿಯಷ್ಟಿ ನಿಜಪ್ರಸಾದಮನಿತ್ತು ಮನ್ನಿಸಿ ನಿರುಪಮಾನ ವಾತ್ಸಲ್ಯ 
ಮಂ ಬೀಜ ಗರ್ಭಗೃಹದಂತರಾಳವನವಂಬೆರಸು ಪೊಕ್ಕಾಗ೪ - 


ಬೆಳಗಿನೊಳೆ ಬೆಳಗು ಬೆರೆದು 
ತಳವಿಗೆ ಮಿಗಿಲಾದ ಸುಖವನೊಳಕೊಂಡತಿ ಮಂ 


ವನೇ , ಜನನ ಮರಣಾತ್ಮಕ ಸಂಸಾರದಿಂದ ದೂರನಾದವನೇ , ಭರ್ಗನೇ ( ಯಾವ 
ಮನ್ಮಥಾದಿಗಳನ್ನು ನಾಶಮಾಡಿದವನೇ ), ನಿನ್ನನ್ನು ಭಜಿಸುವ ಭಕ್ತ ಸಮೂಹಕ್ಕೆ 
ಮಂಗಳವನ್ನುಂಟು ಮಾಡುವವನೇ , ಭಕ್ತರಿಗೆ ಅಧೀನನಾದವನೇ , ವಾಣೀಪತಿಯಾದ 
ಬ್ರಹ್ಮನಿಗೆ ವರವನ್ನು ಕೊಟ್ಟು ಸಂತೋಷಗೊಳಿಸಿದವನೇ , ಜ್ಞಾನಪ್ರಕಾಶಮಯನೇ 
ಜಯ ,ಕೂಡಲ ಸಂಗಮೇಶ್ವರಾ ( ರಕ್ಷಿಸು), ೪೬ . ಬಾಲಸೂರನ ಕಾಂತಿಯಂತಿರುವ 
ಕಾಂತಿಯ ಹೊದಿಕೆಯುಳ್ಳವನೇ , ಶರಣಜನ ಸಮೂಹಕ್ಕೆ ಕಲ್ಪವೃಕವೆನಿಸಿದವನೇ , 
ಚಂದ್ರನನ್ನೇ ಆಭರಣವಾಗಿ ಕಿರೀಟದಲ್ಲಿ ಧರಿಸಿದವನೇ , ಹೊಳೆಯುತ್ತಿರುವ ವಿಷವನ್ನು 
ಕಂಠದಲ್ಲಿ ಧರಿಸಿದವನೇ , ಸಮಸ್ತ ವಿದ್ಯೆಗಳಿಂದ ತುಂಬಿದವನೇ (ಸಮರ್ಥನಾದವನೇ ), 
ಗಾಂಭೀರ ಮತ್ತು ಶೌಲ್ಯಗಳಿಗೆ ಆಗರನೆನಿಸಿದವನೇ , ಮನ್ಮಥನ ವೈರಿಯೇ , ವಿಷ್ಣುವಿ 
ನಿಂದ ಸ್ತೋತ್ರಮಾಡಿಸಿಕೊಳ್ಳುವವನೇ , ಸಮಸ್ತ ಸದ್ಗುಣ ಸಮೂಹವುಳ್ಳವನೇ , 
ಚಲಿಸುತ್ತಿರುವ (ಕುಣಿಯುತ್ತಿರುವ) ತರಂಗಗಳೇ ಅಂಗವಾಗಿ ಉಳ್ಳ ಗಂಗಾದೇವಿಯನ್ನು 
ತಲೆಯಲ್ಲಿ ಧರಿಸಿರುವವನೇ , ನನ್ನ ಪ್ರಾಣದೊಡೆಯನೇ , ಸಂಗಮದೇವ ಪ್ರಭುವೇ , 
ವಿಭುವೇ ನನ್ನನ್ನು ಸಂರಕ್ಷಿಸಬೇಕೆಂದು ಬಸವೇಶ್ವರನು ಎಂದನು . ವ ! ಈ ರೀತಿ 
ಅತ್ಯಂತ ಪ್ರೀತಿಯಿಂದ ಹೊಗಳಿದ ತನ್ನ ಮಗನಾದ ಸದ್ಗುಣಗಳಿಂದ ಅಲಂಕಾರಗೊಂಡ 
ಬಸವೇಶ್ವರನನ್ನು ಪರಮೇಶ್ವರನು ದಿಟ್ಟಿಸಿನೋಡಿ, ಬಾಚಿ ಗಟ್ಟಿಯಾಗಿ ತಬ್ಬಿಕೊಂಡು 
ತನ್ನ ಪ್ರಸಾದವನ್ನು ಕೊಟ್ಟು , ಮನ್ನಣೆಗೊಳಿಸಿ, ಅಸದೃಶವಾದ ವಾತ್ಸಲ್ಯವನ್ನು 
ತೋರಿಸಿ, ಆ ಬಸವೇಶ್ವರನೊಡನೆ ಗರ್ಭಗುಡಿಯ ಒಳಭಾಗವನ್ನು ಹೊಕ್ಕಾಗ - ೪೭. 
ಬಸವಣ್ಣನು ಬೆಳಕಿನೊಳಗೆ ಬೆಳಕು ಬೆರೆತಹಾಗೆ ಲೆಕ್ಕವಿಲ್ಲದ ಅತ್ಯಂತ ಸುಖವನ್ನು 


೫೨೪ 


ಬಸವರಾಜ ವಿಜಯಂ 


ಗಳಮಯಲಿಂಗದೊಳೊಡವೆರೆ 
ದಕ್ಷಭಾವವನೆ ತಾಳು ಮೆಯಿದಂ ಬಸವಂ 


ಪ್ರಮಥರ್ಪೂಮಳೆಗರೆದ 
ಪ್ರ್ರಮುದದೆ ಗಣಭೇರಿ ಧಾಂಧಳಂ ಧ್ವನಿಗುಡೆ ಸಂ 
ಭ್ರಮದಿನುಘಯೆನುತಿರ್ದ 
ರ್ವಿಮಳಾಂತಃಕರಣಭರಣರಭವನ ಶರಣರ್ 


ಅನುಪಮನಪ್ರತರ್ಕ್ಯಮಹಿಮಂ ಶರಣಾಗತವಜ್ರಪಂಜರ 
ವಿನಯಸುಧಾಸರೋಧಿಕರುಣಾಮೃತಪೂರ್ಣಕಟಾಕ್ಷಧೀಶ 
ದ್ವನಜನಿವಾಸನೆಲ್ಲೆಡೆಯ ಭಕ್ತರ ಮಾನಸಮಧ್ಯದಲ್ಲಿ ನೆ 
ಟ್ಟನೆ ನೆಲೆಗೊಂಡು ರಂಜಿಸಿದನಲ್ಲದೊಡೆಲ್ಲಿಯ ಭಕ್ತಿಮುಕ್ತಿಗಳ 


ಗುಣಿ ಬಸವಚರಿತಮಣಿದ 
ರ್ಪಣದೊಳ್ಳಾರ್ಪೊಳೆದುವಲೆ ಗಣನಿವಹದ ಸ 
ದೈುಣಗಣಚರಿತಮಹಿಭೂ 
ಷಣನೆಸಕದಿನೆಸಗೆ ವಿಶ್ವವಿಶ್ವಂಭರೆಯೊಳ್ 


೫೦ 


ಹೊಂದಿದವನಾಗಿ ಮಂಗಳಮಯವಾದ ಲಿಂಗದೊಡನೆ ಐಕ್ಯಗೊಂಡು, ಲಕ್ಷ ರಹಿತವಾದ 
ಭಾವ ಅಂದರೆ ಕಣ್ಣಿಗೆ ಇನ್ಯಾವುದೂ ಕಾಣದೆಯಿರುವ ಭಾವನೆಯನ್ನು ಹೊಂದಿದವ 
ನಾಗಿ ಶೋಭಿಸಿದನು . ೪೮, ಪ್ರಮಥಗಣಗಳು ಹೂವಿನ ಮಳೆಯನ್ನು ಕರೆದರು ; 
ಸಂತೋಷದಿಂದ ಶಿವಗಣಗಳ ನಗಾರಿಯಧ್ವನಿ ' ಧಾಂಧಳಂ' ಎಂದು ಧ್ವನಿಮಾಡುತ್ತಿತ್ತು ; 
ಪರಿಶುದ್ಧವಾದ ಅಂತಃಕರಣವೇ ಆಭರಣವಾಗಿ ಉಳ್ಳ ಪರಮೇಶ್ವರನ ಶರಣರುಗಳು 
ಸಂಭ್ರಮದಿಂದ ಉಘ ! ಎನ್ನುತ್ತಿದ್ದರು. ೪೯ . ಉಪಮಾರಹಿತನೂ , ಊಹಿಸಲ 
ಸಾಧ್ಯವಾದ ಮಹಿಮಾತಿಶಯವುಳ್ಳವನೂ , ಶರಣಾಗತರಾದವರಿಗೆ ವಜ್ರಪಂಜರದಂತಿರು 
ವವನೂ , ವಿನಯಕ್ಕೆ ಕ್ಷೀರಸರೋವರದಂತಿರುವವನೂ , ಕಾರುಣ್ಯವೆಂಬ ಅಮೃತದಿಂದ 
ತುಂಬಿದ ಕಡೆಗಣ್ಣುಗಳುಳ್ಳವನೂ , ಈಶ್ವರನ ಹೃದಯವೆಂಬ ಕಮಲ ಮಧ್ಯದಲ್ಲಿ 
ವಾಸಿಸುವವನೂ , ಎಲ್ಲೆಡೆಯಲ್ಲಿ ಇರುವ ಭಕ್ತರ ಮನಸ್ಸಿನ ಮಧ್ಯದಲ್ಲಿ ಚೆನ್ನಾಗಿ 
ಸ್ಥಿರಗೊಂಡು , ರಂಜಿಸುತ್ತಿದ್ದಾನೆ, ಹಾಗಲ್ಲದಿದ್ದರೆ (ಲೋಕಕ್ಕೆ ) ಎಲ್ಲಿಯ ಭಕ್ತಿ ; 
ಎಲ್ಲಿಯ ಮುಕ್ತಿ ? ೫೦ . ಭೂಮಂಡಲದಲ್ಲಿ ಸದ್ದುಣವಿಶಿಷ್ಟನಾದ ಬಸವೇಶ್ವರನ 
ಚರಿತ್ರೆಯೆಂಬ ರತ್ನದ ಕನ್ನಡಿಯಲ್ಲಿ ಈಶ್ವರನ (ಲೀಲಾಮಯವಾದ) ಪ್ರಯತ್ನದಿಂದ 


1 ಭು ( ಅ, ಜ) 


2 ಯು ( ಮು ) 


೫೨೫ 


ದ್ವಾಚತ್ವಾರಿಂಶಾಶ್ವಾಸಂ 


ಬಸವನಸಮಾನಮಹಿಮ 
ಪ್ರಸರಸುಧಾಂಬುಧಿಯೊಳೊಗೆದ ಸೀರ್ಪನಿಯನದೇ 
ನಿಸದಂ ಪೊಗಳಲ್ಲಲ್ಲರೆ 
ಬಿಸರುಹಭವನಂ ಫಣೀಂದ್ರನುಂ ಸುರಗುರುವುಂ 


೫೧ # 


ಪ್ರಮಥೇಂದ್ರಪ್ರಥಮಪ್ರಧಾನಪುರುಷಂ ಚಿದವನಾದ್ಯಂತಶ 
ನ್ಯಮಹಾವೈಭವನಪ್ರತಿರ್ಕ್ಯಮಹಿಮಂ ವಿಶ್ವಾವನೀರಕ್ಷಣ 
ಕ್ಷಮನುಕ್ಷೇಂದ್ರಪರಾವತಾರನನಘಂ ಕಾರುಣ್ಯವಾರಾಶಿ ಭ 
ದ್ರಮಯಂ ಭಕ್ತಿಪರಾಯಣಂ ಪರಶಿವಶ್ರೀಮನ್ಮನೋಮಂದಿರಂ 


೨೫೨ 


ಗುರುರೂಪಂ ಲಿಂಗರೂಪಂ ಪರತರಚರರೂಪಂ ಪ್ರಸಾದಸ್ವರೂಪು 
ಹರಪಾದಾಂಭ ರೂಪಂ ಭಸಿತಲಸಿತರೂಪಂ ಸುರುದ್ರಾಕ್ಷರೂಪಂ 
ವರಷಡ್ವರ್ಣಸ್ವರೂಪಂ ಪರಮಶಿವಮಯಾನಾದಿಭಕ್ತಸ್ವರೂಪಂ 
ಪರಶಕ್ತಿಸ್ವಸ್ವರೂಪಂ ಬಸವನಸದೃಶಾನಂದಸತ್ಯಸ್ವರೂಪಂ 


೫೩. 


ಶಿವಗಣದ ಸದ್ದುಣಸಮೂಹದ ಚರಿತ್ರೆಯು ಪ್ರತಿಫಲಿತವಾದುವಲ್ಲವೇ ? ೫೧. ಬಸ 
ವಣ್ಣನ ಅನುಪಮವಾದ ಮಹಿಮೆಯ ಸಮೂಹವೆಂಬ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ 
ಒಂದು ಸಣ್ಣ ಕಣದಷ್ಟನ್ನಾದರೂ ಬ್ರಹ್ಮನೂ , ಆದಿಶೇಷನೂ , ಬೃಹಸ್ಪತಿಯ ನಿಜ 
ವಾಗಿ ಹೊಗಳಲು ಶಕ್ಯರಾದಾರೇ ? ೫೨ . ( ಬಸವಣ್ಣನು) ಶ್ರೇಷ್ಠ ಪ್ರಮಥಗಣದಲ್ಲಿ 
ಮೊದಲನೆಯ ಪ್ರಧಾನ ಪುರುಷನೂ , ಜ್ಞಾನಸ್ವರೂಪನೂ , ತುದಿಮೊದಲುಗಳೇ ಇಲ್ಲದ 
ಮಹಾವೈಭವವುಳ್ಳವನೂ , ಊಹಿಸಲಸಾಧ್ಯವಾದ ಮಹಿಮೆಯುಳ್ಳವನೂ , ಸಮಸ್ತ 
ವಿಶ್ವದಲ್ಲಿರುವ ಭೂಭಾಗವನ್ನು ರಕ್ಷಿಸುವ ಸಾಮರ್ಥ್ಯವುಳ್ಳವನೂ , ವೃಷಭೇಂದ್ರನ 
(ನಂದೀಶ್ವರನ ) ಅಪರಾವತಾರನೂ , ಪಾಪರಹಿತನೂ , ಕರುಣಾಸಮುದ್ರನೂ , ಮಂಗಳ 
ಮಯನೂ , ಉತ್ಕೃಷ್ಟ ಶಿವಭಕ್ತಿ ಮಾರ್ಗದಲ್ಲಿ ಚರಿಸುವವನೂ , ಪರಮೇಶ್ವರನ 
ಮಂಗಳಕರವಾದ ಮನಸ್ಸನ್ನೇ ಮನೆಯಾಗಿ ಉಳ್ಳವನೂ ( ಎನಿಸಿದ್ದಾನೆ.) ೫೩ . ಗುರು 
ರೂಪನೂ , ಲಿಂಗರೂಪನೂ , ಪವಿತ್ರವಾದ ಜಂಗಮರೂಪನೂ , ಪ್ರಸಾದ ಸ್ವರೂಪನೂ , 
ಶಿವಪಾದತೀರ್ಥ ಸ್ವರೂಪನೂ , ಶ್ರೇಷ್ಠ ಭಸ್ಮಸ್ವರೂಪನೂ , ಪವಿತ್ರ ರುದ್ರಾಕ್ಷ 
ರೂಪನೂ , ಪವಿತ್ರ ಷಡಕ್ಷರ ಮಂತ್ರಸ್ವರೂಪನೂ , ಪರಮ ಶಿವಮಯನೂ , ಅನಾದಿ 
ಭಕ್ತಿಸ್ವರೂಪನೂ , ಶ್ರೇಷ್ಠ ಶಕ್ತಿ ಸ್ವರೂಪನೂ ಆದ ಬಸವಣ್ಣನು ಅನುಪಮವಾದ 
ಆನಂದ ಸ್ವರೂಪನೂ , ಸತ್ಯಸ್ವರೂಪನೂ ಎನಿಸಿದ್ದಾನೆ [ ಇಲ್ಲಿ ಬಸವಣ್ಣನನ್ನು ಸಮಗ್ರ 


* ಅ ಪ್ರತಿಯಲ್ಲಿ ಈ ಪದ್ಯವಿಲ್ಲ . 1ಶಕ್ತಿಚಿತ್ಮ ( ಮು ) ಚಿಚ್ಛಕ್ತಿಸ್ವ ( ದ) 


೫೨೬ 


ಬಸವರಾಜ ವಿಜಯಂ 


ವ!! ಎಂದಿಂತು ಪಲವಂದದಿಂ ಪೊಗಳುತ್ತುಂ ಚನ್ನ ಬಸವರಾಜನುಂ ಮಾದಿರಾಜನು 
ಮಾಚಿದೇವನುಂ ಶರಣಗಣದೊಡನೆ ಸಂಭ್ರಮದಿಂದುಳುಮೆಗೆಯಂದು ಶಿವತತ್ವಾನು ಭವಸಂಜನಿ 
ತಪರಮಾನಂದಸುಧಾಸಮುದ್ರದೊಳವಗಾಹಂಗೆಯು – 


ಕರಮೆಸೆದಿರ್ದಕೆ್ರಲರೀ . 
ಶ್ವರಭಕ್ತ‌ ಶ್ರೀಗಿರೀಂದ್ರ ಕೆಯ್ತಿ ದರಿತ್ತಲ್ 
ವರಗಂಗಾಂಬಿಕೆ ತನ್ನಯ 
ಕರಸರಸಿಜಲಿಂಗದೊಡನೆ ಬೆರೆದೆಸೆದಿರ್ದಳ 


ಪ್ರಮಥಪತಿ ಬಸವರಾಜನ 
ವಿವಳಚಿದಂಗಸ್ವರೂಪಮಾ ಭಕ್ತರ ಹೃ 
ಇವಳದೊಳೆ ತಳ್ಳು ನೆಲೆಗೊಂ 
ಡಮರ್ದೊಪ್ಪಿದುದಧಿಕಮುದವನೋದವಿಸುತಾಗಳ್ 


ಬಸವಪದಾಬ್ಬ ದಾಸನೆನಿಸಿರ್ದ ಷಡಕ್ಷರಿದೇವನಿಂತು ನಿ 
ರ್ಮಿಸಿದ ಪುರಾಣಮಂ ಪದೆದಿದಂ ಬರೆದೋದುವ ಕೇಳ್ವ ಮಾನವ 


ವೀರಶೈವ ತತ್ಯ ಮೂರ್ತಿಯೆಂದು ಹೇಳಲಾಗಿದೆ.] ವೆ! ಹೀಗೆಂದು ಹಲವಾರು 
ಪ್ರಕಾರದಿಂದ ಹೊಗಳುತ್ತ ಚೆನ್ನ ಬಸವರಾಜನೂ ಮಾದಿರಾಜನೂ , ಮಾಚಿದೇವನೂ , 
ಶರಣ ಸಮೂಹದೊಡನೆ ಸಂಭವದಿಂದ ಉಳುವೆಗೆ ಹೊರಟು ಬಂದು , ಶಿವ . 
ತಾನು ಭವದಿಂದ ಉತ್ಪನ್ನವಾದ ಶ್ರೇಷ್ಠವಾದ ಆನಂದವೆಂಬ ಅಮೃತ ಸಮುದ್ರ 
ದಲ್ಲಿ ಸ್ನಾನಮಾಡಿ ೫೪ . ಚೆನ್ನಾಗಿ ಶೋಭಿಸುತ್ತಿದ್ದರು ; ಕೆಲವು ಜನ ಈಶ್ವರ 
ಭಕ್ತರು ಶ್ರೀಶೈಲಪರ್ವತಕ್ಕೆ ಹೋದರು. ಇತ್ತ ಕಡೆ ( ಬಸವ ಪತ್ನಿಯಾದ) 
ಗಂಗಾಂಬಿಕೆಯು ತನ್ನ ಕರಕಮಲದಲ್ಲಿರುವ ಲಿಂಗದಲ್ಲಿ ಐಕ್ಯಗೊಂಡುಶೋಭಿಸುತ್ತಿದ್ದಳು. 
೫೫ . ಪ್ರಮಥಗಣಗಳ ಒಡೆಯನಾದ ಬಸವಣ್ಣನ ಪವಿತ್ರವಾದ ಜ್ಞಾನಾಂಗ 
ಸ್ವರೂಪವು ಆ ಭಕ್ತರೆಲ್ಲರ ಹೃದಯ ಕಮಲದಲ್ಲಿ ಸೇರಿ ನೆಲೆಗೊಂಡು, ಅತ್ಯಧಿಕ 
ಸಂತೋಷವನ್ನುಂಟುಮಾಡುತ್ತ ಆಗ ಐಕ್ಯಗೊಂಡು ( ಬೆಸುಗೆಗೊಂಡು) ಶೋಭಿಸು 
ತಿತ್ತು * ೫೬ . ಬಸವಣ್ಣನ ಪಾದಕಮಲಗಳ ದಾಸನೆನಿಸಿರುವ ಷಡಕ್ಷರದೇವನನು ಈ 
ರೀತಿ ನಿರ್ಮಿಸಿರುವ ( ಈ ವೃಷಭೇಂದ್ರ ವಿಜಯ ಅಥವಾ ಬಸವರಾಜ ವಿಜಯವೆಂಬ) 
ಪುರಾಣವನ್ನು ಸಂತೋಷದಿಂದ ಇದನ್ನು ಬರೆದು ಓದುವ , ಕೇಳುವ ಮನುಷ್ಯರು 


* ಗ್ರಂಥಾಂತರ ಈ ಪದ್ಯವಾದ ಮೇಲೆ ಬೇರೆ ೧೯ ಪದ್ಯಗಳು ಕಂಡುಬರುತ್ತವೆ. ಗದ್ಯಾನು 
ಪಾದಕ್ಕೆತ್ತಿಕೊಂಡಿರುವ ಕರ್ನಾಟಕ ವಿ. ವಿ. ದ ಕನ್ನಡ ಕಾವ್ಯಮಾಲೆ ೯ . ಈ ಪುಸ್ತಕದಲ್ಲಿ ಅಷ್ಟು 
ಪದ್ಯಗಳಿಲ್ಲ . 


ದ್ವಾಚತ್ವಾರಿಂಶಾಶ್ವಾಸಂ 


ರ್ವಸುಧೆಯೊಳತ್ಯಪೂರ್ವಸುಖಭೋಗಮನಾಳು ನಿರಾಮಯತ್ವದಿಂ 
ದೆಸೆದಸಮಾಕ್ಷನಿಂ ಪರದೊಳರ್ಗಳಮೋಕ್ಷಮನಾಳು ರಂಜಿಪತ್ 
ಸುರಪನ ಭೋಗಮುಂ ಧನದನೈಸಿರಿಯುಂ ರವಿಯಚ್ಛತೇಜಮುಂ 
ಗುರುವಿನ ಬುದ್ದಿಯುಂ ಗುಹನ ಸಾಹಸವುಂ ರತಿರಾಜನಂದವುಂ 
ಮರುತನ ಸತ್ವಮುಂ ಬಿದಿಯ ವಿದ್ಯೆಯುಮಂಬುಜನಾಭನೇಯಂ 
ದೊರೆವುದು ಕೇಳ ಮರ್ತ್ಯತತಿಗೀ ಬಸವೇಶ್ವರಸತ್ತುರಾಣಮಂ 
ಪಡೆದಿದನೋದುವರ್ಥಯಿಸುವಾಲಿಪ ಪೂಜಿಪ ಮಾನವರ್ಗೆ ದು 
ರ್ಗದಮಪಮೃತ್ಯುತಸ್ಕರ ವಿಷಗ್ರಹ ದುಷ್ಪಗಾದಿ ಭೀತಿ ಕುಂ 
ದದ ಜಡಭಾವ ದುಃಖಿತೆ ದರಿದ್ರತೆ ಕಂಟಕವೆಂಬಿವೆಲ್ಲಮಂ 
ಸದಮಳಧರ್ಮರೂಪ ಪಜದಿಕ್ಕಿ ಸುಖಂಗೊಡು ನೀಂ ವೃಷಾಧಿಪಾ 
ಘನಶರಣಪ್ರತಾನದ ಮಹತ್ವ ಮನೀಶ್ವರನೊರ್ವನಲ್ಲದ 
ಬನಯನ ವಾಗ್ನರಾದಿ ದಿವಿಜರ್ಮನಿಗಿಳಿಯಲ್ಪಮರ್ಥರ 
ಲೈನೆ ಜಡಬುದ್ದಿಗೇನನಗೆ ಶಕ್ಯಮೆ ತನ್ಮಹಿಮಾದ್ದಿಯೊಂದು ಸೀ 
ರ್ಪನಿಯನಿತಂ ವೃಷೇಂದ್ರ ಪೊಗಳೆ೦ ಕ್ಷಮಿಸೆನ್ನಯ ಸಾಸವೇಳೆಯಂ 
ಗುರು ಪಾಲ್ಕುರಿಕೆಯ ಸೋಮಾ 
ರ್ಯರ ಭೀಮಕವೀಂದ್ರ ಶಂಕರಾರ್ಯರ ಪಾದಾಂ 


ಭೂಮಂಡಲದಲ್ಲಿ ಅತ್ಯಂತ ಅಪೂರ್ವವಾದ ಸುಖಭೋಗಗಳನ್ನು ಹೊಂದಿ, ನಿರೋಗ 
ವಂತರಾಗಿ,ಶೋಭಿಸಿ, ಪರಮೇಶ್ವರನಿಂದ ಪರಲೋಕದಲ್ಲಿ ಪವಿತ್ರವಾದ ಮೋಕ್ಷವನ್ನು 
ಹೊಂದಿ ಪ್ರಕಾಶಿಸುವರು. ೫೭. ಈ ಬಸವೇಶ್ವರನ ಸಂಬಂಧದ ಪವಿತ್ರ ಪುರಾಣವನ್ನು 
ಕೇಳಿದ ಮನುಷ್ಯ ಸಮೂಹಕ್ಕೆ ದೇವೇಂದ್ರನ ಭೋಗವೂ , ಕುಬೇರನ ಐಶ್ವರವೂ , 
ಸೂರಿನ ನಿರ್ಮಲವಾದ ತೇಜಸ್ಕೂ , ಬೃಹಸ್ಪತಿಯ ಬುದ್ದಿಯ , ಷಣ್ಮುಖನ ಸಾಹ 
ಸವೂ , ಮನ್ಮಥನ ಚಂದವೂ , ಮಾರುತನ ಸತ್ವವೂ , ಬ್ರಹ್ಮನ ವಿದ್ಯೆಯೂ , ವಿಷ್ಣುವಿನ 
ಅಭಿವೃದ್ಧಿಯೂ , ಉಂಟಾಗುವುದು. ೫೮. ಸಂತೋಷದಿಂದ ಓದುವ, ಅರ್ಥಮಾಡುವ, 
ಕೇಳುವ, ಪೂಜಿಸುವ, ಮನುಷ್ಯರಿಗೆ ಕೆಟ್ಟ ಬೇನೆಯ , ಅಕಾಲಮೃತ್ಯುವಿನ, ಕಳ್ಳರ, ವಿಷ 
ಗ್ರಹದ , ಕ್ರೂರಮೃಗಗಳೇ ಮೊದಲಾದವುಗಳ ಭಯವೂ ಮೂರ್ಖತನ, ದುಃಖದ 
ಭಾವ, ಬಡತನ , ಕೆಟ್ಟ ಅಪಾಯಗಳೇ ಮೊದಲಾದವುಗಳೆಲ್ಲವನ್ನೂ , ಪರಿಶುದ್ದ ಧರ್ಮ 
ಸ್ವರೂಪನಾದ ಬಸವೇಶ್ವರನೇ ನೀನು ಪರಿಹರಿಸಿ ಸುಖವನ್ನುಂಟುಮಾಡು. ೫೯ . ಶ್ರೇಷ್ಠ 
ರಾದ ಶರಣಸಮೂಹದ ಮಾಹಾತ್ಮಿಯನ್ನು ಹೊಗಳಲು ಈಶ್ವರನೊಬ್ಬನೇ ಅಲ್ಲದೆ, ವಿಷ್ಟು 
ಬ್ರಹ್ಮನೇ ಮೊದಲಾದ ದೇವತೆಗಳೂ , ಮುನಿಗಳೂ ಸಮರ್ಥರಲ್ಲವೆನ್ನುವಾಗ ಮಂದ 
ಬುದ್ದಿಯುಳ್ಳ ನನಗೆ ಶಕ್ಯವಾದೀತೇ ? ಆ ಬಸವೇಶ್ವರನ ಮಹಿಮೆಯೆಂಬ ಸಮುದ್ರದ 
ಒಂದು ತುಂತುರು ಹನಿಯಷ್ಟನ್ನು ಹೊಗಳಿದ್ದೇನೆ, ಬಸವೇಶ್ವರನೇ , ನನ್ನ ಈ ಸಾಹಸದ 


೫೨೮ 


ಬಸವರಾಜ ವಿಜಯಂ 


೬೩ 


ಬುರುಹಕ್ಕೆ ಮಣಿದವಂದಿರ 
ವರಕೃಪೆಯಿಂದೊರೆದೆನೀ ಪುರಾಣವನಿಳೆಯೊಳ್ 
ಜಪದಿಂದಂ ಜ್ಞಾನದಿಂದಂ ಸದವಳಮತಿಯಿಂದಂ ಸದಾಚಾರದಿಂದಂ 
ತಪದಿಂದ ಹೋಮದಿಂದ ಮುನಿವಭಜನದಿಂ ಕ್ಷೇತ್ರಯಾತ್ರಾದಿಯಿಂದಂ 
ವ್ಯಪದೇಶಂಬೆ , ದಾನಕ್ರಿಯೆಯಿನೋದವಿದತ್ಯಂತ ಪುಣ್ಯಘಮೀ ದಿ 
ವ್ಯಪುರಾಣಾಕರ್ಣನೋದ್ಯತ್ಸುಕೃತದೊರೆಗೆ ತಾಂ ಸಾಟಿಯಲ್ವಜಸ್ತಂ 
ಪ್ರಮಥಗಣಾಂಘ್ರಪಂಕಜಕೆ ರುದ್ರಗಣೇಂದ್ರಪದಾಂಬುಜಕ್ಕೆ ಸಂ 
ಯಮಿನುತವೃತ್ತಿಯುಕ್ತಶಿವಭಕ್ತಮಹಾಗಣಪಾದವಾರಿಜ 
ಕಮರ್ದತಿ್ರ ಭಕ್ತಿಯಿಂದಗಣಿತ ಪ್ರಣವಸ್ತುತಿಗೆಯು ದಾಸಭಾ 
ವಮನೊಡನಾಳು ಜಾ ಭವಮಾಲೆ ಕೃತಾರ್ಥತೆದಾಳು ಬಾಳ್ವನಾಂ 
ತಿರುನೀಲಾಂಗನೆ ಕನ್ನೆ ಸಂಗವಿಭು ಕಣ್ಣಪ್ಪ೦ ಮಹಾದೇವಿ ಶಂ 
ಕರನಿಷ್ರ್ಕಲಿನಾಥ ರುದ್ರಪಶುಪರ್ ಭಾಸ್ಕನ್ನ ಮಿಂಡಿಯೆಂ 
ಬರಿವರ್ ಮುಗ್ಗೆ ಮಹೇಶಭಕ್ತರಿವರಂ ಧ್ಯಾನವೆಂದೆಂಬ ಭಾ 

ಸುರಚಂದ್ರಾತಪದಿಂ ಮದೀಯಪರಿತಾಪದ್ಧಾಂತಮಂ ನೀಗುವೆಂ 
ಏಳಿಗೆಯನ್ನು ಕ್ಷಮಿಸು ೬೦ . ಗುರುವಾದ ಪಾಲ್ಕುರಿಕೆಯ ಸೋಮನಾಥನ , ಭೀಮಕವಿ 
ಶ್ರೇಷ್ಟನ, ಕಂಚಿಯ ಶಂಕರಾಚಾತ್ಯರ ಪಾದಕಮಲಗಳಿಗೆ ನಮಸ್ಕರಿಸಿ ಭೂಮಿಯಲ್ಲಿ 
ಅವರ ಶ್ರೇಷ್ಠಕೃಪೆಯಿಂದ ಈ ಪುರಾಣವನ್ನು ಹೇಳಿದ್ದೇನೆ. ೬೧. ಜಪವನ್ನು ಮಾಡು 
ವುದರಿಂದ, ಜ್ಞಾನಸಂಪಾದನೆಯಿಂದ , ಪರಿಶುದ್ಧವಾದ ಬುದ್ದಿಯಿಂದ, ಸದಾಚಾರದಿಂದ, 
ತಪಸ್ಸು ಮಾಡುವುದರಿಂದ, ಹೋಮಮಾಡುವುದರಿಂದ, ಮುನಿಶ್ರೇಷ್ಟರನ್ನು ಭಜಿಸು 
ವದರಿಂದ, ಕ್ಷೇತ್ರಯಾತ್ರಾದಿಗಳನ್ನು ಮಾಡುವುದರಿಂದ ನೆಪವನ್ನು ಹೊಂದಿದ ದಾನ 
ಮಾಡುವ ಕಾರದಿಂದ ಉಂಟಾಗುವ ಅತ್ಯಂತ ಪುಣ್ಯಸಮೂಹವು ಈ ಪವಿತ್ರ ಪುರಾಣ 
ವನ್ನು ಕೇಳುವುದರಿಂದುಂಟಾಗುವ ಉತ್ಕೃಷ್ಟಪುಣ್ಯದ ಸಾದೃಶ್ಯಕ್ಕೆ ತಾನು ಯಾವಾಗಲೂ , 
ಸಮಾನವಾಗಲಾರದು. ೬೨. ಪ್ರಮಥಗಣಗಳ ಪಾದಕಮಲಗಳಿಗೆ , ಶ್ರೇಷ್ಠ ರುದ್ರಗಣ 
ಗಳ ಪಾದಕಮಲಗಳಿಗೆ , ಸಂಯಮಿಗಳಾದ ಋಷಿಗಳಿಂದ ಶ್ಲಾಘಿಸಲ್ಪಡುವ ಭಕ್ತಿಕ್ರಿಯೆ 
ಯಲ್ಲಿಕೂಡಿ ವ್ಯವಹರಿಸುವ ಶಿವಭಕ್ತರುಗಳ ಮಹಾಸಮೂಹದ ಪಾದಕಮಲಕ್ಕೆ ದೃಢ 
ವಾದ ಭಕ್ತಿಯಿಂದ ಅಗಣಿತವಾದ ನಮಸ್ಕಾರಗಳೊಡನೆಸ್ತೋತ್ರಮಾಡಿ, ಸೇವಕನೆಂಬ 
ಭಾವನೆಯೊಡನೆ ಬೆರೆತು ಜನನಮರಣಾತ್ಮಕವಾದ ಈ ಸಂಸಾರವೆಂಬ ಮಾಲೆಯು 
ತೊಲಗಿ ಹೋಗುವಹಾಗೆ ಕೃತಕೃತ್ಯತೆಯನ್ನು ಹೊಂದಿ ನಾನು ಬಾಳುತ್ತೇನೆ. ೬೩ . 
ತಿರುನೀಲಕಂಠರ ಪತ್ನಿಯಾದ ಮುತ್ತೈದೆ, ಸಂಗಮೇಶ್ವರಪಭು, ಬೇಡರಕಣ್ಣಪ್ಪ , 
ಉಡುತಡಿಯಮಹಾದೇವಿಯಕ್ಕ , ಶಂಕರನಲ್ಲಿ ನಿಷ್ಠೆಯಿಂದ ವರ್ತಿಸಿದ ಕಲಿನಾಥ, ರುದ್ರ 
ಪಶುಪತಿ, ಪ್ರಕಾಶಿಸುವ ನಟ್ಯ ಮಿತ್ತಂಡಿ ( ನಮಿಂಡಿ) ಎಂಬ ಹೆಸರಿನ ಈ ಮುಗ್ಧ 
ರಾದ ಪರಮೇಶ್ವರನ ಭಕ್ತರುಗಳ ಪಾದಧ್ಯಾನವೆಂಬ ಶೋಭಿಸುವ ಬೆಳದಿಂಗಳಿನಿಂದ 
ನನ್ನ ಆಧ್ಯಾತ್ಮಿಕ, ಆಧಿದೈವಿಕಗಳೆಂಬ ( ಪರಿತಾಪಗಳ) ಕತ್ತಲೆಯನ್ನು ದೂರಮಾಡಿ 


ದ್ವಾಚತ್ವಾರಿಂಶಾಶ್ವಾಸಂ 


ವರದಾಸ ಶಿವಲೆಂಕಮಂಚಣನುದಾರಶ್ರೀಪತೀಶರ್ಗುಣಾ 
ಕರನಾ ಡೋಹರ ಕಕ್ಕಯಂ ಶ್ವಪಚದೇವಂ ಜ್ಞಾನಸಂಬಂಧ ಬಾ 
ಚರಸರ್ಪಂಡಿತ ಮಲ್ಲಿಕಾರ್ಜುನರಜಸ್ರಂ ಪಾಲಿಸುರ್ಕೆ ಸಾ 
ದರಮೆಮ್ಮಂ ಪರಶಾಸ್ತ್ರವಿದ್ವಿಜಯಭಕ್ತರ್ ಸತ್ಕಳಾಮಂಡಿತರ್ 


ಅಜಗಣ್ಣನನಿಮಿಷಯ್ಯಂ 
ನಿಜಗುಣನುಂ ಸಿದ್ದರಾವನುರುಲಿಂಗಾರ್ಯ೦ 
ವೃಜಿನಹರ ಪೂಸಲಯ್ಯನು 
ಮಜಡಮಹಾಯೋಗಿ ಭಕ್ತರಿವರೆಮಗಾಲ್ಲರ್ 


ವರಪಾಲ ಗೂರ್ಜರ ಸೌಂ 
ದರನಾಥಂಮಣಯ್ಯನುದ್ಭಟದೇವಂ 
ಸುರುಚಿರ ಸತ್ಯಣ್ಣನಿವ 
ರ್ಪರವಯುತ ಭೋಗಿಭಕ್ತರಿವರಂ ಪೊಗಳೆ೦ 


ಅತಿಭಕ್ತಂ ಗೊಲ್ಲಳನು 
ನೃತ ಕನ್ನದ ಬೊಮ್ಮ ಜೊಮ್ಮರಾ ನಿಂಬಿ ಜಗ 
ನ್ನುತಮೂರ್ಖನಾಥರವರ 
ನೃತಶಿವನಿರ್ಲೇಪ ಭಕ್ತರೆಮ್ಮಯ ವಿಭಗಳ 


೬೭ 


• 


ಕೊಳ್ಳುತ್ತೇನೆ. ೬೪ , ಶ್ರೇಷ್ಠದಾಸಿಮಯ್ಯ , ಶಿವಲೆಂಕಮಂಚಣ್ಣಪಂಡಿತ, ಔದಾಯ್ಯ 
ಭಾವದ ಶ್ರೀಪತಿಪಂಡಿತರು , ಸದ್ದುರ್ಣಗಳಿಗೆ ಆಗರನಾದ ಡೋಹರಕಕ್ಕಯ್ಯ , ಶೃಪ 
ಚಯ್ಯ , ತಿರುಜ್ಞಾನ ಸಂಬಂಧರು , ಬಾಚರಸರು, ಮಲ್ಲಿಕಾರ್ಜುನಪಂಡಿತಾರಾಧ್ಯರು 
ಇವರೇ ಮೊದಲಾದ ಅನ್ಯಧರ್ಮಶಾಸ್ತ್ರಗಳನ್ನು ವ್ಯಾದಮುಖದಲ್ಲಿ ಗೆದ್ದ ಭಕ್ತರೂ , 
ಶ್ರೇಷ್ಟವಾದ ಶಿವತತ್ಯ ವಿದ್ಯಾಲಂಕೃತರೂ , ಆದವರು ಸತತವೂ ಆದರ ಪೂರ್ವಕವಾಗಿ 
ನಮ್ಮನ್ನು ರಕ್ಷಣೆಮಾಡುತ್ತಿರಲಿ . ೬೫ . ಅಜಗಣ್ಣ , ಅನಿಮಿಷಾರರು, ( ಕೆಂಬಾವಿಯ 
ಚಂದಿಮರಸರಗುರುವಾದ) ನಿಜಗುಣಶಿವಯೋಗಿ, ಸೊನ್ನಲಿಗೆಯ ಸಿದ್ದರಾಮೇಶ್ವರ 
ಗುರುಲಿಂಗಾರ , ಪಾಪಹರನಾದ ಪೂಸಲಯ್ಯ - ಇವರೇ ಮೊದಲಾದ ಶಿವಜ್ಞಾನ 
ಸಂಪನ್ನರೂ , ಮಹಾಶಿವಯೋಗದಲ್ಲಿ ನಿರತರೂ ಆದ ಶಿವಭಕ್ತರು ನನ್ನ ಒಡೆಯರೆನಿ 
ಸಿದ್ದಾರೆ. ೬೬ .ಶ್ರೇಷ್ಠನಾದ ಪಾಲುಗುರ್ಜರ, ಸೌಂದರನಂಬಿಯಣ್ಣ , ಮಲುಹಣ್ಣಯ್ಯ , 
ಉದ್ಭಟದೇವ, ಮನೋಹರನಾದ ಸತ್ಯಣ್ಣ - ಇವರೆಲ್ಲ ಪರಶಿವನೊಡನೆ ಕೂಡಿದ 
ಸೌಖ್ಯಾನುಭವವುಳ್ಳವರು ಇಂಥವರನ್ನು ಸ್ತೋತ್ರಮಾಡುತ್ತೇನೆ. ೬೭ . ಅತಿಭಕ್ತ , 
ಗೊಲ್ಲಾಳಯ್ಯ ,ಶ್ರೇಷ್ಮೆ ಕನ್ನ ದಬೊಮ್ಮಯ್ಯ ತೆಲುಗು ಜೊಮ್ಮಯ್ಯಗಳು, ಆ ನಿಂಬ್ಬಕ್ಕ , 
ಜಗತ್ತಿನ ಜನರಿಂದ ಶ್ಲಾಘಿಸಲ್ಪಡುವ ಮೂರ್ಖನಾಥರು ಇವರೆಲ್ಲರೂ ಶಿವನೊಡನೆ 
ಬೆರೆತು ಹೋದವರಾದ್ದರಿಂದ ಸಂಸಾರಲೇಪನದಿಂದ ದೂರರಾದ ಭಕ್ತರು ನನ್ನ ಪ್ರಭು 

34 + 


೫೩೦ 


ಬಸವರಾಜ ವಿಜಯಂ 


ವರವಾಗೀಶಂ ಸಕಲೇ 
ಶ್ವರನೆಹಿಲ ಮೋಳಿಗಾರ್ಯ ಮಾದೇವಿ ಶುಭಾ 
ಕರಕೇಶಿರಾಜರಿವರುರು 
ತರ ನಿಜವೈರಾಗ್ಯಭಕ್ತರಾನಿವರಣುಗಂ 


ತಿರುನೀಲಕಂಠರಘಸಂ 
ಹರ ದಸರಂ ಸೇದಿರಾಜನೇಣಾಧಿಪನ 
ಚೆರಿಯಮರನೀತಿ ಮೊನೆಯಿಡು 
ವರಧಿಕಾರ ಶಾಂತಭಕ್ತರಾನಿವರ ಸುತಂ 


ಉರುವೀರ ಶಂಕರಂ ಸ್ಥ 
ದರನಾಚಾರ್ಯನರೆಲೇಶ ಕೇತಯ್ಯ ಬಂ 
ಧುರ ಕಲ್ಲಿನಾಥ ಸೋಮಾ 
ರ್ಯರ ಶಿವಮತಶೀಲಭಕ್ಕರನುಕರನಪ್ಪೆಂ 


ಅತಿದಾನಿ ಭಕ್ತರೆನಿಪು 
ನೃತ ಸಿಂಧುವರಾಳ ಸಿಂಧುಬಲ್ಲಾಳರ ವಿ 
ಶ್ರುತಮಾನಕಂಜರನ ಜನ 
ನುತ ಸಿರಿಯಾಳ್ವನ ಪದಾಬ್ಬ ಸೇವಕನಪ್ಪಂ 
ಕರಿಕಾಲಜೋಳ ನಿಂಬಿಗ 
ತುರು ಮಲಯಾಧಿಪ ಹಲಾಯುಧರ್ಶ೦ಗಳೆ ಬಂ 


ಗಳು . ೬೮. ಶ್ರೇಷ್ಟರಾದ ವಾಗೀಶರು, ಸಕಲೇಶ್ವರ ಮಾದರಸರು, ಓಹಿಲದೇವ, 
ಮೋಳಿಗೆಯ ಮಾರಯ್ಯ , ( ಅವರ ಧರ್ಮಪತ್ನಿ ) ಮಹಾದೇವಮ್ಮ , ಶುಭವನ್ನುಂಟು 
ಮಾಡುವ ಕೇಶಿರಾಜ, ಇವರು ಅತ್ಯಂತ ಶ್ರೇಷ್ಟವಾದ ನಿಜವೈರಾಗ್ಯ ಸಂಪನ್ನರಾದ ಶಿವ 
ಭಕ್ತರು, ನಾನು ಇವರ ಮಗ. ೬೯ . ತಿರುನೀಲಕಂಠರು , ಪಾಪ ಸಂಹಾರಕನಾದ 
ದಸರಿದೇವ, ಸೇದಿರಾಜರು, ಏಣಾಧಿನಾಥರು, ಆಶ್ಚದ್ಯವನ್ನುಂಟುಮಾಡುವ ಅಮರ 
ನೀತಿಗಳು, ಮೊನೆಯಿಡುವರು - ಇವರೆಲ್ಲ ಅತ್ಯಧಿಕವಾದ ಶಾಂತಿಭಕ್ತರು, ನಾನು ಇವರೆ 
ಲ್ಲರ ಮಗನು . ೭೦. ಶ್ರೇಷ್ಠ ವೀರನಾದ ಶಂಕರ ದಾಸಿಮಾರ , ಸೌಂದರ ಪಾಂಡ್ಯ 
(ಕನಪಾಡ್ಯ ) ಆಚಾರನಾದ ಏಲೇಶ್ವರದಕೇತಯ್ಯ , ದೃಢನಾದ ಕಲ್ಲಿನಾಥ , ಸೋಮಾ 
ರನೇ ಮೊದಲಾದ ಶಿವಮತವೇ (ವೀರಶೈವಮತವೇ ) ಶೀಲವಾಗಿ ಉಳ್ಳ ಭಕ್ತರುಗಳ 
ಹಿಂಬಾಲಕನೆನಿಸಿದ್ದೇನೆ. ( ಅಳು ಎನಿಸಿದ್ದೇನೆ.) ೭೧. ಅತಿಶಯದಾನಗುಣದ ಶಿವಭಕ್ತರೆ 
ನಿಸಿದ ಶ್ರೇಷ್ಟಸಿಂಧುಮುರಾಳ, ಸಿಂಧುಬಲ್ಲಾಳ, ಸುಪ್ರಸಿದ್ದ ಮಾನಕಂಜರ , ಲೋಕದ 
ಜನರಿಂದ ಶ್ಲಾವ್ಯನಾದ ಸಿರಿಯಾಳಸೆಟ್ಟಿ - ಇವರ ಪಾದಕಮಲಗಳ ಸೇವಕನೆನಿಸಿದ್ದೇನೆ. 
೭೨ , ಕರಿಕಾಲ ಚೋಳಮಹಾರಾಜ , ನಿಂಬಿಯಕ್ಕಗಳು , ಶ್ರೇಷ್ಟಮಲೆಯರಾಜ , ಹಲಾ 


ದ್ವಾಚತ್ವಾರಿಂಶಾಶ್ವಾಸಂ 


ಧುರ ಸಾಮವೇದಿಗಳಿವ 
ರ್ಪರಹಿತಕರ ಭಕ್ತರಿಪರ ತೊಳ್ಯಾನಂ 
ಮೊರಟದ ಬಂಕಯ್ಯಂ ಶಂ 
ಕರದಾಸಂ ಮಾಚಿದೇವನಿಆವತ್ರಂ ರಾ 
ಮರಸಂ ದಾಚಯ್ಯ ಭಾ 
ಸ್ವರದೇವಂ ವೀರಭಕ್ತರಿವರಡಿವಿಡಿವೆಂ 
ಭೂಮಿಯೊಳದ್ಭುತ ಭಕ್ತರ್ 
ವೇಮಯ್ಯ ಮುಸುಟಿ ಚೌಡನಾ ಮಾದರಸಂ 
ರೇವಯ್ಯ ಕಿನ್ನರನಲ್ಲಿ 
ರಾಮಂ ಬಾಹೂರಬೊಮ್ಮನೆಮಗೆಯರಿವರ್ 
ವಿಲಸತ್ತ್ವತಂತ್ರ ಭಕ್ತ 
ಛಲದಂಕ ಘಟ್ಟಿವಳ್ಳನಾ ಮಜವಿಂಡಂ 
ಕಲಿಗಣನಾಥಂ ಚಂದಯ 
ಹಲಾಯುಧಪ್ರಭುಗಳಿವರ ಕಿಂಕರನಪ್ಪೆಂ 
ಗುರುಭಕ್ತಂ ಗುರುಭಕ್ತನಾತ್ಮಘನಲಿಂಗಪ್ರಾಣಿ ಸತ್ಯಣ್ಣನಾ 
ಚರಭಕ್ತಂ ಕಲಿಕಂಬಯಂ ಭಸಿತನಿಷ್ಟಂ ಜ್ಞಾನಸಂಬಂಧಿ ಸೌ೦ 
ದರವಿತ್ರಂ ಗಿರಿಶಾಕ್ಷನಿದ್ಧನುರುವಾರಂ ಪಾದತೀರ್ಥಪ್ರಿಯಂ 
ಚರಶೇಷಪ್ರಿಯನಪ್ಪ ಬಾಚರಸರೀ ಸದ್ಭಕ್ತರಂ ವದಿಷೆ೦ 


ಯುಧ, ಚಂಗಳೆ (ಸಿರಿಯಾಳನ ಧರ್ಮಪತ್ನಿ ) , ದೃಢಭಕ್ತಿಯ ಸಾಮವೇದಿ, ಇವರೆಲ್ಲ ಪರ 
ರಹಿತಕ್ಕಾಗಿ ಕಾಠ್ಯಮಾಡಿದ ಶಿವಭಕ್ತರು. ಇವರೆಲ್ಲರ ಸೇವಕನು ನಾನಾಗಿದ್ದೇನೆ. ೭೩ . 
ಮೊರಟದಬಂಕಯ್ಯ , ಶಂಕರದಾಸಿಮಾರ , ಮಡಿವಳಮಾಚಿದೇವ, ಇರಿವತ್ಯ , ರಾಮ 
ರಸ (ರಾಮಿದೇವ), ನಾಚಯ್ಯ ಬಾಚರಸದೇವ ( ಭಾಸ್ಕರದೇವ), ಇವರೆಲ್ಲ ವೀರರಾದ 
ಭಕ್ತರು ಇವರ ಪಾದಗಳನ್ನು ಹಿಡಿಯುತ್ತೇನೆ. ೭೪. ಭೂಮಿಯಲ್ಲಿ ಅದ್ಭುತಭಕ್ಕರೆ 
ನಿಸಿದ ವೇಮಯ್ಯ , ಮುಸುಟಿಯ ಚೌಡಯ್ಯ , ಆ ಮಾದರಸರು, ಕದಿರ ರೇಮಯ್ಯ , 
ಕಿನ್ನರಿಯ ಬೊಮ್ಮಯ್ಯ , ಮನೋಹರನಾದ ಬಾಹೂರಬೊಮ್ಮಯ್ಯ - ಇವರು ನಮಗೆ 
ಒಡೆಯರುಗಳು. ೭೫ . ಪ್ರಕಾಶಮಾನರಾದ ಸ್ವತಂತ್ರ ಭಕ್ತರಾದವರು ಛಲವೇ ಅಂಕ 
ವಾಗಿಉಳ್ಳಘಟ್ಟಿವಾಳಯ್ಯ , ಆಮೆರೆಮಿಂಡದೇವ, ಕಲಿಗಣನಾಥ, ಚಂದಯ್ಯ ( ನುಲಿಯ 
ಚಂದಯ್ಯ ) ಹಲಾಯುಧಪ್ರಭುಗಳು. ( ನಾನು) ಇವರ ಸೇವಕನಾಗುತ್ತೇನೆ. ೭೬ . 
ಗುರುವಿನಲ್ಲಿ ಅತ್ಯಂತ ಭಕ್ತಿ ಪ್ರಕಟಿಸಿದ ಗುರುಭಕ್ತನೂ , ತನ್ನ ಶ್ರೇಷ್ಟವಾದ ಆತ್ಮ 
ಲಿಂಗವೇ ಪ್ರಾಣವಾಗಿಉಳ್ಳ ಸತ್ಯಣ್ಯ , ಆ ಜಂಗಮಭಕ್ತನಾದ ಕಲಿಕಂಬಯ್ಯ , ಭಸ್ಮದಲ್ಲಿ 
ನಿಷ್ಟೆತೋರಿದ ಜ್ಞಾನಸಂಬಂಧಿ , ರುದ್ರಾಕ್ಷಧಾರಣೆಯಲ್ಲಿ ನಿಷ್ಠೆತೋರಿಸಿದ ಸೌಂದರ 
ಮಿತ್ರ , ಗುರುಲಿಂಗಜಂಗಮ ಪಾದತೀರ್ಥದಲ್ಲಿ ಪ್ರೀತಿಯುಳ್ಳ ಶ್ರೇಷ್ಠಮಾರಯ್ಯ , 
ಜಂಗಮರ ಶೇಷ ಪ್ರಸಾದದಲ್ಲಿ ಪ್ರೀತಿಯನ್ನುಳ್ಳ ಬಾಚರಸ ಈ ಶ್ರೇಷ್ಟ ಭಕ್ತರಿಗೆಲ್ಲ 


ಬಸವರಾಜ ವಿಜಯಂ 


ಇಳೆಯೊಳೆ ಮಾಣದಿಂತು ಚಲದಿಂ ಬಲದಿಂದತಿನಿಷ್ಠೆಯಿಂ ಮನಂ 
ಗೊಳಿಸುವ ಭಕ್ತಿಯಿಂ ತನುಮನೋವನಿತಾಸುತಮುಖ್ಯವಸ್ತುಸಂ. 
ಕುಳಮನವಂಚಕತ್ವದಿನೋಟ ಭವಂಗೆ ಸಮರ್ಪಿಸುತ್ತೆ ನಿ 
ಶೃಳಸುಖಮಾಳ ಸರ್ವಶಿವಭಕ್ತರ ಪಾದುಕೆಯಾಂಪ ಭಕ್ತನಾಂ 


S 


ಪಲವೆಂದದಾಚರಣೆಗಳಿ 
ನಲಸದೆ ಪದೆದಂದುಮಿಂದು ಮುಂದಭವನನೆ 
ಲೋಲಿಸಿದೊಲಿಸಿ ನೆರೆದಿ 
ರ್ದೊಲಿಯಿಪ ಶಿವಶರಣರೆಲ್ಲರಂಫಿಗೆ ಮಣಿವೆಂ 


೭೮ 


ಜಯ ಜಯ ದೇವ ಸುಧಾಮಯಧಾಮ ಯಶಸ್ಯ ಮಹಸ್ಕಲಿತಾಕ್ಷ ನಿರಾ 
ಮಯ ಮಹಿತಾಂಗ ಸದಂಗನ ಪುಂಗವವಾಹ ವಿಮೋಹ' ವಿಮೋಹ ಕುಶೇ 
ಶಯನಯನೇಕ್ಷಣ ಸಾರಸಸಾರಸಮರ್ಚಿತಪಾದಪಜಸದಾ 
ಶ್ರಯ ಭಯದರ ಕುಮಾರ ಕುಮಾರಸುಧಾಕರಶೇಖರಶೂಲಧರಾ 


ನಮಸ್ಕರಿಸುತ್ತೇನೆ. ೭೭. ಭೂಮಂಡಲದಲ್ಲಿ ಈ ರೀತಿಯಲ್ಲಿ ತಪ್ಪದೆ ಚಲದಿಂದಲೂ , 
ಶಕ್ತಿಪ್ರದರ್ಶನದಿಂದಲೂ , ಅತ್ಯಂತ ನಿಷ್ಠೆಯಿಂದಲೂ ಮನಸ್ಸನ್ನಾಕರ್ಷಿಸುವ ಭಕ್ತಿ 
ಜೀವನದಿಂದ ತನ್ನ ದೇಹ, ಮನಸ್ಸು , ಹೆಂಡಿರು, ಮಕ್ಕಳೇ ಮೊದಲಾದ ಪ್ರಮುಖ 
ವಸ್ತು ಸಮೂಹವನ್ನು ನಿರ್ವಂಚಕಭಾವದಿಂದ ಪ್ರಸಿದ್ದವಾಗಿ ಶಿವನಿಗೆ ಸಮರ್ಪಣೆ 
ಮಾಡುತ್ತ ಶಾಶ್ವತವಾದಸುಖವನ್ನು ಹೊಂದಿದ ಸಮಸ್ತ ಶಿವನಭಕ್ತರ ಪಾದುಕೆಗಳನ್ನು 
ಹೊರುವ ಭಕ್ತನು ನಾನಾಗಿದ್ದೇನೆ. ೭೮. ಅನೇಕ ಪ್ರಕಾರದ ಭಕ್ತಿಯ ಆಚರಣೆ 
ಗಳಿಂದ ಆಲಸ್ಯಪಡದೆ, ಸಂತೋಷದಿಂದ ಹಿಂದಿನಕಾಲದಲ್ಲಿ, ಈ ಕಾಲದಲ್ಲಿ ಮತ್ತು 
ಮುಂದಿನದಿನಗಳಲ್ಲಿ ಪ್ರೀತಿಯಿಂದ ಪರಮೇಶ್ವರನನ್ನು ಒಲಿಸಿಕೊಂಡಂಥ, ಒಲಿಸಿಕೊಳ್ಳು 
ವುದಕ್ಕೆ ಪ್ರಯತ್ನಿಸುವಂಥ, ಒಲಿಸಿಕೊಳ್ಳುತ್ತಿರುವ ಸಮಸ್ತಶಿವಶರಣರ ಪಾದಗಳಿಗೆ 
ನಮಸ್ಕರಿಸುತ್ತೇನೆ. ೭೯ . ಜಯ ! ಜಯ ! ಪರಮೇಶ್ವರನೇ , ಅಮೃತ ಸ್ವರೂಪ 
ವಾದ ಚಂದ್ರನಕಿರಣಗಳಂತಹ ಕೀರ್ತಿಯುಳ್ಳವನೇ , ತೇಜಸ್ಸಿನಿಂದ ( ಮಹಃ) ಕೂಡಿದ 
ಹಣೆಗಣ್ಣುಳ್ಳವನೇ , ರೋಗ ರಹಿತನೇ , ಶ್ರೇಷ್ಟಳಾದ ಪಾರ್ವತೀದೇವಿಯೆಂಬ ಹೆಂಡತಿ 
ಯೊಡನೆ ಒಡವರೆದ ಅಂಗವುಳ್ಳವನೇ ( ಅರ್ಧನಾರೀಶ್ವರನೇ ) ವೃಷಭೇಶ್ವರನನ್ನು 
ವಾಹನವನ್ನಾಗಿ ಉಳ್ಳವನೇ , ವಿಶೇಷವಾದ ಮೋಹದಿಂದಾಗುವ ಗೊಂದಲದಿಂದ 
ದೂರನಾದವನೇ , ಕಮಲನೇತ್ರನಾದ ವಿಷ್ಣುವಿನ ಕಣ್ಣೆಂಬ ಕಮಲದಿಂದ ಪೂಜೆಮಾಡಿಸಿ 
ಕೊಂಡ ಪಾದಕಮಲವುಳ್ಳವನೇ , ಸತ್ಪುರುಷರಿಗೆ ಆಧಾರನಾದವನೇ , ಭಯದಿಂದ ದೂರ 
ನಾದವನೇ , ಕುಮಾರಸ್ವಾಮಿಯನ್ನೇ ಕುಮಾರನನ್ನಾಗಿ ಉಳ್ಳವನೇ , ಚಂದ್ರಶೇಖರನೇ , 


1x ( ದ) 


ದ್ವಾಚತ್ವಾರಿಂಶಾಶ್ವಾಸಂ 


ಕುಂಡಲೀಶ್ವರಕುಂಡಲಾಂಚಿತಗಂಡಮಂಡಲ ಖಂಡಿತಾ 
ಖಂಡಸಾಹಸದಂಡವೃದ್ರುಜದಂಡ ಚಂಡಕರಪ್ರಭಾ 
ಮಂಡಿತಾಂಗ ಸದಂಡಜಧ್ವಜಕಾಂಗರಕ್ಷಿತಕಾಂಡದೊ 
ರ್ದಂಡ ಪಾಲಯ ಚಂಡಿಕಾವಖಪುಂಡರೀಕದಿವಾಕರಾ 


ವತಿಯಿಂದ ಭಕ್ತಿಯಿಂದಂ ಛಲದೆ ಬಲದೆ ವೈರಾಗ್ಯದಿಂ ಧ್ಯಾನದಿಂ ಸ 
ನ್ನು ತಿಯಿಂದಂ ಶ್ರದ್ದೆಯಿಂದಂ ಜತ [ ದ ] ತಪದನುಷ್ಠಾನದಿಂ ದೇವ ನಿಮ್ಮ 
ಕ್ಷಿತಿಯೊಳಕ್ತರ್ಸಮರ್ಥಬಿ್ರಡದೊಲಿಸಿದರಾಂ ದೀನನೇಗೆಯ್ಯನ 
ತ್ಪತಿಧರ್ಮ ನಿಮ್ಮದೆನ್ನಂ ಪೊರೆ ಪೊರೆ ಪುರುಳಂ ನೋಡದೆನ್ನೊಳುರಾರೀ 


೮೧ 


ತ್ರಿಶೂಲಧರನೇ , (ಪೊರೆ ! ಪೊರೆ !) ೮೦ . ಶ್ರೇಷ್ಟಕರ್ಣಾಭರಣವಾಗಿರುವ ಆದಿಶೇಷ 
ನಿಂದ ಪೂಜ್ಯವಾದ ಕೆನ್ನೆ (ಕಪೋಲ) ಭಾಗವುಳ್ಳವನೂ , ಅಖಂಡಸಾಹಸದ ಯಮನ, 
ಭುಜದಂಡಗಳನ್ನು ಖಂಡಿಸಿದವನೂ (ಕತ್ತರಿಸಿಹಾಕಿದವನೂಸೂರನ ಕಾಂತಿಯಂತಿರುವ 
ದೇಹಕಾಂತಿಯಿಂದ ಅಲಂಕರಿಸಲ್ಪಟ್ಟವನೂ ,ಶ್ರೇಷ್ಟವಾದ ಗರುಡ ( ಅಂಡಜ) ನೇ ಧ್ವಜ 
ವಾಗಿ ಉಳ್ಳ ವಿಷ್ಣುವನ್ನು ಬಾಣ (ಕಾಂಡ) ವನ್ನಾಗಿ ಮಾಡಿ ದಂಡದಂತಿರುವ ಬಾಹು 
ಗಳಿಂದ ಧರಿಸಿ ಸಮಸ್ತ ಬ್ರಹ್ಮಾಂಡವನ್ನು ರಕ್ಷಿಸಿದವನೂ , ಚಂಡಿದೇವಿ ( ಪಾರ್ವತೀ 
ದೇವಿ) ಯ ಮುಖವೆಂಬ ಕಮಲಕ್ಕೆ ಸೂರನೋಪಾದಿಯಲ್ಲಿರುವವನೂ ಆದ ಶಿವನೇ 
( ನನ್ನನ್ನು ) ರಕ್ಷಿಸು. [ಕುಂಡಲೀಶ್ವರ = ಸರ್ಪಶ್ರೇಷ್ಟ ನಾದ ಆದಿಶೇಷನು ; ಕುಂಡ 
ಲಾಂಚಿತ - ಕುಂಡಲವಾಗಿ ಪೂಜ್ಯತೆ ಪಡೆದಿರುವ ; ದಂಡಭತ್ - ಯಮ ; ಸದಂಡಜ = 
ಸತ್ + ಅಂಡಜ ಶ್ರೇಷ್ಟ ಪಕ್ಷಿಯಾದ ಗರುಡ ; ಕಾಂಡಕ+ ಅಂಡ = ಬ್ರಹ್ಮನಿಂದ 
ನಿರ್ಮಾಣಗೊಂಡ ಅಂಡ ಅಂದರೆ ಬ್ರಹ್ಮಾಂಡ ; ಚಂಡಿಕಾ + ಮುಖ + ಪುಂಡರೀಕ + 
ದಿವಾಕರಾ ಚಂಡಿಕೆಯ ಮುಖವೆಂಬ ಕಮಲಕ್ಕೆ ಸೂರಪ್ರಾಯನಾದ ಶಿವನೇ :1 
೮೧ . ಹೇ ದೇವಾ, ಬುದ್ದಿಯಿಂದ, ಭಕ್ತಿಯನ್ನಾಚರಿಸುವುದರಿಂದ, ಛಲದಿಂದ, ಬಲ 
ದಿಂದ, ವೈರಾಗ್ಯ ಭಾವದಿಂದ, ಧ್ಯಾನಮಾಡುವಿಕೆಯಿಂದ, ಶ್ರೇಷ್ಟವಾಗಿ ಸ್ತೋತ್ರ 
ಮಾಡುವುದರಿಂದ, ಶ್ರದ್ಧೆಯಿಂದ, ಜಪದಿಂದ, ತಪಸ್ಸನ್ನಾಚರಿಸುವಿಕೆಯಿಂದ ನಿಮ್ಮನ್ನು 
ಭೂಮಂಡಲದಲ್ಲಿ ಸಮರ್ಥರಾದ ಭಕ್ತರುಗಳು ತಪ್ಪದೆ ಒಲಿಸಿಕೊಂಡರು. ನಾನು ( ಏನೂ 
ಇಲ್ಲದ) ಬಡವನು. ಏನುಮಾಡಲಿ ! ನನ್ನ ಒಡೆಯನಾಗಿರುವುದು ನಿಮ್ಮಧರ್ಮ. 
(ನೀವೆ ನನ್ನ ಒಡೆಯರೆಂದು ಮಾತ್ರನಂಬಿರುವವನು ನಾನು ) ಹೇ ತ್ರಿಪುರ ಸಂಹಾರಿಯೇ 
- - - - - 

1 ಊ ಷೇಂದ್ರಾ ಎಂದು ಮಾತ್ರ ಪಾಠಾಂತರದಿಂದ ಈ ಪದ್ಯವು ' ದ ' ಪ್ರತಿಯಲ್ಲಿ ಈ 
ಆಶ್ಚಾಸದ ೨ನೆಯ ಪದ್ಯವಾಗಿದೆ . 


೫೩೪ 


ಬಸವರಾಜ ವಿಜಯ 


ಶಿವ ಶಿವ ದೇವದೇವ ಪರಮೇಶ ರವೇಶಸುಬಾಣ ಬಾಣದಾ 
ನವ ನವಸಂಪದಪ್ರದ ಸುಧಾಮಸುಧಾಮ ಭವಾರಿ ವಾರಿಜೋ 
ದೈವಭವವಂದ್ಯ ವಂದ್ಯ ಮೃಗಲಕ್ಷಣಲಕ್ಷಣ ಗೋಪಗೋಪಬಾಂ 
ಧವ ಧವಳಾಂಗ ಕುಂಡಲಿಪಕುಂಡಲ ಪಾಲಿಪುದೆನ್ನನೀಶ್ವರಾ 
ಕಾಮಸಾಮಜಸಾಮಚಾರಿ ಜಿತಾಮಯಂ ಕರುಣಾಮಯಂ 
ಸೋಮತಾಮರಸಾಪ್ತಸಪ್ತಶಿಖಾಕ್ಷನಂಧಕಬಂಧಕಂ 
ಭೂಮಧಾಮ ಜಟಾಧರಂ ಗಣಪೋಷಣಂ ಗುಣಭೂಷಣಂ 
ಸ್ವಾಮಿ ಕಾಮಿತವಿಗೆ ಭಕ್ತಜನಕ್ಕೆ ವೀತಭವಂ ಶುಭಂ 
ಶುಭವಿಭವಮನಭವಂ ಕಂಡು 

ಗೆ ಭವಾನಿ ಸುಸಂಪದಂಗಳಂ ಮಾಲ್ಕಿ ಪೊದ 
ನನ್ನಲ್ಲಿ ಯಾವ ತಿರುಳನ್ನೂ ನೋಡದೆ ನನ್ನನ್ನು ರಕ್ಷಿಸು ! ರಕ್ಷಿಸು ! ೮೨. ಹೇ 
ಮಂಗಳಕರನಾದ ಶಿವನೇ , ದೇವತೆಗಳಿಗೆಲ್ಲ ದೇವನೆನಿಸಿದವನೇ , ಪರಮೇಶ್ವರನೇ , 
ರಮಾಪತಿಯಾದ ವಿಷ್ಣುವೆಂಬ ಶ್ರೇಷ್ಟ ಬಾಣವುಳ್ಳವನೇ , ಬಾಣನೆಂಬ ರಾಕ್ಷಸನಿಗೆ 
ನೂತನ ಸಂಪತ್ತನ್ನು ಅನುಗ್ರಹಿಸಿದವನೇ , ಅತಿಶಯವಾದ ತೇಜಸ್ಸಿನಿಂದ ಕೂಡಿದ 
ಸೂರಮಂಡಲ ಮಧ್ಯಸ್ಥನಾದವನೇ (ಸೂರಮಂಡಲವೇ ಸ್ಥಾನವಾಗಿ ಉಳ್ಳವನೇ ), 
ಜನನ ಮರಣಾತ್ಮಕ ಸಂಸಾರಕ್ಕೆ ಶತ್ರುವೆನಿಸಿದವನೇ ಕಮಲದಿಂದ ಉದ್ಭವಿಸಿದ 
ಬ್ರಹ್ಮಪುತ್ರನಾದಂದಿನಿಂದ ನಮಸ್ಕರಿಸಿಕೊಳ್ಳಲ್ಪಡುವವನೇ , ಸಮಸ್ತ ಲೋಕಗಳಿಂದ 
ನಮಸ್ಕರಿಸಲ್ಪಡುವವನೇ , ಮೃಗವೇ ಲಕ್ಷಣವಾಗಿ ಉಳ್ಳ ಚಂದ್ರನನ್ನು ಧರಿಸುವಿಕೆ 
ಯಿಂದ ಚೆಂದಕಾಣುವವನೇ , ವೇದರಕ್ಷಕನೇ , ಗೋವುಗಳಿಗೆಲ್ಲ ಪತಿಯೆನಿಸಿದ 
ವೃಷಭನನ್ನು ಬಂಧುವಾಗಿ ಉಳ್ಳವನೇ , ಶುಭ್ರವಾದ ಅಂಗವುಳ್ಳವನೇ , ಸರ್ಪಗಳಿಗೆಲ್ಲ 
ಪತಿಯೆನಿಸಿದ ಆದಿಶೇಷನೇ ಕರ್ಣಾಭರಣವಾಗಿ ಉಳ್ಳ ಈಶ್ವರನೇ ; ನನ್ನನ್ನು ರಕ್ಷಿಸು . 
[ಗೋಪ- ವೇದರಕ್ಷಕಗೋಪಬಾಂಧವ-ಗೋವುಗಳಿಗೆ ಪತಿಯಾದ ನಂದಿಯೇ ಬಾಂಧವ 
ನೆನಿಸಿದವ] ೮೩ . ಮನ್ಮಥನೆಂಬ ಮದ್ದಾನೆಗೆ ಸಿಂಹಪ್ರಾಯನಾದವನೂ ಭವವೆಂಬ ರೋಗ 
ವನ್ನು ಗೆದ್ದವನೂ , ಕರುಣಾಮಯನೂ , ಚಂದ್ರ , ಸೂರ , ಅಗ್ನಿ ಇವುಗಳೇ ನೇತ್ರವಾಗಿ 
ಉಳ್ಳವನೂ , ಅಂಧಕಾಸುರನನ್ನು ಬಂಧನಕ್ಕೊಳಪಡಿಸಿದವನೂ ಮಹಾತೇಜಸ್ವಿಯ , 
ಜಟಾಧರನೂ , ಶಿವಗಣಗಳನ್ನು ಪೋಷಿಸುವವನೂ , ಸದ್ಗುಣಗಳಿಂದ ಭೂಷಣಗೊಂಡ 
ವನೂ , ಪಾಪವನ್ನು ಹೋಗಲಾಡಿಸಿದವನೂ , ಮಂಗಳಕರನೂ ಆದ ಸ್ವಾಮಿಯು ಭಕ್ತ 
ಸಮೂಹಕ್ಕೆ ಇಷ್ಟಾರ್ಥಸಿದ್ದಿಯನ್ನು ಕೊಡಲಿ. (ಕಾಮಸಾ+ ಮಜ + ಸಾಮಚಾರಿ 
ಕಾಮನೆಂಬ ಆನೆಗೆ , ಆನೆಗಳ ವೈರಿಯಾದ ಸಿಂಹ ;ಸೋಮ + ತಾವರಸಾಪ್ತ + ಸಪ್ತ 
ಶಿಖ + ಅಕ್ಷ = ಚಂದ್ರ , ಕಮಲಕ್ಕೆ ಆಪ್ತನಾದ ಸೂರ , ಅಗ್ನಿಗಳು ಕಣ್ಣಾಗಿ ಉಳ್ಳವ 
ಶಿವ; ಭೂಮಧಾಮ = ಅತಿಶಯವಾದ ತೇಜಸ್ಸುಳ್ಳವನು. ೮೪ , ಲೋಕದ ಸಜ್ಜನ 
ಸಮೂಹಕ್ಕೆ ಸದಾ ಕಾಲವೂ , ಪರಮೇಶ್ವರನು ಮಂಗಳಕರವಾದ ಐಶ್ವರವನ್ನು ಕೊಡಲಿ 


ದ್ವಾಚತ್ವಾರಿಂಶಾಶ್ವಾಸಂ 


ಲೈಭವದನನೀಗೆ ನಿರ್ವಿ, 
ಪ್ರಭಾವವಲ ಸುಜನವಿತತಿಗಿಳೆಯೊಳಜಸ್ರಂ 
ಪರವಕೃಪಾಕರಂ ಪ್ರಬಳದೇಶಿಕವಂಶಸಜಭಾಸ್ಕರಂ 
ದುರಿತನಿವಾರಣ ದುರಭಿಮಾನಮತಾಂಬುಜವ ತವಾರಣಂ 
ವರಗುಣಭೂಷಣಂ ವಿರಹಿತೇಷಣನಾಗಮವಿದ್ವರೇಣ್ಯ ಮ 
ದುರು ಚಿಕವೀರದೇಶಿಕಶಿಖಾಮಣಿ ರಕ್ಷಿಸುಗೆಮ್ಮನಾವಗಂ 
ಬಸವಾಂಛಿತ್ರಯಕೊಳ್ಳಿನಿಂ ಸವೆದು ಮೂಜಾಂಕಬ್ಬಮಂ ಮಾಣದ 
ರ್ಪಿಸಿದರ್ನೊಮಕವೀಂದ್ರಭೀಮಕವಿಗಳ ಶ್ರೀಶಂಕರಾರಾಧ್ಯರಿಂ 
ಪೆಸೆವನ್ನ೦ ನೆಗಳೆಂದು ಕಬ್ಬಮನಿದಂ ಮಿಕ್ಕಂಫಿಗಾದಂ ಸವ 
ರ್ಪಿಸಿದಂ ಸತೃಪೆಯಿಂ ಷಡಕ್ಷರಿಶಿವಾಚಾರ್ಯ ಮಹಾಭಕ್ತಿಯಿ೦ 
ಧರಣೀಭಾಗದೊಳೀ ಪುರಾಣಮನಮಂದಾನಂದದಿಂದೋದುವಾ 
ದರದಿಂದಾಲಿಸುವರ್ಥಮಂ ಪದೆದು ಪೇಳ್ವತ್ಯಂತ ಶಿಷ್ಟರ್ಗೆ ಶಾಂ 


( ಅಷ್ಟೆಶ್ವರಗಳನ್ನು ಕೊಡಲಿ); ಪಾರ್ವತಿಯುಶ್ರೇಷ್ಟವಾದ ಸಂಪತ್ತನ್ನುಂಟುಮಾಡಲಿ ; 
ಪ್ರಕಾಶಿಸುವ ಗಣಪತಿಯು ವಿಘ್ನವಿಲ್ಲದಿರುವಿಕೆಯನ್ನು ಉಂಟು ಮಾಡಲಿ. ೮೫ . ಪವಿತ್ರ 
ಕೃಪೆಯನ್ನುಂಟುಮಾಡುವ , ಪ್ರಬಲರಾದ ಗುರುಶ್ರೇಷ್ಟರಾದವರ ವಂಶವೆಂಬ ( ಪಠಂ 
ಪರೆಯೆಂಬ) ಕಮಲಗಳಿಗೆ ಸೂರೈನೋಪಾದಿಯಲ್ಲಿರುವ, ಪಾಪನಿವಾರಕನೆನಿಸಿದ, ದುರಭಿ 
ಮಾನದಿಂದ ಕೂಡಿದ ಮತಗಳೆಂಬ ಕಮಲಗಳಿಗೆ ಮದೋನ್ಮತ್ತ ಆನೆಯಂತಿರುವ , 
ಶ್ರೇಷ್ಟವಾದ ಸದ್ಗುಣಗಳಿಂದ ಅಲಂಕಾರಗೊಂಡಿರುವ, ಅರ್ಥೈಷಣ , ಪುತ್ತೇಷಣ , ದಾರೇ 
ಷಣಗಳೆಂಬುವನ್ನು ದೂರೀಕರಿಸಿದ, ಆಗಮ ವಿದ್ಯೆಯನ್ನು ತಿಳಿದವರಲ್ಲಿಶ್ರೇಷ್ಟನೆಂದೆನಿಸಿದ 
ನನ್ನ ಗುರುವಾದ ಗುರುವರ್ಗಕ್ಕೆಲ್ಲ ಶಿರೋರತ್ನವೆನಿಸಿದ ಚಿಕ್ಕವೀರ ಗುರುವು ನಮ್ಮನ್ನು 
ಸದಾ ರಕ್ಷಿಸಲಿ . ೮೬ , ಆದಿ ವೃಷಭನ ಮೂರುಪಾದಗಳಿಗೆ ಮೂರುಕಾವ್ಯಗಳನ್ನು 
ಚೆನ್ನಾಗಿ ರಚನೆ ಮಾಡಿ, ಪಾಲ್ಕುರಿಕೆ ಸೋಮನಾಥ ಕವಿಶ್ರೇಷ್ಠನೂ , ಭೀಮ ಕವಿಯೂ , 
ಕಂಚಿಯ ಶಂಕರಾರಾಧ್ಯರೂ ಅರ್ಪಿಸಿದರು. ಮಾಧುರವು ಶೋಭಿಸುವಂತೆ ಪ್ರಸಿದ್ದ 
ವಾದ ಇನ್ನೊಂದು ಕಾವ್ಯವಾದ ಈ ವೃಷಭೇಂದ್ರವಿಜಯ ( ಅಥವಾ ಬಸವರಾಜವಿಜಯ ) 
ವೆಂಬ ಹೆಸರಿನ ಈ ಕಾವ್ಯವನ್ನು ಉಳಿದ ಇನ್ನೊಂದು ಪಾದಕ್ಕೆ (ನಾಲ್ಕನೆಯ ಪಾದಕ್ಕೆ ) 
ರಚಿಸಿ, ಮಹಾಭಕ್ತಿಭಾವದಿಂದ ಷಡಕ್ಷರಿ ಎಂಬ ಹೆಸರಿನ ಶಿವಾಚಾಲ್ಯನು ಪರಮಾತ್ಮನ 
ಕೃಪಾ ವಿಶೇಷದಿಂದ ಸಮರ್ಪಿಸಿದನು . ೮೭. ಭೂಮಂಡಲದಲ್ಲಿ ಈ ವೃಷಭೇಂದ್ರ 
ವಿಜಯವೆಂಬ ಕಾವ್ಯವನ್ನು ವಿಶೇಷವಾದ ಆನಂದದಿಂದ ಓದುವ, ಆದರಭಾವದಿಂದ 
ಕೇಳುವ, ಅರ್ಥವನ್ನು ಸಂತೋಷದಿಂದ ಹೇಳುವ, ಅತ್ಯಂತ ಶಿಷ್ಟರೆನಿಸಿರುವ ಜನರಿಗೆ 


* ಈ ಪದ್ಯ ಗ, ಚ ಪ್ರತಿಗಳಲ್ಲಿ ಇರುವುದಿಲ್ಲ. 


೫೩೬ 


ಬಸವರಾಜ ವಿಜಯಂ 


ಕರಿಯಾಳಂ ಸಲೆ ಮಾಳ್ಮೆ ಬೇಕ್ಸ ವರಮಂ ನಿತ್ಯಾಯುವಂ ಶ್ರೀಯುಮಂ 
ಪರಮಾನಂದವನಾತ್ಮಭಕ್ತಿಯೋಲವಂ ವಿಶ್ಯಾಧಿಕಂ ಶಂಕರಂ 
ಸೋಮಾಕಂ ಸೋಮನುಷ್ಯ ಷನಟಪ'ಶಿವಲ ಭಿಕ್ಷು ಕಾಮಾಂತಕಾಭ್ರ 
ಗ್ರಾಮೇಂದ್ರಾರ್ಯಬೈಜೇಷ್ಟ ಚ್ಯುತರಿಪು ವಪುರರ್ಧಾಂಗನಂ ವ್ಯಾಧಿ 


ಪಾರ್ವತೀಪತಿಯು ಅವರು ಬೇಡುವ ವರವನ್ನೂ , ದೀರ್ಘವಾದ ಆಯುಷ್ಯವನ್ನೂ , 
ಸಂಪತ್ತನ್ನೂ , ಶ್ರೇಷ್ಠವಾದ ಆನಂದವನ್ನೂ , ಪರಮೇಶ್ವರನಲ್ಲಿ ಭಕ್ತಿಯ ಪ್ರೀತಿಯನ್ನೂ , 
ಕೈಲ್ಲ ಶ್ರೇಷ್ಟನೆನಿಸಿರುವ (ದೊಡ್ಡವನೆನಿಸಿರುವ) ಶಂಕರನು , ಚೆನ್ನಾಗಿ ಉಂಟುಮಾಡು 
ವವನಾಗಲಿ , ೮೮. ಚಂದ್ರನನ್ನು ಗುರುತನ್ನಾಗಿಧರಿಸಿದ ` ಚಂದ್ರಕಳಾಧರ ಲೀಲೆ' 
ಉಮಾಸಹಿತನಾದ “ಉಮಾಮಹೇಶ್ವರಲೀಲೆ': ಶ್ರೇಷ್ಠವಾದ ವೃಷಭನನ್ನು ವಾಹನ 
ವನ್ನಾಗಿ ಮಾಡಿಕೊಂಡ ' ವೃಷಭವಾಹನಲೀಲೆ' ತಾಂಡವನೃತ್ಯಮಾಡಿದ ' ತಾಂಡವಲೀಲೆ' 
ಶಿವನು ಮಂಗಳ ಸಮೇತನಾದ'ಗಿರಿಜಾ ಕಲ್ಯಾಣಲೀಲೆ'; ಭಿಕ್ಷುಕನಾಗಿ ನಟಿಸಿದ ' ಭಿಕ್ಷಾಟನ 
ಲೀಲೆ'; ಮನ್ಮಥನಿಗೆ ಅಂತಕನಾಗಿ ವರ್ತಿಸಿದ ' ಮಾರಹರಲೀಲೆ'; ಯಮನನ್ನು ಸಂಹರಿ 
ಸಿದ 'ಕಾಲಾಂತಕಲೀಲೆ'; ಅಂತರಿಕ್ಷದಲ್ಲಿದ್ದ ಮೂರುಗ್ರಾಮಗಳನ್ನು ಸುಟ್ಟು ಉರುಪಿದ 
“ತ್ರಿಪುರ ಸಂಹಾರ ಲೀಲೆ'; ಇಂದ್ರನ ವೈರಿಯಾದ ' ಜಲಂಧರ ಸಂಹಾರಲೀಲೆ': ( ತಾನು 
ಸೃಷ್ಟಿಸಿದ ಸರಸ್ವತಿಯನ್ನೇ ಮೋಹಿಸಿದ) ಬ್ರಹ್ಮನನ್ನು ಸಂಹಾರ ಮಾಡಿದ 'ಅಜಾರಿ 
ಲೀಲೆ'; ದಕ್ಷ ಬ್ರಹ್ಮನ ಯಜ್ಞವನ್ನು ವೀರಭದ್ರನಾಗಿ ನಾಶಪಡಿಸಿದ ' ದಕ್ಷಾಧ್ವರಹರ 
ಲೀಲೆ'; ನಾರಸಿಂಹಾವತಾರ ಮಾಡಿದ್ದ ವಿಷ್ಣುವನ್ನು ಶರಭನಾಗಿ ಸಂಹರಿಸಿದ ' ಶರಭಾವ 
ತಾರ ಲೀಲೆ': ಅರ್ಧ ದೇಹವನ್ನು ಪಾರ್ವತಿಗೆ ಕೊಟ್ಟ ಉಮಾಮಹೇಶ್ವರಲೀಲೆ'; 
ವ್ಯಾಧನಾಗಿ ಭಕ್ತನಾದ ಅರ್ಜುನನಿಗೆ ವರಪ್ರದಾನ ಮಾಡಿದ ' ಶಬರಶಂಕರಲೀಲೆ'; 
ಉದ್ದಾಮನಾದ ತ್ರಿವಿಕ್ರಮನನ್ನು ಸಂಹರಿಸಿ ಅವನ ಬೆನ್ನು ಮೂಳೆಯನ್ನು ಧರಿಸಿದ 
'ಕಂಕಾಳಧರ ಲೀಲೆ' ಚಂಡೇಶನೆಂಬ ಭಕ್ತನಿಗೆ ವರಪ್ರದಾನ ಮಾಡಿದ ` ಚಂಡೇಶಾನು 
ಗ್ರಹಲೀಲೆ'; ಸಮುದ್ರಮಥನ ಕಾಲದಲ್ಲಿ ಹುಟ್ಟಿದ ಭಯಂಕರ ಕಾಲಕೂಟ ವಿಷವನ್ನು 
ಧರಿಸಿದ ' ವಿಷಧರಲೀಲೆ' ; ವಿಷ್ಣು , ಗಣಪತಿ, ಷಣ್ಮುಖ ಇವರುಗಳಿಗೆ ಕ್ರಮವಾಗಿ ಚಕ್ರ 
ವನ್ನು ಕೊಟ್ಟು ' ಚಕ್ರಧರಲೀಲೆಯನ ' ಗಣಪತಿಗೆ ಶಿವಗಣಗಳ ಯಾಜಮಾನ್ಯವನ್ನು 
ಕೊಟ್ಟ ' ವಿಘ್ನ ಪ್ರಸಾದಲೀಲೆ' ಯನ್ನೂ , ತನ್ನ ವೀಲ್ಯದಿಂದಲೇ ಷಣ್ಮುಖನಾಗಿ ಬೆಳೆದು 
ತಾರಕಸಂಹಾರ ಮಾಡಿಸಿದ “ಉಮಾಸ್ಕಂಧಲೀಲೆ', ಆಕಾಶದಲ್ಲಿ ನಿಂತ ಒಂದೇ ಪಾದವುಳ್ಳ 
“ ಏಕಪಾದ ಲೀಲೆ', ಸುಖವನ್ನುಂಟು ಮಾಡುವ ಸುಖಾವಹಲೀಲೆ, ' ದಕ್ಷಿಣಾ ಮೂರ್ತಿ 
ಲೀಲೆ', ಉರಿಲಿಂಗಾಕಾರನಾಗಿ ' ಲಿಂಗೋದ್ಭವಲೀಲೆ'- (ಹೀಗೆ ಇಪ್ಪತ್ತೈದುಲೀಲೆಗಳಿಂದ 


1 ನು ( ಅ , ಗ , ಜ) . 


ರ್೮ 


೯೦ * 


ದ್ವಾಚತ್ವಾರಿಂಶಾಶ್ವಾಸಂ 

೫೩೭ 
ದ್ದಾವಂ ಕಂಕಾಳಿ ಚಂಡೇಷ್ಟ್ರದ ವಿಷಪಹರೀಭಾಸ್ಯತ್ವಕ್ಕದಾತಂ 

eses 
ಪ್ರೊಮೋ ಕಾಂಟ್ರಿಯಮ್ಮಂ ಪೊರೆಗೆ ಸುಖಕರಂ ದಕ್ಷಿಣಾಮೂರ್ತಿಲಿಂಗಂ 
ಒದವಿದ ಚಂದ್ರಬಾಣನಿಧಿಭೂಧರಸಂಖ್ಯೆಯನಾಳು ಸಂದ ಸ 
ಮೃದಕರ ಶಾಲಿವಾಹನಶಕಾದಸಾಧು ನಾಬ ಮಾಘಮಾ 
ಸದ ಸಿತಪಕ್ಷಪಂಚಮಿಯ ಭಾರ್ಗವವಾದದೊಳಿ ಪುರಾಣಮಾ 
ದುದು ಪರಿಪೂರ್ಣವೀಶಕೃಪೆಯಿಂದೆ ಷಡಕ್ಷರದೇವನಿರ್ಮಿತಂ 
ಶಿವಭಕ್ತರ್ಗೆ ಶಿವಾರ್ಚಕರ್ಗೆ ಶಿವಲಿಂಗಧ್ಯಾನಯುಕ್ತರ್ಗೆ ಶಾಂ 
ಭವತತ್ವಾನುಭವಪ್ರಭಾವಭರಿತಸ್ವಾಂತರ್ಗ ಲಿಂಗಾಂಗಸರಿ 
ಗವಿಶಿಷ್ಟಾರ್ಗಳ ವೀರಶೈವಶರಣರ್ಗಂದುಂ ವ್ಯಷೇಂದ್ರಂ ಕೃಪಾ 

ರ್ಣವಲ್ಲೀಗೆ ಸಮಸ್ತಸೌಖ್ಯಪದಮಂ ಕಲ್ಯಾಣಕಲ್ಪದ್ರುಮಂ 
ಶೋಭಿಸುವ) ಶಿವನು ನಮ್ಮನ್ನು ರಕ್ಷಿಸಲಿ . [ 

ಸೊಮಾಂಕ , ಸೋಮ, ಉದ್ಯದ್ ವೃಷ, 
ನಟ, ಸಶಿವಂ, ಭಿಕ್ಷು, ಕಾಮ , ಅಂತಕ , ಅಭಗ್ರಾಮ , ಇಂದ್ರಾರಿ, ಅಬ್ಬಜ, ಇಷ್ಟಿ , 
ಅಚ್ಯುತರಿಪು, ವಜ್ರರರ್ಧಾಂಗನಂ, ವ್ಯಾಧಲೀಲಾ, ಉದ್ದಾಮಂ, ಕಂಕಾಳಿ, ಚಂಡ, 
ಇಷ್ಟದ, ವಿಷಪ, ಹರಿ , ಇಭಾಸ್ಯ , ಷಡವ , ದಾತಂ ,ಪ್ರೋಮ,ಉಕ, ಅಂಘ್ರ , 
ಎಮ್ಮಂಪೊರೆಗೆ, ಸುಖಕರಂ ದಕ್ಷಿಣಾಮೂರ್ತಿ, ಲಿಂಗ ಹೀಗೆ ಈ ಪದ್ಯದ ಪದಚ್ಛೇದ 
ಮಾಡಿ ಶಿವನ ಇಪ್ಪತ್ತೈದು ಲೀಲೆಗಳನ್ನು ಅನ್ವಯಿಸಿಕೊಳ್ಳಬೇಕು. ಈ ಎಲ್ಲ ಇಪ್ಪ 
ತೈದು ವಿಶೇಷಣಗಳಿಂದ ಶಿವನ ಇಪ್ಪತ್ತೈದು ಲೀಲೆಗಳು ಈ ಒಂದು ಪದ್ಯದಲ್ಲಿ 
ಹೇಳಲ್ಪಟ್ಟಿವೆ.] ೮೯, ಕೂಡಿಕೊಂಡ ( ಪ್ರಾಪ್ತವಾದ) ಚಂದ್ರ . ( ೧), ಪಂಚಬಾಣ ( ೫), 
ನವನಿಧಿ ( ೯ ) ಭೂಧರ ಅಂದರೆ ಸಪ್ರಕುಲಾಚಲ ಪರ್ವತಗಳು ( ೭ ) ಅಂದರೆ ೧೫೯೭ 
ನೆಯ ಶಾಲಿವಾಹನ ಶಕ ಸಂಖ್ಯೆಯ ವರ್ಷದ ಶ್ರೇಷ್ಟವೂ , ಸಂತೋಷದಾಯಕವೂ , 
ಆದ, ಸಾಧುಲಕ್ಷಣದ ನಳ ಸಂವತ್ಸರದ ಮಾಘಮಾಸ ಶುಕ್ಲಪಕ್ಷ ಪಂಚಮೀ ತಿಥಿಯ 
ಶುಕ್ರವಾರದಲ್ಲಿ ಈಶ್ವರನ ಕೃಪೆಯಿಂದ ಷಡಕ್ಷರ ದೇವನಿಂದ ರಚಿತವಾದ ಈ ಪುರಾಣವು 
ಪರಿಪೂರ್ಣವಾಯಿತು. ೯೦. ಕಲ್ಯಾಣನಗರದ ಕಲ್ಪವೃಕ್ಷ ಸದೃಶನಾದ , ಕೃಪಾಸಮುದ್ರ 
ನಾದ ವೃಷಭೇಶ್ವರನು ಶಿವನಭಕ್ತರಿಗೆ ಶಿವನನ್ನು ಅರ್ಚಿಸುವವರಿಗೆ, ಶಿವಲಿಂಗವನ್ನು 
ಧ್ಯಾನ ಮಾಡುವುದರಲ್ಲಿ ಆಸಕ್ತರಾದವರಿಗೆ , ಶಂಭು ಸಂಬಂಧವಾದ ತತ್ಯದ ಅನುಭಾವದ 
ಪ್ರಭಾವದಿಂದ ತುಂಬಿದ ಮನಸ್ಸುಳ್ಳವರಿಗೆ, ಶಿವ ಜೀವೈಕ್ಯ ಭಾವದಿಂದ ಕೂಡಿ ಅಧಿಕ 
ರೆನಿಸಿದ ವೀರಶೈವ ಮಾರ್ಗಗಾಮಿಗಳಾದ ಶರಣರಿಗೆ ಸದಾ ಸಮಸ್ಯೆ ಸೌಖ್ಯಸ್ಥಾನವನ್ನು 


* ಈ ಪದ್ಯದ ತರುವಾಯ ' ದ' ಪ್ರತಿಯಲ್ಲಿ ಈ ಕೆಳಗಣ ಇನ್ನೊಂದು ಪಾರ್ವತೀಸುತಿಪದ್ಯವಿದೆ : 

ಮುರಹರ ಸುರವರ ಪರಿನುತಚರಣಾಭೋದಯುತೇ ಯಮರಾಜಸುತೇ 
ಸುರುಚಿರಕರಿವರಮುಖಜನನಿ ಗಣಾನಂದರೇ ತರುಣೇಂದುಧರೇ 
ಗುರುತರಗಿರಿವರತನುಭವೆ ತತವಿದ್ಯಾನಿಕರೇ ಜಿತಭಾನುಕರೇ 
ಪೊರೆ ಪರತರಪುರಹರನರಸಿ ಜಗನ್ಮಾತೆ ಶಿವೇ ಪರಿಭೂತಭವೇ || 


೫೩೮ 


ಬಸವರಾಜ ವಿಜಯಂ 


ಸುಪರ್ಣರಥಪೂಜಿತೇ ಸುಕರಕೀರ್ತಿವಿಭಾಜಿತೇ 
ಕೃಪಾಕರಕಳಾಧರೇ ಆಪಿತಕಾಲಲೀಲಾಧರೇ | 
ಕೃಪಾರಸತರಂಗಿಣೀ ಕುಪಿತದೈತ್ಯಸಂಹಾರಿಣೀ 
ಪ್ರಸನ್ನ ಶುಭದಾಯಿನೀ ಪೊರೆವುದೆನ್ನ ಕಾತ್ಯಾಯನೀ 


ಇದು ವಿನಮದಖಿಳ ಸುರಾಸುರೇಂದ್ರಮಕುಟತಟಘಟಿತ ಮಣಿಗಣಾಗಣಿತ ರುಚಿನಿಚಯ 
ತರುಣಾರುಣಾತಪಪರಿಲಸಿತ ಪರಮ ಶಿವಲಿಂಗ ಪಾದಾರವಿಂದಪರಾಗಭಸಿತ 
ಭಾಸುರಲಲಾಟಪಟ್ಟಸರಸಜನಮಾನಿತೋಭಯಕವಿತಾವಿಶಾರದ 

ಶೀಷಡಕ್ಷರಿದೇವಭಕ್ತಿವಿರಚಿತ 
`ಶ್ರೀಮದ್ ಬಸವರಾಜವಿಜಯಮಹಾಪುರಾಣದೊಳ್ ವೃಷಭೇಂದ್ರವಿಜಯ ವರ್ಣನಂ 


ದ್ವಾಚತ್ವಾರಿಂಶಾಶ್ವಾಸಂ ಸಮಾಪ್ತಂ 


ಅಂತು ಆಶ್ವಾಸ ೪೨ಕ್ಕೆ ಪದಗಣನೆ ೩.೫೦೩ಕ್ಕೆ ಮಂಗಳಂ ಮಹಾಶ್ರೀ !! 

ಶ್ರೀಮದ್ಭಸವರಾಜವಿಜಯ ಮಹಾಪುರಾಣಂ ಸಮಾಪ್ತಂ 


ಪ್ರೀತಿಯಿಂದ ಕೊಡಲಿ. ೯೧ . ಗರುಡನನ್ನೇ ರಥವನ್ನಾಗಿ ಉಳ್ಳ ವಿಷ್ಣುವಿನಿಂದ ಪೂಜಿ 
ಸಲ್ಪಡುವವಳೇ , ಒಳ್ಳೆಯ ಯಶಸ್ಸಿನಿಂದ ವಿರಾಜಿಸುವವಳೇ , ಚಂದ್ರ ಕಳೆಯನ್ನು ಧರಿ 
ಸಿರುವವಳೇ , ಯಮನನ್ನು ನಾಶಗೊಳಿಸಿದ ಲೀಲೆಯನ್ನು ಧರಿಸಿದವಳೇ ಕೃಪೆಯೆಂಬ 
ರಸಕ್ಕೆ ನದಿಯಂತಿರುವವಳೇ ,ಕೋಪವಿಶಿಷ್ಟಳಾಗಿ ದೈತ್ಯರನ್ನು ಸಂಹರಿಸಿದವಳೇ ಪ್ರಸನ್ನ 
ಳಾಗಿ ( ಸದ್ಭಕ್ತರಿಗೆ) ಶುಭವನ್ನುಂಟು ಮಾಡುವವಳೇ , ಕಾತ್ಯಾಯಿನೀದೇವಿಯೇ ನನ್ನನ್ನು 
ರಕ್ಷಿಸುವುದು. 

ನಲ್ವತ್ತೆರಡನೆಯ ಆಶ್ವಾಸವು ಸಮಾಪ್ತವಾಯಿತು. 


ಪರಿಶಿಷ್ಟ 


ಷ ಡ ಕ ರಿ ದ ನ ನ 

ಬ ಸ ವ ಕೃತಿ 


ಮುನ್ನುಡಿ 
ಮಹಾಕವಿ ಷಡಕ್ಷರದೇವನು ಶಾ . ಶ . ೧೫೯೨ (ಕ್ರಿ . ಶ. ೧೬೭೦) ರಲ್ಲಿ ' ಬಸವ' 
ಕೃತಿ' ಎಂಬ ಗ್ರಂಥವನ್ನು ಬರೆದು ಪೂರ್ತಿಗೊಳಿಸಿದರು . ಅದು ಬಸವಸ್ತುತಿಪದ್ಯಗಳ 
ಸಂಗ್ರಹ. ವಿವಿಧ ವೃತ್ತ ಕಂದಗಳ ಛಂದದಲ್ಲಿದೆ. ಆ ಪದ್ಯಗಳು ಆತನ ' ಬಸವರಾಜ 
ವಿಜಯ ' ( ಇದನ್ನು ವೃಷಭೇಂದ್ರವಿಜಯವೆಂದೂ ಕರೆಯುತ್ತಾರೆ) ಮಹಾಪುರಾಣದಲ್ಲಿ, 
ಹೆಚ್ಚು ಹಸ್ತ ಪ್ರತಿಗಳಲ್ಲಿ ಕೊನೆಯ ಆಶ್ವಾಸದಲ್ಲಿ ಒತ್ತಟ್ಟಿಗೆಯೂ , ' ದ' ಪ್ರತಿಯಲ್ಲಿ 
೩೦ನೆಯ ಆಶ್ವಾಸದಿಂದ ೪೨ನೆಯ ಆಶ್ವಾಸದ ವರೆಗೆ ಪ್ರತಿ ಆಶ್ವಾಶದಲ್ಲಿ ಎರಡೆರಡ 
ರಂತೆಯೂ ಅಳವಡಿಸಲ್ಪಟ್ಟಿವೆ. ಆದರೆ , ಇವು ಸ್ವತಂತ್ರ ಕೃತಿಗೆ ಸೇರಿದವುಗಳೆಂದೂ 
ಪುರಾಣಿಕರು ಅಥವಾ ವಾಚಕರು ಬಸವರಾಜವಿಜಯ ಕಾವ್ಯದೊಡನೆ ತಮ್ಮಿಚ್ಛಾನ 
ಸಾರವಾಗಿ ಸೇರಿಸಿ ಓದುತ್ತಿರಬೇಕೆಂದೂ ಹಸ್ತಪ್ರತಿಗಳ ಪರಿಶೀಲನೆಯಿಂದ ಕಂಡು 
ಬಂದಿತು. ಆದುದರಿಂದ , ಬಸವರಾಜ ವಿಜಯಾಂತರ್ಗತವಾಗಿದ್ದ ಈ ಪದ್ಯಗಳನ್ನು 
ಪ್ರತ್ಯೇಕಿಸಿ, ಪರಿಶಿಷ್ಟದಲ್ಲಿ ಕೊಡುತ್ತಿದ್ದೇವೆ. 

ಈ ಬಸವಸ್ತುತಿ ಪದ್ಯಸಂಗ್ರಹದಲ್ಲಿ ಎರಡು ಬಗೆಯ ಪದ್ಯಗಳಿವೆ : ೧. ಸಂಸ್ಕೃತ 
ಪದಭೂಯಿಷ್ಟವಾದ ಅರ್ಥಗಾಂಭೀರ್ಯದ ವೈಭವದಿಂದ ಬಸವೇಶನ ವ್ಯಕ್ತಿತ್ವವನ್ನು 
ಚಿತ್ರಿಸುವ ಲಲಿತಪದವೃತ್ತಗಳು ; ೨ . ಕವಿಯ ಅಂತರಂಗದಿಂದ ಹೊರಹೊಮ್ಮಿದ 
ಭಾವಲಹರಿಗಳನ್ನು ಸೂಸುವ ಆತ್ಮನಿವೇದನಪರವಾದ ಇತರ ವೃತ್ತಕಂದಗಳು . ಈ 
ಕೃತಿನಿರ್ಮಿತಿಯ ಕಾಲವನ್ನು ಹೇಳುವ, ಸಂಗ್ರಹದ ಕೊನೆಯ ಪದ್ಯದಲ್ಲಿ ನಿರ್ದೆಶಿಸಿದ 
' ಬಸವಕೃತಿ' ಎಂಬ ಹೆಸರನ್ನೇ ಈ ಸಂಗ್ರಹಕ್ಕೆ ಇಟ್ಟಿದೆ. ಈ ಹೆಸರು ಇತರ ವೃತ್ತಕಂದ 
ಗಳ ೨ನೆಯ ಮಾಲಿಕೆಗೆ ಸಂಬಂಧಪಟ್ಟುದೆಂದುತೋರುವುದಾದರೂ ಲಲಿತಪದವೃತ್ತ 
ಗಳು ಭಿನ್ನ ಸ್ವರೂಪದವಾದರೂ ಎರಡರಲ್ಲಿಯೂ ಬಸವಸ್ತುತಿ ಏಕವಿಷಯವಾಗಿರುವುದ 
ರಿಂದ ಎರಡನ್ನೂ ಒಂದೆಂದೇ ಎಣಿಸಿದ್ದೇವೆ. ಅಲ್ಲದೆ, ಲಲಿತಪದವೃತ್ತಗಳ ರಚನಾಕಾಲ 
ವನ್ನಾಗಲಿ ಹೆಸರನ್ನಾಗಲಿ ಹೇಳುವ ಪದ್ಯ ದೊರೆತಿಲ್ಲ ; ಮತ್ತು ಎರಡೂ ಬಸವರಾಜ 
ವಿಜಯದಲ್ಲಿಯೇ ಬಂದವುಗಳು. ಸಾಮಾನ್ಯವಾಗಿ ಎಲ್ಲ ಹಸ್ತಪ್ರತಿಗಳಲ್ಲಿಯೂ ಲಲಿತ 
ಪದವೃತ್ತಗಳು ಕಾವ್ಯಾರಂಭದಿಂದ ಕೊನೆಯವರೆಗೂ ಇತರ ವೃತ್ತಗಳು ಕೊನೆಯ 
ಆಶ್ವಾಸದಲ್ಲಿಯೂ ಬಂದಿರುವುದರಿಂದ , ಈ ಸಂಗ್ರಹದಲ್ಲಿ ಲಲಿತಪದವೃತ್ತಗಳನ್ನು 
ಪ್ರಥಮಖಂಡವಾಗಿಯೂ ಇತರ ವೃತ್ತಗಳನ್ನು ದ್ವಿತೀಯ ಖಂಡವಾಗಿಯೂ ಕೊಟ್ಟಿ 
ದೇವೆ. 

ಈ ಎಲ್ಲ ವಿಷಯದ ವಿವರ ಚರ್ಚೆಯನ್ನು ಕಾವ್ಯದ ಪ್ರಸ್ತಾವನೆಯಲ್ಲಿ ಮಾಡಿದ್ದೇವೆ, 


ಪರಿಶಿಷ್ಟ - ಗಿ 


ಬಸವಸ್ತುತಿ ರೂಪವಾದ ಲಲಿತ ಪದವೃತ್ತಗಳು ಮತ್ತು ಇತರ ವೃತ್ತಗಳು 

ಷಡಕ್ಷರ ದೇವನ ಬಸವ ಕೃತಿ : 


ವೃಷಭೇಂದ್ರ ವಿಜಯ ಅಥವಾ ಬಸವರಾಜ ವಿಜಯ ಮಹಾಪುರಾಣವು ಸಂಪೂ 
ರ್ಣವಾಗಿ ಪಾಲ್ಕುರಿಕೆ ಸೋಮನಾಥರ ಪರಂಪರೆಯಿಂದ ಹರಿದು ಬಂದ ಕಥಾ ಸಾರವೇ 
ಆಗಿದೆ.ಸೋಮನಾಥರ ತೆಲಗು ಬಸವಪುರಾಣ ಕೃತಿ ಭೀಮ ಕವಿಯ ಬಸವಪುರಾಣವೆನಿಸಿ, 
ಷಟ್ನದಿಯಲ್ಲಿ ರಚಿತವಾದರೆ ಅದೇ ಪುರಾಣವೇ ಚಂಪೂರೂಪದಲ್ಲಿ ಷಡಕ್ಷರಿಯ ಬಸವರಾಜ 
ವಿಜಯವಾಗಿದೆ. ಇದು ಗುಬ್ಬಿಯ ಮಲ್ಲಣಾರರ ಭಾವ ಚಿಂತಾರತ್ನ ಕೃತಿಯು ' ರಾಜ 
ಶೇಖರ ವಿಳಾಸ'ವಾದಂತೇನೂ ಅಲ್ಲ . ಆದುದರಿಂದ ಷಡಕ್ಷರದೇವನು ಈ ಕೃತಿಯಲ್ಲಿ 
ಸ್ವಾತಂತ್ರ್ಯವನ್ನೇನೂ ಉಪಯೋಗಿಸಲಿಲ್ಲ . ಆದರೆ ಬಸವಣ್ಣನವರ ಬಗೆಗೆ ಪ್ರೋತ್ರ 
ರೂಪವಾಗಿ ಸುಮಾರು ೬೦ ರಷ್ಟು ' ಲಲಿತಪದವೃತ ' ಗಳಲ್ಲಿ ಕವಿ ತನ್ನ ಆತ್ಯಂತಿಕ ಭಕ್ತಿ 
ಯನ್ನು ಪ್ರಕಟಿಸಿದ್ದಾನೆ. ಈ ಲಲಿತ ಪದವೃತ್ತಗಳಲ್ಲದೆ ವಿವಿಧವೃತ್ತ ಕಂದಗಳಲ್ಲ 
ಕೆಲವುಸ್ತೋತ್ರ ಪದ್ಯಗಳನ್ನು ಬರೆದಿದ್ದಾನೆ. ಈ ಪದ್ಯಗಳಲ್ಲಿ ಮಾತ್ರವೇ ಷಡಕ್ಷರ 
ದೇವನು ತನ್ನ ಸ್ವಾತಂತ್ರ್ಯ ಪ್ರಕಟಸಿಕೊಂಡಿರುವನಲ್ಲದೆ ಪುರಾಣಕಥಾವಿಷಯದಲ್ಲಲ್ಲ. 

ಈ ಲಲಿತಪದ ನೃತ್ಯಗಳು ಮತ್ತು ಇತರ ವೃತ್ತಗಳು ವೃಷಭೇಂದ್ರ ವಿಜಯ 
ಮಹಾಪುರಾಣಂತರ್ಗತವಾಗಿಯೇ ಅನೇಕ ಪ್ರಾಚೀನ ಮುದ್ರಣಗಳಲ್ಲಿ ಕಂಡುಬರುತ್ತವೆ. 
ಪ್ರತಿ ಆಶ್ವಾಸಾಂತ್ಯದಲ್ಲಿ ಮತ್ತು ಕೆಲವು ಆಶ್ವಾಸಗಳ ಆದಿಯಲ್ಲಿ ಲಲಿತಪದವೃತ್ತಗಳ 
ಬಳಕೆಯೂ , ಉಳಿದ ಬಸವಸ್ತುತಿರೂಪವಾದ ವೃತ್ತಕಂದಗಳು ೪೨ ನೆಯ ಆಶ್ವಾಸಾಂತ್ಯ 
ದಲ್ಲೂ ಕಂಡುಬರುತ್ತವೆ. 

ಇತ್ತೀಚೆಗೆ ೧೯೬೮ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದವರು ಪ್ರಕಟಿಸಿರುವ ' ಬಸವ 
ರಾಜ ವಿಜಯಂ' ಗ್ರಂಥದಲ್ಲಿ ಈ ಪದ್ಯಗಳೆಲ್ಲ ಷಡಕ್ಷರ ದೇವನ ಪ್ರತ್ಯೇಕವಾದಸ್ತೋತ್ರ 
ಪದ್ಯಗಳೆಂದೂ ಪ್ರವಚನಕಾರರು ಪ್ರವಚನ ಮಾಡುವಾಗ ವೃಷಭೇಂದ್ರವಿಜಯದೊಡನೆ 
ಅಂತರ್ಭಾವಗೊಳಿಸಿ ಹೇಳುವ ಪದ್ದತಿ ಬೆಳೆದು ಬಂದು ಇವೆಲ್ಲ ಆ ಕೃತಿಯಲ್ಲಿ ಸೇರಿ 
ಹೋಗಿವೆಯೆಂದೂ ಅಭಿಪ್ರಾಯಪಟ್ಟು ಪ್ರತ್ಯೇಕಿಸಿ ಪರಿಶಿಷ್ಟದಲ್ಲಿ ಅವನ್ನು ಕೊಟ್ಟಿ 
ದ್ದಾರೆ. ಪರಿಶಿಷ್ಟ ೧ ರಲ್ಲಿ ಲಲಿತಪದವೃತ್ತಗಳನ್ನೂ , ಪರಿಶಿಷ್ಟ ೨ ರಲ್ಲಿ ಇತರ ವೃತ್ತ 
ಗಳನ್ನು ತೋರಿಸಿದ್ದಾರೆ, ಆದರೆ ಇವರ ಈ ಪ್ರಕಟನೆಯಲ್ಲೂ ಕೂಡ ೧೦ ಲಲಿತಪದ 
ವೃತ್ತಗಳು ಗ್ರಂಥದಲ್ಲಿಯೇ ಅಂತರ್ಭಾವಗೊಂಡಿವೆ. ಒಂದು ವೃತ್ತ ೫ ಮತ್ತು ೯ ನೆಯ 


( 


୪୧୭ 


ಪರಿಶಿಷ್ಟ 


ಅಧ್ಯಾಯಗಳ ಕೊನೆಯಲ್ಲಿ ಎರಡು ಸಲ ಪ್ರಯೋಗಗೊಂಡಿದೆ. ೫ನೆಯ ಅಧ್ಯಾಯವೊಂದ 
ರ ೩ ಲಲಿತಪದ ನೃತ್ಯಗಳ ಬಳಕೆಯಿದೆ. ಇವೇನೇ ಇರಲಿ, ಈ ಗ್ರಂಥದಲ್ಲಿ ಈಗ ಬಳಕೆ 
ಯಾಗಿರುವ ಒಟ್ಟು ೯ ಲಲಿತಪದ ನೃತ್ಯಗಳನ್ನೂ ಬಿಟ್ಟು ಉಳಿದವುಗಳಿಗೆ ಈ ಗ್ರಂಥದ 
ಪರಿಶಿಷ್ಟದಲ್ಲಿ ಕೊಟ್ಟ ಕ್ರಮಾಂಕವನ್ನನುಸರಿಸಿ ಆರ್ಥವನ್ನು ಬರೆಯಲಾಗಿದೆ. ಕ್ರಮಾಂಕ 
ದಲ್ಲಿ ಬಂದ ಪದ್ಯಗಳಿಗೆ ಈ ಗ್ರಂಥದಲ್ಲಿ ಹಿಂದೆ ಅರ್ಥಬಂದಿದ್ದರೆ ಎಲ್ಲಿ ಬಂದಿದೆಯೆಂಬು 
ದನ್ನು ತಿಳಿಸಿ ಮುಂದುವರಿದಿದೆ . ಪರಿಶಿಷ್ಟ ೨ರಲ್ಲಿ ಉಳಿದ ವೃತ್ತ ಕಂದಗಳ ಅರ್ಥವನ್ನೂ 
ಅದೇ ಕ್ರಮಾಂಕವನ್ನನುಸರಿಸಿ ಅರ್ಥಕೊಡಲಾಗಿದೆ. ಸಾಮಾನ್ಯವಾಗಿ ಈ ಪದ್ಯಗಳಲ್ಲಿ 
ಬಸವಣ್ಣ ಮತ್ತು ಶಿವ ಇವರಲ್ಲಿ ಅಭೇದವಾಗಿ ವರ್ಣಿಸಿರುವುದೇ ಹೆಚ್ಚು . ಶಿವನರೂಪವೇ 
ಬಸವಣ್ಣ ಎಂಬ ಭಾವವೂ ಕೆಲವು ಕಡೆ ವ್ಯಕ್ತವಾಗಿದೆ . ಶಿವನಿಷ್ಠ ಧರ್ಮಗಳೆಲ್ಲವೂ 
ಬಸವೇಶ್ವರನಲ್ಲಿ ಆರೋಪಿಸಲ್ಪಟ್ಟಿವೆ. ಇದಕ್ಕೆ ಕಾರಣ ಬಸವೇಶ್ವರನೂ ಶಿವನೂ ಒಂದೇ 
ಎಂಬ ಭಾವ ಮತ್ತು ಬಸವೇಶ್ವರನನ್ನು ದ್ವಿತೀಯ ಶಂಭುವೆಂದು ನಂಬುವ ನಂಬಿಕೆಗಳು 
ಪರಿಶಿಷ್ಟ ೧ ರಲ್ಲಿನ ಲಲಿತಪದವೃತ್ತಗಳಿಗೆ ' ಬಸವಕೃತಿ' ಎಂಬ ಹೆಸರನ್ನೂ , ಉಳಿದ 
ವೃತ್ತಗಳಿಗೆ ಪರಿಶಿಷ್ಟ ೨ ರಲ್ಲಿ 'ಇತರವೃತ್ತಗಳು ' ಎಂಬ ಶಿರೋನಾಮೆಯನ್ನೂ ಕ. ವಿ.ಪಿ. 
ನಿಲಯದ ಪ್ರಕಟನೆಯವರು ಕೊಟ್ಟರೀತಿಯಲ್ಲಿಯೇ ಕೊಡಲಾಗಿದೆ. 


ಲಲಿತಪದವೃತ್ತಗಳು 


ಶ್ರೀಕರರ್ಗುಣಾಂಬುಧಿಸುಧಾಕರ ಕಳಾಧರ 
ಪಾಕಲಿತಲೋಚನ ದಿವಾಕರಸಹಸ್ರಾ 
ಲೋಕರುಚಿವಿಗ್ರಹ ಪಿನಾಕಧರದರ್ಶನಕ 
ಭಾಕರ ಸುಪುಣ್ಯಪರಿಪಾಕಯುತ ಸೇವಾ 
ಭೀಕರಯಮಪ್ರಹರ ನಾಕಸದನಾರ್ಚಪದ - 
ಕೋಕನದ ನಿರ್ಜಿತವರಾಕಪರವಾದಾ - 
ನೀಕ ವಿನತಾಸುತಪತಾಕುತ ಪಾಲಿಸು ಗ 
ಕಪತಿ ಪಾಲಿಸುಲೋಕಬಸವೇಶಾ 


ಶಂಕರಕುಮಾರಕ ವಿಶಂಕಟವಿಹಾರಕ ಕ 
ಲಂಕಮತರ ಹರಸಂಕಥನಕರ್ಣಾ 
ಲಂಕರಣ ಶೈವಮತಪಂಕರುಹಭಾಸ್ಕರ ಭ 
ಯಂಕರಯಮಾಪಹ ನಿರಂಕುಶಚರಿತಾ 
ಸಂಕಲಿತಕಾಯ ಮಕರಾಂಕಮದಮರ್ದನ – 
ಗಾಂಕಧರಸೇವಕಸುಖಕರಕಟಾಕ್ಷಾ 
ಹಂಕರಣದೂರಶಿವಕಿಂಕರಚಯಾತ ಮೈ 
ಡಾಂಕನಗಣಾಧಿಪ ವಿಶಂಕ ಬಸವೇಶಾ 


ಆಖುಪತಿವಾಹನವಿಶಾಖನುತ ನೀತಮ್ಮಡ- 
ಲೇಖನಲಿಪಿ ಜಿತಭೂಖಿಲ ಫಣಾಭ 
ಗೋಖಲ ' ಸುಧಾಕರಮಯೂಖ ನಿಶಿತಾಂಘಿಸವ 
ಹಾಖರಕೃತಾರಿಹೃದಯಾಖನನಕೃತ್ಯಾ 


( ೧) ಬಸವ ಕೃತಿ 
- ೧ - ೪ , ಜಂಗಮರ ಪಾದ ಪೂಜೆಯನ್ನು ಮಾಡುವ, ಸರ್ಪಗಳ ಆಭರಣಗಳಿಂದ 
ಭೂಷಣಗೊಂಡ, ಮನೋಹರವಾದ ಚರಿತ್ರೆಯನ್ನುಳ್ಳ , ಶಿವಗಣಗಳ ಸಂಗಮದಲ್ಲಿ 
ಆಸಕ್ತಿಯನ್ನುಳ್ಳ , ಮನ್ಮಥನ ಗರ್ವವನ್ನು ನಾಶಪಡಿಸಿರುವ, ಶುಭ ಲಕ್ಷಣಗಳುಳ್ಳ 
ಶರೀರದಿಂದ ಕೂಡಿದ, ಋಷಿ ಜನರನ್ನು ಸಂತೋಷಪಡಿಸುವ, ಸೂರಪುತ್ರನಾದ 
ಯಮನ ಗರ್ವವನ್ನು ನಾಶಪಡಿಸಿದ , ಚಂದ್ರಧರನಾದ ಪರಮೇಶ್ವರನಿಗೆ ವಾಹನನೆನಿಸಿದ 
ಮಂಗಳಕರಳಾದ ಸದ್ಗುಣಗಳಿಂದ ಕೂಡಿದ , ಚಕ್ರಧರನಾದ ವಿಷ್ಣುವಿನಿಂದ ಪೂಜಿಸಿ , 


೫೪೪ 


ಪರಿಶಿಷ್ಟ 


ಲೇಖಪತಿಪದ್ಮಜಮಹಾಖಗರಥಾರ್ಜ್ಯ ಶುಭ 
ರೇಖಪದ ಸೂರಿಸುರಶಾಖ ಯಮಿಜಿಹ್ವಾ 
ಲೇಖಲಿಖಿತಾಭಿದ ದಿಶಾಖಚಿತಕೀರ್ತಿ ಪೊರೆ 
ಶೇಖರಿತಶೀತಕರರೇಖ ಬಸವೇಶಾ 
ಜಂಗಮಷದಾರ್ಚಕ ಭುಜಂಗಮವಿಭೂಷ ಹೃದ 
ಯಂಗಮಚರಿತ್ರ ಗಣಸಂಗಮವಿಲೋಲಾ 
ನಂಗಮದಭಂಜನ ಶುಭಾಂಗ ಮುನಿರಂಜನ ಪ 
ತಂಗಜವಿಮರ್ದನ ಸುಧಾಂಗಧರವಾಹ 
ಮಂಗಳಗುಣಾನ್ವಿತ ರಥಾಂಗಧರಸೇವಿತ ಕು 
ರಂಗಧರಕಾಂತರುತಿಸಂಗತ ದಯಾದ್ರ್ರಾ 
ಪಾಂಗ ಪೊರೆಯನ್ನ ನವಿಭಂಗವಪುಧಾಶಿವ 
ಲಿಂಗ ಗಣಹನ್ನಳಿನಭಂಗ ಬಸವೇಶಾ 
ಋಗ್ಯಜುರಭಿಸ್ತುತ ವಿಲಾಸ್ಯಧಿಕ ಪದ್ಮಸಮ 
ದೃಗ್ಗುಗಳ ಭಕ್ತ ಕೃತಭಾಗ್ಯಚಯ ನಿತ್ಯಾ 
ರೋಗ್ಯ ನಿರವದ್ಯಬಹುಭೋಗ್ಯ ನಿಗಮಪ್ರಬಲ 
ಯಂಗ್ಯ ಪುರಭಿದೃಜನಯೋಗ್ಯಜನಿಲ್ಲಾ 
ಪ್ರಾಗ್ಯವಿಸವಿ ದಶದಿಕ್ಕು ತಯಶಸ್ಯ ಮನು 
ವಾಗ್ಯಜನ ರಾಗಕೃತರು ಮಹ' ರಂಗಾ 
ಸೃಗ್ಯತಿವರೇಣ್ಯ ಜಲಮಂಗ್ಯದುಕುಲೇಶಸಿತ 
ರುಗ್ಯುಗುರುಕಂಠ ಜಯ ಮೃಗ್ಯ ಬಸವೇಶಾ 
ಭಾರ್ಗವಶುಕಾದಿಮುನಿವರನುತ ಶಾಂಭವಸು 
ಮಾರ್ಗಗಚರಿತ್ರ ಹೃತದುರ್ಗತಿ ಸವಸ - . 
ಸ್ವರ್ಗಭವನಾರ್ಚಿತ ನಿಸರ್ಗಗುಣರಂಜಿತ ಯು -- 
ಜುರ್ಗತಮಹಾಮನು ವಪುರ್ಗುಣವಿದೂದಾ 
ನರ್ಗಳಚಿದಾತ್ಮ ವಿಧಮಾರ್ಗಣ ಹೃತೇಂದ್ರಪರ 
ದುರ್ಗಯವದರ್ಪಹರ ಭರ್ಗಹೃದಯಾಬಾ .. 
ತರ್ಗತ ಲಸನ್ನಿಗಮಸರ್ಗಕರ ಮಾಳ್ಳುದಪ 

ವರ್ಗಸುಖಮಂ ನತಬುಧರ್ಗೆ ಬಸವೇಶಾ 
ಕೊಂಡ, ಚಂದ್ರನ ಮನೋಹರವಾದ ಕಾಂತಿಯಂತಿರುವ ಕಾಂತಿಯಿಂದಕೂಡಿದ, ದಯೆ 
ಯಿಂದ ತೊಯ್ದುಹೋದಕಡೆಗಣ್ಣುಗಳ ನೋಟವುಳ್ಳ , ಶರೀರದಲ್ಲಿ ಧಾರಣ ಮಾಡಿದ 
( ಪಡೆಯಲ೬ ) ನಾಶರಹಿತವಾದ ಶಿವಲಿಂಗವನ್ನುಳ್ಳ , ಪ್ರಮಥಗಣಗಳ ಹೃದಯವೆಂಬ 
ಕಮಲಕ್ಕೆ ಶೃಂಗದೋಪಾದಿಯಲ್ಲಿರುವ, ಬಸವೇಶ್ವರಾ, ಎನ್ನನ್ನು ರಕ್ಷಿಸು. ೫ - ೧೦ . 
ನಿರ್ಮಲವಾದ ಬುದ್ದಿಯುಳ್ಳ ಜನರ ಆಪತ್ತುಗಳನ್ನು ನಾಶಪಡಿಸುವುದರಲ್ಲಿ 
ಪ್ರಸಿದ್ದನೆನಿಸಿದರೂ , ಲೋಕಗಳನ್ನು ಸಂರಕ್ಷಿಸುವವನೂ , ಪರತತ್ತ್ವವನ್ನು ತಿಳಿದ ಇಚ್ಛಾ , 


tರಾಂಗ ( ಗ, ದ, ಚ, ಜ, ಮು ) ಭಾಗ್ಯಾ ( ಆ) 


೫೪೫ 


ಬಸವಕೃತಿ 


ರಾಘವವಿಬೋಧಕ ಮಹಾಘಟಿಭವಸ್ತುತ ಯ 
ಶೋಘಚಿತದಿಕ್ಕಟ ಸುಧೀಘನಜನೈನೋ 
ಮಾಘಮದಸಂಹೃತಿನಿದಾಫ ಕರುಣಾಮೃತ ರ 
ಸೌಘಪರಿಪೂರ್ಣದೃಗಮೋಘವರದಾತಾ 
ಮೇಘ ರುಚಿಕಂಧರ ವಿಲಾಘವಚರಿತ್ರ ಸುಕ 
ಛಾಘಟನಧೀರ ಮುನಿಪೌಘಕೃತನಿತ್ಯ 
ಶ್ಲಾಘ ಭವಸಂಚಯಘನಾಘನಸಖಾರ ಪೊರೆ 
ಭೂಘಟಕುಲಾಲ ವಿಜಿತಾಘ ಬಸವೇಶಾ 


ಮಾಚವಿಭುಸನ್ನುತಸದಾಚರಣ ವಾದಿಮದ 
ಮೋಚನಸಮರ್ಥ ವರಬಾಚಯದಯಾದ್ರ್ರಾ 
ಲೋಚನಸಮೀಕ್ಷ ಯಮಿಗೋಚರಪದಾಬ್ಬ ಶಿವ 
ವಾಚಕ ಸಮನ್ವಿತ ಚರಾಚರಸುರಕ್ಷಾ 
ಖೇಚರಪರಿಸ್ತುತ ಕಳಾಚತುರ ಧೈರ್ಯವಿಜಿ 
ತಾಚಲ ವಿಸರ್ಜಿತವಿರೋಚನಜ ಮಾಯಾ 
ರೇಚಕ ಸುತ ನಿಧಿಸೂಚಕವಚಸ್ಯಪೊರೆ 
ಕೀಚಕರಿಪುಪ್ರಿಯ ಸುವಾಚ ಬಸವೇಶಾ 


ಪಂಚಜನಭಂಜನವಿರಿಂಚಿಮುಖನಿರ್ಜರಸ 
ಮಂಚಿತಪದಾಂಬುಜ ವಿವಂಚಿತಮನೋಜಾ 
ಪ್ರಾಂಚಿತಕೃಪಾರಸದೃಗಂಚಲ ಶಿವೈಕ್ಯಗುಣ 
ಸಂಚಿತನಿಧಾನ ಯಮಿಸಂಚಯವರೇಣ್ಯಾ 
ಕಾಂಚನನಗೇಂದ್ರತಟಸಂಚರಣಶೀಲ ಸಮು 
ದಂಚಿತಮಹಮಣಿಕಂಚುಕ ಚರೌಘಾ 
ವಂಚಕ ಬುಧಪ್ರಣತ ಚಂಚದಮಳಾಂಗ ಪೊರೆ 
ಪಂಚಮುಖ ಮಂತ್ರರಸನಾಂಚಲ ವೃಷೇಂದ್ರಾ 
ಸ್ವಚ್ಛಮತಿವಜ್ಜನವಿಪಚ್ಚಮನ ವಿಶ್ರುತಜ 
ಗಚ್ಛರಣ ತತ್ಯವಿದನಿಜ್ರಮುನಿವಂದ್ಯಾ 
ರಿಚಲನಿವಾರಕ ಪ್ರಣಿಚ್ಚುರಿತವಿಗ್ರಹಶ 
ರಚ್ಛಶಿಸುಧಾಬಿಧವಳಚ್ಛವಿಯಶಸ್ಮಾ 


ರಹಿತರಾದ ಮುನಿಜನರುಗಳಿಂದ ನಮಸ್ಕರಿಸಿಕೊಳ್ಳಲು ಯೋಗ್ಯನಾದವನೂ , ವೈರಿಗಳಾ 
ದವರ ಕಪಟವನ್ನು ನಿವಾರಿಸುವವನೂ , ಕಾಂತಿಯಿಂದ ವ್ಯಾಪ್ತವಾದ ಶರೀರವುಳ್ಳವನೂ , 
ಶರತ್ಕಾಲದ ಚಂದ್ರ ( ಮತ್ತು ) ಕ್ಷೀರ ಸಾಗರಗಳೋಪಾದಿಯಲ್ಲಿ ಶುಭ್ರವಾದ ಯಶಸ್ಸು 
ವನೂ ,ಶ್ರೇಷ್ಠ ಮಂಗಳವನ್ನುಂಟುಮಾಡುವ ವರಗಳನ್ನು ಕೊಡುವವನೂ , ದಿಕ್ಕುಗಳೇ 
ವಸ್ತ್ರಗಳಾಗಿ ಉಳ್ಳ , ಸಂಹರಿಸಲ್ಪಟ್ಟ ಮಹಾಬಲ ಶಾಲಿಯಾದ ಕೂರ್ಮನನ್ನು ಈಶ್ವರ 
ನೊಡನೆ ಸಮಾನನೆನಿಸಿದವನೂ , ಪ್ರಕಾಶಿಸುವ ಶಾಂತಿ ಇಂದ್ರಿಯನಿಗ್ರಹಾದಿಗಳೇ ಚಿಹ್ನೆ 

35² 


೫೪ 


ಪರಿಶಿಷ್ಟ 


ಸಚ್ಛಭವರಪ್ರದ ದಿಶಾಚ್ಛದ ಹೃತಪ್ರಬಳ 
ಕಚ್ಚಪಸದೃಕ್ಷವಿಲಸಚ್ಚಮದಮಾಂಕಾ 
ತುಚ್ಛ ಪರವಾದಿಜನಹೃಚ್ಛಿದಘದೂರ ಪೊರೆ 
ಯಚ್ಛಶಿವಭಾವ ಜಿತಹೃಚ್ಛಯ ವೃಪೇಂದ್ರಾ 
ರಾಜಶಕಲಾಂಕಮತರಾಜದುರುಸಿಂಧುಪತಿ 
ರಾಜ ಭುವನಾವನಿಜಬೀಜ ಶಿವಪಾದಾಂ 
ಭೋಜನದಷಟ್ಟದ ಕಳಾಜನನಭೂಮಿ ಜಗ 
ತೀಜನವಿನುತ ಕವಿತಾಜಲರುಹಾರ್ಕಾ - 
ಮಾಜಮದಮರ್ದನ ಪರಾಜಯವಿದೂರ ವಿನ 
ತಾಜರಥಕೀರ್ತಿತ ಮಹೋಜಸ ಸದಾನಿ 
ರ್ವ್ಯಾಜಮ್ಮಡಭಕ್ತಿರಸಭಾಜನ ಬಂಧಾಳಿಸುರ 
ಭೂಜ ಪೊರೆ ಧೀಗುಣಜಿತಾಜಿ ಬಸವೇಶಾ 


೧೧ 


ಕುಂಜರಮಹಾದನುಜಭಂಜನಪದಾಂಬುಜಕೃಷ್ಣ 
ತಾಂಜಲಿ ಸುಭಕ್ತಗಣರಂಜನ ನಿತಾಂತ 
ಪ್ರಾಂಜುಳಯಶೋಧನ ಧನಂಜಯದೃಗರ್ಚಕ ಪ 
ತಂಜಲಿಮುನಿಸ್ತುತ ಸಮಂಜಸಗುಣಾಂಕಾ 


ಯಾಗುಳ್ಳವನೂ , ಕುತರೆನಿಸಿದ ಪರಮತವಾದಿಗಳ ಮಾತುಗಳನ್ನು ಛೇದಿಸುವವನೂ , 
ಪಾಪದಿಂದ ದೂರನಾದವನೂ , ನಿರ್ಮಲವಾದ ಶಿವ ಭಾವಾಪನ್ನ ಮನಸ್ಸುಳ್ಳವನೂ , 
ಮನ್ಮಥನನ್ನು ಜಯಿಸಿದವನೂ ಆದ ನೃಪೇಂದ್ರನೇ ರಕ್ಷಿಸು- ೧೧. ಚಂದ್ರನ 
ಒಂದು ತುಣುಕನ್ನೇ ಚಿಹ್ನೆಯಾಗುಳ್ಳ ಪರಮೇಶ್ವರನ ಮತವೆಂಬ ( ವೀರಶೈವ 
ಮತವೆಂಬ) ಸಮುದ್ರರಾಜನಿಗೆ ಚಂದ್ರನೋಪಾದಿಯಲ್ಲಿರುವವನೂ , ಲೋಕಗಳೆಂಬ 
ಗಿಡಗಳಿಗೆ ಬೀಜರೂಪನೆನಿಸಿದ ಪರಮೇಶ್ವರನ ಪಾದವೆಂಬ ಕಮಲದಲ್ಲಿ ಮದವಿಶಿಷ್ಟ 
ವಾದ ಭ್ರಮರದೋಪಾದಿಯಲ್ಲಿರುವವನೂ , ಕಲೆಗಳ (ಸದ್ವಿದ್ಯೆಗಳ) ಜನನಕ್ಕೆ ಭೂಮಿ 
ಯೆನಿಸಿದವನೂ , ಜಗತ್ತಿನ ಜನರುಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವುದಕ್ಕೆ 
ಯೋಗ್ಯನಾದವನೂ , ಕವಿತ್ವವೆಂಬ ಕಮಲಕ್ಕೆ ಸೂರನೋಪಾದಿಯಲ್ಲಿರುವವನೂ , 
ಮನ್ಮಥ ( ಮಾ + ಜ - ಲಕ್ಷಿಯ ಮಗನ ಮದವನ್ನು ನಾಶಗೊಳಿಸಿದವನೂ ,ಸೋಲಿ 
ನಿಂದ ದೂರನಾದವನೂ , ಗರುಡನನ್ನು ರಥವನ್ನಾಗಿ ಉಳ್ಳ ಶ್ರೀವಿಷ್ಣುವಿನಿಂದ ಸ್ತೋತ್ರ 
ಮಾಡಿಸಿಕೊಳ್ಳಲ್ಪಟ್ಟ ಅಧಿಕ ಪರಾಕ್ರಮ ಶಾಲಿಯಾದವನೂ , ಸತತವೂ ನಿಷ್ಕಾಪಟ್ಯ 
ವಾದ ಶಿವನ ಭಕ್ತಿಯೆಂಬ ಜಲಕ್ಕೆ ಭಾಂಡ ( ಪಾತ್ರೆ ) ದಂತಿರುವವನೂ , ವಿದ್ವಾಂಸರ 
ಸಮೂಹಕ್ಕೆ ಕಲ್ಪವೃಕ್ಷ ಪ್ರಾಯನಾದವನೂ , ಬುದ್ದಿಯಿಂದ ( ಬುದ್ಧಿಶಕ್ತಿಗುಣದಿಂದ) 
ಬ್ರಹ್ಮನನ್ನು ಜಯಿಸಿದವನೂ ಆದ ಬಸವೇಶ್ವರನೇ ( ನನ್ನನ್ನು ) ರಕ್ಷಿಸು. ೧೨. 
ಗಜಾಸುರ ಸಂಹಾರಕನಾದ ಪರಮೇಶ್ವರನ ಪಾದಕಮಲಗಳಿಗೆ ಕೈಗಳನ್ನು ಮುಗಿಯು 
ತಿರುವವನೂ , ಶ್ರೇಷ್ಠರಾದ ಭಕ್ತರ ಸಮೂಹವನ್ನು ಸಂತೋಷಪಡಿಸುವವನೂ 


೫೪೭ 


ಬಸವಕೃತಿ 


ಮಂಜುಳಕಟಾಕ್ಷರುಟಿಸಂಜನಿತಲೋಕಗುಣ 
ಪುಂಜಯುತ ಭಕ್ತಪವಿಪಂಜರ ಸದರ್ಥ 
ವ್ಯಂಜಕವಚಸ್ಯ ಪೊರೆ ಕಂಜಭವವಂದ್ಯ ಭವ 
ಕುಂಜಭದವಪಾವಕ ನಿರಂಜನ ವೃಷೇಂದ್ರಾ 


ಸಜ್ಜನಸಮರ್ಚ ಚರಪಜ್ಜಳಸಮಾರಚಿತ 
ಮಜ್ಜನ ನಿಜಾಂಫ್ರಿವಿನಮಜ್ಜನಸಮೂಹಾ 
ಪಜ್ಜಿಳದಮಾರುತ ಮರುಜನಕ ಶಿಷ್ಟಪರಿ 
ಷಟ್ಟಲಜಭಾನು ಭವರಜ್ಜು ಕರವಾಲಾ 
ರುದ್ಧ ಧಿಬಾಡಬ ಜಗಜ್ಜಠರ ತಾರಕಲ ~ 
ಸಜ್ಜಹನಿಯುಕ್ತ ಮದವಜ್ಜನವಿದೂರ 
ಪ್ರೊಜ್ಜನಿತತಕುಲ ಬಿಜ್ಜಳಪರಿಸ್ತುತ ವಿ 
ಲಜ್ಞಖಿಲಭಂಜನ ಸಸಜ್ಞ ಬಸವೇಶಾ 


09 


ಲಾಟಮಗಧಾಂಧ್ರಕವಿರಾಟವಿಷಯಾಧಿಪತಿ 
ರೀಟತಟರತ್ನರುಚಿಪಾಟಲಿತಪಾದ 
ಸ್ಟಾಟಿಕಸಾಪೀಠ ಕೃತಕಾಟನಷದಾರಿ ಹೃತ 
ತಾಟಕವಿನುತ್ಯ ಮೃಡನಾಟಕಸಹಾಯಾ 


ಅತ್ಯಂತ ಮನೋಹರವಾದ ಕೀರ್ತಿಯೇ ದ್ರವ್ಯವಾಗಿ ಉಳ್ಳವನೂ , ಅಗ್ನಿಯೇ 
ನೇತ್ರವಾಗಿ ಉಳ್ಳ ಪರಮೇಶ್ವರನನ್ನು ಪೂಜಿಸುವವನೂ , ಪತಂಜಲಿ ಮುನಿ 
ಯಿಂದ ಸ್ತುತಿಸಿಕೊಳ್ಳುವವನೂ , ಸರ್ವಾಭಿಮತವೆನಿಸಿದ ಸದ್ಗುಣಗಳೇ ಲಕ್ಷಣವಾಗಿ 
ಉಳ್ಳವನೂ ( ಗುರುತಾಗಿ ಉಳ್ಳವನೂ , ಮನೋಹರವಾದ ಕಡೆಗಣ್ಣುಗಳನೋಟದ 
ಕಾಂತಿಯಿಂದ ಹುಟ್ಟಿಸಲ್ಪಟ್ಟ ಲೋಕಗಳನ್ನುಳ್ಳವನೂ , ಸದ್ಗುಣಗಳಸಮೂಹದಿಂದ 
ಕೂಡಿದ ಭಕ್ತರಿಗೆ ವಜ್ರಪಂಜರ ಸ್ವರೂಪನಾದವನೂ , ಒಳ್ಳೆಯ ಅರ್ಥವನ್ನು ವ್ಯಕ್ತ 
ಪಡಿಸುವ ಮಾತುಗಳನ್ನಾಡುವವನೂ , ಕಮಲಭವನಾದ ಬ್ರಹ್ಮನಿಂದ ನಮಸ್ಕರಿಸಿಕೊಳ್ಳ 
ಲಿಕ್ಕೆ ಯೋಗ್ಯನಾದವನೂ , ಪಾಪವೆಂಬ ಕಾಡಿಗೆ ಕಾಡ್ಡಿ ಚೈನಿಸಿರುವವನೂ , ಮಾಯಾ 
ರಹಿತನಾದವನೂ ಆದ ಬಸವೇಶ್ವರನೇ ( ನನ್ನನ್ನು ರಕ್ಷಿಸು. ೧೩ - ೧೪, ಲಾಟ, 
ಮಗಧ, ಆಂಧ್ರಕ, ವಿರಾಟಾದಿ ದೇಶಾಧಿಪತಿಗಳ ಕಿರೀಟಗಳ ದಂಡೆಯಲ್ಲಿ (ಕೊನೆ 
ಯಲ್ಲಿ ಕೆತ್ತಲ್ಪಟ್ಟ ರತ್ನಗಳ ಕಾಂತಿಯಿಂದ ಕೆಂಪಾಗಿ ಕಾಣುವಂತೆ ಮಾಡಿದ 
ಪಾದಗಳನ್ನಿಟ್ಟಿರುವ ಸ್ಪಟಿಕಮಣಿಯಿಂದ ಮಾಡಿದ ಕಾಲುಮಣೆಯ ಪೀಠವನ್ನುಳ್ಳ 
ವನೂ , ಮನ್ಮಥನ ಶತ್ರುವಾದವನೂ , ತಾಟಕಾಸುರನನ್ನು ಸಂಹರಿಸಿದ ಶ್ರೀ 
ರಾಮಚಂದ್ರನಿಂದ ಸ್ತೋತ್ರಮಾಡಿಸಿಕೊಳ್ಳುವುದಕ್ಕೆ ಯೋಗ್ಯನಾದವನೂ , ಈಶ್ವರನ 
ಈ ಪ್ರಪಂಚದ ವ್ಯಾಪಾರವೆಂಬ ನಾಟಕಕ್ಕೆ ಸಹಾಯಕನಾದವನೂ , ಮನೋಹರವಾದ 
ಮಾತುಗಳಿಂದ ಕೂಡಿದ ಪರಮತವಾದಿಗಳೆಂಬ ವೃಕ್ಷಗಳನ್ನು ಕಿತ್ತುಹಾಕುವುದರಲ್ಲಿ 


೫೪೮ 


ಪರಿಶಿಷ್ಟ 


ಚಾಟುಪರವಾದಕುಜಪಾಟನಪಟಿಷ್ಠ ಮುನಿ 
ಕೋಟಿಹೃದಯಾಂಬುರುಹಕೋಟರಗ ಶೃಂಗಾ 
ತಾಟಿತನಗ ಶ್ರುತಿಸುಘೋಟಕಮತಾದ್ರಿಮಣಿ 
ಕೂಟ ಪೊರೆ ನವ್ಯಶಶಿಕೂಟ ಬಸವೇಶಾ 


1.Ed. 


ದುಷ್ಟಜನದರ್ಪಹರ ಶಿಪ್ಪಜನರಕ್ಷಕ ಸ 
ದಿಷ್ಟಜನಸನ್ನುತ ನತೇಷ್ಟದಪದಾಬ್ಲೊ 
ತೃಷ್ಟಗಣಸೇವ್ಯ ಹೃತದುಷ್ಟಮಕರಧ್ವಜ ನಿ 
ವಿಷ್ಟಮುನಿಮಾನಸ ಸುಹೃಷ್ಟಮ್ಮದುಭಾಷಾ 
ನಷ್ಟಪರವಾದ ಪರಿತುಪ್ಪಪರಮೇಶ ಲಸ 
ದಪ್ಪದಿಗಧೀಶನುತ ಸೃಷ್ಟಜಗದಂಡಾ 
ಕ್ಲಿಪ್ಪಮತಿ ಸಾಧುಪರಿಪುಷ್ಪಸಕಲಾರ್ಥ ಪೊರೆ 
ವಿಷ್ಟಪಕದಂಬಕವಿಶಿಷ್ಟ ಬಸವೇಶಾ 


ಸಮರ್ಥನಾದವನೂ , ಅನೇಕ ಜನ ಋಷಿಗಳ ಹೃದಯ ಕಮಲವೆಂಬ ಪೊದೆಗಳನ್ನು 
ಹೊಂದಿರುವವನೂ , ( ತನ್ನ ) ಕೊಂಬುಗಳಿಂದ ಪರ್ವತಗಳನ್ನು ತಿವಿಯುವಂಥವನೂ 
( ಕೊಂಬಿನ ಮಣ್ಣಿನಾಟದಿಂದ) ( ವಪಕ್ರೀಡೆಯಿಂದ ಪರ್ವತಗಳನ್ನು ತಿವಿ ತಿವಿದು ಉರು 
ಳಿಸುವವನೂ ಎಂಬ ಭಾವ), ವೇದಗಳೇ ಶ್ರೇಷ್ಠವಾದ ಕುದುರೆಗಳನ್ನಾಗಿ ಉಳ್ಳ ಶಿವನ 
ವೀರಶೈವಮತವೆಂಬ ಪರ್ವತಕ್ಕೆ ರತ್ನಶಿಖರನಾಗಿ ಉಳ್ಳವನೂ , ನೂತನ ಚಂದ್ರನನ್ನೇ 
ಜಡೆಯಲ್ಲುಳ್ಳವನೂ ಆದ ಬಸವೇಶ್ವರನೇ (ನನ್ನನ್ನು) ರಕ್ಷಿಸು. [ ಇಲ್ಲಿ ಬಸವಣ್ಣನನ್ನು 
ಶಿವನ ಅಭೇದದಿಂದ ವರ್ಣಿಸಲಾಗಿದೆ. [ ಭೂತಕಾಟನ ಪದಕಾಟನ ಎಂದರೆ ನೀರಿನಲ್ಲಿ 
ಸಂಚರಿಸುವುದು ಮೀನು ಅದನ್ನು ಧ್ವಜದಲ್ಲಿ ಚಿಹ್ನೆಯಾಗುಳ್ಳವನು ಮೀನಕೇತನ 
ಮನ್ಮಥ;] ೧೫ . ದುಷ್ಟಜನರ ಗರ್ವವನ್ನು ನಾಶಮಾಡುವ, ಸತ್ಪುರುಷರನ್ನು 
ರಕ್ಷಿಸುವ, ಸಮೀಚೀನರಾದ ಆಪ್ತ ಜನರಿಂದ ಸ್ತುತಿಸಲ್ಪಡುವವನು , ನಮಸ್ಕರಿಸಿ 
ದವರಿಗೆ ಇಷ್ಟಾರ್ಥವನ್ನು ಕೊಡುವ ಪಾದ ಕಮಲವುಳ್ಳ , ಉತ್ತಮಗುಣವುಳ್ಳವ 
ರಿಂದ ಸೇವಿಸಲ್ಪಡುವುದಕ್ಕೆ ಯೋಗ್ಯನಾದ, ದುಷ್ಟನಾದ ಮನ್ಮಥನನ್ನು ಸಂಹರಿ 
ಸಿದ, ಋಷಿ ಜನರ ಚಿತ್ರದಲ್ಲಿ ಕುಳಿತಿರುವ, ಸಮೀಚೀನವೂ , ಸಂತೋಷ ಜನಕವೂ 
ಆದಕೊಮಲ ಮಾತುಗಳನ್ನುಳ್ಳ, ಅಮಂಗಳಕರಗಳಾದ ಮತವಾದಿಗಳನ್ನು ನಾಶಗೊಳಿ 
ಸಿದ, ಈಶ್ವರನನ್ನು ಸಂತೋಷಪಡಿಸಿದ (ನಡೆನುಡಿಯುಳ್ಳ ) , ಶೋಭಿಸುವ ಅಷ್ಟದಿಕ್ಷಾಲ 
ಕರಿಂದಸ್ತೋತ್ರಮಾಡಿಸಿಕೊಳ್ಳುವ,ಲೋಕವೆಂಬ ತತ್ತಿಯನ್ನು ಹುಟ್ಟಿಸಿದ,ಕೇಶಕ್ಕೊಳ 
ಗಾದ ಸಾಧು ಸತ್ಪುರುಷರನ್ನು ಪೋಷಿಸುವಂಥ, ಸಮಸ್ತ ಐಶ್ವರ ಸಂಪನ್ನನಾದ, 


೫ರ್೪ 


ಬಸವಕೃತಿ 


ಶುಂಠಶಿಶುಮಾರಮದಲುಂಠನಸಮರ್ಥ ದಶ 
ಕಂಠನತಭೂಭ್ಯದುಪಕಂಠತತಿಲೀಲೋ 
ತಂಠ ಭ್ರಗುಗಾರ್ಗ್ಯಹರಕಂಠಸನಕಸ್ತುತ ವಿ 
ಕುಂಠಿಸುಮನಃಪ್ರಿಯ ಸುಕಂಠಸುರಗೆಯಾ 
ಕುಂಠಿತದುರೀಹ ವಿಷಕಂಠಕೃತತಾರುತರ 
ಕಂಠಿಕ ಗಜಾಸ್ಯಶಿತಿಕಂಠರಥವಂದ್ಯಾ 
ಕುಂಠನಿಜಶೌರ್ಯ ಪೊರೆ ಠಂಠಣಿತನಾದಕಳ 
ಕಂಠರುಚಿನೀಲಗರಕಂಠ ಬಸವೇಶಾ 


ದಂಡಧರಬಾಧಿತ ಕಂಡುಭವರಕ್ಷ ಪರಿ 
ಪಾಂಡುರಕಳೇವರ ಪಿಚಂಡಚ್ಛತವಿಶ್ವಾ 
ಜಾಂಡ ಘನಕುಂಡಲಿಪಕುಂಡಲಮನೋಜ್ಞ ತತ 
ತಾಂಡವಮ್ಮಡಪ್ರಯುತ ಚಂಡಗಣನುತ್ಯಾ 
ಪಂಡಿತಜನಾಂಬುರುಹಷಂಡರವಿ ದೃಪರಿಪು 
ಖಂಡನಜಗದ್ಭರಣಶೌಂಡ ನಿಖಿಲಾಶಾ 
ಖಂಡಿತಸುಕೀರ್ತಿ ಮಹಿಮಂಡಲಮಹೇಶ ಪೊರೆ 
ಮಂಡಿತಮಹಾಗುಣಕರಂಡ ಬಸವೇಶಾ 


ಗೂಢಶಿವತತ್ತ್ವನಿಧಿ ಗೂಢಪದಕಂಕಣ ನಿ 
ಗೂಢಶಿವಮಂತ್ರ ಪರಿಲಿಡಬಹುಶಾಸ್ತ್ರಾ 
ರೂಢಮತಿಸಂಯುತ ಸಮೂಢಘನಸಾರರುಚಿ 
ಮೂಢಮತಿವರ್ಜಿತ ನವೋಢಸುರಸೇವ್ಯಾ 


ಜಗತೃಮೂಹದಿಂದ ಕೂಡಿದ ಬಸವೇಶ್ವರನೇ ರಕ್ಷಿಸು. ೧೬ - ೧೭ . ಯಮನಿಂದ 
ಪೀಡಿಸಲ್ಪಟ್ಟ ವರಾರ್ಕಂಡೇಯನನ್ನು ರಕ್ಷಿಸಿದ, ವಿಶೇಷ ವಾದ ಶುಭಶರೀರಿಯಾದ 
ಗರ್ಭದಲ್ಲಿಟ್ಟು ಸಕಲ ಬ್ರಹ್ಮಾಂಡಗಳನ್ನು ಪರಿಪಾಲಿಸುವ , ಶ್ರೇಷ್ಟನಾದ ಆದಿ 
ಶೇಷನ ಕರ್ಣಕುಂಡಲದಿಂದ ಮನೋಹರನಾದ , ವಿಸ್ತಾರವಾದ ತಾಂಡವ ನರ್ತನ 
ವನ್ನುಳ್ಳ ಈಶ್ವರನಿಂದ ಕೂಡಿಕೊಂಡಿರುವ , ಪ್ರಚಂಡರಾದ ಶಿವಗಣಗಳ ಸಮೂಹ 
ದಿಂದ ಕೊಂಡಾಡಿಸಿ ಕೊಳ್ಳುವುದಕ್ಕೆ ಯೋಗ್ಯವಾದ, ವಿದ್ವಾಂಸರೆಂಬ ಕಮಲಗಳ 
ಸಮೂಹಕ್ಕೆ ಸೂಯ್ಯನಂತಿರುವ, ಕೊಬ್ಬಿದ ಶತ್ರುಗಳನ್ನು ಕತ್ತರಿಸುವಿಕೆ ( ಮತ್ತು ) 
ಲೋಕಗಳನ್ನು ಸಂರಕ್ಷಿಸುವಿಕೆ ಇವುಗಳಲ್ಲಿ ಸಮರ್ಥನಾದ, ಸಮಸ್ತ ದಿಕ್ಕು 
ಗಳಲ್ಲೂ ವಿಜೃತ್ತಿಯಿಲ್ಲದಿರುವ ( ನಿಬಿಡವಾದ) ಕೀರ್ತಿಯನ್ನುಳ್ಳ , ಭೂಮಂಡಲಕ್ಕೆಲ್ಲ 
ದೊಡ್ಡ ಮಹೇಶ್ವರನೆನಿಸಿದ , ಅಧಿಕವಾದ ಸದ್ಗುಣಗಳಿಂದ ಅಲಂಕರಿಸಲ್ಪಟ್ಟ ಭರಣಿ 
ಯಂತಿರುವ ಬಸವೇಶ್ವರನೇ ರಕ್ಷಿಸು. ೧೮. ಗೂಢವಾದ ಶಿವತತ್ತ್ವಗಳೆಂಬ 
ನಿಧಿಗೆ ರಹಸ್ಯ ಸ್ಥಾನನೆನಿಸಿದ, ಕಾಲಿನ ಕಟಕ ( ಬಳೆ) ದಲ್ಲಿ ನೆಲೆಗೊಂಡಿರುವ ಶಿವ 
ಸಂಬಂಧದ ಮಂತ್ರಗಳನ್ನು ಚೆನ್ನಾಗಿ ಆಸ್ವಾದಿಸಲ್ಪಟ್ಟ ( ಅಭ್ಯಸಿಸಲ್ಪಟ್ಟ ) 


38980 


ಪರಿಶಿಷ್ಟ 


Oes 


ಗಾಢರಿಪುವರ್ಗಹರ ಬಾಢದುರಿತಾರ್ದನ ಸ 
ದೋಡಮ್ಮಡ ಶಶ್ವದವಗಾಢಶಿವಧರ್ಮ 
ಪ್ರೌಢಬುಧನುತ್ಯ ದೃಗಪೋಢಭವ ರಕ್ಷಿಸಧಿ 
ರೂಢಶಶಿಭೂತನಿರೂಢ ಬಸವೇಶಾ 
ಕೊಣಿಜನರಕ್ಷಣಧುರೀಣ ಬಲದುರ್ಮದಕ 
ರೇಣುನಿಶಿತಾಂಕುಶ ಸದೇಣಧರಲಕ್ಷ 
ಪ್ರಾಣ ಸುರವಂದ್ಯಪದಶೋಣಸರಸೀರುಹ ವಿ 
ಷಾಣದಳಿತಾಸರ ಸವೀಣಮುನಿನುತ್ಯಾ 
ಪ್ರೀಣಿತಮಹಾಗಣ ಪುರಾಣಪರಿಷನ್ನುತ ಹೃ 
ತಾಣವಕಲಂಕ ಸುಮಬಾಣವದಭಂಗಾ 
ಕ್ಷೀಣಬಲ ರಕ್ಷಿಪುದು ಪಾಣಿನಿಕಣಾದನುತ 
ವಾಣಿ ವರದಾಭಯದಪಾಣಿ ಬಸವೇಶಾ 


೧೯ 


ಶಿವನ ಸಂಬಂಧದ ಶಾಸ್ತ್ರಗಳನ್ನುಳ್ಳ , ಪಾರಲೌಕಿಕವಾದ ಬುದ್ದಿಯಿಂದ ಕೂಡಿದ 
ರಾಶಿಮಾಡಿದ ಪಚ್ಚಕರ್ಪೂರದ ಕಾಂತಿಯಂತಿರುವ ಕಾಂತಿಯುಳ್ಳ ,ಮೂರ್ಖ ಬುದ್ದಿ 
ಯುಳ್ಳವರಿಂದ ದೂರನಾದ, ನೂತನ ಕಲ್ಯಾಣ ( ಲಗ್ನ ) ದಿಂದ ಕೂಡಿದ ದೇವತೆಗಳಿಂದ 
ಸೇವಿಸಿಕೊಳ್ಳುವುದಕ್ಕೆ ಯೋಗ್ಯನಾದ , ಗಾಢವಾದ ಕಾಮಕ್ರೋಧಾದಿ ಅರಿಷಡ್ವರ್ಗ 
ಗಳನ್ನು ನಾಶಮಾಡಿದ , ಶೀಘ್ರವಾಗಿ ಪಾಪಗಳನ್ನು ನಾಶಗೊಳಿಸುವಂತಹ, ಸಮೀರಾಚೀನ 
ವಾಗಿ ಈಶ್ವರನನ್ನು ಹೊರುವಂತಹ , ಬಾರಿ ಬಾರಿಗೂ ಈಶ್ವರ ಧರ್ಮವನ್ನು ಚಿಂತನೆ 
ಮಾಡುತ್ತಿರುವ, ಪ್ರೌಢರಾದ ವಿದ್ವಾಂಸರುಗಳಿಂದ ಸ್ತೋತ್ರಮೂಡಿಸಿಕೊಳ್ಳುವುದಕ್ಕೆ 
ಯೋಗ್ಯನೆನಿಸಿದ, ಕಣ್ಣಿನ ನೋಟಮಾತ್ರದಿಂದ ಪಾಪಗಳನ್ನು ಹೋಗಲಾಡಿಸುವ, 
ರೂಢವಾಗಿರುವ ವೀರಶೈವ ಮತವನ್ನು ( ಅಥವಾ ಅಭಿವೃದ್ಧಿಗೊಂಡಿರುವ ಶಿವನ 
ಮತವನ್ನು ) ಹೊಂದಿರುವ ಬಸವೇಶ್ವರನೇ ರಕ್ಷಿಸು. ೧೯ . ಭೂಮಂಡಲದಲ್ಲಿ 
ರುವ ಜನರುಗಳ ಸಂರಕ್ಷಣೆಯಲ್ಲಿ ಸಮರ್ಥನಾದ, ನೀಚವಾದ ಕೆಟ್ಟಗರ್ವವೆಂಬ 
ಹೆಣ್ಣಾನೆಗೆ ತೀಕ್ಷವಾದ ಅಂಕುಶದಂತಿರುವ, ಸಮಿಾಚೀನವಾದ ಚಂದ್ರನೇ ಜಡೆ 
ಯಲ್ಲಿ ಚಿಹ್ನೆಯಾಗಿ ಉಳ್ಳ ಈಶ್ವರನಿಗೆ ಪ್ರಾಣಸ್ವರೂಪನಾದ, ದೇವತೆಗಳಿಂದ 
ನಮಸ್ಕರಿಸಲ್ಪಡುವುದಕ್ಕೆ ಯೋಗ್ಯವಾದ ಕೆಂದಾವರೆಯಂತಿರುವ ( ರಕ್ತ ವರ್ಣದ 
ಕಮಲದಂತಿರುವ) ಪಾದಗಳನ್ನುಳ್ಳ , ಕೊಂಬಿನಿಂದ ರಾಕ್ಷಸರುಗಳನ್ನು ಸೀಳಿ ಹಾಕಿದ , 
ವೀಣಾಪಾಣಿಯಾದ ನಾರದಮಹರ್ಷಿಯಿಂದ ಸ್ತೋತ್ರಮಾಡಿಸಿಕೊಳ್ಳುವ, ಶಿವ 
ಮಹಾಗಣಗಳಿಂದ ಸಂತೋಷಗೊಳಿಸಲ್ಪಟ್ಟ , ಪುರಾಣಗಳಿಂದ ಹೊಗಳಿಸಿಕೊಳ್ಳಲ್ಪ 
ಡುವ, ಆಣವವೆಂಬ ಮಲವನ್ನು ನಾಶಗೊಳಿಸಿದ, ಪುಷ್ಪಬಾಣನಾದ ಮನ್ಮಥನ ಗರ್ವ 
ವನ್ನು ನಾಶಗೊಳಿಸಿದ, ನಾಶವಾಗದ ಶಕ್ತಿಯನ್ನುಳ್ಳ , ಪಾಣಿನಿ, ಕಣಾದಾದಿಗಳಮಾತಿ 
ನಿಂದ ಸ್ತೋತ್ರ ಮಾಡಿಸಿಕೊಂಡ , ಇಷ್ಟವಾದವರಗಳನ್ನು ಅಭಯವನ್ನು ಕೊಡುವ ಕೈ 


೫೫೧ 


ಬಸವಕೃತಿ 


ವಾರಣಮುಖಸ್ತುತ ವಿಚಾರಣದುರೀಷಣನಿ 
ವಾರಣ ಗಣಾಬ್ಬ ತರುಣಾರುಣ ಕೃತಾತ್ಮ 
ಪ್ರೇರಣಜಗನ್ನಿ ಕರಕಾರಣ ಭವಾಂಬುಧಿ 
ತಾರಣ ತತಾತ್ಮ ಸುಖಪೂರಣಕಟಾಕ್ಷಾ 
ದಾರುಣಸುರಾಹಿತವಿದಾರಣ ನತಾಪದನ 
ಧೀರಣ ಕಳಾಕುಳವಿಸಾರಣ ನಿಯು 
ದೀರಣ ಮದೀಶ ಜಯ ಧಾರಣಮಾಂಕ ನಗ 
ಚಾರಣ ಖಲಾಂಬುದಸರಣ ವೃಷೇಂದ್ರಾ 


೨೦ 


ಕೃತ್ಯಪರವಾದಮದಮತ್ತಜನ ಸಾರಶುಭ 
ವೃತ್ತ ಶಿವಸುವ್ರತನಿಮಿತ್ತ ಶಿವಶೇಷೋ 
ಪಾತ್ರಸುಖಭೋಗಮೃದುಚಿತ್ರ ಗಣನಾಯಕ ನಿ 
ವೃತ್ತವಿಷಯಭ್ರಮ ಸಮಾಶಿವಯೋಗಾ 


ಗಳನ್ನುಳ್ಳ ಬಸವೇಶ್ವರನೇ ರಕ್ಷಿಸು. ೨೦. ಗಣಪತಿಯಿಂದ ಸೊತ್ರಮಾಡಿಸಿ 
ಕೊಳ್ಳುವ, ವಿಚಾರಶೀಲತೆಯಿಂದ ದಾರೇಷಣ, ಪುತ್ತೇಷಣ , ವಿತ್ತೇಷಣಾದಿ ಈ 
ಷಣತ್ರಯಗಳನ್ನು ದೂರಗೊಳಿಸಿದ, ಶಿವಗಣಗಳೆಂಬ ಕಮಲಗಳಿಗೆ ಉದಯ 
ಕಾಲದಸೂರನೆನಿಸುವ, ಆತ್ಮಪ್ರೇರಣೆಯಿಂದ ಜಗತ್ತಿನ ಸಮೂಹಗಳ ಹುಟ್ಟು 
ವಿಕೆಗೆ ಕಾರಣಕರ್ತನೆನಿಸಿದ, ಜನನಮರಣಾತ್ಮಕವಾದ ಸಂಸಾರವೆಂಬ ಸಾಗರವನ್ನು 
ದಾಟಿಸುವ, ವಿಸ್ತಾರವಾದ ( ವಿಶೇಷವಾದ) ಆತ್ಮಸುಖವನ್ನುಂಟುಮಾಡುವ ಕಡೆಗಣ್ಣುಗಳ 
ನೋಟವುಳ್ಳ ,ಕೂರರಾದ ರಾಕ್ಷಸರುಗಳನ್ನು ಸಂಹರಿಸಿದ , ನಮಸ್ಕರಿಸಿದವರ ಆಪತ್ತು 
ಗಳನ್ನು ದೂರೀಕರಿಸುವ, ಸಕಲ ವಿದ್ಯಾಸಮೂಹವನ್ನು ವಿಸ್ತಾರಪಡಿಸುವ , ( ಭಕ್ತಜನರ) 
ಉದ್ದಾರಕಾರದಲ್ಲಿ ಕೂಡಿದ, ಧಾರಣಯಮಗಳೆಂಬ ಯೋಗಗಳೇ ಗುರುತು , 
ಕೈಲಾಸಾದ್ರಿಯಲ್ಲಿ ಸಂಚರಿಸುವ , ದುಷ್ಟರೆಂಬ ಮೋಡಗಳಿಗೆ ಗಾಳಿಯಂತಿರುವ, ಹೇ ನನ್ನ 
ಸ್ವಾಮಿಯೇ ಬಸವೇಶ್ವರನೇ ಜಯ . ೨೧ . ಅನ್ಯಮತದ ಪರ ವಾದವನ್ನು 
ಮಾಡುವ ಕೊಬ್ಬಿದಜನರನ್ನು ಕತ್ತರಿಸಿದ , ಶ್ರೇಷ್ಟವಾಗಿಯೂ ಶುಭವಾಗಿಯೂ 
ಇರುವ ಚರಿತ್ರೆಯನ್ನುಳ್ಳ , ಶಿವಸಂಬಂಧವಾದನಿಯಮಗಳಿಗೆ ಕಾರಣನೆನಿಸಿದ, ಈಶ್ವರನ 
ಶೇಷಪ್ರಸಾದದಿಂದ ಸೌಖ್ಯಾತಿಶಯವನ್ನು ಹೊಂದಿರುವ , ಕೋಮಲವಾದ ಮನ 
ಸೃನ್ನುಳ್ಳ , ಶಿವಗಣಗಳಿಗೆಲ್ಲ ಅಧಿಪತಿಯೆನಿಸಿದ , ಇಂದ್ರಿಯವ್ಯಾಪಾರಗಳ ಭ್ರಾಂತಿ 
ಯಿಂದ ವಿಮುಖನಾದ ( ಹಿಂದಿರುಗಿದ), ಶಿವಯೋಗದಿಂದ ಪಡೆದ ಶಿವನ 


೫೫೨ 


ಪರಿಶಿಷ್ಟ 


ದತ್ತಶಿವಚಿುಖ ಭವೋತ್ತರಣಶೀಲ ಗುಣ 
ವಿತ್ತನಿಧಿ ಕಾನಕಕುಭ್ರಟವಿಹಾರಾ 
ಯತ್ತಮುದ ಪಾಲಿಸೋಲವಿತ್ತು ಬಿಡದೆನ್ನ ನೆನ 
ಗಿತ್ತು ಮೃಡಭಕ್ತಿಯನುದಾತ ಬಸವೇಶಾ 


ತಪ್ತಕನಕಭ ನಿಗುಪ್ತನಿಜಮಾನನಸು 
ಜಪ್ಪಶಿವಮಂತ್ರ ತನುಲಿಪ್ತಸಿತಭಸ್ಮ 
ಪ್ರಾಪ್ತಶಿವಭಾವ ಜಿತದೃಪ್ರಕರಣೇಂದ್ರಿಯ ಸ 
ಮಾಪ್ತಬಹುಕೃತ್ಯ ಪರಿತೃಪ್ತಚರಲಿಂಗಾ 
ಕ್ಷಿಪ್ತಮದ ಸತ್ಯಗುಣಲುಪ್ತ ಜಡಮೋಹ ಚಿದ 
ಸುಪ್ತರುಚಿದೀಪಪರಿದೀಪ್ತಕರಣಾಶಾ 
ವ್ಯಾಪ್ತಸಿತಕೀರ್ತಿ ಪೊರೆಸಹಯಚಂದ್ರಪವ 
ನಾನಯನಾಂಕಧರಗೋಪ್ಪ ಬಸವೇಶಾ 


ಸಂಬಂಧದ ಜ್ಞಾನದಿಂದ ಉಂಟಾದ ಸುಖವನ್ನು ಹೊಂದಿರುವ, ಸಂಸಾರದಿಂದ ದಾಟಿ 
ಸುವ ಶೀಲವುಳ್ಳ , ಸದ್ಗುಣಗಳೆಂಬ ಐಶ್ವರಕ್ಕೆ ರಾಶಿಯೆನಿಸಿರುವ, ಕನಕಪರ್ವತವೆನಿಸಿದ 
ಮೇರುವಿನ ತಪ್ಪಲಿನಲ್ಲಿ ವಿಹಾರಮಾಡುವುದರಿಂದ ಪಡೆದ ಸಂತೋಷವನ್ನುಳ್ಳ , ಹೇ , 
ಉದಾತ್ತನಾದ ಬಸವೇಶ್ವರನೇ ( ನನ್ನಲ್ಲಿ) ಪ್ರೀತಿಯನ್ನು ಹೊಂದಿ , ನನಗೆ ಪರಮೇಶ್ವರ 
ಸಂಬಂಧದ ಭಕ್ತಿಯನ್ನು ಕೊಟ್ಟು ತಪ್ಪದೆ ಪಾಲಿಸುವವನಾಗು. ೨೨. ಕಾಯು 
ಕರಗಿದ ಬಂಗಾರದ ಕಾಂತಿಯಂತಿರುವ ಕಾಂತಿಯಿಂದ ಕೂಡಿದ , ಗೂಢವಾದ ( ಗಂಭೀರ 
ವಾದ) ತನ್ನ ಮನಸ್ಸಿನಿಂದಕೂಡಿದ , ಚೆನ್ನಾಗಿ ಜಪಿಸುತ್ತಿರುವ ಶಿವಷಡಕ್ಷರ ಮಂತ್ರ 
ವನ್ನುಳ್ಳ , ಶುಭ್ರವಾದ ವಿಭೂತಿಯನ್ನು ದೇಹದಲ್ಲಿ ಧರಿಸಿದ, ಶಿವಭಾವಾಪನ್ನ 
ಚಿತ್ರವನ್ನು , ( ಅಥವಾ ಮಂಗಳಕರವಾದ ಭಾವವನ್ನುಳ್ಳ ) , ಗರ್ವ ವಿಶಿಷ್ಟವಾದ 
ವಾಕ್ಕು , ಪಾಣಿ, ಪಾದ, ಗುದ, ಉಪಸ್ಥಗಳೆಂಬ ಐದುಕರ್ಮೇಂದ್ರಿಯ , ಮೂಗು, 
-ಕಣ್ಣು , ಕಿವಿ , ಚರ್ಮ, ನಾಲಿಗೆಯೆಂಬ ಐದು ಜ್ಞಾನೇಂದ್ರಿಯಗಳನ್ನು ಗೆದ್ದಿರುವ, 
ಅನೇಕ (ಲೋಕಕಲ್ಯಾಣಕಾರಕ) ಕ್ರಿಯೆಗಳನ್ನು ಮಾಡಿಮುಗಿಸಿದ , ಜಂಗಮಸಮೂಹ 
ವನ್ನು ತೃಪ್ತಿಗೊಳಿಸಿದ, ಗರ್ವವನ್ನು ನಾಶಗೊಳಿಸಿದ, ಮಾಯೆಯೆಂಬ ಜಾಡ್ಯವನ್ನು 
ಶಾಂತಿಗುಣದಿಂದಲೋಪ( ನಾಶ) ಗೊಳಿಸಿದ, ಸದಾ ಜಾಗರೂಕವಾದ ಜ್ಞಾನವೆಂಬ 
ಕಾಂತಿಯುಳ್ಳದೀಪದಿಂದ ಪ್ರಕಾಶಗೊಳಿಸಿಕೊಂಡಿರುವ ಇಂದ್ರಿಯಗಳನ್ನುಳ್ಳ ( ಜ್ಞಾನ 
ವೆಂಬ ಬೆಳಕಿನಿಂದಕೂಡಿದ ಇಂದ್ರಿಯಗಳುಳ್ಳ , ದಿಕ್ಕುಗಳಲ್ಲೆಲ್ಲ ವ್ಯಾಪಿಸಿರುವ ಶುಭ 
ವಾದ ಯಶಸ್ಸನ್ನುಳ್ಳ , ಸೂರ , ಚಂದ್ರ , ಅಗ್ನಿಗಳೇ ಕಣ್ಣಾಗಿಉಳ್ಳ ಶಿವನ ಚಿಹ್ನೆಯಾದ 
ಶಿವಲಿಂಗವನ್ನು ಧರಿಸಿರುವವರನ್ನು ಸಂರಕ್ಷಿಸುವ ಬಸವೇಶ್ವರನೇ ( ನನ್ನನ್ನು ರಕ್ಷಿಸು) : 


೫೫೩, 


ಬಸವಕೃತಿ 


ವಾಸ್ತವಗುಣಾಕರ ನಿರಸ್ತನಿಖಿಲಾಮಯ ಪ 
ರಾಸ್ತಪರವಾದ ಯಶಸ್ತಶಿವಯೋಗಾ 
ವ್ಯಸ್ತ ನಿಜಭಾವನವಚಸ್ತತಮಹಾಗವು ಮ 
ಹಸ್ಪತಿಜಿತಾರ್ಕ ನಿಗಮಸ್ತವವಿಲೋಲಾ 
ಧ್ಯಸ್ತಕಲಿಕಲ್ಮಷ ಸಮಸ್ತಬುಧಸನ್ನುತ ಯ 
ಶತದಿಗಂತ ಸುರಮಸ್ತಕಸಮೂಹ 
ನ್ಯಪದ ಪಾಲಿಸು ನಿರಸ್ತಮಯ ಸಾರಗುಣ 
ವಿಸ್ತರ ಲಸದ್ವರದಹಸ್ತ ಬಸವೇಶಾ 


ತ್ಯಕ ಕರಣೇಂದ್ರಿಯನಿಯುಕ್ತವಿಷಯಭ್ರಮ ಸ 
ದುಕ್ಕಪರಮಾರ್ಥ ಪರಿಭಾಕ್ತಪರವಾದ 
ಪ್ರಾಕ್ತನಮಹೇಶಪದಭಕ್ತ ಕರುಣಾಮೃತನಿ 
ಷಿಕ್ತ ಸುಯಶೋಭರಿತದಿಕ್ಕಟ ಕವೀಂದ್ರ 


೨೩ . ವಾಸ್ತವವಾದ ಅಂದರೆ ಸ್ವಭಾವ ಸಿದ್ದವಾದ ಸದ್ಗುಣಗಳಿಗೆ ಆಶ್ರಯ 
ನಾದ, ಸಮಸ್ತರೋಗಗಳನ್ನು ನಾಶಗೊಳಿಸಲ್ಪಟ್ಟ , ಶಿವನಿಂದ ಭಿನ್ನವಾದ ಮತ 
ಸ್ಟರ ವಾಗ್ವಾದಗಳನ್ನು ನಾಶಗೊಳಿಸಿದ, ಋಷಿಜನಗಳಿಂದ ಹೊಗಳಲ್ಪಟ್ಟ ಶಿವ 
ಯೋಗವನ್ನುಳ್ಳ , ಸ್ಥಿರವಾದ (ಶಿವನ) ಅನುಭಾವವನ್ನು ಅಭ್ಯಾಸ ಮಾಡಿದ, 
ತನ್ನ ಮಾತುಗಳಿಂದ ಪ್ರಚಾರಗೊಳಿಸಿದ ಶಿವಾಗಮಗಳನ್ನುಳ್ಳ (ಶಿವಾಗಮಗಳ ತತ್ರ್ಯ 
ವನ್ನು ತನ್ನ ವಚನಗಳಿಂದ ಪ್ರಚಾರಗೊಳಿಸಿದ ಎಂದು ಭಾವ) , ತನ್ನ ತೇಜಸ್ಸಿನ 
ಸಮೂಹದಿಂದಸೂಯ್ಯನನ್ನು ಜಯಿಸಿದ, ವೇದಗಳ ಸ್ತುತಿಯಲ್ಲಿ ಆಸಕ್ತನಾದ, ಕಲಿಕಾಲದ 
ಪಾಪವನ್ನು ನಾಶಗೊಳಿಸಿದ, ಸಮಸ್ತ ವಿದ್ವಾಂಸರಿಂದ ಸೊತ್ರಮಾಡಿಸಿಕೊಳ್ಳುವ, 
ದಿಕ್ಕುಗಳ ಕೊನೆಯವರೆಗೂ ಹರಡಿದ ಕೀರ್ತಿಯನ್ನುಳ್ಳ , ದೇವತೆಗಳ ಶಿರಸ್ಸುಗಳ ಸಮೂ 
ಹದಲ್ಲಿ ಪಾದಗಳನ್ನು ಇಟ್ಟಿರುವ, ನಾಶರಹಿತಗಳಾಗಿಯೂ , ಶ್ರೇಷ್ಠಗಳಾಗಿಯೂ 
ಇರುವ ವಿಶಾಲವಾದ ಗುಣಸಮೂಹವನ್ನುಳ್ಳ , ಪ್ರಕಾಶಿಸುವ ಇಷ್ಟಾರ್ಥಗಳನ್ನು 
ಕೊಡುವ ಕೈಗಳನ್ನುಳ್ಳ , ಬಸವೇಶ್ವರನೇ ರಕ್ಷಿಸು . ೨೪ . ದೇಹಇಂದ್ರಿಯಗಳಲ್ಲಿ 
ಕೂಡಿದ ವಿಷಯ ಸಂಬಂಧವಾದ ಭ್ರಮೆಯನ್ನು ದೂರೀಕರಿಸಿರುವ, ಶಿವನಿಂದ ಅನ್ಯ 
ರಾದವರ ವಾದವನ್ನು ಭೇದಿಸಿದ ( ನಾಶಗೊಳಿಸಿದ), ಪುರಾತನರಾದ ಶಿವನಭಕ್ತರ 
ಕಾರುಣ್ಯವೆಂಬ ಅಮೃತರಸದಿಂದ ಸೇಚನಗೊಳಿಸಲ್ಪಟ್ಟ ( ಸಿಂಪಡಿಸಲ್ಪಟ್ಟ ) , ಸರ್ತಿ 
ಯಿಂದ ದಿಕ್ಕುಗಳನ್ನೆಲ್ಲ ತುಂಬಿರುವ, ಕವಿಶ್ರೇಷ್ಟರಿಂದ ಸ್ಪುಟವಾಗಿ ( ವರ್ಣಿಸ 
ಲ್ಪಟ್ಟ ) ಪ್ರಕಾಶಮಾನವಾದ ಪಾದಗಳನ್ನುಳ್ಳ , ಸತ್ಯವಚನವೆಂಬ ರತ್ನಗಳ ಆಭರಣ 
ಗಳನ್ನು ಕಿವಿಗಳಿಗೆ ಸಂಬಂಧಗೊಳಿಸಿಕೊಂಡಿರುವ ಸತ್ಯವಚನಗಳೇ ಕರ್ಣಾಭರಣ 


೫೫೪ 


ಪರಿಶಿಷ್ಟ 


ವ್ಯಕರುಚಿಸಾರಪದ ಸೂಕ್ತಮಣಿಭೂಷಣನಿ 
ಷಕನಿಜಕರ್ಣ ಪರಿಭುಕ್ಕಗರ ಮಾನೋ 
ದ್ರಿಕ್ತಮದವಾರಣ ವಿರಕ್ತಹಿತ ರಕ್ಷಿಸು ನಿ 
ರುಕ್ತಶಿವತತ್ಪ ರ ಮುಕ್ಯ ಬಸವೇಶಾ 
ಶಾಂತನಿಜಮಾನಸನಿಶಾಂತ ಪರಿತರ್ಜಿತಲ 
ತಾಂತಶರ ನಿರ್ಜಿತಕೃತಾಂತ ಶಿವಯೋಗಾ 
ಶ್ರಾಂತಸುಖಯುಕ್ತ ನಿಗಮಾಂತಚಿದಭಿಜ್ಞ ಭವ 
ತಾಂತ ನತರಕ್ಷ ಶಶಿಕಾಂತಧವಳಾಂಗಾ 
ದಾಂತ ಪರಮೇಶಷರಿಚಿಂತನಪರಾಯಣ ನಿ 
ತಾಂತಶಿವಮಂತ್ರ ಕಲಿತಾಂತರ ನಿರುದ್ದ - 
ಸ್ವಾಂತಶಿವಲಿಂಗ ಜಯ ಸಂತತಕೃಪಾಕರ ನಿ 
ರಂತ ಗಣನಂದನವಸಂತ ಬಸವೇಶಾ| 


ಸತ್ಯಮಯವಾಕ್ಯ ಶುಭಕೃತ್ಯ ಚರಲಿಂಗಪದ 
ನೃತ್ಯ ನಿಗಮಾಗಮವಿನುತಮಹಿಮಾಂಕಾ 
ಮಾತ್ಯ ಕುಲಶೇಖರ ವಿಭೂತ್ಯಧಿಕ ಭಕ್ತಹಿತ 
ನೃತ್ಯತುಳವಿಸ್ಸುಟಿತಚೈತ್ಯಗೃಹವೃಂದಾ 


ವಾಗಿ ಉಳ , ವಿಷವನ್ನು ಊಟಮಾಡಿದ, ಗರ್ವದಿಂದ ಕೊಬ್ಬಿದವರ ಅಹಂಕಾರ 
ವನ್ನು ನಿಲ್ಲಿಸಿದ, ವಿರಕ್ತರಾದವರಿಗೆ ಮಿತ್ರನೆನಿಸಿದ, (ವೈರಾಗ್ಯ ಸಂಪನ್ನರ ಮಿತ್ರ 
ನಾದ), ಶಿವತತ್ತ್ವವನ್ನು ಹೇಳುವ , ಉತ್ಕೃಷ್ಟ (ನಿತ್ಯ ) ಮುಕ್ತಿಯನ್ನು ಹೊಂದಿದ 
ಬಸರ್ವೇರನೇ ರಕ್ಷಿಸು. ೨೫. ಶಾಂತವಾದ ತನ್ನ ಮನಸ್ಸನ್ನುಳ್ಳ , ಮನ್ಮಥ 
( ಲತಾಂತಶರ ) ನನ್ನು ಶೀಘ್ರವಾಗಿ ಪರಿತ್ಯಾಗಗೊಳಿಸಿದ , ಯಮನನ್ನು ಸೋಲಿಸಿದ, 
ಶಿವ ಸಂಬಂಧವಾದ ಅಧಿಕ ಸುಖದಿಂದ ಕೂಡಿದ, ವೇದಾಂತ ವಿಷಯಕವಾದ 
ಜ್ಞಾನದಲ್ಲಿ ಪ್ರೌಢನಾದ, ಪಾಪವನ್ನು ನಾಶಗೊಳಿಸಿದ, ನಮಸ್ಕರಿಸಿದವರನ್ನು ಪಾಲಿ 
ಸುವ, ಚಂದ್ರಕಾಂತ ಶಿಲೆಯೋಪಾದಿಯಲ್ಲಿ - ಶುಭ್ರವಾದ ಶರೀರವುಳ್ಳ ಇಂದ್ರಿಯ 
ಗಳನ್ನು ನಿಗ್ರಹಿಸಿಕೊಂಡಿರುವ, ಈಶ್ವರನ ಧ್ಯಾನದಲ್ಲಿ ಆಸಕ್ತನಾದ, ಶ್ರೇಷ್ಟವಾದ 
( ಅತ್ಯಧಿಕವಾದ) ಷಡಕ್ಷರೀಮಂತ್ರದಿಂದ ಕೂಡಿದ ಮನಸ್ಸನ್ನುಳ್ಳ , ಅನ್ಯತ್ರಚಲಿಸದ 
ಹಾಗೆ ತಡೆಯಲ್ಪಟ್ಟ ಮನಸ್ಸಿನಲ್ಲಿ ಶಿವಲಿಂಗವನ್ನುಳ , ಸತತವೂ ಕೃಪೆಯನ್ನುಂಟು 
ಮಾಡುವ , ಸತತವೂ ಶಿವಗಣಗಳೆಂಬ ನಂದನವನಕ್ಕೆ ವಸಂತ ಋತುವಿನಂತಿರುವ ಬಸ 
ವೇಶ್ವರನೇ , ಜಯ . ೨೬ . ಸತ್ಯದಿಂದ ತುಂಬಿದ ಮಾತುಳ್ಳ , ಮಂಗಳಕರವಾದಕ್ರಿಯೆ 
ಗಳನ್ನು , ಜಂಗಮಲಿಂಗದಪಾದಸೇವಕನಾದ, ವೇದಾಗಮಗಳಿಂದ ಸ್ತೋತ್ರಮಾಡಿಸಿ 
ಕೊಳ್ಳುವುದಕ್ಕೆ ಯೋಗ್ಯವಾದ ಮಹತ್ವವೇ ಗುರುತಾಗಿಉಳ್ಳ , ಮಂತ್ರಿ ಜನಸಮೂಹದ 
ಶಿರೋಭೂಷಣನೆನಿಸಿದ, ಅಧಿಕವಾದ ಐಶ್ವರದಿಂದ ತುಂಬಿದ, ಶಿವಭಕ್ತರಿಗೆ ಆಪ್ತನೆನಿಸಿದ 


ಶಿ 


೫೫೫ 


ಬಸವಕೃತಿ 


ಶೈತ್ಯರುಚಿರಾಂಗ ಸಿತಮತ್ಯನಘ ಪದ್ಮಭವ 
ಸತ್ಯನಿಶಗೇಯ ತತದೈತ್ಯಮದಭಂಗಾ 
ದಿತ್ಯಶತದೀಪ್ತಿಯುತ ಯತ್ಯಮಳಚಿಮಣಿ 
ಭಿತ್ಯವುಳಬಿಂಬ ಪೊರೆ ನಿತ್ಯ ಬಸವೇಶಾ 


ಶೀತಕರಶೇಖರಸದಾತನನಿಜಾಂಗ ಜಗ 
ತೀತಳಜನಾನತಶಾತಶರಧಾರಾ 
ಘಾತ ಹೃತದೈತ್ಯ ಕರನೀತಸಕಳೇಷ್ಟ ರುಷ 
ಕೇತನಹರಾಂಕಧರಗೀತಸರಸೀಸಂ 
ಜಾತದಿನನಾಯಕ ಜಿತೇತರನಿತಾಂತಜಡ 
ಚೇತನ ಜಗನ್ನಿಚಯಾತ ಘನನಂದಿ 
ಖ್ಯಾತಗಣನಾಥಕಲಕೇತಸಖ ಕಿನ್ನರದ 
ಯಾತತರಸಾರ್ಥಿ ಹರಜಾತ ಜಯ ಧೀರಾ 


ಅಸದೃಶವಾದ ದೈತ್ಯಗುಣದಿಂದ ಸೀಳಿಹಾಕಿದ ಚೈತ್ಯಾಲಯಗಳ ಸಮೂಹವನ್ನು , 
ಧವಳವರ್ಣದಿಂದ ಮನೋಹರವಾದ ಶರೀರವುಳ್ಳ , ಶುಭ್ರವಾದ ಬುದ್ದಿಯುಳ್ಳ , 
ಪಾಪರಹಿತನಾದ ಬ್ರಹ್ಮಕುಮಾರನಾದ ನಾರದ ಮಹರ್ಷಿಯಿಂದ ಸತತವೂ ಹಾಡುವು 
ದಕ್ಕೆ ಯೋಗ್ಯನಾದ, ವಿಶೇಷ ( ವಿಸ್ತಾರವಾದ ರಾಕ್ಷಸರ ಗರ್ವವನ್ನು ನಾಶಪಡಿಸಿದ , 
ನೂರಾರು ಸೂದ್ಯರಕಾಂತಿಯಂತಿರುವ ಕಾಂತಿಯಿಂದ ಕೂಡಿದ , ಋಷಿಜನರ ನಿರ್ಮಲ 
ವಾದ ಚಿತ್ತೆಂಬರತ್ನಮಯ ಗೋಡೆಯನ್ನು ಹೊಂದಿ ಪ್ರತಿಬಿಂಬಿತನಾಗಿರುವ, ( ಮುನಿ 
ಜನರ ಮನಸ್ಸಿನಲ್ಲಿ ನೆಲೆಸಿ ಪ್ರಕಾಶಿಸುತ್ತಿರುವ), ನಿತ್ಯನಾದ ಬಸವೇಶ್ವರನೇ ( ನನ್ನನ್ನು ) 
ರಕ್ಷಿಸು. ೨೭. ಸತತವೂ ಪರಮೇಶ್ವರನ ಪಾದಗಳಿಗೆ ನಮಸ್ಕಾರಮಾಡುವ ತನ್ನ 
ದೇಹವುಳ್ಳವನೂ , ಜಗತ್ತಿನ ಸಮಸ್ತಜನಗಳಿಂದ ನಮಸ್ಕರಿಸಿ ಕೊಳ್ಳಲ್ಪಡು 
ವವನೂ , ತೀಕವಾದ ಬಾಣಗಳ ಪರಂಪರೆಯ ಹೊಡೆತದಿಂದ ರಾಕ್ಷಸಸಮೂಹ 
ವನ್ನು ಸಂಹಾರಮಾಡಿದವನೂ , ಸಕಲ ಇಷ್ಟಾರ್ಥಗಳನ್ನು ಕೊಡುವವನೂ , ಮಾನ 
ಕೇತನನಾದ ಮನ್ಮಥನನ್ನು ಸಂಹರಿಸಿದ ಪರಮೇಶ್ವರನ ಚಿಹ್ನೆಯಾದ ಶಿವಲಿಂಗ 
ವನ್ನು ಧರಿಸಿದವರ ಗೀತಗಳೆಂಬ ಕಮಲಗಳಿಗೆ ಸೂರನಂತಿರುವವನೂ , ಇತರ ವಿಶೇಷ 
ವಾದ ಮೂರ್ಖಚೇತನರೆನಿಸಿದ ಜನರನ್ನು ಗೆದ್ದವನೂ , ಜಗತ್ತಿನ ಸಮೂಹಗಳಿಗೆಲ್ಲ 
ವೃದ್ದನೆನಿಸಿದ ( ಯಜಮಾನನೆನಿಸಿ) ದವನೂ , ಶ್ರೇಷ್ಠನಂದೀಶ್ವರನೂ , ವಿಖ್ಯಾತವಾದ 
ಶಿವಗಣಗಳಿಗೆಲ್ಲ ಒಡೆಯನೆನಿಸಿದವನೂ , ಕಲಕೇತಬೊಮ್ಮಯ್ಯನ ಮಿತ್ರನೂ , ಕಿನ್ನರಿ 
ಬೊಮ್ಮಯ್ಯನ ವಿಶೇಷವಾದ ದಯಾರಸವನ್ನು ಬೇಡುವವನೂ , ಪರಮೇಶ್ವರಾಂಶ 


೫೫೬ 


ಪರಿಶಿಷ್ಟ 


ಪಾರ್ಥಿವಸಮರ್ಚಿತ ಚತುರ್ಥ ವಿಬುಧೇಷ್ಟ್ರಪುರು 
ಷಾರ್ಥದ ಪವಿತ್ರಿತಸುತೀರ್ಥಪದ ಧೂತಾ 
ನರ್ಥಮತ ರಂಜಿತಸದರ್ಥಪರಮಾಗಮ ಪ 
ರಾರ್ಥಪರಿಪಾಲನ ಸುಕೃತಾರ್ಥಿಜನಪಕ್ಕಾ 
ಪಾರ್ಥಪಟುರೋಪದ ಕದರ್ಥನಖಲಾಹಿತ ಸ 
ಧಾರ್ಥಿತಗಣೋತ್ಸವ ಸದರ್ಥಿಜನತಾಸಂ 
ಪ್ರಾರ್ಥಿತಸುರದ್ರು ಪೊರೆ ಸಾರ್ಥನಿಗಮಸ್ತುತ ಸ 
ಮರ್ಥಿತಮಹಾವ್ರತ ಸಮರ್ಥ ಬಸವೇಶಾ 


೨೮ 


ಮಂದರಧರಾಧರಸುಮಂದಿರ ಮನೋಹರ ಮು 
ಕುಂದಚತುರಾನನಪುರಂದರಹುತಾಶಾ 
ಮಂದಮಯಮುಖ್ಯಸುರವೃಂದಪರಿಪೂಜಿತ ಸ 
ನಂದಸನಕಾರ್ಚಿತ ಸದಿಂದುಧರಭಕ್ತಾ 


ಸಂಭೂತನೂ , ಧೀರನೂ ಆದ ( ಬಸವೇಶ್ವರನೇ ), ಜಯ . ೨೮. ರಾಜನಿಂದ 
( ಬಿಜ್ಜಳರಾಜನಿಂದ) ಪೂಜಿಸಿಕೊಂಡ, ಜ್ಞಾನಿಗಳಿಂದ ಬಯಸಲ್ಪಡುವ ನಾಲ್ಕನೆಯ 
ದಾದ ಮೋಕ್ಷವೆಂಬ ಪುರುಷಾರ್ಥವನ್ನುಂಟುಮಾಡುವ, ಶ್ರೇಷ್ಠವಾದ ತೀರ್ಥಜಲ 
ದಿಂದ ಪವಿತ್ರಗೊಂಡ ಪಾದಗಳುಳ್ಳ , ಅನರ್ಥಕಾರಿಗಳಾದ ( ಅರ್ಥವಿಲ್ಲದ) ಮತ 
ಗಳನ್ನು ತಿರಸ್ಕರಿಸಿದ, ಪ್ರಕಾಶಮಾನವಾದ ಒಳ್ಳೆಯ ಅರ್ಥದಿಂದ ಕೂಡಿದ ಶ್ರೇಷ್ಠ 
ಆಗಮಜ್ಞಾನವುಳ್ಳ , ಪರರಿಗೋಸುಗ ಅರ್ಥವನ್ನು ರಕ್ಷಿಸುವ , ಪುಣ್ಯಶೀಲತೆಯೇ 
ಐಶ್ವಶ್ಯವಾಗಿಉಳ್ಳ ಜನರ ಪಕ್ಷದವನಾದ ( ಸಹಾಯಕನಾದ) ಅರ್ಜುನನಿಗೆ ಸಮರ್ಥವಾದ 
ಬಾಣವನ್ನು ಕೊಟ್ಟ, ಕೆಟ್ಟಯೋಚನೆಯ ನೀಚಜನಕ್ಕೆ ಶತ್ರುವಾದ, ಸತತವೂ ಬೇಡುತ್ತಿ 
ರುವ ಶಿವಗಣಗಳಿಗೆ ಸಂತೋಷವನ್ನುಂಟುಮಾಡುವ, ಶ್ರೇಷ್ಟವಾದ ಯೋಚನೆಯನ್ನು 
ಮಾಡುವ ಜನಸಮೂಹದಿಂದ ಬೇಡಿಸಿಕೊಳ್ಳುವ ಕಲ್ಪವೃಕಸ್ವರೂಪನಾದ , ವೇದಗಳಿಂದ 
ಒಳ್ಳೆಯ ಅರ್ಥಪೂರ್ಣವಾಗಿ ಹೊಗಳಿಸಿಕೊಳ್ಳುವ, ಮಹಾವ್ರತವನ್ನು ಸಮರ್ಥಿಸುವ 
( ಸಾಧಿಸುವ) ( ಗುರುಲಿಂಗಜಂಗಮ ಸಂಬಂಧದ ಮಹಾವ್ರತವನ್ನು ಸಾಧಿಸುವ ಅಥವಾ 
ಸಮರ್ಥಿಸುವ), ಸಮರ್ಥನಾದ ಬಸವೇಶ್ವರನೇ ಪೊರೆ, ೨೯ . ಮಂದರವೆಂಬ ಹೆಸರಿನ 
ಪರ್ವತವೇ ಮನೆಯಾಗಿಉಳ್ಳ , ಮನೋಹರಾಕಾರ ಮುಕುಂದ, ಬ್ರಹ್ಮ , ದೇವೇಂದ್ರ , 
ಅಗ್ನಿ , ಅಧಿಕನಾದ ಯಮ (ತೀಕ್ಷನಾದಯಮ ) ಇವರೇ ಮೊದಲಾದ ದೇವತೆಗಳ 
ಸಮೂಹದಿಂದ ಪೂಜಿಸಲ್ಪಡುವ, ಸನಕಸನಂದಾದಿ ಮುನಿಜನಗಳಿಂದ ಅರ್ಚನೆ ಮಾಡಿಸಿ 
ಕೊಳ್ಳುವ,ಶ್ರೇಷ್ಟರಾದ ಶಿವಭಕ್ತರುಗಳಿಗೆ ಆನಂದವನ್ನುಂಟುಮಾಡುವ, ಜ್ಞಾನವೆಂಬ 


# ೫೭ 


ಬಸವಕೃತಿ 


ನಂದಕರ ಚಿದ್ರಸಮರಂಗಮದಷಟ್ಟ ರಣ 
ಕುಂದಹಿಮಹೀರಶಶಿಚಂದನಸಿತಾಂಗಾ 
ಸ್ಕಂದನತಭಾಸ್ವದರವಿಂದಪದ ಪಾಲಿಪುದ 
ನಿಂದಿತಕೃಪಾಸಲಿಲಕಂದ ಬಸವೇಶಾ 
ಚಿದ್ರಮಣ ಶೈವಶುಭಮುದ್ರ ಭುವನಾವನವಿ 
ನಿದ್ರ ಭವಭಕ್ತಪರಿಷದ್ರಸ ಮನೋಜೋ 
ಪದ್ರವವಿದೂರ ತತಭದ್ರ ಬಹುಜನ್ಮಗದ 
ವಿದ್ರವಕರಾವಿತದಯಾದ್ರ್ರಸುಕಟಾಕ್ಷಾ 
ಕ್ಷುದ್ರಮತಿಭಂಜನ ಲಸದ್ರವಿಶತಪ್ರಭ ಹ 
ರಿದುಹಿಣಕಾಮಿತಸುರದ್ರು ನಿಭ ವಿದ್ಯಾ 
ವಿದ್ಯುಚಿರ ಸದ್ದುಣಸಮುದ್ರ ಪೊರೆಯನ್ನನಘ 
ವಹಿತ ಭೂಮಹಿತರುದ್ರ ಬಸವೇಶಾ 
ಸಿಂಧುರಮಹಾಸುರ - ಜಲಂಧರ -ಮೃಗಾರಿ - ಸಮ 
ದಾಂಧಕ- ಮದಪ್ರಹರ ಸಿಂಧುಧರಲೀಲಾ 
ಸಿಂಧುವದೀಧಿತಿ ಕಬಂಧಜಮುಖೋದ್ಯಮಸು 
ಗಂಧಭರವಾಲ್ಯನಿಜಕಂಧರಶುಭಾಂಗಾ 


ಮಕರಂದದ ರಸಕ್ಕೆ ಮದಿಸಿದ ಭ್ರಮರದಂತಿರುವ, ಒಳ್ಳೆಯ ಮೊಲ್ಲೆಯ ಹೂವು, 
ಪಚ್ಚಕರ್ಪುರ ( ಹಿಮ ), ವಜ್ರ (ಹೀರ) , ಚಂದ್ರ , ಶ್ರೀಗಂಧ, ಇವುಗಳ ಹಾಗೆ ಶುಭ್ರವಾದ 
ದೇಹವುಳ , ಷಣ್ಮುಖನಿಂದ ನಮಸ್ಕರಿಸಿಕೊಂಡ ಕಮಲದಂತಹ ಪಾದಗಳುಳ್ಳ , 
ನಿರ್ದುಷ್ಟನಾದ ಕೃಪೆಯೆಂಬ (ದಯೆಯೆಂಬ) ನೀರಿನಿಂದ ಕೂಡಿದ ಮೇಘಸ್ವರೂಪ 
ನಾದ ಬಸವೇಶ್ವರನೇ ರಕ್ಷಿಸುವುದು. ೩೦ . ಚಿತ್ತಿಗೆ ರಮಣ ( ಅಧಿಪತಿ) ನೆನಿಸಿದ, 
ಶೈವಸಂಬಂಧವಾದ ಮಂಗಳಕರ ಚಿಹ್ನೆಗಳನ್ನು ,ಲೋಕಗಳನ್ನು ಸಂರಕ್ಷಿಸುವುದರಲ್ಲಿ 
ಆಲಸ್ಯರಹಿತನಾದ ( ಜಾಗರೂಕನಾದ), ಶಿವನ ಭಕ್ತರುಗಳ ಸಭೆಯಲ್ಲಿ ಪ್ರೀತಿ 
ಯನ್ನುಳ್ಳ , ಮನ್ಮಥಸಂಬಂಧವಾದ ಪೀಡೆಗಳಿಂದ ದೂರನಾಗಿರುವ, ವಿಶಾಲವಾದ 
( ವಿಸ್ತಾರವಾದ) ಮಂಗಳಗಳುಳ್ಳ , ಅನೇಕ ಜನ್ಮಗಳೆಂಬ ರೋಗವನ್ನು ನಾಶಗೊಳಿಸಿದ 
(ಒಣಗಿಸಿದ), ಅಪರಿಮಿತವಾದ ಕೃಪಾರಸದಿಂದ ನೆನೆದ ಶ್ರೇಷ್ಠ ಕಡೆಗಣ್ಣುಗಳ 
ನೋಟವುಳ್ಳ , ನೀಚ ಬುದ್ದಿಯ ಜನರನ್ನು ನಾಶಗೊಳಿಸಿದ, ಪ್ರಕಾಶಮಾನ 
ವಾದ ನೂರಾರು ಸೂರರುಗಳ ಕಾಂತಿಯಂತೆ ಕಾಂತಿಯುಳ್ಳ ವಿಷ್ಣು ಬ್ರಹ್ಮರು 
ಗಳ ಇಷ್ಟಾರ್ಥಕ್ಕೆ ಕಲ್ಪವೃಕ್ಷ ಸದೃಶನಾದ, ಶಿವಸಂಬಂಧವಾದ ವಿದ್ಯೆಯನ್ನು 
ತಿಳಿದವರಲ್ಲಿ ಮನೋಹರನೆನಿಸಿದ, ಸದ್ಗುಣಗಳಿಗೆ ಸಮುದ್ರದೋಪಾದಿಯಲ್ಲಿರುವ, 
ಪಾಪದಿಂದಕೂಡಿದವರನ್ನು ದೂರೀಕರಿಸಿದ , ಭೂಮಿಗೆ ಹಿತವನ್ನುಂಟು ಮಾಡುವ 
ರುದ್ರಸ್ವರೂಪನಾದ , ಬಸವೇಶ್ವರನೇ , ನನ್ನನ್ನು ರಕ್ಷಿಸು. ೩೧. ಗಚಾಸುರನೆಂಬ 
ಮಹಾರಾಕ್ಷಸನ , ಜಲಂಧರ , ವ್ಯಾಘಾಸುರ , ಮದಾಂಧನಾದ ಅಂಧಕಾಸುರ ಮೊದ 


೫೫೮ 


ಪರಿಶಿಷ್ಟ 


ಬಂಧುರ ಜಗತ್ರಯಧುರಂಧರ ಪದಾನತಭ 
ವೇಂಧನಹುತಾಶ ವಿಧಿಕಂಧರಕರಾಶಾ 
ಬಂಧಹರ ರಕ್ಷಿಸಘಕಂಧರಚಯಪ್ರಬಲ 
ಗಂಧವಹ ಭಕ್ತಗಣಬಂಧು ಬಸವೇಶಾ 


೩೧ 


ಸಿದ್ದಪರಮಾಗಮ ನಿಬದ್ದ ಶಿವತತ್ನರುಚಿ 
ವೃದ್ಧ ಮುನಿಸೇವ್ಯ ಜಿತಬೌದ್ಧ ಮುಖವಾದಾ 
ಶ್ರದ್ಧಜನದುರ್ಲಭ ವಿರುದ್ಧ ಕರಣೇಂದ್ರಿಯ ನಿ 
ಪಿತನುವರ್ತನ ವಿವೃದ್ಧಶಿವಯೋಗಾ 


ಲಾದವರ ಗರ್ವವನ್ನು ನಾಶಮಾಡಿದ, ಗಂಗಾಧರನಾದ ಶಿವನ ಲೀಲೆ ( ಪಂಶ 
ವಿಂಶತಿಲೀಲೆ) ಗಳೆಂಬ ಸಮುದ್ರಕ್ಕೆ ಶೀತಕಿರಣನಾದ ಚಂದ್ರನಂತಿರುವ , ಕಮಲವೇ 
ಮುಖ್ಯವಾದ ಹೂವುಗಳ ಪರಿಮಳದ ಅತಿಶಯದಿಂದ ಕೂಡಿದ ಮಾಲಿಕೆಯೇ 
ತನ್ನ ಕಂಠದಲ್ಲುಳ್ಳ , ಮಂಗಳಕರವಾದ ದೇಹದಿಂದ ಮನೋಹರನೆನಿಸಿದ , ಮೂರು 
ಲೋಕಗಳ ( ರಕ್ಷಣೆಯ ) ಭಾರವನ್ನು ಹೊತ್ತಿರುವ, ಪಾದಗಳಿಗೆ ನಮಸ್ಕಾರ ಮಾಡಿ 
ದವರ ಉತ್ಪತ್ತಿಯೆಂಬ ( ಹುಟ್ಟೆಂಬ) ಕಟ್ಟಿಗೆಗೆ (ಸೌದೆಗೆ) ಬೆಂಕಿಯಂತಿರುವ, ಬ್ರಹ್ಮನ 
ಕಪಾಲ ( ಶಿರಸ್ತು ವನ್ನು ಧರಿಸಿರುವ ಹಸ್ತವುಳ್ಳ , ಆಶೆಯೆಂಬ ಬಂಧ ( ಗಂಟು ) ವನ್ನು 
ನಾಶಪಡಿಸಿದ , ಪಾಪವೆಂಬ ಮೋಡಗಳ ಸಮೂಹವೇ ಪ್ರಬಲಗಾಳಿ ( ಬಿರುಗಾಳಿ) 
ಯೆನಿಸಿದ, ಶಿವಭಕ್ತರುಗಳ ಸಮೂಹವೇ ಬಂಧುಗಳಾಗಿ ಉಳ್ಳ ಬಸವೇಶ್ವರನೇ , 
( ನನ್ನನ್ನು ) ರಕ್ಷಿಸು . [ ಕಂ + ನೀರನ್ನು ಧರಧರಿಸಿರುವುದು -ಮೋಡ; ಹಿಮ - ಶೀತ 
ವಾದ ದೀಧಿತಿ ಪ್ರಕಾಶವನ್ನುಳ್ಳವ- ಚಂದ್ರ ; ಸಿಂಧು- ನದಿ, ಧರಿ- ಧರಸಿರುವವ 
ಅಂದರೆ ಗಂಗೆಯನ್ನು ಧರಿಸಿದವ- ಶಿವ ; ಕಬಂಧ-ನೀರು; ಜ- ಹುಟ್ಟಿದುದು-ಕಮಲ]; ೩೨ . 
ಸಿದ್ಧಸ್ವರೂಪದ ಉತ್ಕೃಷ್ಟ ಆಗಮಜ್ಞಾನವನ್ನುಳ್ಳ , ಪರಶಿವ ಸಂಬಂಧವಾದ ತತ್ರ್ಯ 
ಗಳಲ್ಲಿ ಪ್ರೀತಿಯಿಂದ ಕೂಡಿದ (ಕಟ್ಟಲ್ಪಟ್ಟ ) , ( ಜ್ಞಾನ) ವೃದ್ದರಾದ ಮುನಿಜನರು 
ಗಳಿಂದ ಸೇವಿಸಿಕೊಳ್ಳಲ್ಪಡುವ , ಬೌದ್ದವೇ ಮುಖ್ಯವಾದ ಧರ್ಮಗಳ ವಾದವನ್ನು 
ಗೆದ್ದವನಾದ , ಶ್ರದ್ದಾರಹಿತರಾದ ಜನಗಳಿಗೆ ಸಿಕ್ಕದಿರುವ, ಸಂಯಮಗೊಳಿಸಿಕೊಂಡಿರುವ 
ಮನ ಬುದ್ದಿಚಿತ್ರಾಹಂಕಾರಗಳೆಂಬ ಕರಣಗಳು ಮತ್ತು ಮೂಗು, ಕಣ್ಣು , ನಾಲಿಗೆ, 
ಚರ್ಮ , ಕಿವಿಗಳೆಂಬ ಪಂಚೇಂದ್ರಿಯಗಳನ್ನುಳ್ಳ , ದೇಹವ್ಯಾಪಾರವನ್ನು ನಿಲ್ಲಿಸಿದ ( ಧರ್ಮ 
ವಿರುದ್ಧವಾದ ದೇಹವ್ಯಾಪಾರವನ್ನು ನಿಲ್ಲಿಸಿದ), ಶಿವಯೋಗವನ್ನು ಅಭಿವೃದ್ಧಿಗೊಳಿಸಿ 
ಕೊಂಡಿರುವ, ಜ್ಞಾನವೆಂಬ ಧನದಿಂದಕೂಡಿದ ( ಅಥವಾ ಜ್ಞಾನವೇ ದ್ರವ್ಯವಾಗುಳ್ಳ ), 
ಯಶಸ್ಸಿನ ಕಾಂತಿಯಿಂದ ಮುಚ್ಚಲ್ಪಟ್ಟ ದಶದಿಕ್ಕುಗಳುಳ್ಳ , ಆಪತ್ತುಗಳೆಂಬ ಪರ್ವತ 


೫೫೯ 


ಬಸವಕೃತಿ 


ಚಿದ್ದನ ಯಶೋರುಚಿಪಿನದ್ದ ದಶದಿಕ್ಕಟ ವಿ 
ಪದ್ಧರಣಿಭ್ರತ್ಯುಲಿಶಿದ್ದರಪಾದಾಬ್ಬಾ 
ನದ ನಿಜಚಿತ್ತ ಜಗದುದ್ಧರಣಶೀಲ ಪೊರೆ 
ಯುದ್ಧಪರಭಂಜನ ವಿಶುದ್ದ ಬಸವೇಶಾ 
ಸಾಧಕಜನಾಂತರವಿಶೋಧಕ ವಿಶುದ್ಧಮತಿ 
ಬೋಧಕ ದುರೀಷಣನಿಷೇಧಕ ಚರ್‌ಘಾ 
ರಾಧಕ ಮದಾಷ್ಟಕವಿರೋಧಕ ಮನೋಗತಿನಿ 
ರೋಧಕ ಸಚಿವೃದವರೋಧಕ ಶುಭಾಂಗಾ 
ವ್ಯಾಧಿಕಲುಷಪ್ರಕರಬಾಧಕ ವಿಶಾಲತರ 
ಮೇಧಕ ನಿಕಾವನಿರುಪಾಧಿಕ ನಿರಸ್ತ 
ಕ್ರೋಧಕರುಣಾರಸಪಯೋಧಿ ಕವಿನುತ್ಯ ಪೊರೆ 
ಸಾಧಿಕಗುಣಾನ್ವಿತ ಗಣಾಧಿಕ ವೃಣೇಂದ್ರಾ 


ಮಾನವಪತಿವ್ರಜಸಮಾನತಪದಾಬ್ಬ ಮುನಿ 
ಮಾನಸವನೋಜ್ಞತರಮಾನಸವರಾಳಾ 
ಮಾನಜನತಾಪ್ರಿಯ ವಿಮಾನಗಸುರಸ್ತುತ ಸ 
ಮಾನರಹಿತಾತ್ಮಮಹಿಮಾನಘಚರಿತ್ರಾ 


ಗಳಿಗೆ ಕುಲಿಶವನ್ನು ಧರಿಸಿದ ದೇವೇಂದ್ರನೆನಿಸಿದ, ಶಿವನ ಪಾದಕಮಲದಲ್ಲಿ ತನ್ನ ಮನ 
ಸೃನ್ನು ಸೇರಿಸಿರುವ ( ತುಂಬಿಸಿರುವ), ಲೋಕವನ್ನು ಸಂರಕ್ಷಿಸುವುದೇ ಶೀಲವಾಗಿವುಳ್ಳ , 
ಕೊಬ್ಬಿದ ಶತ್ರುಗಳನ್ನು ನಾಶಮಾಡಿದ, ಪರಿಶುದ್ಧನಾದ ಬಸವೇಶ್ವರನೇ ರಕ್ಷಿಸು . ೩೩ . 
(ಶಿವಯೋಗ ಸಾಧನೆಯನ್ನು ಮಾಡುವ ಜನರುಗಳ ಅಂತರಂಗವನ್ನು ಪರಿಶುದ್ದಿ 
ಗೊಳಿಸುವ (ವಿಶೇಷವಾಗಿ ಶೋಧಿಸುವ), ನಿರ್ಮಲ ಬುದ್ದಿಯುಳ್ಳವರಿಗೆ ಬೋಧನೆ 
ಯನ್ನು ( ತತ್ಯ ಬೋಧನೆಯನ್ನು ಮಾಡುವ ದುಷ್ಪಗಳಾದ ದಾರೇಷಣ, 
ಪುತ್ತೇಷಣ, ವಿತ್ತೇಷಣಗಳನ್ನು ನಿಷೇಧಗೊಳಿಸಿದ (ತಡೆದು ನಿಲ್ಲಿಸಿದ) , ಜಂಗಮ ಸಮು 
ದಾಯವನ್ನು ಪೂಜಿಸುವ. ಧನಮದ, ಅನ್ನಮದ, ತನುಜಮದಗಳೇ ಮೊದಲಾದ 
ಎಂಟು ಪ್ರಕಾರದ ಮದಗಳನ್ನು ತಡೆಗಟ್ಟಿದ, ಮನಸ್ಸಿನ ಚಂಚಲತೆಯನ್ನು ತಡೆದಿರುವ 
ಶಿವಜ್ಞಾನದಿಂದ ಕೂಡಿದವರಿಗೆ ಶ್ರೇಷ್ಟ ಅಂತಃಪ್ರದದಂತೆ ಇರುವ, ಮಂಗಳಕರವಾದ 
ಶರೀರವುಳ್ಳ , ರೋಗ ಮತ್ತು ಪಾಪಗಳ ಸಮೂಹವನ್ನು ಪೀಡಿಸುವ ( ಬಾಧೆಗೊಳಿಸಿದ) 
ವಿಶೇಷವಾದ ಬುದ್ಧಿಶಕ್ತಿಯನ್ನು ಹೊಂದಿದ , ಕಾಮದೂರನೂ ,ಉಪಾಧಿರಹಿತನೂ ಆದ, 
ಕ್ರೋಧವನ್ನು ನಾಶಗೊಳಿಸಿದ, ಕಾರುಣ್ಯವೆಂಬ ರಸಕ್ಕೆ ಸಮುದ್ರದೋಪಾದಿಯಲ್ಲಿರುವ , 
ಕವಿಗಳಿಂದ ನುತಿಸಲ್ಪಡುವ , ವಿಶೇಷವಾದ ಸದ್ಗುಣಗಳಿಂದಕೂಡಿದವರೊಡನೆ, ಕೂಡಿ 
ಕೊಂಡಿರುವ ಶಿವಗಣಗಳಲ್ಲಿ ಅಧಿಕನೆನಿಸಿದ ಬಸವೇಶ್ವರನೇ ರಕ್ಷಿಸು. ೩೪ , ರಾಜರು 
ಗಳ ಸಮೂಹದಿಂದ ನಮಸ್ಕಾರ ಮಾಡಿಸಿಕೊಳ್ಳುವ ಪಾದಕಮಲಗಳುಳ್ಳ , ಋಷಿಗಳ 
ಮನಸ್ಸೆಂಬ ಅತಿ ಮನೋಹರವಾದ ಮಾನಸ ಸರೋವರದಲ್ಲಿರುವ ಹಂಸ ಪಕ್ಷಿಯೊ 


ಗಿ) 


೫೬೦ 


ಪರಿಶಿಷ್ಟ 


ಮಾನವವಚೋನಿಗಮಮಾನಗದಿತಾರ್ಥವಹ 
ಮಾನ ತತಭಾಸ್ವ ದನುಮಾನನಯಸ - 
ನ್ಮಾನಕರ ರಕ್ಷಿಸತಿಮಾನಫಣಿರಾಡ್ಯದುಷ 
ಮಾನ ಭವಮೆಘಪವಮಾನ ಬಸವೇಶಾ 


ದಾನವರಿಪುಪ್ರಿಯ ಸದಾನವಸುಭಕ್ತಿಯುತ 
ದಾನಗುಣಶೀಲ ವಿಮದಾನಘಚರಿತ್ರೆ 
ಶಾನಪದಭಾವನವಶಾತವರಪ್ರದ ದ 
ಶಾನನಸಮರ್ಚಿತ ದಿಶಾನಟಯಶಸ್ಸಾ 
ಭಾನುಪವನಾಪ್ತಹಿಮಭಾನುನಯನತ್ರಯನಿ 
ಭಾನುಗತಸತ್ಪಥ ಶುಭಾನುಭವಯುಕ್ಕಾ 
ವೀನರಥಸುಪ್ರಭ ನವೀನಗುಣ ದುಪ್ಪಫಣಿ 
ವೀನ ನೃತಶಾಂಭವಕವೀನ ಬಸವೇಶಾ 


೩೫ 


ಪಾದಿಯಲ್ಲಿರುವ ಗರ್ವವಿಹೀನರಾದ ಜನಗಳ ಗುಂಪಿನಲ್ಲಿ ಪ್ರೀತಿಯುಳ್ಳವನಾದ, 
ವಿಮಾನದಲ್ಲಿ ಗಮನ ಮಾಡುವವ ದೇವತೆಗಳಿಂದ ಕೊಂಡಾಡಲ್ಪಡುವ, ಉಪವಾರಹಿತ 
ವಾದ ತನ್ನ ಮಹಿಮೆಯನ್ನು ಪಾಪರಹಿತವಾದ ಚರಿತ್ರೆಯನ್ನು ಹೊಂದಿರುವ, ಮನು 
ಚಕ್ರವರ್ತಿ ಸಂಬಂಧವಾದ ಮಾತುಗಳಾದ ಮನುಸ್ಮೃತಿ, ವೇದ ಇವುಗಳಲ್ಲಿ ಹೇಳ 
ಲ್ಪಟ್ಟ ಪ್ರಮಾಣ ವಾಕ್ಯಗಳ ತತ್ಯಾರ್ಥವನ್ನು ಹೊಂದಿರುವ ( ಧರಿಸಿರುವ) ಮಾನವಂತ 
( ಚಿತ್ರನ್ನತ್ಯವುಳ್ಳವನಾದ ವಿಸ್ತಾರವಾಗಿ ಪ್ರಕಾಶಿಸುವವನಾದ , ಪರಮಾತ್ಮ ವಿಷಯಕ 
ವಾದ ಊಹೆ, ನೀತಿ ಇವುಗಳನ್ನುಳ್ಳ , ಸುರುಷರಿಗೆ ಮಯ್ಯಾದೆಯನ್ನು ತೋರಿಸುವ. 
ಉಪಮಾತೀತನಾದ ಆದಿಶೇಷನನ್ನು ಧರಿಸಿರುವ ಈಶ್ವರನ ಸಾಮ್ಯವನ್ನು , ಪಾಪ 
ವೆಂಬ ಮೋಡಕ್ಕೆ ವಾಯುವಾದ ಬಸವೇಶ್ವರನೇ ( ನನ್ನನ್ನು ರಕ್ಷಿಸು. ೩೫, ರಾಕ್ಷಸ 
ವೈರಿಯಾದ ವಿಷ್ಣುವಿನ ಆಪ್ತನಾದ, ನಿತ್ಯನೂತನವಾದ ಸದ್ಭಕ್ತಿಯಿಂದ ಕೂಡಿದ , ದಾನ 
ಮಾಡುವ ಗುಣವೇ ಸ್ವಭಾವವಾಗಿ ಉಳ್ಳ , ಮದದೂರನಾದ ( ಗರ್ವಹೀನನಾದ) , ಪಾಪ 
ರಹಿತವಾದ ಚರಿತ್ರೆಯನ್ನುಳ್ಳ , ಪರಮೇಶ್ವರನ ಪಾದಧ್ಯಾನವುಳ್ಳವರ ಅಧೀನನಾದ , 
ನಮಸ್ಕಾರಮಾಡಿದವರಿಗೆ ಇಷ್ಟಾರ್ಥವನ್ನು ಕೊಡುವ, ರಾವಣನಿಂದ ಪೂಜೆಗೊಂಡ , 
ದಿಕ್ಕುಗಳಲ್ಲೆಲ್ಲ ಕುಣಿಯುತ್ತಿರುವ ಕೀರ್ತಿಯನ್ನುಳ್ಳ , ಸೂರ , ಚಂದ್ರ , ಅಗ್ನಿಗಳೇ 
ಮೂರು ಕಣ್ಣಾಗಿ ಉಳ್ಳ ಶಿವನ ಸದೃಶನಾದ,ಶ್ರೇಷ್ಠಮಾರ್ಗವನ್ನು ಅನುಸರಿಸಿ ನಡೆ 

ಯುತ್ತಿರುವ (ಸನ್ಮಾರ್ಗದಲ್ಲಿ ನಡೆಯುವ), ಮಂಗಳ ಕರವಾದ ಶಿವನ ಅನುಭವದಿಂದ 
ಕೂಡಿದ, ವಿಷ್ಣುವಿನಂತೆ ಸಮೀಚೀನವಾದ ಪ್ರಭಾವವುಳ್ಳ ,ನೂತನವಾದ ( ಅಪೂರ್ವ 
ವಾದ) ಸದ್ಗುಣಗಳುಳ್ಳ , ದುಷ್ಟರೆಂಬ ಸರ್ಪಗಳಿಗೆ ಗರುಡಸ್ವರೂಪನಾದ, ಶಿವ ಸಂಬಂಧ 
ವಾದ ಕವಿಗಳನ್ನು ಪೋಷಿಸುವ ಬಸವೇಶ್ವರನೇ , ( ನನ್ನನ್ನು ರಕ್ಷಿಸು) [ ವಿ + ಇನ = 


೫೬೧ 


ಬಸವಕೃತಿ 


ಕಿನ್ನರಗಣಾಧಿಪತಿ- ಚನ್ನ ವೃಷ- ಮಾಚವಿಭು 
ಕನ್ನದಗಣೇಶಮುಖಸನ್ನುತ ಶಿವೈಕ್ರೋ - . 
ತನ್ನ ಸುಖಭಾವ ಭವಪನ್ನಗಖಗಾಧಿಪತಿ 
ಪನ್ನತ ಪಯೋಜಪರಿಷನ್ನವದಿನೇಶಾ 
ಪೊನ್ನತಗುಣಾಕರ ವಿಪನ್ನಿ ವಹಸಂಹರ ಜ 
ರಕರರಕ್ಷಕ ಲಸನ್ನಿಗಮಸಾರಾ 
ಸನ್ನಮತಿ ನತ್ಯ ಪೊರೆಯೆನ್ನನೆಲೆ ದೇವ ಕೃಪೆ 
ಖಿನ್ನಲವತ್ತು ಚಿದಭಿನ್ನ ಬಸವೇಶಾ 
ಮಾಪಕೃತರೋಪಗಿರಿಚಾಪಪುರಲೋಪರಜ 
ನೀಪಸುಕಲಾಪಮತದೀಪ ನಿಹತಾನ್ಯಾ 
ಕ್ಷೇಪ ಹೃತಪಾಪ ಜಿತತಾಪ ಗತಲೇಪ ತತ 
ಚಾಪಲಮಪಯುತhಪರಿಪುನಾಶಾ 


ವೀನ, ಪಕ್ಷಿಗಳಿಗೆಲ್ಲ ಒಡೆಯ - ಗರುಡ, ಶಂಭು ಸಂಬಂಧವಾದುದು - ಶಾಂಭವ] ೩೬ . 
ಕಿನ್ನರ ಬೊಮ್ಮಯ್ಯನೆಂಬ ಶಿವಗಣ ಶ್ರೇಷ್ಮೆ, ಚೆನ್ನಬಸವೇಶ್ವರ, ಮಡಿವಾಳ ಮಾಚಿ 
ದೇವ ಪ್ರಭು, ಕನ್ನದ ಮಾರಿತಂದೆಯೆಂಬ ಗಣೇಶ್ವರರೇ ಮೊದಲಾದವರಿಂದ ಹೊಗ 
ಳಿಸಿಕೊಳ್ಳಲ್ಪಡುವ, ಶಿವನಿಂದ ಉತ್ಪನ್ನವಾದ ( ಲಿಂಗಾಂಗ ಸಾಮರಸ್ಯದಿಂದುತ್ಪನ್ನವಾದ) 
ಸುಖವನ್ನುಳ್ಳ , ಮನ್ಮಥನೆಂಬ ಸರ್ಪಕ್ಕೆ ಗರುಡನಂತಿರುವ, ( ತನ್ನ ) ಪಾದಗಳಿಗೆ ನಮ್ಮ 
ಸ್ಕರಿಸಿದ ಜನರೆಂಬ ಕಮಲಗಳ ಸಮೂಹ( ಸಭೆಕ್ಕೆ ಉದಯ ಸತ್ಯನಂತಿರುವ, ಅತ್ಯು 
ತೃಷ್ಟವಾದ ಗುಣಗಳಿಗೆ ಆಶ್ರಯನಾದ, ಅಪತ್ತು ( ವಿಪತ್ತು ) ಗಳ ಸಮೂಹವನ್ನು ನಾಶ 
ಪಡಿಸುವ, ಜಗತ್ತುಗಳ ಸಮೂಹವನ್ನು ರಕ್ಷಿಸುವವನಾದ, ಪ್ರಕಾಶಿಸುವ ವೇದಗಳ ಸಾರ 
ವನ್ನು ಹೊಂದಿರುವ ಬುದ್ದಿಯುಳ್ಳ ವೇದಗಳ ಸಾರನಾದ ಪರಮೇಶ್ವರನ ಸಮೀಪವರ್ತಿ 
ಯಾದ ಬುದ್ದಿಯನ್ನು ಶಾಶ್ವತನಾದ, ಜ್ಞಾನದಿಂದ ಭಿನ್ನನಲ್ಲದ ( ಜ್ಞಾನಸ್ವರೂ 
ಪನೇ ಆದ) ಸ್ವಾಮಿಯೇ , ಹೇ ಬಸವೇಶ್ವರನೇ , ನನಗೆ ಕೃಪೆಯಿಂದ ಸಂತೋಷವಿತ್ತು 
ರಕ್ಷಿಸು. ೩೭. ವಿಷ್ಣುವನ್ನು ಬಾಣವನ್ನಾಗಿ ಮಾಡಿಕೊಂಡು, ಮೇರುಪರ್ವತವನ್ನೇ 
ಬಿಲ್ಲನ್ನಾಗಿ ಮಾಡಿಕೊಂಡು, ತ್ರಿಪುರಗಳನ್ನು ನಾಶಮಾಡಿದ , ಚಂದ್ರನನ್ನೇ ಒಳ್ಳೆಯ 
ಆಭರಣವಾಗಿ ಉಳ್ಳ ಶಿವನ ಸಂಬಂಧದ ಮತವನ್ನು ಪ್ರಕಾಶಗೊಳಿಸುವ, ಅನ್ಯ 
( ಶಿವೇತರ) ಗಳಾದ ಅನೇಕ ಮತಗಳನ್ನು ನಾಶಗೊಳಿಸಿದ, ಪಾಪಗಳನ್ನು ನಾಶ 
ಮಾಡಿದ, ಆಧ್ಯಾತ್ಮಿಕ, ಆಧಿ ಭೌತಿಕ , ಆಧಿ ದೈವಿಕಗಳೆಂಬ ತಾಪತ್ರಯಗಳನ್ನು 
ಜಯಿಸಿದ, ಮಾಯಾಲೇಪನವನ್ನು ಹೋಗಲಾಡಿಸಿದ, ವಿಶೇಷವಾದ ಮನಶ್ಯಾಂಚಲ್ಯ 
ದಿಂದಲೂ ಮದದಿಂದಲೂ ಕೂಡಿದ ದೇವೇಂದ್ರ ವೈರಿಗಳಾದ ರಾಕ್ಷಸರನ್ನು ನಾಶಗೊಳಿ 
ಸಿದ, ರಾಜರುಗಳ ಸಮೂಹದಿಂದ ನಮಸ್ಕಾರಗೊಳಿಸಿಕೊಳ್ಳಲ್ಪಟ್ಟ , ತಪಸ್ವಿಗಳಾದವರ 
ಜನನ ಮರಣಾತ್ಮಕ ಸಂಸಾರವನ್ನು ನಾಶಗೊಳಿಸುವ, ಸಮೀಚೀನವಾದ ಮಾತುಗಳ 

36 + 


೫೬೨ 


ಪರಿಶಿಷ್ಟ 


ಭೂಪನಿವಪನತ ತಾಪಸಭವಾಪಹ ಸು 
ಲಾಪ ಸುಖನೋಪಕರಣೋಪಹಿತ ವಿಶ್ವ 
ವ್ಯಾಪಕ ದಯಾಪರ ಸುಧೀಪದುದರಾದ ಜಯ 
ಕೋಪಹೃತಭಾಪಸುತರೂಪ ಬಸವೇಶಾ 


ಕ್ಷಿಪ್ರಶಮಿತಾಮಯ ಭವಪ್ರಹರ ಸರ್ವಭವ 
ನಪ್ರಥಿತವೈಭವ ಸುರಪ್ರಭುಮುಕುಂದಾ 
ಜಪ್ರಮುಖದಾನವರಿಪುಪ್ತಕರವದ್ಯ ಚರ 
ಣ ಪ್ರಕೃತಿವರ್ಜಿತ ಗುಣಪ್ರಯತಚರ್ಯಾ 
ಸುಪ್ರಮಥನಾಯಕ ಚರಪ್ರಚಯಭಕ್ತಿವನಿ 
ತಾಪ್ರಣಯಶೀಲ ಜಿತವಿಪ್ರಕೃತವಾದಾ 
ಪ್ರಪ್ರಣವಮಂತ್ರಮನನಪ್ರಿಯತವರ್ಯ ಜಯ 
ಸುಪ್ರಮದ ಶೈವಮತವಪ್ಪ ಬಸವೇಶಾ | 


ನ್ನುಳ್ಳ , ಸತ್ಪುರುಷರಿಗೆ ಉಪಕಾರ ಮಾಡುವುದರಿಂದ ಅವರಿಗೆ ಆಪ್ತನಾದ, ವಿಶ್ವ 
ವನ್ನೆಲ್ಲ ವ್ಯಾಪಿಸಿದ , ದಯೆಯಲ್ಲಿ ಆಸಕ್ತನಾದ, ವಿದ್ವಾಂಸರಾದವರ ಪದ ( ಮಾತು) 
ಗಳಿಗೆ ಸಿಲುಕದೆಯಿರುವ, ಕೋಪದಿಂದ ಯಮನನ್ನು ನಾಶಗೊಳಿಸಿದ, ಪರಶಿವನ 
ಸ್ವರೂಪನಾದ ಬಸವೇಶ್ವರನೇ , ಜಯ [ ಮಾಪ = ಲಕ್ಷ್ಮೀಪತಿಯಾದ ವಿಷ್ಣು ,ರೋಷ 
= ಬಾಣ ಗೋಪ-ಸ್ವರ್ಗವನ್ನು ಪಾಲಿಸುವ ದೇವೇಂದ್ರ , ರಿಪು- ವೈರಿ ರಾಕ್ಷಸರು 
ಎಂದು ಅರ್ಥ; ಭಾಪ-ಕಾಂತಿಗೆ ಅಧಿಪತಿ-ಸೂರ , ಸುತ- ಮಗ – ಯಮ ; ಸುಧೀ 
ವಿದ್ವಾಂಸ , ಪದ = ಮಾತು ಅಥವಾ ಪದ್ಯ , ದುರಾಪ- ಸಿಕ್ಕದಿರುವ = ವಿದ್ವಾಂಸ , ಹೊಗ 
ಆಕೆಗೆ ಸಿಲುಕದ ], ೩೮ , ( ಸಂಸಾರವೆಂಬ) ರೋಗವನ್ನು ತ್ವರಿತವಾಗಿ ಶಮನ ( ನಾಶ) 
ಗೊಳಿಸಿದವನೂ , ಹುಟ್ಟು ಸಾವುಗಳನ್ನು ಸಂಹರಿಸಿದವನೂ , ಸಮಸ್ತಲೋಕದಲ್ಲಿ ಪ್ರಸಿದ್ಧ 
ವಾದ ( ಭಕ್ತಿ ) ವೈಭವವನ್ನುಳ್ಳವನೂ , ದೇವೇಂದ್ರ , ವಿಷ್ಣು , ಬ್ರಹ್ಮನೇ ಮುಖ್ಯರಾದ 
ರಾಕ್ಷಸ ಸಮೂಹದ ವೈರಿಗಳಾದವರಿಂದ ನಮಸ್ಕಾರಗೊಳಿಸಿಕೊಂಡ ಪಾದವುಳ್ಳವನೂ , 
ಪ್ರಕೃತಿಗುಣಗಳಿಂದ ದೂರನಾದವನೂ , ಸದ್ಗುಣ ಸಮೂಹದಿಂದ ಕೂಡಿದ ನಡೆವಳಿಕೆ 
ಯುಳ್ಳವನೂ , ಶ್ರೇಷ್ಟರಾದ ಪ್ರಮಥಗಣಗಳ ನಾಯಕನೂ , ಜಂಗಮ ಸಮೂಹ 
ದಲ್ಲಿಟ್ಟಿರುವ ಭಕ್ತಿಯೆಂಬ ವನಿತೆಯ ಪ್ರಣಯವೇ ಶೀಲವಾಗುಳ್ಳವನೂ , ಬ್ರಾಹ್ಮಣ 
ರಿಂದ ಮಾಡಲ್ಪಡುವ ವಾದವನ್ನು ಗೆದ್ದವನೂ , ಇಷ್ಟವಾದ ಓಂಕಾರ ಪ್ರಣವ ಮಂತ 
ವನ್ನು ಮನನ ಮಾಡುವ ಭಕ್ತಿಯಿಂದ ( ಪರಿಶುದ್ದಿಯಿಂದ) ಕೂಡಿದವನೂ , ಸಮೀಚೀನ 
ವಾದ ಸಂತೋಷದಿಂದ ಶಿವಸಂಬಂಧವಾದ ಮತದಲ್ಲಿ ಆಟವಾಡುವವನೂ ( 

ಕ್ರೀಡಿಸು | 


೫೬೩ 


ಬಸವಕೃತಿ 


ಕಂಬುಕಳಹಂಸಶರಂಬುಧರಹಾಸವಿಧು 
ದಂಬವಿಶದಚ್ಛವಿವಿಡಂಬಕ ಮಹಾ 
ಶಾಂಬರ ಜಗತ್ಯಕುಟುಂಬ ಸುರಭೂಧರನಿ 
ತಂಬಚರಮಾಧವಕಳಂಬಶಿವಯುಕ್ತಾ 
ಸಾಂಬಶರಣಾಗತಕದಂಬಪರಿಪಾಲನವಿ 
ತಂಬರಹಿತಾಶ್ವತರಕಂಬಲಸುಕರ್ಣಾ. 
ಲಂಬನ ಗಣೇಂದ್ರನಿಕುರುಂಬಹಿತ ರಕ್ಷಿಸಘ 
ಡಂಬರಮಹಾಕುಧರಶಂಬ ಬಸವೆಶಾ 


ಸ್ವರ್ಭವವರಾಂಬುರಹಗರ್ಭಮುಖವಿಶ್ರುತ ಹ 
ವಿರ್ಭುಗಿನವಂದಿತ ಯಜುರ್ಭವಸುವಂತಾ 
ತರ್ಭರಿತ ಚಂದ್ರಸಿತವಾರ್ನ್ಸದವಳಚ್ಚವಿವ 
ಪುರ್ಭಸಿತಭಾಸುರ ಚತುರ್ಭುಜವಿನುತಾ 


ವವನ ) ಆದ ಬಸವೇಶ್ವರನೇ ಜಯ . ೩೯ . ಶಂಖ , ಕಳಹಂಸ, ಶರತ್ಕಾಲದಮೋಡ 
ಮುತ್ತಿನಹಾರ, ಚಂದ್ರಮಂಡಲ- ಇವುಗಳ ನಿರ್ಮಲಕಾಂತಿಯನ್ನು (ಕೂಡ) ತಿರಸ್ಕಾರ 
ಮಾಡುವ ಯಶಸ್ಸುಳ್ಳವನೂ , ದಿಕ್ಕುಗಳೇ ಬಟ್ಟೆಯಾಗಿಉಳ್ಳ , ಮೂರುಲೋಕಗಳೇ 
ಕುಟುಂಬವಾಗುಳ್ಳ , ದೇವತೆಗಳ ಪರ್ವತವಾದ ಮೇರುವಿನ ತಪ್ಪಲು ಪ್ರದೇಶದಲ್ಲಿ ಸಂಚ 
ರಿಸುವ, ವಿಷ್ಣುವನ್ನೇ ಬಾಣವಾಗಿ ಉಳ್ಳ ಪರಮೇಶ್ವರನಿಂದಕೂಡಿದ, ಈಶ್ವರನನ್ನು 
ಸಂರಕ್ಷಕನನ್ನಾಗಿ ಹೊಂದಿರುವ ಭಕ್ತರ ಸಮೂಹವನ್ನು ಸಂರಕ್ಷಣೆಮಾಡುವುದರಲ್ಲಿ 
ವಿಳಂಬವಿಲ್ಲದಿರುವ ( ಅಥವಾ ಜಾಗರೂಕನಾದ), ಕಂಬಲಾಶ್ವತರೆಂಬ ಗಂಧರ್ವರೇ 
ಸಮೀಚೀನವಾದ ಕರ್ಣಗಳ ಆಶ್ರಯದಲ್ಲಿ ಉಳ್ಳಂಥ ಪರಮೇಶ್ವರನ ಗಣಶ್ರೇಷ್ಟರ 
ಸಮೂಹಕ್ಕೆ ಹಿತವನ್ನುಂಟುಮಾಡುವ ( ಆಪ್ತನಾದ), ಅಧಿಕವಾದ ಪಾಪವೆಂಬ 
ದೊಡ್ಡ ಪರ್ವತಕ್ಕೆ ವಜ್ರಾಯುಧನಾದ ಬಸವೇಶ್ವರನೇ (ನನ್ನನ್ನು ರಕ್ಷಿಸು. ೪೦ . 
ಸ್ವರ್ಗದಲ್ಲಿ ಹುಟ್ಟಿದವರಲ್ಲಿ ಶ್ರೇಷ್ಠನೆನಿಸಿದ ಬ್ರಹ್ಮ , ವಿಷ್ಣು ಇವರುಗಳೇ ಮೊದ 
ಲಾದ ಪ್ರಸಿದ್ದ ದೇವಶ್ರೇಷ್ಟರಿಂದ ನಮಸ್ಕಾರಗೊಳಿಸುವ, ಯಜುರ್ವೇದದಲ್ಲಿ ಹುಟ್ಟಿದ 
( ಯಜುರ್ವೇದಾಂತರ್ಗತವಾದ) ಶ್ರೇಷ್ಠ ಶಿವಮುತ್ರದೊಳಗೆ ತುಂಬಿಕೊಂಡಿರುವ , 
ಚಂದ್ರ , ಶುಭ , ಮೋಡ ಇವುಗಳೋಪಾದಿಯಲ್ಲಿ ನಿರ್ಮಲಕಾಂತಿಯಿಂದ ಕೂಡಿದ 
ಶರೀರವುಳ್ಳ , ಭಸ್ಮದಿಂದ ಪ್ರಕಾಶಿಸುವ, ವಿಷ್ಣುವಿನಿಂದ ಹೊಗಳಿಸಿ ಕೊಳ್ಳಲ್ಪಡುವ , 
ಪೋಷಿಸಲಶಕ್ಯವಾದ ಲೋಕಗಳನ್ನು ಸಂರಕ್ಷಿಸುವುದರಲ್ಲಿ ಜಾಗರೂಕನಾದ , ರಾಕ್ಷಸರು 
ಗಳನ್ನು ನಾಶಗೊಳಿಸಿದ, ಪುನಃ ಹುಟ್ಟುವಿಕೆಯನ್ನು ನಾಶಗೊಳಿಸುವ ( ಜನನನಾಶಕನಾದ 
ಅಂದರೆ ಮುಕ್ತಿಯನ್ನುಂಟುಮಾಡುವ) ಮೇರು ಪರ್ವತವೆಂಬ ಧನುಸ್ಸನ್ನು ಧರಿಸಿದ, 


೫೬೪ 


ಪರಿಶಿಷ್ಟ 


ದುರ್ಭರಜಗದ್ಭರಣನಿರ್ಭರ ಹೃತಾಸುರ ಪು 
ನರ್ಭವಹರಾದ್ರಿವಧನುರ್ಚ್ಛದಖಿಳೇಶಾ 
ವಿರ್ಭವದನೂನಗುಣ ಗೀರ್ಭರಣವ ಮೃಡ 
ಪೂರ್ಭವನ ರಕ್ಷಿಸಭವಾರ್ಭಕ ವೃಷೇಂದ್ರಾ 
ತಾಮರಸಲೋಚನಪಿತಾಮಹನಿಷೇವ ವಿತ 
ತಾನಳಚರಿತ್ರ ಸತತಾವಯವಿದೂರಾ 
ತಾಮಸಜನಪ್ರಿಯ ನತಾವರಮಹೀಜ ಮೃದು 
ತಾವಧುರಭಾಷಜನತಾಮತವಿನೋದಾ 
ಸಾಮಜಪಸಂಯುತರಸಾಮಗಪರಿಸ್ತುತ ಸ 
ಸಾವಹಿತಕಾರ್ಯ ಗುಹಸಾಮಜವಖಾರ್ಚ್ಯಾ 
ಕಾವಶರಣಪ್ರಿಯ ನಿಕಾಮಶುಭಶೀಲ ಜಯ 
ಕಾಮರಿಪುರೂಪ ಜಿತಕಾಮ ಬಸವೇಶಾ 


ಸೋಮಗುರುವರ್ಯವರಭೀಮಕವಿರಾಜಗುಣ 
ಧಾಮಘನಶಂಕರಸುನಾಮಕೃತಕಾವ್ಯ 
ಸೋಮನುತವೈಭವ ನಿರಾಮಯ ನಿರರ್ಗಳವ 

ಹಾಮಹಿಮಸಾರ ವಿಬುಧಾಮರಮಹೀಜಾ 
ಸಕಲಕ್ಕೂ ಒಡೆಯನಾದ, ಅಭಿವೃದ್ಧಿಗೊಳ್ಳುತ್ತಿರುವ ಅಧಿಕವಾದ ಸದ್ಗುಣಗಳುಳ್ಳ , 
ಸರಸ್ವತಿಯೇ ಆಭರಣವಾಗುಳ್ಳ ಮುಖದಿಂದ ಕೂಡಿದ, ಶಿವನ ನಗರವಾದ ಕೈಲಾಸವೇ 
ಮನೆಯಾಗಿ ಉಳ್ಳ , ಶಿವನ ಪುತ್ರನಾದ ಬಸವೇಶ್ವರನೇ , ( ನನ್ನನ್ನು ) ರಕ್ಷಿಸು ೪೧ . 
ಕಮಲನೇತ್ರನಾದ ವಿಷ್ಣು ಮತ್ತು ಬ್ರಹ್ಮರುಗಳಿಂದ ಸೇವಿಸಲ್ಪಡುವ, ವಿಸ್ತಾರವಾದ 
( ವಿಶೇಷವಾದ) ಪರಿಶುದ್ದ ಚರಿತ್ರೆಯನ್ನುಳ್ಳ , ಸದಾರೋಗ ( ಜನನಮರಣಾತ್ಮಕವಾದ 
ರೋಗ) ದಿಂದ ದೂರನಾದ ತಮೋಗುಣರಹಿತರಾದ ಜನರಲ್ಲಿ ಪ್ರೀತಿಯುಳ್ಳ 
ನಮಸ್ಕಾರಮಾಡಿದ ಜನರಿಗೆ ಕಲ್ಪವೃಕ್ಷ ಪ್ರಾಯನಾದ, ಮೃದುತ್ವದಿಂದಲೂ , ಮಧುರ 
ವಾಗಿಯೂ ಮಾತನಾಡುವ ಜನರುಗಳ ತಮ್ಮ ವಿಚಾರ (ಮತ) ದಲ್ಲಿ ವಿನೋದ 
ಗೊಳ್ಳುವ, ಸಾಮವೇದ ಮಂತ್ರಜಪದ ರಾಗರಸದಲ್ಲಿ ಮಗ್ನರಾದ ದೇವತೆಗಳಿಂದ 
ಹೊಗಳಿಸಿಕೊಳ್ಳಲ್ಪಡುವ , ಸಾಮೋಪಾಯದಿಂದ ( ಎಲ್ಲರಿಗೂ ) ಹಿತವಾಗುವ ಕಾರ 
ಗೌರವವುಳ್ಳ , ( ಶಾಂತಿಯಿಂದ ಕೂಡಿದ ಜನರಿಗೆ ಆಪ್ತವಾದ ಕಾವ್ಯಗಳನ್ನು ) 
ಷಣ್ಮುಖ, ಗಣಪತಿ (ಸಾಮಜಮುಖ) ಯರಿಂದ ಪೂಜಿಸಲ್ಪಡುವ, ನಿಷ್ಕಾಮರಾದ ಶರಣ 
ಜನರಿಗೆ ಪ್ರಾಯನೆನಿಸಿದ, ಅತ್ಯಂತ ಶುಭಕರವಾದ ಶೀಲವುಳ್ಳ , ಪರಮೇಶ್ವರ ರೂಪ 
ನಾದ, ಮನ್ಮಥ ಸಂಬಂಧದ ವಿಕಾರವನ್ನು ಜಯಿಸಿದ, ಬಸವೇಶ್ವರನೇ ಜಯ . ೪೨ . 
ಗರುಶ್ರೇಷ್ಠರಾದ ಪಾಲ್ಕುರಿಕೆ ಸೋಮನಾಥರು , ಶ್ರೇಷ್ಠರಾದ ಭೀಮಕವಿರಾಜರು, 
ಸದ್ಗುಣಗಳಿಗೆ ಆಶ್ರಯರಾದ ಶ್ರೇಷ್ಠ ಕಂಚಿಯ ಶಂಕರಾರಾಧ್ಯರೆಂಬ ಸಮೀಚೀನ 
ಹೆಸರಿನವರು ಬರೆದು ( ಮಾಡಿದ) ಕಾವ್ಯಗಳ ಸಮೂಹದಿಂದ ( ಪದ್ಯಗಳಸಮೂಹದಿಂದ) 


೫೬೫ 


ಬಸವಕೃತಿ 


ಮಕಚಸನ್ನಿಭಕೃಪಾಮಹಿತಚಿತ್ರ ವಿಭು 
ವೇಮನಲಸತ್ಕದಿರರೇವಹಿತಚರ್ಿ 
ದ್ಯಾಮ ಹೃತಬಿಜ್ಜಳಮನೋಮದಸುವಾಳ್ಯ ಪೊರೆ 
ಕಾಮದ ಪುರಾತನಲಲಾಮ ಬಸವೇಶಾ 
ದೌಮ್ಯಶುಕಸೇವಿತ ನಿಯಮ್ಯ ಸಚರಾಚರ ಸು 
ಸೌಮ್ಯಗುಣಹಾರ ಮೃಡಸಾಮ್ಯಯುಗವರ್ತ್ಯಾ 
ನಮ್ಮಪದ ಸಂಸರಣತಾಮ್ಯದಭಿರಕ್ಷ ಮುನಿ 
ಗಮ್ಮ ಜಿತದುಷ್ಪಮತಗಾಮ್ಮಖಿಲಧೀರ 
ಸ್ವಾಮ್ಯಧಿಕಭಕ್ತಿನಿಜಕಾವ್ಯ ತಪನೇಂದುಗುರು 
ಸೌಮ್ಯನುತಸಾರಗುಣ ಭವ್ಯಧಿಪನು 
ಭ್ರಾಮ್ಯದಸರೋಧಕರ ಯತ್ಯಧಿಕಚಿಂತ್ಯ ಜಯ 
ದಮ್ಯನಘದಿವ್ಯತನುರಮ್ಮ ಬಸವೇಶಾ 

೪೩ 
ಹೊಗಳಿಸಿಕೊಂಡ ವೈಭವವುಳ್ಳ , ಭವವೆಂಬ ರೋಗದಿಂದ ದೂರನಾದ , ತಡೆಯಿಲ್ಲದ 
ಅಧಿಕ ಮಹಿಮೆಯನ್ನುಳ್ಳ , ಶ್ರೇಷ್ಠರಾದ ವಿದ್ವಾಂಸರಿಗೆ ಕಲ್ಪವೃಕ್ಷ ಪ್ರಾಯನಾದ, 
ಆಕಾಶವೇ ಕೇಶವಾಗಿ ಉಳ್ಳ ( ಜಡೆಯಾಗಿ ಉಳ್ಳ ) ಶಿವನಿಂದ ಕೂಡಿದ , ಕೃಪಾವಿಶೇಷ 
ದಿಂದ ಪೂಜ್ಯವಾದ ಮನಸ್ಸುಳ್ಳ ಸ್ವಾಮಿಯೆನಿಸಿದ, ವೇಮನಾರ್ ,ಶೋಭಿಸುವ ಕದಿರ 
ರೇಮಾರ್ ಇವರುಗಳಿಗೆ ಹಿತ ( ಆಪ್ತ ) ವುಳ್ಳವನಾದ, ಉತ್ಕಷ್ಟ ನಡೆವಳಿಕೆಯನ್ನುಳ್ಳ , 
ಬಿಜ್ಜಳ ಭೂಪಾಲನ ಮನಸ್ಸಿನ ಮದವನ್ನು ನಾಶಪಡಿಸಿದ, ಒಳ್ಳೆಯ ಮಾತಿನಿಂದ 
ಕೂಡಿದ, ಇಷ್ಟಾರ್ಥವನ್ನು ಕೊಡುವ , ಅರುವತ್ತುಮೂವರು ಪುರಾತನರು (ನೂತನ 
ಪುರಾತನರು) ಗಳಿಗೆ ಭೂಷಣಪ್ರಾಯನಾದ ಬಸವೇಶ್ವರನೇ ನನ್ನನ್ನು ರಕ್ಷಿಸು. ೪೩ . 
ದೌಮ್ಯಮಹರ್ಷಿ, ಶುಕಮಹರ್ಷಿಗಳಿಂದ ಸೇವಿಸಲ್ಪಟ್ಟ , ಸಚರಾಚರ ಜಗತ್ತಿಗೆಲ್ಲ 
( ಸ್ಥಾವರಜಂಗಮಾತ್ಮಕ ಜಗತ್ತಿಗೆ) ಆಜ್ಞೆ ಮಾಡುವುದಕ್ಕೆ ಯೋಗ್ಯನಾದ , ಒಳ್ಳೆಯ 
ಕಾಂತಿಯುಕ್ತ ಗುಣಗಳೇ ಕಂಠಹಾರ ವಾಗುಳ್ಳ , ಪರಮೇಶ್ವರನ ಸಾದೃಶ್ಯವನ್ನು 
ಹೊಂದಿದ (ಮೃಡನ ಸಾಮ್ಯಕ್ಕೆ ಯೋಗ್ಯನಾದ), ದೇವತೆಗಳಿಂದ ನಮಸ್ಕರಿಸಿ 
ಕೊಳ್ಳುವುದಕ್ಕೆ ಯೋಗ್ಯವಾದ ಪಾದಗಳುಳ್ಳ ಸಂಸಾರ ತಾಪದಿಂದ ಬತ್ತಿ ಹೋಗು 
ತಿರುವವರನ್ನು ಸಂರಕ್ಷಣೆಮಾಡುವ, ಮುನಿಗಳಿಂದ ಪಡೆಯುವುದಕ್ಕೆ ಯೋಗ್ಯ 
ನಾದ , ದುರ್ಮತಗಳಿಂದ ಕೂಡಿದ ಜನರುಗಳನ್ನು ಜಯಿಸಿದ ಸಮಸ್ತಧೀರರಿಗೂ , 
ಸ್ವಾಮಿಯೆನಿಸಿದ ( ಅವಿಕಾರಿಗಳಾದ ಸಮಸ್ತ ಜನರಿಗೂ ಸ್ವಾಮಿಯೆನಿಸಿದ) , ಅಧಿಕ 
ವಾದ ಶಿವಭಕ್ತಿಯೇ ತನ್ನ ಬಯಕೆಯಾಗುಳ್ಳ , ಸೂರ , ಚಂದ್ರ , ಬೃಹಸ್ಪತಿ 
ಬುಧಾದಿಗಳಿಂದ ಹೊಗಳಿಸಿಕೊಳ್ಳುವ ಶ್ರೇಷ್ಟಗುಣಗಳಿಂದಕೂಡಿದ, ರಾಜರುಗಳಿಂದ 
ಹೊಗಳಿಸಿಕೊಳ್ಳುವುದಕ್ಕೆ ಯೋಗ್ಯನಾದ, ಭ್ರಮಣಗೊಳ್ಳುತ್ತಿರುವ (ಸುತ್ತುತ್ತಿರುವ) 
ಪ್ರಾಣವಾಯುವನ್ನು ತಡೆಗಟ್ಟುವ, ಯಮಾದಿಯೋಗ ಸಂಪನ್ನರಲ್ಲಿ ಶ್ರೇಷ್ಠರೆನಿಸಿ 
ಕೊಂಡವರಿಂದ ಧ್ಯಾನಿಸಲ್ಪಡುವುದಕ್ಕೆ ಯೋಗ್ಯನಾದ , ಅಂತರಿಂದ್ರಿಯ ( ಮನಬುದ್ದಿ 
ಚಿತ್ರಾಹಂಕಾರಾದಿ ಅಂತರಿಂದ್ರಿಯ ನಿಗ್ರಹವುಳ್ಳ , ಪಾಪರಹಿತವೂ , ಪವಿತ್ರವೂ ಆದ 


೫೬ 


ಪರಿಶಿಷ್ಟ 


'ಕಾಯುಗುಣವರ್ಜಿತ ' ವಿಮಾಯ ಗಣಸಂಚಯಸ 
ಹಾಯ ನಿಗಮಾಗಮನಿಕಾಯಸರಳೋಕ 
ನ್ಯಾಯಜಿತವಾದಿಸಮುದಾಯ ಶಿವಭಕ್ತಸಮ 
ವಾಯುಜಯದಾನಸದುಪಾಯ ಮಹನೀಯ 
ಧೈಯ ಖಚರೇಂದ್ರಚಯಗೇಯ ಚರಶಂಕರವಿ 
ಧೈಯ ಬುಧನುತ್ಯ ರುಚಿರಾಯ ಪರವೃಂದಾ 
ಜೇಯ ಪೊರೆ ಪೂರ್ಣಗುಣಜಾಯ ಸಕಲೇಷ್ಟಫಲ 
ದಾಯಕ ಗಿರೀಶಗಣನಾಯಕ ನೃಪೇಂದ್ರಾ 
ಶೌರ್ಯ್ಯೋಜಸದಾಕೃತಸಪರ್ಯ ಭುವನಪ್ರಕರ 
ಧುರ್ಯ ಗಣನಾಥಹಿತಕಾರ್ಯ ಸುಜನಾಂಭೋ 
ಜಾರ್ಯಮ ಸುಕೀರ್ತಿನತಭಾರ್ಯ ಮುನಿಷ್ಪನ್ನಳಿನ 
ಧಾರ್ಯಪದ ಸತ್ಪದವಿಪರ್ಯಟನಶೀಲ 


ದೇಹದಿಂದ ರಮಣೀಯನೆನಿಸಿದ (ಮನೋಹರನೆನಿಸಿದ) ಬಸವೇಶ್ವರನೇ ಜಯ . ೪೪ . 
ದೇಹಗುಣಗಳಾದ ಕುಪಾಸಾದಿ ಷಡರ್ಮಿಗಳಿಂದ ಅಂದರೆ ಹಸಿವು, ನೀರಡಿಕೆ, 
ಶೋಕ, ಮೋಹ, ಜರಾ, ಮರಣಗಳಿಂದ ದೂರನಾದ , ಮಾಯನಾರಹಿತರಾದ ಶಿವಗಣ 
ಸಮೂಹಕ್ಕೆ ಸಹಾಯಕನಾದ, ವೇದಾಗಮಗಳ ಸಮೂಹದಿಂದ ಸರಳವಾಗಿ ಹೇಳಲ್ಪಟ್ಟ 
(ಹೊಗಳಲ್ಪಟ್ಟ ) , ಪರಮತವಾದಿಗಳನ್ನು ತರ್ಕಶಾಸ್ತ್ರದಿಂದ ಸೋಲಿಸಿದ, ಶಿವಭಕ್ತ 
ರಾದವರ ಸಮೂಹಕ್ಕೆ ಗೆಲ್ಲುವಿಕೆಯನ್ನು ಉಂಟುಮಾಡಿಕೊಡುವುದೇ ಒಳ್ಳೆಯ 
ಯುಕ್ತಿಯಾಗಿ ಉಳ್ಳ , ಮಹಾತ್ಮರುಗಳಿಂದ ಧ್ಯಾನಿಸಲ್ಪಡುವುದಕ್ಕೆ ಯೋಗ್ಯನಾದ, 
ದೇವತಾಶ್ರೇಷ್ಟರ ಸಮೂಹದಿಂದ ಗಾನಮಾಡಿಸಿಕೊಳ್ಳುವುದಕ್ಕೆ ( ಹಾಡಿಸಿಕೊಳ್ಳು 
ವುದಕ್ಕೆ ) ಯೋಗ್ಯನೆನಿಸಿದ, ಜಂಗಮ ಸಮೂಹ ಮತ್ತು ಈಶ್ವರ ಇವರುಗಳಿಗೆ ವಿಧೇಯ 
ನಾದ, ವಿದ್ವಾಂಸರಿಂದ ಹೊಗಳಿಸಿಕೊಳ್ಳುವುದಕ್ಕೆ ಯೋಗ್ಯನಾದ, ಮನೋಹರಗಳೂ , 
ಮಂಗಳಕರಗಳೂ ಆದ ಕ್ರಿಯೆಗಳನ್ನುಳ್ಳ , ಅನ್ಯಮತಸ್ಥರ ಸಮೂಹದಿಂದ ಜಯಿಸು 
ವುದಕ್ಕೆ ಅಸಾಧ್ಯವೆನಿಸಿದ , ಸಮಗ್ರ ಸದ್ಗುಣಗಳಿಂದ ತುಂಬಿದ ಹೆಂಡತಿ ( ಗಂಗಾಂಬಿಕೆ 
ಯೆಂಬ) ಯನ್ನುಳ್ಳ , ಇಚ್ಚಿಸಿದ ಸಕಲ ಇಷ್ಟಾರ್ಥಗಳನ್ನು ಕೊಡುವಂಥ, ಶಿವ 
ಗಣಂಗಳಿಗೆಲ್ಲ ಸ್ವಾಮಿಯೆನಿಸಿದ ಬಸವೇಶ್ವರನೇ , ( ನನ್ನನ್ನು ರಕ್ಷಿಸು. ೪೫. ವಿಷ್ಣು 
ಬ್ರಹ್ಮರುಗಳಿಂದ ಸದಾ ಪೂಜೆಯನ್ನು ಮಾಡಿಸಿಕೊಳ್ಳುವ, ಲೋಕಸಮುದಾಯದ ಭಾರ 
ವನ್ನು ಧರಿಸುವುದರಲ್ಲಿ ಸಮರ್ಥನಾದ, ಗಣಾಧಿನಾಥರಿಗೆ ಹಿತವಾಗುವ ಕೆಲಸವನ್ನುಳ್ಳ , 
ಸಜ್ಜನರೆಂಬ ಕಮಲಗಳಿಗೆ ಸೂರನಾದ, ಶ್ರೇಷ್ಟವಾದ ಯಶಸ್ಸೆಂಬ ಶ್ಲಾಘೋಳಾದ 
ಹೆಂಡತಿಯನ್ನು ( ಅಂದರೆ ಸತೀರ್ತಿಯನ್ನು ತನ್ನ ಪತ್ನಿಯಂತೆ ತಿಳಿದು ಅರ್ಜಿಸಿದವ 


1 ಕಾಯಜವಿಮರ್ದನ ( ಗ, ಜ , ಮು ) 


೫೬೭ 


ಬಸವಕೃತಿ 


ಸೈರ್ಯಯುತ ನಿರ್ಜಿತಸುರಾರ್ಯಧಿಕಮೇರುನಿಭ 
ಧೈರ್ಯ ನಿಗಮಾಂತಪರಿಚರ್ಯಯುತ ಲೋಕಾ 
ಚಾರ್ಯಪತಿ ಪಾಲಿಪುದವಾರ್ಯಮಹಿಮಾಂಕ ಗಣ 
ವರ್ಯ ಸಕಳಾದಿಜಗದಾರ್ಯ ಬಸವೇಶಾ 


೪೫ 


ಚಿತ್ರತರಮಂಗಳಚರಿತ್ರ ಚರಲಿಂಗಸುಪ 
ವಿತ ಮಯಪಾದಶತಪತ ವಂದಭ೦ಗಾ 
ವಿಚಯಭಂಜನ ಜಗತ್ರಯಧುರೀಣ ಜಿತ 
ವೃತ್ರವಿಧಿಪಂಕರುಹನೇತ್ರಸುರವಂದ್ಯಾ 
ಗೋತ್ರರಿಪುನಂದನಸುಪತ್ರದ ಮಹೇಶಮತ 
ಸತ್ರ ಪರಿವೃದ್ಧಿಕರಚೈತ್ರ ಬುಧವೃಂದ 
ಸೊತ್ರನಿಕುರುಂಬಪರಪಾತ್ರ ಪೊರೆಯನ್ನ ನಘ 
- ಜೈತ್ರ ಭವವಾರಿಧಿವಹಿತ್ರ ಬಸವೇಶಾ 


೪ 


ನೆಂದುಭಾವ) ಋಷಿಗಳಹೃದಯಕಮಲದಲ್ಲಿ ಧರಿಸಲ್ಪಡುವುದಕ್ಕೆ ಯೋಗ್ಯವಾದವಾದ 
ಗಳುಳ್ಳ , ಶ್ರೇಷ್ಠವಾದ ಮಾರ್ಗದಲ್ಲಿ ಸಂಚರಿಸುವುದೇ ಸ್ವಭಾವವಾಗಿವುಳ್ಳ , ಮನಸ್ಸಿನ 
ಸ್ಥಿರತೆಯಿಂದ ಕೂಡಿದ , ದೇವತೆಗಳ ವೈರಿಗಳಾದ ರಾಕ್ಷಸರನ್ನು ಜಯಿಸಿದ, ಮೇರು 
ಪರ್ವತಕ್ಕೆ ಸದೃಶವಾದ ಅಧಿಕ ಧೈರವುಳ್ಳ , ಉಪನಿಷತ್ತುಗಳು ಮಾಡುವ ಸೇವೆಯಿಂದ 
ಕೂಡಿದ , ಸಮಸ್ತ ಲೋಕಾಧಿಪತಿಗಳಿಗೆ ಸ್ವಾಮಿಯಾದ , ಇತರರಿಂದ ನಿವಾರಿಸಲ್ಪಡು 
ವುದಕ್ಕೆ ಸಾಧ್ಯ ಅಶಕ್ಯವಾದ ಮಹತ್ವವೇ ಗುರುತಾಗಿವುಳ್ಳ , ಗಣಶ್ರೇಷ್ಠನಾದ, ಸಕಲಕ್ಕೂ 
ಮೊದಲನೆಯವನಾದ , ಜಗದ್ಗು ರುವಾದ ಬಸವೇಶ್ವರನೇ , ( ನನ್ನನ್ನು ರಕ್ಷಿಸುವುದು . 
೪೬ . ಅತ್ಯಾಶ್ಚರಕರವೂ , ಮಂಗಳಕರವೂ ಆದ ಚರಿತ್ರೆಯುಳ್ಳ , ಜಂಗಮಲಿಂಗಗಳ 
ಅತಿ ಪವಿತ್ರಮಯವಾದ ಚರಣಗಳೆಂಬ ಕಮಲಗಳಿಗೆ ಮದಿಸಿದ ಭ್ರಮರದೋಪಾದಿ 
ಯಲ್ಲಿರುವ, ಶತ್ರುಗಳ ಸಮೂಹವನ್ನು ನಾಶಗೊಳಿಸಿದ, ಮೂರು ಲೋಕಗಳ ಭಾರ 
ವನ್ನು ಧರಿಸುವುದರಲ್ಲಿ ಸಮರ್ಥನಾದ , ವೃತ್ರಾಸುರನನ್ನು ಜಯಿಸಿದ ದೇವೇಂದ್ರ , 
ಬ್ರಹ್ಮ , ವಿಷ್ಣು ಇವರೇ ಮೊದಲಾದ ದೇವತೆಗಳಿಂದ ನಮಸ್ಕರಿಸಿ ಕೊಳ್ಳುವುದಕ್ಕೆ 
ಯೋಗ್ಯನಾದ, ಪರ್ವತಗಳಿಗೆ ಶತ್ರುವಾದ ದೇವೇಂದ್ರನ ಪುತ್ರನಾದ ಅರ್ಜುನ 
ನಿಗೆ ಶ್ರೇಷ್ಟವಾದ ಬಾಣವನ್ನು ಕೊಟ್ಟ ಶಿವನ ಮತ ( ವೀರಶೈವ ಮತ) ಎಂಬ 
ಅರಣ್ಯವನ್ನು ಅಭಿವೃದ್ಧಿಗೊಳಿಸುವ ಚೈತ್ರಮಾಸದಂತಿರುವ, ವಿದ್ವಾಂಸರ ಸಮೂಹದ 
ಸ್ತುತಿಯ ಸಮೂಹಕ್ಕೆ ಪರಮ ಆಶ್ರಯನೆನಿಸಿದ, ಪಾಪವನ್ನು ಜಯಿಸಿದ, ಸಂಸಾರವೆಂಬ 


೫೬೮ 


ಪರಿಶಿಷ್ಟ 


ಹೀರಹಿಮತಾರಗಿರಿನಾರದಪಟೀರಘನ 
ಸಾರಸುರವಾರಣತುಷಾರಕರತಾರಾ 
ಹಾರಸಿತನೀರಧರಪಾರದಸುಧಾರಸಸ 
ಮೀರಭುಗಿನಾರುಚರಗೌರಸುಯಶೋಂಕಾ 
ಘೋರಭವದೂರ ಜಿತಶೂರತರಮಾರ ಶುಭ 
ಸಾರಯವಿವಾರನುತ ವೀರಶಿವಭ್ರತ್ಯಾ 
ಧಾರ ಸದುದಾರ ಸದಪಾರಸುಖಪೂರ ಜಯ 
ಚಾರಪದಸಾರಸವಿಹಾರ ಬಸವೇಶಾ 


ಬಾಲಶಶಿಮೌಲಿಕ ಕಪಾಲಧರ ಶೂಲಕರ 
ಕಾಲಹರಕೋಲಪರಲಾಲಸ ಮನೋಜ್ಞ - 
ವ್ಯಾಲಧರಲೀಲ ಶುಭಶೀಲ ಬುಧಜಾಲನುತಿ 
ಲೋಲ ಕರುಣಾಲಸಿತ ಫಾಲಶಿಖಿನೇತ್ರ 


ಸಮುದ್ರಕ್ಕೆ ಹಡಗಿನಂತಿರುವ , ಬಸವೇಶ್ವರನೇ ನನ್ನನ್ನು ರಕ್ಷಿಸು. ೪೭ . ವಜ್ರ , 
ಮಂಜು, ಬೆಳ್ಳಿಯ ಪರ್ವತ (ಕೈಲಾಸ ಪರ್ವತ), ನಾರದ, , ಶ್ರೀಗಂಧ, ಪಚ್ಚ 
ಕರ್ಪೂರ, ಐರಾವತ, ಚಂದ್ರ , ನಕ್ಷತ್ರ , ಮುತ್ತಿನಹಾರ , ಬಿಳಿಯಮೋಡ, ಪಾದರಸ , 
ಅಮೃತ, ಆದಿಶೇಷ ( ಸಾರ ಭುಗಿನ) ಇವರುಗಳ ಹಾಗೆ ಎಲ್ಲ ದೃಷ್ಟಿಯಿಂದಲೂ 
( ಎಲ್ಲ ಕಡೆಯಿಂದಲೂ ) ಮನೋಹರವಾದ ಶುಭ್ರತೆಯಿಂದ ಕೂಡಿದ, ಒಳ್ಳೆಯ 
ಕೀರ್ತಿಯೇ ಗುರುತಾಗಿವುಳ್ಳ , ಭಯಂಕರವಾದ ಸಂಸಾರದಿಂದ ದೂರನಾದ , 
ಯಮ , ಮನ್ಮಥ ಇವರುಗಳನ್ನು ಜಯಿಸಿದ, ಮಂಗಳಕರರೂ , ಶ್ರೇಷ್ಠರೂ ಆದ 
ಋಷಿಗಳ ಸಮೂಹದಿಂದ ಹೊಗಳಿಸಿಕೊಳ್ಳಲ್ಪಟ್ಟ , ವೀರಶೈವ ನೃತ್ಯರಿಗೆ ಆಧಾರ 
ನಾದ ( ವೀರಶೈವವನ್ನು ನೃತ್ಯರಂತೆ ಆಚರಿಸುವವರಿಗೆ ಆಧಾರಭೂತನಾದ ಎಂದು 
ಭಾವ), ಒಳ್ಳೆಯ ಉದಾರ ಗುಣವುಳ್ಳ , ತಡೆಯಿಲ್ಲದ ಶ್ರೇಷ್ಟಸುಖದ ಪ್ರವಾಹದಂತಿರುವ 
ಜಂಗಮ ಸಂಬಂಧವಾದ ಪಾದಗಳೆಂಬ ಕಮಲಗಳಲ್ಲಿ ಕ್ರೀಡಿಸುವ ಬಸವೇಶ್ವರನೇ 
( ನನ್ನನ್ನು ಪೊರೆ). ೪೮. ಬಾಲಚಂದ್ರನೇ ಕಿರೀಟದಲ್ಲುಳ್ಳ , ಬ್ರಹ್ಮಕಪಾಲವನ್ನು 
ಧರಿಸಿದ, ತ್ರಿಶೂಲಾಯುಧವೇ ಕಯ್ಯಲ್ಲುಳ್ಳ ಯಮನನ್ನು ನಾಶಮಾಡಿದ, ವರಾಹ 
ರೂಪನಾದ ವಿಷ್ಣುವಿಗೆ ಶತ್ರುವಾದ ಶಿವನಲ್ಲಿ ಆಸಕ್ತನಾದ, ಮನೋಹರವಾದ 
ಸರ್ಪವನ್ನು ಧರಿಸಿದ ಶಿವನ ಲೀಲಾಸ್ವರೂಪನಾದ, ಮಂಗಳಕರವಾದ ಶೀಲವುಳ್ಳ 
(ಸದಾಚಾರವುಳ್ಳ ), ವಿದ್ವಾಂಸರ ಸಮೂಹದ ಸ್ತೋತ್ರದಲ್ಲಿ ಆಸಕ್ತನಾದ, ಕರುಣೆ 
ಯಿಂದ ಪ್ರಕಾಶಮಾನವಾದ, ಹಣೆಯಲ್ಲಿ ಅಗ್ನಿ ನೇತ್ರವುಳ್ಳ , ಕೈಲಾಸಪರ್ವತದಲ್ಲಿರುವ 
ವಿಶಾಲವೂ , ಮನೋಹರವೂ ಆದ ಮನೆಯಲ್ಲಿಕ್ರೀಡಿಸುವ, ಶಿವಗಣಗಳ ಸಮೂಹ 
ದೊಡನೆ ಮಾಡಿದ ಸಂಗಸುಖವುಳ್ಳ , ಹಂಸಪಕ್ಷಿಯ ಮೇಲೆಸಂಚರಿಸುವ ಬ್ರಹ್ಮನಿಂದ 


೫೬೯ 


ಬಸವಕೃತಿ 


ಶೈಲಗವಿಶಾಲರುಚಿರಾಲಯಸುಖೇಲನ ಗ 
ಣಾಲಿಕೃತಮೇಲನ ಮರಾಲಗಮನಾರ್ಚ್ಯಾ 
ಸೂಲತನುಶಾಲಿ ವನಮಾಲಿನಿಧಿಮೂಲಕ ತ 
ಮಾಲದಲನೀಲಗಳ ಪಾಲಿಸು ವೃಷೇಂದ್ರಾ 
ಭಾವಭವಭಂಜನಸಭಾವಲಯಮಂಡನ ಶು 
ಭಾವಹ ಮಹೇಶಕೃತಭಾವ ಪರವಿದ್ಯಾ 
ಭಾವನ ಸದಾಸದನುಭಾವ ನತದತ್ತಗುಣ 
ಭಾವ ಮುದಿತೋಗ್ರಶರಭಾವತರಣಾಂಕಾ 
ಪಾವನಮಯಾಂಗ ಸುರಪಾವನತ ತಾರಕಜ 
ಪಾವಗತವಕ್ಕೆ ಮುನಿಪಾವನಕಟಾಕ್ಷಾ 
ದೇವಕುಲಸೇವ್ಯ ವಸುದೇವಸುತಮುಖ್ಯನರ 
ದೇವನುತ ರಕ್ಷಿಸೆಲೆ ದೇವ ಬಸವೇಶಾ 
ಕಾವ್ಯಗುರುಮುಖ್ಯಸುರಸೇವ್ಯಪದಪದ್ಮ ಶಶಿ 
ರವ್ಯನಲನೇತ್ರ ಪಠಿತವ್ಯನಿಜನಾಮಾ 
ಭವಜನದೂರ ಹೃತಹವ್ಯವಹಜಿಹ್ಯ ವಿಜಿ 

ತವ್ಯಸನ ಸದಣಪದವ್ಯಜನಲೋಲಾ 
ಪೂಜಿಸಲ್ಪಡುವುದಕ್ಕೆ ಯೋಗ್ಯನಾದ,ಸ್ಕೂಲವಾದ ದೇಹದಿಂದಶೋಭಿಸುವ, ವಿಷ್ಣು , 
ಬ್ರಹ್ಮರುಗಳಿಗೆ ಮೂಲಕಾರಣನೆನಿಸಿದ, ಹೊಂಗೆಯ ಎಲೆಗಳಂತೆ ನೀಲವರ್ಣದ ಕಂಠ 
ವನ್ನುಳ್ಳ ವೃಷಭೇಂದ್ರನೇ (ನನ್ನನ್ನು) ಪಾಲಿಸು. ೪೯ . ಭಾವೋದ್ಭವನಾದ ಮನ್ಮಥ 
ನನ್ನು ನಾಶಗೊಳಿಸಿದ ಶಿವನ ಸಭಾಮಂಡಲಕ್ಕೆ ಅಲಂಕಾರಪ್ರಾಯನಾದ, ಮಂಗಳ 
ವನ್ನುಂಟುಮಾಡುವ , ಈಶ್ವರನಲ್ಲಿ ( ಮಾಡಲ್ಪಟ್ಟ ) ಇಟ್ಟ ಮನಸ್ಸನ್ನುಳ್ಳ , ಉತ್ಕೃಷ್ಟವಾದ 
ಶಿವತತ್ತ್ವಬೋಧಕ ವಿದ್ಯೆಯನ್ನೇ ಧ್ಯಾನಿಸುವ, ಸದಾಕಾಲದಲ್ಲಿ ಶ್ರೇಷ್ಟವಾದ ಶಿವಾನು 
ಭಾವದಿಂದಕೂಡಿದ, ನಮಸ್ಕರಿಸಿದವರಿಗೆ ಸದ್ಗುಣ ಸಮೂಹವನ್ನು ಕೊಡುವ (ಅಥವಾ 
ಶಿವಗುಣಗಳನ್ನು ಕೊಡುವ), ಭಯಂಕರವಾದ ಶರಭಾವತಾರವೇ ಗುರುತಾಗಿ ಉಳ್ಳ 
ವೀರಭದ್ರನನ್ನು ಸಂತೋಷಪಡಿಸುವ, ಕಡೆಗಣ್ಣಿನನೋಟದಿಂದ ಪರಿಶುದ್ದಿಯನ್ನುಂಟು 
ಮಾಡುವ, ದೇವೇಂದ್ರನಿಂದ ನಮಸ್ಕಾರ ಮಾಡಿಸಿಕೊಳ್ಳುವ, ತಾರಕ ಮಂತ್ರ ಜಪದಿಂದ 
ಕೂಡಿದ ಬಾಯುಳ್ಳ , ಮುನಿಶ್ರೇಷ್ಠರನ್ನು ಪರಿಪಾಲಿಸುವ, ಶುಭಕರವಾದ ದೇಹವುಳ್ಳ , 
ದೇವತೆಗಳ ಸಮೂಹದಿಂದ ಸೇವಿಸಿಕೊಳ್ಳುವುದಕ್ಕೆ ಯೋಗ್ಯನಾದ , ಕೃಷ್ಣನೇ ಮೊದ 
ಲಾದ ಮನುಷ್ಯಾಧಿಪತಿಗಳಿಂದ ( ರಾಜರುಗಳಿಂದ) ನಮಸ್ಕಾರಮಾಡಿಸಿಕೊಳ್ಳುವ ಸ್ವಾಮಿ 
ಯಾದ ಎಲೈ ಬಸವೇಶ್ವರನೇ ರಕ್ಷಿಸು. ೫೦. ಶುಕ್ರಾಚಾರ (ಕಾವ್ಯ ) , ಬೃಹಸ್ಪತಿಯೇ 
ಮುಖ್ಯರಾದ ದೇವತೆಗಳಿಂದ ಸೇವಿಸಲ್ಪಡುವುದಕ್ಕೆ ಯೋಗ್ಯವಾದ ಪಾದಕಮಲವುಳ್ಳ , 
ಚಂದ್ರ , ಸೂರ , ಅಗ್ನಿಗಳೇ ಕಣ್ಣಾಗುಳ್ಳ , ಈಶ್ವರನಿಂದ ಉದ್ಘಾಟಿಸುವುದಕ್ಕೆ ( ಹೇಳು 
ವುದಕ್ಕೆ ಯೋಗ್ಯವಾದ ತನ್ನ ಹೆಸರನ್ನುಳ್ಳ , ಅಮಂಗಳದಿಂದಕೂಡಿದ ಜನರಿಂದ ದೂರ 


೫೭೦ 


ಪರಿಶಿಷ್ಟ 


ದ್ರವ್ಯಪತಿವಿತ್ರ ಸತತವ್ಯಪಗತಾಶ ಭವಿ 
ತವ್ಯಸಕಲಜ್ಞ ಲಸದವ್ಯಯಗುಣಾಂಕಾ 
ಶ್ರಾವ್ಯಶುಭಕೀರ್ತಿಯುತ ನವ್ಯಮತಿಯುಕ್ತ ಪೊರೆ 
ದಿವ್ಯಮುನಿವೃಂದಪರಿಭಾವ್ಯ ಬಸವೇಶಾ 


೫೦ 


ಕೇಶವಪರಿಸ್ತುತಕೃಪಾಶರಧಿ ಕೃತ್ಯಭವ 
ಪಾಶ ಮೃಡಮಾನಸನಿವೇಶ ಪರಬಿಂದ್ಯಾ 
ಕಾಶರವಿ ಸಂತತನಿರಾಶ ಶಿವತತ್ತ್ವನಿಧಿ 
ಕೋಶಕುಮತಸ್ಮಯವಿನಾಶ ಗಣಸೇವ್ಯಾ 
ಕ್ಷೇಶಘನಕಾನನಹುತಾಶ ಹೃದಯಾರ್ಚಿತವ 
ಹೇಶ ನಿಜಕೀರ್ತಿಭರಿತಾಶ ಶಿವಲಿಂಗಾ 
ವೇಶ ಪೊರೆಯೆನ್ನನಘನಾಶ ಯಮಿರಾಜದುಪ 
ದೇಶಕರ ವಿಶ್ವಜಗದೀಶ ಬಸವೇಶಾ 


೫೧ 


ದಲ್ಲಿರುವ , ಅಗ್ನಿಯ ನಾಲಿಗೆಯನ್ನು ನಾಶಗೊಳಿಸಿದ, ಸವ್ಯಸನಗಳನ್ನು ಗೆದ್ದ , 
ಶ್ರೇಷ್ಠರಾದ ಶಿವಗಣಗಳ ಮಾರ್ಗದಲ್ಲಿ ಸಂಚರಿಸುವ ಜನಗಳಲ್ಲಿ ಆಸಕ್ತನಾದ , 
ಕುಬೇರನಿಗೆ ಅಪ್ಪ (ವಿತ್ರ ) ನೆನಿಸಿದ, ಸದಾ ಆಸೆಯಿಂದ ದೂರನಾದ ಭವಿಷ್ಯದ 
ಸಮಸ್ತ ವಿಷಯಗಳನ್ನು ಅರಿತಿರುವ, ಚ್ಯುತಿಯಿಲ್ಲದ ಪ್ರಕಾಶಮಾನವಾದ ಸದ್ಗುಣಗಳೇ 
ಚಿಹ್ನೆಯಾಗುಳ್ಳ , ಭೂಮಿಯ ಜನಗಳಿಂದ ಕೇಳುವುದಕ್ಕೆ ಯೋಗ್ಯವಾದ ಮಂಗಳಕರ 
ವಾದ ಯಶಸ್ಸಿನಿಂದ ಕೂಡಿದ, ಅಪೂರ್ವವಾದ (ನೂತನವಾದ) ಬುದ್ದಿಯಿಂದ 
ಕೂಡಿದ ಶ್ರೇಷ್ಠರಾದ ಋಷಿಗಳ ಸಮೂಹದಿಂದ ಧ್ಯಾನಮಾಡಿಸಿಕೊಳ್ಳುವುದಕ್ಕೆ ಯೋಗ್ಯ 
ನಾದ ಬಸವೇಶ್ವರನೇ ರಕ್ಷಿಸು . ೫೧. ವಿಷ್ಣುವಿನಿಂದ ಹೊಗಳಿಸಿಕೊಂಡ , ದಯಾಸಮುದ್ರ 
ನಾದ, ಸಂಸಾರವೆಂಬ ಪಾಶವನ್ನು ಕತ್ತರಿಸಿ ಹಾಕಿದ, ಪರಮೇಶ್ವರನ ಮನಸ್ಸೆಂಬ ಮನೆ. 
ಯಲ್ಲಿ ವಾಸಮಾಡಿದ , ಉತ್ಕೃಷ್ಟವಾದ ಬಿಂದುಸ್ವರೂಪದ ಆಕಾಶದಲ್ಲಿ ಸೂಯ್ಯನಾಗಿ 
ರುವ, ಸತತವೂ ಆಶಾರಹಿತನಾದ, ಶಿವಸಂಬಂಧವಾದ ತತ್ಯ ವಿದ್ಯೆಯೆಂಬ ನಿಕ್ಷೇಪಕ್ಕೆ 
ಬೊಕ್ಕಸದೋಪಾದಿಯಲ್ಲಿರುವ, ಕೆಟ್ಟ ಮತಗಳ ಗರ್ವವನ್ನು ನಾಶಗೊಳಿಸಿದ, ಶಿವಗಣ 
ಗಳಿಂದ ಸೇವಿಸಲ್ಪಡುವುದಕ್ಕೆ ಯೋಗ್ಯನಾದ, ಪಂಚಕ್ಷೇಶಗಳೆಂಬ ದಟ್ಟವಾದ ಕಾಡಿಗೆ 
ಬೆಂಕಿಯಾಗಿರುವ , ಶಿವನನ್ನು ಮನಸ್ಸಿನಲ್ಲಿ ( ಸದಾ) ಪೂಜಿಸುವ, ತನ್ನ ಯಶಸ್ಸಿನಿಂದ 
ದಿಕ್ಕುಗಳನ್ನೆಲ್ಲ ತುಂಬಿದ, ಶಿವಲಿಂಗದಲ್ಲಿ ಆವೇಶವುಳ್ಳ ( ಪ್ರವೇಶವುಳ್ಳ ), ಪಾಪವನ್ನು 
ನಾಶಗೊಳಿಸಿದ, ಋಷಿ ಜನಗಳಿಗೆ ಪ್ರಕಾಶಿಸುವ ಶಿವತತ್ರೋಪದೇಶವನ್ನು ಮಾಡಿದ , 
ಸಮಸ್ತಲೋಕ( ವಿಶ್ವ ) ಗಳಿಗೂ ಸ್ವಾಮಿಯೆನಿಸಿದ ಬಸವೇಶ್ವರನೇ ನನ್ನನ್ನು ರಕ್ಷಿಸು. 


೫೭೧ 


ಬಸವಕೃತಿ 


ಶಶ್ವದನುನಿಶ್ರುತನಿಜಶ್ವಸಿತಸಂಭವಪ 
ಟುಶ್ವ ಸನಚಾಲಿತಸುರೇಶ್ವರವಿಮಾನಾ 
ನಶ್ವರಪದಸ್ಯ ಹರಿದಶ್ವಶತಕಾಂತಿಮಯ 
ಶಾಶ್ವತವಪುರ್ಧರ ಸಿತಾಶ್ವ ಶರದಾಂಕಾ | 
ಪಶ್ವಧಿಪ ಸಾರನಿಗಮಾಶ್ವಭಜಕಪ್ರಿಯಕ 
ರಶ್ವಪತಿವಾಹನನಶ್ವರಪದಸ್ಸಾ 
ಶೇಶ್ವರಸಮುರ್ಚ್ಯ ಪೊರೆ ವಿಶ್ವಪರಿಪಾಲಕ ರ 
ತೀಶ್ವರಮದಾಪಹ ಗಣೇಶ್ವರ ವೃಷೇಂದ್ರಾ 


೫೨ 


ಈಷಣವಿವರ್ಜಿತ ಸರೋಷಪರಮರ್ದನ ಮು 
ನೀಷಿತಸುರದ್ರುವ ಸುಭಾಷಿತ ಸುವೃತ್ತಾ 
ನೇಷಿತಪದಾಬ್ಬ ಪರಿತೋಷಿತಮಹೇಶ ಶುಭ 
ವೇಷಧರ ತಮ್ಮ ವಿದಶೇಷಬುಧವಂದ್ಯಾ 


೫೨ . ಬಾರಿಬಾರಿಗೂ ಮೂಗನ್ನನುಸರಿಸಿ ಹೊರ ಹೊರಟ ತನ್ನ ಉಸುರಿನಿಂದ 
ಹುಟ್ಟಿದ ಸಮರ್ಥವಾದ ಉಸುರಿನ ಗಾಳಿಯಿಂದ ದೇವೇಂದ್ರನ ಪುಷ್ಪಕ ವಿಮಾನ 
ವನ್ನು ಅಲ್ಲಾಡುವಂತೆ ಮಾಡುವ, ನಶ್ವರವಲ್ಲದ ( ಶಾಶ್ವತವಾದ) ಸ್ಥಾನದಲ್ಲಿರುವ, 
ನೂರಾರು ಸೂರರ ತೇಜಸ್ಸಿನಂತಿರುವ ತೇಜೋ ರೂಪನಾದ, ಶಾಶ್ವತವಾದ ದೇಹ 
ವನ್ನು ಧರಿಸಿರುವ, ಶುಭ್ರವಾದ ಕುದುರೆಗಳನ್ನುಳ್ಳ ಅರ್ಜುನನಿಗೆ ಬಾಣವನ್ನು ಕೊಟ್ಟ 
ಶಿವನ ಗುರುತನ್ನುಳ್ಳ ( ಅಂದರೆ ಶಿವಲಿಂಗವನ್ನು ಧರಿಸಿರುವ ಎಂದು ಭಾವ) , 
ವೃಷಭೇಶ್ವರನಾದ, ಶ್ರೇಷ್ಟವಾದ ವೇದಗಳನ್ನೆ ಕುದುರೆ ಯನ್ನಾಗಿ ಉಳ್ಳ ಶಿವನನ್ನು 
ಧ್ಯಾನಿಸುವವರಿಗೆ ಹಿತವನ್ನುಂಟುಮಾಡುವ, ಶ್ರೇಷ್ಟವಾದ ನಾಯಿಯೇ ವಾಹನವಾಗಿ 
ಉಳ್ಳ ಭೈರವನಿಂದ ನಮಸ್ಕರಿಸಲ್ಪಟ್ಟ , ಶಿವನ ಸಂಬಂಧದ ಆಸ್ಥಾನದಲ್ಲಿರುವ, ದಿಕ್ಷತಿ 
ಗಳಾದ ಇಂದ್ರ , ಅಗ್ನಿ , ಯಮ , ನಿರುತಿ , ವರುಣ, ವಾಯು , ಕುಬೇರ, ಈಶಾನರು 
ಗಳಿಂದ ಪೂಜಿಸುವುದಕ್ಕೆ ಯೋಗ್ಯನಾದ , ಪ್ರಪಂಚವನ್ನು ಪರಿಪಾಲಿಸುವ, ಮನ್ಮಥನ 
ಗತ್ವವನ್ನು ನಾಶ ಮಾಡಿದ, ಗಣಶ್ರೇಷ್ಟನಾದ ವೃಷಭೇಂದ್ರನೇ ರಕ್ಷಿಸು . ೫೩ . 
ದಾರೇಷಣ , ಪುತ್ತೇಷಣ, ಅರ್ಥೈಷಣಗಳೆಂಬ ಮೂರು ದುರಾಸೆಗಳನ್ನು ದೂರೀ 
ಕರಿಸಿದ, ಕೋಪದಿಂದ ಕೂಡಿದವನಾಗಿ ಶತ್ರುಗಳನ್ನು ನಾಶಗೊಳಿಸಿದ , ಮುನಿಗಳ 
ಇಷ್ಟಾರ್ಥ ವಿಷಯದಲ್ಲಿ ಕಲ್ಪದ್ರುಮ ಸದೃಶನಾದ , ಒಳ್ಳೆಯ ಮಾತುಗಳನ್ನುಳ್ಳ , 
ಒಳ್ಳೆಯ ಚರಿತ್ರೆಯುಳ್ಳವರಿಂದ ಹುಡುಕಲ್ಪಟ್ಟ ಪಾದಕಮಲಗಳುಳ್ಳ , ಈಶ್ವರನನ್ನು 
ಸಂತೋಷಪಡಿಸುವ, ಮಂಗಳಕರವಾದ ವೇಷವನ್ನು ಧರಿಸಿದ, ಶಿವತತ್ತ್ವ ವಿದ್ಯೆಯನ್ನು 
ತಿಳಿದ ಸಕಲ ವಿದ್ವಾಂಸರಿಂದಲೂ ನಮಸ್ಕರಿಸಿಕೊಳ್ಳುವುದಕ್ಕೆ ಯೋಗ್ಯನಾದ, ಭಯಂಕರ 
ವಾದ ಪುನಃ ಪುನಃ ಹುಟ್ಟುವಿಕೆಯಿಂದ ಮಾಲಿನ್ಯದಿಂದ ಕೂಡಿದ ( ಭವ) ರೋಗವನ್ನು 


೫೭೨ 


ಪರಿಶಿಷ್ಟ 


ಭೀಷಣಪುನರ್ಭವಸದೋಷಗದಸಂಹರಣ 
ಭೇಷಜನಜಾಖ್ಯ ನತಪೋಷ ಮೃಡಭಕ್ತ 
ದ್ವೇಷಿಮದಪಂಕಪರಿಶೋಷಣ ಗಣೇಂದ್ರ ಪೊರೆ 
ಶೇಷಧರಭಕ್ತಿಮಣಿಭೂಷ ಬಸವೇಶಾ 
ವಾಸವಗುರುಸ್ತುತ ಮಹಾಸುರಮಹೀಧರಶ 
ರಾಸನವನೆಂಬುಜನಿವಾಸ ಶಿವಯೋಗಾ 
ಭಾರತವತ್ಸಲ ಕೃಪಾಸದನ ರಮ್ಮದರ 
ಹಾಸರುಚಿರಾ ಶಿವದಾಸಹಿತಕಾರ್ಯಾ 
ವಾಸರಕರಪಕರಭಾಸಹಿತ ದುರ್ವತನಿ 
ರಾಸ ಕುಸುಮಾಯುಧದುರಾಸದನಿಜಾತ್ಮಾ 
ವ್ಯಾಸಶುಕಮುಖ್ಯನುತಭಾಸುರಚರಿತ್ರ ಕುಡು 
ಲೇಸನೆಮಗುನ್ನತವಿಲಾಸ ಬಸವೇಶಾ 
ಆಹವಮಾಗತಸಸಾಹಸಪರಪ್ರಹರ 
ಬಾಹ ಗಣನಾಯಕಸಮಾಹಿತಸುಕಾರ್ಯ 
ವ್ಯೂಹ ಪರಿವರ್ಜಿತವಿಮೋಹ ಭುವನೋತ್ತರಕ 

ಟಾಡಬಹಿರಾತತಸುಗೇಹಕೃತವಾಸಾ 
ನಾಶಪಡಿಸುವುದರಲ್ಲಿ ಔಷಧದಂತಿರುವವನೆಂಬ ತನ್ನ ಹೆಸರನ್ನು ಹೊಂದಿದ (ಪ್ರಸಿದ್ದ 
ನಾದ), ನಮಸ್ಕರಿಸಿದವರನ್ನು ಸಂರಕ್ಷಿಸುವ, ಪರಮೇಶ್ವರನ ಭಕ್ತರುಗಳಲ್ಲಿ ದ್ವೇಷ 
ವುಳ್ಳವರ ಗರ್ವವೆಂಬ ಹೆಸರನ್ನು ಒಣಗಿಸುವ, ಗಣಶ್ರೇಷ್ಠನೆನಿಸಿದ, ಶಿವಭಕ್ತಿಯೆಂಬ 
ರತ್ನಾಭರಣವನ್ನು ಧರಿಸಿದ , ಬಸವೇಶ್ವರನೇ ಸಂರಕ್ಷಿಸು. ೫೪ , ದೇವೇಂದ್ರ , ಬೃಹಸ್ಪತಿ 
ಇವರುಗಳಿಂದ ಹೊಗಳಲ್ಪಟ್ಟವನಾದ, ಮಹತ್ತರವಾದ ಮೇರುಪರ್ವತವೇ ಬಿಲ್ಲಾಗಿ 
ಉಳ್ಳ ಶಿವನ ಹೃದಯ ಕಮಲವೇ ಮನೆಯಾಗಿವುಳ , ಶಿವಯೋಗದ ಅಭ್ಯಾಸದಲ್ಲಿ 
ಪ್ರೀತಿಯುಳ್ಳವರಾರೋ ಅವರಲ್ಲಿ ವಾತ್ಸಲ್ಯವನ್ನು ಹೊಂದಿದ, ದೇಹವೆಂಬ ರಸಕ್ಕೆ ಮನೆ 
ಯಂತಿರುವ, ಮನೋಹರವಾದ ಮುಗುಳುನಗೆಯಿಂದ ಸುಂದರವಾದ ಮುಖವುಳ್ಳ ಶಿವ 
ನನ್ನು ಸೇವಿಸುವವರಿಗೆ ಪ್ರಿಯವಾದ (ಹಿತವಾದ) ಕಾವ್ಯಗೌರವವುಳ್ಳ , ಸೂರರ 
ಸಮೂಹದ ಕಾಂತಿಯಂತಿರುವ ಕಾಂತಿಯಿಂದ ಕೂಡಿದ, ಕೆಟ್ಟ ಮತಗಳನ್ನು ನಾಶ 
ಪಡಿಸಿದ , ಮನ್ಮಥನಿಂದ ಪಡೆಯುವುದಕ್ಕೆ ಅಸಾಧ್ಯವಾದ ತನ್ನ ಆತ್ಮ ( ದೇಹ) ವುಳ್ಳ 
ಮನ್ಮಥ ಸಂಬಂಧದ ಮನೋವಿಕಾರಾದಿಗಳಿಂದ ದೂರನಾದ ಎಂದು ಭಾವ, ವ್ಯಾಸ 
ಮಹರ್ಷಿ, ಶುಕಮಹರ್ಷಿ ಇವರುಗಳೇ ಮುಖ್ಯರಾದ ಋಷಿಗಳಿಂದಸ್ತೋತ್ರಮಾಡಿಸಿ 
ಕೊಂಡ, ಪ್ರಕಾಶಿಸುವ ಚರಿತ್ರೆಯುಳ್ಳ , ಉತ್ಕೃಷ್ಟವಾದ ಲೀಲೆಯನ್ನು ಹೊಂದಿದ 
ಬಸವೇಶ್ವರನೇ , ನನಗೆ ಒಳ್ಳೆಯದನ್ನು ಕೊಡು. ೫೫ . ಯುದ್ಧಕ್ಕೆ ಬಂದ ಸಾಮರ್ಥ 
ದಿಂದ ಕೂಡಿದೆ ಶತ್ರುಗಳನ್ನು ನಾಶಮಾಡುವ ತೋಳ್ಳಲವುಳ್ಳ , ಶಿವಗಣಶ್ರೇಷ್ಟರಿಗೆ 
ಪ್ರಿಯವಾಗುವಂತಹ ಶ್ರೇಷ್ಟಕಾದ್ಯಗಳ ಸಮೂಹವನ್ನುಳ್ಳ, ಅಜ್ಞಾನವನ್ನು ದೂರೀ 


೫೭೩ 


ಬಸವಕೃತಿ 


ವ್ಯಾಹತಪರೋಕ್ತಿಪರಿವಾಹ ಬುಧಸನ್ನುತಸ 
ದೂಹ ಸಕಳೇಪ್ಪಕರಣೇಹ ಚರಭಕ್ತ 
ಸ್ನೇಹ ಪರಿಪಾಲಿಸು ಸುದೇಹ ಪರಮೇಶ್ವರಮ 
ನೋಹರಗುಣಾಭರಣವಾಹ ಬಸವೇಶಾ 


೫೫ 


ವ್ಯಾಳಪತಿಕಂಕಣ ಕರಾಳಖಳಸೂದನ ಮು 
ರಾಳರಥಮಾನಿತವಿಶಾಳಮತಿಯುಕ್ತಾ 
ಕೋಳಗಳ ಸದ್ಭಸಿತಫಾಳ ಫಣಿರಾಜನಿಭ 
ವಾಳ ಖರನಿರ್ವಥಿತಕಾಳದನುಜೇಂದ್ರಾ 
ಗಾಳವದಧೀಚಿಮುನಿಪಾಳನಪರಾಯಣ ಸ 
ದೈಳಬಿಳಭಾಗ್ಯದಸುಖೇಳನ ಕಟಾಕ್ಕಾ 
ಕಾಳಿತದಿಗಂತ ಗಣಮೇಳನವಿಲೋಲಪೊರೆ 
ಶೈಳನಿಭಕಾಯ ಕರುಣಾಳು ಬಸವೇಶಾ 
ಪಕ್ಷಿಪರಥಾಕ್ಷಿಪದ ಋಕ್ಷಪವಳಕ್ಷಕ ದಿ 
ದೃಕ್ಕುವಿಜಿತಾಕ್ಷ ಸುಮುಮುಕ್ಕುಜನವೀಕಾ 
ಲಕ್ಷಿತ ತರಕುತನುರಾಕ್ಷಸವಿಪಕ್ಷ ಖಲ 

ದಕ್ಷಮುಖಶಿಕ್ಷ ನಿಟಿಲಾಕ್ಷಗಮಹೋತ್ಸಾ 
ಕರಿಸಿದ, ಲೋಕವೆಂಬ ದೊಡ್ಡ ಕೊಪ್ಪರಿಗೆಯ ಹೊರಗಡೆಯಲ್ಲ , ಎಲ್ಲ ಕಡೆಯಲ್ಲ , 
ವಿಸ್ತಾರವಾದ ಶ್ರೇಷ್ಠ ಮನೆಯಲ್ಲಿ ವಾಸವಾಗಿರುವ ( ಸಮಸ್ತಲೋಕದ ಎಲ್ಲ ಭಾಗ 
ದಲ್ಲಿ ವಾಸಮಾಡಿದ ಎಂದು ಭಾವ), ಅನ್ಯಮತಸ್ಥರ ಮಾತುಗಳ ಪ್ರವಾಹವನ್ನು 
ವಿಶೇಷವಾಗಿ ನಾಶಗೊಳಿಸಿದ, ವಿದ್ವಾಂಸರಿಂದ ಹೊಗಳಿಸಿಕೊಳ್ಳಲ್ಪಟ್ಟ , ಒಳ್ಳೆಯ 
ಊಹೆಗೆ ಕಾರಣನಾದ, ಸಕಲರಿಗೂ ಇಷ್ಟಾರ್ಥಗಳನ್ನುಂಟುಮಾಡುವುದರಲ್ಲಿ ಇಚ್ಛೆ 
ಯುಳ್ಳ , ಜಂಗಮ ಭಕ್ತರಲ್ಲಿ ಪ್ರೀತಿಯುಳ್ಳ , ಒಳ್ಳೆಯ ಶರೀರವುಳ್ಳ , ಮನೋಹರವಾದ 
ಸದ್ಗುಣಗಳೇ ಆಭರಣವಾಗಿವುಳ್ಳ , ಪರಮೇಶ್ವರನ ವಾಹನನಾದ ಬಸವೇಶ್ವರನೇ 
ಚೆನ್ನಾಗಿ ಸಂರಕ್ಷಣೆ ಮಾಡು. ೫೬ . ಆದಿಶೇಷನೇ ಕೈಕಡಗವಾಗಿವುಳ್ಳ , ಭಯಂಕರರಾದ 
ದುಷ್ಟರನ್ನು ನಾಶಮಾಡಿದ, ಹಂಸಪಕ್ಷಿಯನ್ನೇ ರಥವನ್ನಾಗಿ ಮಾಡಿಕೊಂಡಿರುವ ಬ್ರಹ್ಮ 
ನಿಂದ ಸನ್ಮಾನಿತನಾದ, ವಿಶಾಲವಾದ ಬುದ್ದಿಯುಳ್ಳ , ವಿಷವನ್ನು ಕಂಠದಲ್ಲುಳ್ಳ ,ಶ್ರೇಷ್ಠ 
ಭಸ್ಮವೇ ಹಣೆಯಲ್ಲುಳ್ಳ , ಆದಿಶೇಷನಿಗೆ ಸದೃಶವಾದ ಬಾಲವುಳ್ಳ , ಗೊರಸಿನ ತುಳಿತ 
ದಿಂದ ಕಾಳನೆಂಬ ರಾಕ್ಷಸ ಶ್ರೇಷ್ಠನನ್ನು ಭೇದಿಸಿದ, ಗಾಲವ, ದಧೀಚಿಗಳೆಂಬ ಋಷಿ 
ಗಳನ್ನು ಸಂರಕ್ಷಿಸುವುದರಲ್ಲಿ ಆಸಕ್ತನಾದ,ಶ್ರೇಷ್ಠನಾದ ಕುಬೇರನಿಗೆ ಸಂಪತ್ತನ್ನು ಕೊಟ್ಟ , 
ಒಳ್ಳೆಯ ಕ್ರೀಡೆಯುಳ್ಳ , ಕಡೆಗಣ್ಣಿನ ನೋಟದಿಂದ ದಿಕ್ಕುಗಳ ಕೊನೆಗಳನ್ನು ತೊಳೆದ , 
ಶಿವಗಣಗಳ ಸಂಗದಲ್ಲಿ ಆಸಕ್ತನಾದ, ಪರ್ವತಕ್ಕೆ ಸಮಾನವಾದ ದೇಹವುಳ್ಳ , ದಯಾ 
ಶಾಲಿಯಾದ ಬಸವೇಶ್ವರನೇ ರಕ್ಷಿಸು . ೫೭ . ಗರುಡಪಕ್ಷಿಯೇ ರಥವಾಗುಳ್ಳ ವಿಷ್ಣುವಿನ 
ಕಣ್ಣನ್ನು ಪಾದದಲ್ಲುಳ್ಳ , ಚಂದ್ರನಂತೆ ( ಋಕ್ಷಪ) ಶುಭ್ರನಾದ , ದರ್ಶನಾಪೇಕ್ಷಿಗಳಾದ 


೫೭೪ 


ಪರಿಶಿಷ್ಟ 


280 


ಯಕ್ಷಪತಿಪಕ್ಷ ಮಿಳದಕ್ಷಯಗುಣಾಕರ ದು 
ರೀಕ್ಷವಿಷಭಕ್ಷ ಶುಭಲಕ್ಷಣ ಗಣೇಂದ್ರಾ 
ಧ್ಯಕ್ಷ ರಿಪುಕಕ್ಷದವ ಸಾಕ್ಷರಕೃತೇಕ್ಷಣ ಕ 
ಟಾಕ್ಷ ಪೊರೆ ಸಕ್ಷಮವಿಚಕ್ಷಣ ವೃಷೇಂದ್ರಾ 
ಕುಷ್ಠ ಮುಖದುಸ್ಸಹಬಲಿಷ್ಠಗದಮರ್ದನಗ 
ರಿಪ್ಪನಿಜಪಜ್ಜಲ ಯುಧಿಷ್ಠಿರನರಾರ್ಚ್ಯಾ 
ಧಿಷ್ಟಿತಜಗತಯ ವರಿಷ್ಠಗರುಡಾಂಕಪರ 
ಮೇಷ್ಠಿನುತ ಭರ್ಗಪದನಿಷ್ಠ ಜನಲೋಲಾ 
ಶ್ರೇಷ್ಠ ಸುಕವಿಪ್ರಕರಷಷ್ಟಸುರಭೂಜ ಖಲ 
ಕಾಷ್ಠದವಪಾವಕ ಪಟಿಷಗಣವೃಂದ 
ಜೋಷ ಪರಿತರ್ಪಿತಲಘಷ್ಮತವಾದಿಕುಲ 

ಸುಷ್ಟು ವಚನೋತ್ಕರ ಮಹಿಷ್ಠ ಬಸವೇಶಾ 
ಇಂದ್ರಿಯಗಳನ್ನು ಗೆದ್ದ ಶ್ರೇಷ್ಠರಾದ ಮೋಕ್ಷಾಪೇಕ್ಷೆಯುಳ್ಳ ಜನರ ದೃಷ್ಟಿಗೆ (ವೀಕ್ಷ) 
ಗುರಿಯಾಗಿ ಮಾಡಲ್ಪಟ್ಟ (ಮೋಕ್ಷಾಪೇಕ್ಷಿಗಳಾದ ಸಂಯಮಿ ಜನಗಳಿಂದ ನೋಡಲ್ಪಡುವ 
ಎಂದು ಭಾವ) , ಹುಲಿಯ ದೇಹವುಳ್ಳ ವ್ಯಾಘ್ರಾಸುರನೆಂಬ ರಾಕ್ಷಸನಿಗೆ ಶತ್ರುವಾದ, 
ನೀಚನಾದ ದಕ್ಷಬ್ರಹ್ಮನ ಯಜ್ಞವನ್ನು ಶಿಕ್ಷಿಸಿದ ( ನಾಶಮಾಡಿದ), ಪರಮೇಶ್ವರನನ್ನು 
ಹೊತ್ತು ಸಂಚರಿಸುವ ದೊಡ್ಡ ವೃಷಭ (ಗೂಳಿ) ನಾದ, ಕುಬೇರನಲ್ಲಿ ವಿಶ್ವಾಸವುಳ್ಳ , 
ನಾಶರಹಿತವಾದ ಸದ್ಗುಣಗಳಿಂದ ಕೂಡಿದ, ಕ್ಷಯರಹಿತನಾದ ( ಅಥವಾ ಪರಮಾತ್ಮ 
ಸ್ವರೂಪನಾದ) ನೋಡುವುದಕ್ಕೆ ಸಾಧ್ಯವಾದ ವಿಷವನ್ನು ಭಕ್ಷಿಸಿದ ಶಿವನ ಮಂಗಳಕರ 
ವಾದ ಚಿಹ್ನೆಗಳನ್ನುಳ್ಳ , ಶಿವಗಣ ಶ್ರೇಷ್ಟರಿಗೆಲ್ಲ ಅಧಿಪತಿಯಾದ, ವೈರಿಗಳೆಂಬ ಒಣಗಿದ 
ಕಾಡಿಗೆ ಕಾಲ್ಕಿಚ್ಚಿನಂತಿರುವ, ವಿದ್ಯಾವಂತರಲ್ಲಿ ( ಸಾಕ್ಷರ) ಕಡೆಗಣ್ಣುಗಳ ಕಾಂತಿಯನ್ನು 
ಬೀರುವವನಾದ ( ಜ್ಞಾನಿಗಳನ್ನು ಕೃಪಾಕಟಾಕ್ಷದಿಂದನೋಡುವ) ಕ್ಷಮಾಶೀಲರಾದವರಲ್ಲಿ 
ಶ್ರೇಷ್ಟನಾದ ವೃಷಭೇಶ್ವರನೇ ( ನನ್ನನ್ನು) ಪೊರೆ. ೫೮. ಕುಷ್ಟರೋಗವೇ ಮೊದಲಾದ 
ಸಹಿಸಲಸಾಧ್ಯವಾದ ಪ್ರಬಲರೋಗಗಳನ್ನು ನಾಶಗೊಳಿಸುವುದರಲ್ಲಿ ಬಹು ಸತ್ವಯುತ 
ವಾದ ( ಗುರುತರವಾದ) ತನ್ನ ಪಾದಜಲವನ್ನುಳ್ಳ , ಯುಧಿಷ್ಠಿರ, ಅರ್ಜುನಾದಿಗಳಿಂದ 
ಪೂಜಿಸಿಕೊಳ್ಳಲ್ಪಡಲು ಯೋಗ್ಯನಾದ, ತನ್ನಲ್ಲಿ ಅಡಕವಾದ ( ವಾಸಮಾಡಲ್ಪಟ್ಟ) . 
ಮೂರುಲೋಕಗಳನ್ನುಳ್ಳ , ಶ್ರೇಷ್ಠ ಗರುಡವಾಹನನಾದ ವಿಷ್ಣು , ಬ್ರಹ್ಮರೇ ಮೊದ 
ಲಾದವರಿಂದ ಸೋತ್ರ ಮಾಡಿಸಿಕೊಳ್ಳುವ, ಈಶ್ವರನ ಪಾದದಲ್ಲಿ ಶ್ರದ್ಧೆಯುಳ್ಳ 
ಜನಗಳಲ್ಲಿ ಆಸಕ್ತನಾದ, ಉತ್ತಮರಾದ ಸತ್ಯವಿಗಳ ಗುಂಪಿಗೆ ಆರನೆಯ (?) ಕಲ್ಪ 
ವೃಕ್ಷ ಸದೃಶನಾದ, ನೀಚಜನಗಳೆಂಬ ಕಟ್ಟಿಗೆ (ಸೌದೆ) ಗೆ , ಕಾಳಿ ಜೈನಂತಿರುವ, 
ಸಮರ್ಥರಾದ ಶಿವಗಣಗಳ ಗುಂಪಿಗೆ ದೊಡ್ಡವ (ಜೇಷ್ಠನೆನಿಸಿದ, ಅತಿ ನೀಚ 
ಮತ ವಾದಿಗಳ ಗುಂಪನ್ನು ಭಯಪಡಿಸಿದ, ಶ್ರೇಷ್ಟವಾದ ಮಾತುಗಳ (ಶ್ರೇಷ್ಠ 
ವಚನಗಳ ಸಮೂಹವನ್ನುಳ್ಳ (ಶ್ರೇಷ್ಟವಾದ ವಚನಗಳನ್ನು ರಚಿಸಿದ ಎಂದು ಭಾವ) 


೫೭೫ 


ಬಸವಕೃತಿ 


ಭರ್ಮನಗಮಂದಿರ ಯಜರ್ಮನುಪರಿಸ್ಕುತ ಹ 
ವಿರ್ಮುಖಸಮರ್ಚಿತ ವಿಕರ್ಮಯವಿವಂದ್ಯಾ 
ಶೋರ್ಮೀಮದೆವರ್ಜಿತ ವಿನಿರ್ಮಿತಜಗತಯ ಸು 
ಶರ್ಮದ ಮಹಾಭಸಿತವರ್ಮಕಲಿತಾಂಗಾ 
ಕೂರ್ಮಮದಮರ್ದಿ ಗಜಚರ್ಮಧರಭಕ್ಕವರ | 
ನಿರ್ಮದಜನಾಂಬುರುಹಘರ್ಮಕರಲೀಲಾ 
ನಿರ್ಮದಿತವಾಠ ಪೊರೆ ಗೀರ್ವಧುರ ವಾದಜಿತ 
ದುರ್ಮತ ಮಹೇಶ್ವರಸಧರ್ಮ ಬಸವೇಶಾ 


ಶ್ರೀದಸಹಖೇಲನವಿನೋದಗುಣರತ್ನವಿಸ 
ರೋದಧಿ ಮಹೇಶಕೃತಮೋದ ತತಮಾಯಾ 
ನೋದನ ಸುರೇಂದ್ರನತಪಾದಸರಸೀಜ ಕೃತ 
ವೇದ ಜಗತಿನುತಶುಭೋದಯಚರಿತ್ರಾ 


ಮಹಿಮಾಶಾಲಿಯಾದ ಬಸವೇಶ್ವರನೇ , ( ನನ್ನನ್ನು ರಕ್ಷಿಸು) , ೫ . ಮೇರು ಪರ್ವತವೇ 
ಮನೆಯಾಗಿವುಳ್ಳ , ಯಜುರ್ವೇದದ ಮಂತ್ರ (ಮನು) ದಿಂದ ಹೊಗಳಿಸಿಕೊಳ್ಳಲ್ಪಟ್ಟ , 
ದೇವತೆಗಳಿಂದ ಪೂಜಿಸಿಕೊಳ್ಳುವ, ವಿಶೇಷವಾದ ಸತ್ಕರ್ಮಗಳನ್ನು ಮಾಡುವ ಖುಷಿ 
ಗಳಿಂದ ನಮಸ್ಕರಿಸಿಕೊಳ್ಳುವುದಕ್ಕೆ ಯೋಗ್ಯನಾದ ( ಅಥವಾ ಕರ್ಮಗಳ ಜಂಜಡದಿಂದ 
ದೂರರಾದ ಋಷಿಗಳಿಂದ ನಮಸ್ಕರಿಸಿಕೊಳ್ಳಲು ಯೋಗ್ಯನಾದ), ಆಶೆ,ಕುಪಾಸಾದಿ 
ಷಡರ್ಮಿ, ಅಷ್ಟಮದ ಇವುಗಳಿಂದ ದೂರನಾದ , ಮೂರುಲೋಕಗಳನ್ನು ಸೃಷ್ಟಿಸಿದ 
ಶ್ರೇಷ್ಟವಾದ ಸೌಖ್ಯವನ್ನು ಕೊಡುವಂತಹ, ಶ್ರೇಷ್ಠವಾದ ಭಸ್ಮಧಾರಣೆಯಿಂದ ಕೂಡಿದ 
ದೇಹವುಳ್ಳ , ಕೂರ್ಮಾವತಾರ ಮಾಡಿದ ವಿಷ್ಣುವಿನ ಮದವನ್ನು ನಾಶಗೊಳಿಸಿದ, 
ಗಜಾಸುರನ ಚರ್ಮವನ್ನು ಧಾರಣ ಮಾಡಿದ ಶಿವನ ಶ್ರೇಷ್ಠ ಭಕ್ತನಾದ, ಮದದಿಂದ 
ದೂರರಾದ ಜನಗಳೆಂಬ ಕಮಲಗಳಿಗೆ ಉಗ್ರಕಿರಣನಾದ ಸೂರನಂತೆ ಲೀಲೆಯುಳ್ಳ , 
ಮದಿಸಿದ ಮಾರನನ್ನು ನಿವಾರಿಸಿದ , ಮಧುರವಾದ ಮಾತು , ದುರ್ಮತಗಳನ್ನು 
ವಾದದಲ್ಲಿ ಜಯಿಸಿದ ಪರಮೇಶ್ವರನ ಸದ್ದರ್ಮ ಸ್ವರೂಪನಾದ ಬಸವೇಶ್ವರನೇ 
ನನ್ನನ್ನು ರಕ್ಷಿಸು. ೯೦ . ಕುಬೇರನ ಒಡನಾಟದಲ್ಲಿ ವಿನೋದಗೊಳ್ಳುವ, ಸದ್ಗುಣ 
ಗಳೆಂಬ ರತ್ನಗಳ ಸಮೂಹಕ್ಕೆ ಸಮುದ್ರನಾದ, ಈಶ್ವರನಿಗೆ ಸುತೋಷವನ್ನುಂಟು 
ಮಾಡುವ, ವಿಸ್ತಾರವಾದ ಮಾಯೆಯನ್ನು ಹೋಗಲಾಡಿಸಿದ , ದೇವೇಂದ್ರನಿಂದ 
ನಮಸ್ಕಾರಗೊಳಿಸಿಕೊಳ್ಳಲ್ಪಟ್ಟ ಪಾದಕಮಲಗಳುಳ್ಳ , ವೇದಗಳನ್ನು ಉಸುರಿದ ( ಮಾತಿ 
ನಿಂದ ವೇದಗಳನ್ನು ಉಂಟುಮಾಡಿದ) ಲೋಕದ ಜನಗಳಿಂದ ಸ್ಪೂತ್ರಮಾಡಿಸಿ 
ಕೊಳ್ಳುವ, ಮಂಗಳಗಳನ್ನುಂಟುಮಾಡುವ ಸಚ್ಚರಿತ್ರೆಯುಳ್ಳ , ವ್ಯಾಪಕವಾದ ಸದ್ಗುಣ 
ಗಳಿಗೆ ಆಶ್ರಯನಾದ, ಶಿಲಾದ ಮಹರ್ಷಿಗೆ ಮಗನಾದ, ಸತತವೂ ಉತ್ಸವದ ಆಧಿಕ್ಕ 


೫೭೬ 


ಪರಿಶಿಷ್ಟ 


ಮೇದುರಗುಣಾಕರ ಶಿಲಾದಸುತಸಂತತಮ 
ಹೋದಯ ಪರಾಸ್ತಪರವಾದ ಗಣಪರ್ಯಾ 
ಹ್ಲಾದಕರ ರಕ್ಷಿಸಘಕಾದಳಗಜೇಂದ್ರ ಭುವ 
ನೋದರ ಲಸತ್ಪಣವನಾದ ಬಸವೇಶಾ 


ವುಳ್ಳ ( ಅಧಿಕ ಉತ್ಸವದಿಂದ ಸದಾ ಕೂಡಿರುವ) ಪರಧರ್ಮದ ವಾದವನ್ನು ನಾಶ 
ಗೊಳಿಸಿದ, ಶಿವಗಣಗಳಿಗೆ ಸಂತೋಷವನ್ನುಂಟು ಮಾಡುವ , ಪಾಪವೆಂಬ ಬಾಳೆಯ 
ವನಕ್ಕೆ ಮಹಾಗಜದಂತಿರುವ, ಭುವನಗಳನ್ನೆಲ್ಲ ಗರ್ಭದಲ್ಲಿ ಧರಿಸಿರುವ, ಶೋಭಿಸುವ 
ಓಂಕಾರನಾದ ಸ್ವರೂಪನಾದ ಬಸವೇಶ್ವರನೇ ರಕ್ಷಿಸು . 


ಇತರವೃತ್ತಗಳು 


ಪರಮೇಶಪ್ರೇಮಧಾಮ ಪ್ರಮಥಪರಿಷದಾನಂದದುಗ್ದಾಬ್ಲಿ ಚಂದ್ರಂ 
ತರುಣಾದಿತ್ಯಪ್ರಕಾಶಂ ತತಕುಮತಮದೇಬೇಂದ್ರಕಂಠೀರವಂ ಭಾ 
ಸುರಭದ್ರಾಕಾರಸಾರಂ ಭವಭಯಹರಣಂ ಭಕ್ತಿಭಾಮಾಮನೋಜ್ಞ 
ಕರುಣಾಂಭೋದಾಶಿ ವಿಶ್ವಪ್ರಭು ವಿಭು ವಿಬುಧಸ್ತೋತ್ರಪಾತ್ರಂ ವೃಪೇಂದ್ರಂ 


೧ 


ಸಕಳಸುಕಳಾಧಾರಂ ಧೀರಂ ಸುಭಾಷಣಭೂಷಣಂ 
ಶಕಲಿತಕಲಿಧ್ವಾಂತಂ ಶಾಂತಂ ಭವಾಂಬುಧಿಕುಂಭಜಂ 
ಪ್ರಕಟಿತ ಕೃಪಾಪನಿಂಗಂ ತುಂಗಂ ಸ್ವಭಾವಶುಭಾವಹಂ 
ನಿಕೃತವಿಕೃತಿವಾತಂ ಖ್ಯಾತಂ ವಿನಾಯನಾವರಂ 


( ೨) ಇತರ ವೃತ್ತಗಳು 
೧. ಶಿವನ ಪ್ರೀತಿಗೆ ಆಸ್ಪದನಾದವನೂ , ಪ್ರಮಥಗಣಂಗಳ ಸಮೂಹದ ಆನಂದ 
ವೆಂಬ ಕ್ಷೀರ ಸಮುದ್ರಕ್ಕೆ ಚಂದ್ರನಂತಿರುವವನೂ , ಬಾಲಸೂತ್ಯಪ್ರಕಾಶದಂತೆ ಕಾಂತಿ 
ಯುಳ್ಳವನೂ , ದುಷ್ಟಮತಗಳೆಂಬ ಮದದಿಂದ ಕೂಡಿದ ಆನೆಗೆ ಸಿಂಹಪ್ರಾಯನಾದ 
ವನೂ , ಪ್ರಕಾಶಿಸುವ ಮಂಗಳಕರಶ್ರೇಷ್ಟ ಆಕೃತಿಯುಳ್ಳವನೂ , ಜನನ ಮರಣಾತ್ಮಕ 
ಸಂಸಾರಭಯವನ್ನು ನಾಶಗೊಳಿಸುವವನೂ , ಶಿವ ಭಕ್ತಿಯೆಂಬ ಸ್ತ್ರೀಯಳಿಗೆ ಮನೆ 
ಹರಾಕಾರನಾಗಿ ಕಾಣುವವನೂ , ಕರುಣೆಗೆ ಸಮುದ್ರದೋಪಾದಿಯಲ್ಲಿರುವವನೂ , ವಿಶ್ವ 
ಕೈಲ್ಲ ಪ್ರಭುವಾದವನೂ , ವಿದ್ವಾಂಸರು ಮಾಡುವಸ್ತೋತ್ರಕ್ಕೆ ಪಾತ್ರನೂ ಆದವನು 
ಬಸವೇಶ್ವರನೇ ! ೨. ಸಮಸ್ಯೆ ಶ್ರೇಷ್ಠ ವಿದ್ಯೆಗಳಿಗೆಲ್ಲ ಆಶ್ರಯನಾದ , ಧೀರನಾದ, 
ಒಳ್ಳೆಯ ಮಾತನಾಡುವಿಕೆಯೇ ಭೂಷಣವಾಗಿವುಳ್ಳ , ಕಲಿಕಾಲವೆಂಬ ಕತ್ತಲೆಯನ್ನು 
ನಾಶಗೊಳಿಸಿದ ( ಖಂಡಿಸಿದ) , ಶಾಂತನಾದ, ಸಂಸಾರವೆಂಬ ಸಮುದ್ರಕ್ಕೆ ಅಗಸ್ಯ 
ನಂತಿರುವ, ಕೃಪೆಯಿಂದ ಕೂಡಿದ ಕಡೆಗಣ್ಣುಗಳನೋಟವನ್ನು ಪ್ರಕಟಿಸುವ, ಉನ್ನತ 
( ಎತ್ತರ ಮಟ್ಟದ) ನಾದ, ಮಂಗಳವನ್ನುಂಟು ಮಾಡುವ ಸ್ವಭಾವವುಳ್ಳ , ದುಷ್ಟ ( ಶತ) 
ರುಗಳ ಸಮೂಹವನ್ನು ಭಯಗೊಳಿಸಿದ, (ಲೋಕ) ಪ್ರಸಿದ್ದವಾದ, ಮಾಯಾರಹಿತ 

37 + 


೫೭೮ 


ಪರಿಶಿಷ್ಟ 


ಪುಷ್ಕರಪುಷ್ಪಮಸ್ತಕಪದಾಂಬುಜಭ್ಯಂಗನನಂತತಾತ್ವಿಕಾ 
ವಿಷ್ಕರಣಪ್ರಮಾಣಪರಿಭಾಷಣನಾಗತಿಕಸಂಕುಳಾ 
ಯುಷ್ಕರಣಪ್ರವೀಣನನವದ್ಯಚರಿತ್ರನಮೋಘವಿತ್ರಮಂ 
ದುಷ್ಕರವಾದವಾದಿವನದಾವನವಾಯನಮೇಯವೈಭವಂ 
ಅಕಳಂಕಂ ಗುರುಲಿಂಗಜಂಗಮಪದಾಂಭೋಜಾತಪೂಜಾಸಮು 
ತುಕನನ್ಯಾಧ್ವತಃಪ್ರಚಂಡಕರನಂಭೋಗಾಶ್ರೀಗಂಭೀರನು 
ದೃಕಳಾಬಿನಭಂಗತುಂಗದಶನುದ್ಯದ್ಭಕ್ತಿಭಾಮಾಲಸ 
ನುಕುರು ಶ್ರೀವೃಷಭೇಂದ್ರನೀಗಮಗಮದಾನಂದಸಂದೋಹಮಂ 


ಶಿವಮಯಕಾಯ ಭವ್ಯಮಹಿಮಾಲಗ ವಿವಾದ ಯಮೀಶಗಮ್ಮ ಶಾಂ 
ಭವಸುವಾಸಮಾಗಮಕಶೇಶಯಹಂಸ ಖಗೇಶವಾಹವಾ 


ನಾದ, ಭವರೋಗರಹಿತನಾದ (ವೃಷಭೇಂದ್ರನೇ !) ೩ . ಆಕಾಶದಲ್ಲಿರುವ ನೀರೇ 
( ಪುಷ್ಪ ) ಮಸ್ತಕದಲ್ಲುಳ್ಳ ಶಿವನ ಪಾದಕಮಲದಲ್ಲಿ ಭ್ರಂಗದೋಪಾದಿಯಲ್ಲಿರುವ, 
ಆಪಾರವಾದ ಶಿವತತ್ಯಾರ್ಥವನ್ನು ಎಸ್ಕಾರಪಡಿಸಲು ಆಧಾರ ಪೂರ್ವಕವಾಗಿ ಮಾತು 
ಗಳನ್ನಾಡುವ , ನಮಸ್ಕರಿಸಲ್ಪಡುವ ಜನಗಳ ಸಮೂಹಕ್ಕೆ ದೀರ್ಘವಾದ ಆಯುರಭಿ 
ವೃದ್ಧಿ ಪಡಿಸುವುದರಲ್ಲಿ ಸಮರ್ಥನಾದ , ನಿರ್ದುಷ್ಟವಾದ ನಡೆವಳಿಕೆಯನ್ನುಳ್ಳ , ವ್ಯರ್ಥ 
ವಾಗದೆಯಿರುವ ಪರಾಕ್ರಮವನ್ನುಳ್ಳ , ಅಸಾಧ್ಯವಾದ ಅನ್ಯಮತವಾದಿಗಳ ವಾದವೆಂಬ 
ಕಾಡಿಗೆ ಕಾಳಿ ಚೈನಂತಿರುವ, ಎಣಿಸಲಸಾಧ್ಯವಾದ ವೈಭವವನ್ನುಳ್ಳ ( ಬಸವೇಶ್ವರನೇ !) 
೪. ಕಲಂಕರಹಿತನಾದ, ಗುರುಲಿಂಗ ಜಂಗಮದ ಪಾದಕಮಲಗಳ ಪೂಜೆಯಲ್ಲಿ ಅತ್ಯಂತ 
ಸಂತೋಷವುಳ್ಳವನಾದ, ಅನ್ಯಮತಗಳ ಮಾರ್ಗವೆಂಬ ಕತ್ತಲೆಗೆ ಸೂಸ್ಯನಾದ, ಸಮುದ್ರ 
ದಂತೆ ಗಂಭೀರನಾದ, ಉತ್ಕೃಷ್ಟವಾದ ( ಲಿಂಗಾಂಗ ಸಂಯೋಗಸಂಬಂಧದ) ವಿದ್ಯೆಯನ್ನು 
ತಿಳಿದ, ಅವಿಚ್ಛಿನ್ನವಾದ ಉತೃಷ್ಟ ಯಶಸ್ಸಿನಿಂದಕೂಡಿದ, ಉತೃಷ್ಟಳಾದ ಶಿವಭಕ್ತಿ 
ಯೆಂಬ ಸ್ತ್ರೀಯಳು ತನ್ನನ್ನು ನೋಡಿಕೊಳ್ಳುವ ಕನ್ನಡಿಯಾದ ಮಂಗಳಕರನಾದ ಬಸ 
ವೇಶ್ವರನು ಅಧಿಕವಾದ ಆನಂದ ಸಮೂಹವನ್ನು ನಮಗೆಕೊಡಲಿ . ೫ . ಮಂಗಳ 
ಸ್ವರೂಪವಾದ ದೇಹವುಳ್ಳ , ಉತ್ಕೃಷ್ಟವಾದ ಮಹಿಮೆಗಳಿಂದ ಕೂಡಿದ ಅವಯವವುಳ್ಳ 
ಮಾಯಾರಹಿತವಾದ, ಋಷಿಶ್ರೇಷ್ಠರಿಂದ ಪಡೆಯಲಿಕ್ಕೆ ( ತಿಳಿಯಲಿಕ್ಕೆ ಶಕ್ಯನಾದ, 
ಶಂಭುವಿನ ಭಕ್ತಜನರಿಗೆ ಸುಖವಾಗಿ ಹೊಂದಲು ಶಕ್ಯನಾದ , ಅಸದೃಶ, ( ಅನುಪಮ ) 
ವಾದ ಆಗಮಗಳೆಂಬ ಕಮಲಗಳಿಗೆ ಸೂರ ( ಹಂಸ) ನೆನಿಸಿದ , ವಿಷ್ಣು ದೇವೇಂದ್ರಾದಿ 
ಪ್ರಮುಖ ದೇವತೆಗಳಿಂದ ಧಾನಿಸುಡುವುದಕ್ಕೆ ಯೋಗ್ಯನಾದ, ಪ್ರಪಂಚಕ್ಕೆ ಸ್ವಾಮಿ 
ಯಾದ, ಮನ್ಮಥನನ್ನು ನಾಶಗೊಳಿಸಿದ ಸಾಹಸವೇ ಚಿಹ್ನೆಯಾಗುಳ್ಳ , ಶಿವನಲ್ಲಿ ಅಧೀನ 
ವಾದ ಭಾವವುಳ್ಳ (ಶಿವಭಾವಾಪನ್ನಮನಸ್ಕನಾದ) , ಮಂಗಳವನ್ನುಂಟುಮಾಡುವಮಾತು 
ಗಳ ಸೌಂದರವುಳ್ಳ ಬಸವೇಶ್ವರನೇ (ನನ್ನನ್ನು ರಕ್ಷಿಸು. [ ಈ ಚಂಪಕಮಾಲಾ ವೃತ್ತವು 


ಬಸವಕ್ಕತಿ 


ಸವವಖಭಾವ್ಯ ವಿಶ್ವವಿಭು ಭವಭವಾಪಹ ಸಾಹಸಾಂಕ ಶಂ | 
ಭುವಶಗಭಾವ ಪಾಹಿ ಬಸವೇಶ ಶುಭಾವಹವಾಕ್ಯವೈಭವಾ 
ಜಯ ಜಯ ಕಾಲಕಾಲ ತತವಿಭ್ರಮ ವಿಭ್ರಮಭಾನುಭಾನು ಚಿ 

ಯು ಮರವಂದ್ಯ ವದ್ಯಪದನೀರಜ ನೀರಜ ಧೀರ ಧೀರ ಸ 
ನ್ಯಯನಯನಾನ್ವಿತಾನ್ವಿತನಿರಂಜನ ರಂಜನಸತ್ವ ಸತ್ವಗಾ 
ಶಯಶಯ ಭಾಗ್ಯಭಾಗ್ಯಜನನಂದಿತ ನಂದಿತನು ಪ್ರಭುಪ್ರಿಯಾ 
ಸುರವರದಾನವೇನಪರಿಪೂಜಿತ ರಾಜಿತಲಿಂಗಸಂಗ ಬಂ 
ಧುರ ನಿರಪೇಕ್ಷಮೋಕಕೃದಪಾಂಗ ಕೃಪಾಂಗ ಕರಾಲಕಾಲಸಂ 
ಹರ ನಿರಪಾಯಕಾಯ ಗುಣಮಂಡಿತ ಪಂಡಿತನುತ್ಯ ಸತ್ಯಸಂ 
ಗರ ಪೊರೆಯೆನ್ನನುನ್ನ ತವಿತಂತ್ರಗಣೇಂದ್ರ ಕೃಷೇಂದ್ರ ಸಂತತಂ 


ಅಚಲಜಿಹ್ಯಾವೃತ್ತ ?' ಎಂಬ ಚಿತ್ರಕಾವ್ಯ ; ನಾಲಿಗೆಯನ್ನು ಅಲ್ಲಾಡಿಸದ ಹಾಗೆ ಈ ವೃತ್ತ 
ವನ್ನು ಅನ್ನುವುದಕ್ಕೆ ಸಾಧ್ಯ . ಇದರಲ್ಲಿಮೂರ್ಧನ್ಯಾಕ್ಷರಗಳಿಲ್ಲ. ಮೂರ್ಧನ್ಯಗಳೆಂದರೆ 
ಋ , ಟವರ್ಗ , ರ, ಷ ಈ ಅಕ್ಷರಗಳಿಲ್ಲದಂತೆ ಈ ಪದ್ಯ ರಚಿಸಲಾಗಿದೆ.] ೬ . ಯಮ 
ನಿಗೂ ಯಮನಾದ, ವಿಸ್ತಾರ ( ವಿಶೇಷ) ವಾದ ವಿಲಾಸ ( ವಿಭ್ರಮವುಳ್ಳ , ಭಾತಿರಹಿತ 
ನಾದ [ ಅಥವಾ ಅಂತರಿಕ್ಷದಲ್ಲಿ ( ವಿ), ಸುತ್ತುತ್ತಿರುವ (ಕ್ರಮ) , ಸೂರನ ಕಾಂತಿ 
ಯಂತೆ ಕಾಂತಿಯುಳ್ಳ , ಜ್ಞಾನಸ್ವರೂಪನಾದ, ಮಯನೆಂಬ ರಾಕ್ಷಸ ಶಿಲ್ಪಿಯಿಂದ ನಮ್ಮ 
ಸ್ಕರಿಸಲ್ಪಡುವುದಕ್ಕೆ ಯೋಗ್ಯನಾದ, ನಮಸ್ಕಾರಮಾಡಿಸಿಕೊಳ್ಳುವುದಕ್ಕೆ ಯೋಗ್ಯವಾದ 
ಪಾದಕಮಲಗಳುಳ್ಳ , ರಜೋಗುಣರಹಿತನಾದ, ಧೀರರಿಗೆಲ್ಲ ಧೀರನಾದ, ಸಮೀಚೀನ 
ವಾದ ನ್ಯಾಯದಿಂದಕೂಡಿದ ದೃಷ್ಟಿ (ನಯನ) ಯಿಂದಕೂಡಿದ, ತನ್ನ ಧರ್ಮವನ್ನನು 
ಸರಿಸುವ ಮಾಯಾರಹಿತರಾದ ಶರಣರನ್ನು ಸಂತೋಷ( ಅನುರಾಗ) ಗೊಳಿಸುವ ಸ್ವಭಾವ 
ವುಳ್ಳ , ಶಾಂತಿ ಸ್ವಭಾವ ( ಗುಣವನ್ನು ಹೊಂದಿದ ಋಷಿಗಳ ಮನಸ್ಸಿನಲ್ಲಿ ಮಲಗುವ 
( ಹೊಂದಿಕೊಂಡಿರುವ) , ಒಳ್ಳೆಯ ಭಾಗ್ಯವನ್ನು ಹೊಂದಿರುವ ( ಭಾಕ್ ) ಜನಗಳ ಪೂಜೆ 
( ಯಜನ) ಯಿಂದ ಸಂತೋಷಗೊಳ್ಳುವ ಶ್ರೇಷ್ಟನಾದ ಅಲ್ಲಮಪ್ರಭುವನ್ನು ಸಂತೋಷ 
ಗೊಳಿಸುವುದರ ಮೂಲಕ ( ಅವನಿಗೆ ಪ್ರಿಯನೆನಿಸಿದ ಬಸವೇಶನೇ ಜಯ ಜಯ ೭ . 
ದೇವಶ್ರೇಷ್ಠರು ( ಅಥವಾ ದೇವೇಂದ್ರ ), ದಾನವ ಶ್ರೇಷ್ಟರು ( ರಾಕ್ಷಸರಲ್ಲಿ ಶ್ರೇಷ್ಟ 
ರಾದವರು ) ಗಳಿಂದ ಚೆನ್ನಾಗಿ ಪೂಜಿಸಲ್ಪಟ್ಟ ಪ್ರಕಾಶಿಸುವ ಶಿವಲಿಂಗ ಸುಬಂಧದಿಂದ 
ಮನೋಹರನಾದ, ಆಶಾರಹಿತರಾದವರುಗಳಿಗೆ ಮೋಕ್ಷವನ್ನುಂಟುಮಾಡುವ ಕಡೆಗಣ್ಣಿನ 
ನೋಟವುಳ್ಳ , ದಯೆಯೇ ಅವಯವವಾಗಿವುಳ್ಳ , ಭಯಂಕರನಾದ ಯಮನನ್ನು ನಾಶ 
ಗೊಳಿಸಿದ, ಹಾನಿಯಿಲ್ಲದ ದೇಹವುಳ್ಳ , ಸದ್ಗುಣಗಳಿಂದ ಅಲಂಕಾರಗೊಂಡ ವಿದ್ವಾಂಸರು 
ಗಳಿಂದ ಹೊಗಳಿಸಿಕೊಳ್ಳಲುಯೋಗ್ಯನಾದ, ದೃಢವಾದ ಪ್ರತಿಜ್ಞೆಯನ್ನುಳ್ಳ , ಉನ್ನತ 
ವಾದ ಜಾಗರೂಕತೆಯಿಂದ ಸದಾ) (ಕೂಡಿದ, ಶಿವಗಣ ಶ್ರೇಷ್ಠನಾದ ಬಸವೇಶ್ವರನೇ 


೫೮೦ 


00 


೧೧ . 


ನೀನೆ ಗುರು ನೀನೆ ಲಿಂಗಂ 
ನೀನೆ ಚರಂ ನೀನೆ ಮಾತೆ ನೀನೆ ಪಿತಂ ಕೇ 
ಛೀನೆ ಗತಿ ನೀನೆ ಮತಿ ಪತಿ 
ನೀನೆ ಸಮಂತೆನಗೆ ಬಸವ ಪಾಲಿಪುದೆನ್ನಂ 
ಕಿತಿರೇಣುವದಗಣಿತಭವ 
ತತಿಯೊಳ್ಳಲೆ ಬಂದು ನೊಂದೆನಿನ್ನಾ ದೊಡಮು 

ತಕೃಪೆಯಿಂ ಭವಬಂಧ 
ಸ್ಥಿತಿಯಂ ಪದೆನ್ನ ಪೊರೆ ಕೃಪಾನಿಧಿ ಬಸವಾ 
ಮಾಡದ ಪಾಪವಿಲ್ಲ ಮನಮಂಟದ ಮಾರವಿಕಾರವಿಲ್ಲ ಈ 
ರ್ತಾರದ ನಿಂದೆಯಿಲ್ಲ ಕೊಂಚಾಡದ ಸಜ್ಜನರಿಲ್ಲ ವಾಂಛಯಿಂ 
ಬೇಡದ ವಸ್ತುವಿಲ್ಲ ಬಂದಾಗದ ಮಾನವದಿಲ್ಲ ದೇವ ನೀಂ 
ನೋಡದಿರೆನ್ನ ದುರ್ಗುಣಶತಂಗಳನಯ್ಯ ವೃಷಾಧಿನಾಯಕಾ 
ಕ್ರಿಯೆಯೋಳ್ಳರ್ಯೆಯೊಳೀಶ್ವರಾನುಗತಯೋಗಜ್ಞಾನಮಾರ್ಗಂಗಳೆಲ್ಲ 
ನಿಯಮಂದಪ್ಪದ ಮಾಳ್ಮೆಯಿಂ ಚರಿಸಲುದ್ಯದ್ಭಕ್ತಿವೈರಾಗ್ಯನಿ 
ರ್ಣಯದೊಳ್ಳರ್ತಿಸಲೆಂತುಮಾಜದ ಜಡಾತ್ಮಂನೋಡಾನೇ ಗುಣಾ 

ಶ್ರಯ ನಿನ್ನ ಮಡಿವೊಕ್ಕೆನಯ್ಯ ಪೊರೆ ನೀನೆನ್ನಂ ವೃಷಾಧೀಶ್ವರಾ 
ಸತತವೂ ನನ್ನನ್ನು ಸಂರಕ್ಷಿಸು. ೮. ಬಸವೇಶ್ವರನೇ ನನಗೆ ನೀನೇ ಗುರು , ನೀನೇ ಲಿಂಗ 
ನೀನೇ ಜಂಗಮ , ನೀನೇ ತಂದೆ, ನೀನೇ ತಾಯಿ , ಕೇಳು: ನೀನೇಗತಿ, ನೀನೇಮತಿ, ನೀನೇ 
ಪತಿ , ನನ್ನನ್ನು ಚೆನ್ನಾಗಿ ನೀನು ನನ್ನನ್ನು ರಕ್ಷಿಸುವವನಾಗು . ೯. ಕೃಪಾನಿಧಿಯಾದ 
ಬಸವೇಶ್ವರನೇ , ಭೂಮಿಯಲ್ಲಿರುವ ರೇಣು, (ಕಣ) ಗಳಹಾಗೆ ಅಸಂಖ್ಯಾತವಾದ ಜನ್ಮ 
( ಜನನ) ಗಳ ಸಮುದಾಯದಲ್ಲಿ ಜನಿಸಿ ಬಂದು ನೊಂದಿದ್ದೇನೆ. ಇನ್ನಾದರೂ ಶ್ರೇಷ್ಠವಾದ 
ಕೃಪೆಯಿಂದ ನನ್ನ ಈ ಜನನ ಮರಣಾತ್ಮಕವಾದ ಬಂಧನವನ್ನು ಕತ್ತರಿಸಿಹಾಕಿ , ರಕ್ಷಿಸು 
ವವನಾಗು . ೧೦ . ನಾನು ಮಾಡದೆ ಇರುವ ಪಾಪವಿಲ್ಲ; ಮನಸ್ಸಿನಲ್ಲಿ ಅಂಟದೆಯಿರುವ 
ಮನ್ಮಥ ಸಂಬಂಧವಾದ ವಿಕಾರವಿಲ್ಲ. ಪ್ರೀತಿಯಿಂದ ಆಡದೆಯಿರುವ ಪರದೂಷಣೆಯೇ 
ಇಲ್ಲ : ಹಾಸ್ಯ ( ಪರಿಹಾಸ) ಮಾಡದೆಯಿರುವ ಸಜ್ಜನರೇ ಇಲ್ಲ; ಆಸೆಪಟ್ಟು ಬೇಡದೆ 
ಯಿರುವ ವಸ್ತುವೇ ಇಲ್ಲ; ನಾಶವಾಗದೆಯಿರುವ ಮಾನವೇ ಇಲ್ಲ ( ಆಗದೆಯಿರುವ 
ಮಾನಹಾನಿಯೇ ಇಲ್ಲ) ಹೇ ದೇವ, ವೃಷಾಧಿನಾಯಕನೇ , ಅಯ್ಯ , ನನ್ನ ಈ ನೂರಾರು 
ದುರ್ಗುಣಗಳನ್ನು ಎಣಿಸಬೇಡ ( 

ನೋಡಬೇಡ) , ೧೧. ಬಸವೇಶ್ವರನೇ , ಕ್ರಿಯಾ 
ಚಾರದಲ್ಲಿ, ನಡತೆಯಲ್ಲಿ, ಈಶ್ವರನನ್ನ ಸರಿಸಿದ ಶಿವ ಯೋಗಜ್ಞಾನ ಮಾರ್ಗಗಳಲ್ಲಿ , 
ನಿಯಮವನ್ನು ತಪ್ಪದ ರೀತಿಯಲ್ಲಿ ನಡೆಯುವುದಕ್ಕೆ , ಶ್ರೇಷ್ಟವಾದ ಭಕ್ತಿ , ವೈರಾಗ್ಯ 
ಮಾರ್ಗಗಳ ನಿರ್ಣಯದಲ್ಲಿ ವ್ಯವಹರಿಸುವುದಕ್ಕೆ ವಿಚಾರಮಾಡಿನೋಡಿದರೆ ಹೇಗೂ 
ಯೋಗ್ಯನಲ್ಲದ ( ಶಕ್ಯನಲ್ಲದ), ಅಜ್ಞಾನದಿಂದ ಕೂಡಿದವನು ನಾನು ಸಮರ್ಥನೇ ? 
ಸದ್ಗುಣಗಳಿಗೆ ಆಶ್ರಯನಾದ ನಿನ್ನನ್ನು ಮರೆಹೊಕ್ಕಿದ್ದೇನೆ ಅಯ್ಯಾ , ನೀನು ನನ್ನನ್ನು 


೫೮೧ 


ಬಸವಕೃತಿ 


ಖಲನಂ ಕಾಮುಕನಂ ಕದರ್ಯಪರನಂ ದುರ್ದಾಂತನಂ ಧೂರ್ತನಂ 
ಕಲಹಾನಂದಿತನಂ ಕುಮಾರ್ಗರತನಂ ದುಷ್ಟಾತನಂ ದುರ್ಮದಾ | 
ವಿಲನಂ ದುಃಖಸಮುದ್ರಮಧ್ಯಗತನಂ ಕಾರುಣ್ಯದಿಂದೆನ್ನನ 
ಸೃಲಿತಶ್ರೀಕರ ನೋಡಿ ರಕ್ಷಿಸು ನಿತಾಂತಂ ನೀಂ ವೃಷಾಧೀಶ್ವರಾ 


ನಿನ್ನಯ ದಿವ್ಯಮೂರ್ತಿ ಬಿಡದೆನ್ನ ಮನೋಂಬುಜಮಧ್ಯದೊಳ್ಳರು 
ನಿನ್ನಯ ದಿವ್ಯನಾಮಮಮರ್ದೆನಯ ಸದ್ರಸನಾಗ್ರದಲ್ಲಿ ಕೇ 
ಛಿನ್ನಯ ಭಕ್ತರಂಘ್ರಯುಗವೆನ್ನಯ ಮಸ್ತಕದಲ್ಲಿ ಮಾಣದೆಂ 
ದುನ್ನೆಲಸಿರ್ಪುದೊಂದು ವರಮಂ ಕುಡು ಬೇಳೆನಿದಂ ವೃಷಾಧಿಪಾ 


ಬಸವ ಭವತ್ಪದಾಬ್ಬರಜವನ್ನ ಲಲಾಟಲಲಾಮನಾಗಿ ನಿ | 
ನೃ ಸಮಪದಗಳೆನ್ನೆರ್ದೆಗೋಳು ತಲೆದಂಬುಜಮಾಗಿ ನಿನ್ನ ರೂ 
ಪೆಸೆವ ಮದೀಯ ಚಕ್ಷುಗಮೃತಾಂಜನಮಾಗಿ ಮದುತ್ತಮಾಂಗದೊ 
ಸರಿಸಿ ನಿಲೆ ನಿನ್ನ ಪದಪಾದುಕೆ ಶೇಖರವಾಗಿ ಸಂತತಂ 


ರಕ್ಷಿಸುವವನಾಗು. ೧೨. ದುಷ್ಟನೂ , ವಿಷಯಸುಖಾಭಿಲಾಷೆಯುಳ್ಳವನೂ , ಕೆಟ್ಟ 
ಧೈರದಿಂದ ವರ್ತಿಸುವವನೂ , ಸೈರಣೆಯಿಲ್ಲದವನೂ , ( ತಪದ ಬಾಧೆಯನ್ನು ಸೈರಿಸ 
ದವನೂ .) ವಂಚಕನೂ , ಜಗಳದಿಂದ ಸಂತೋಷಪಡುವವನೂ , ದುಷ್ಟಮಾರ್ಗ ನಿರ 
ತನ , ಕೆಟ್ಟ ಮನಸ್ಸುಳ್ಳವನೂ , ದುಷ್ಟಮದದಿಂದ ಕೂಡಿದವನೂ , ದುಃಖವೆಂಬ 
ಸಮುದ್ರ ಮಧ್ಯದಲ್ಲಿ ಮುಳುಗಿರುವವನೂ ಆದ ನನ್ನನ್ನು ಚಂಚಲವಾಗದಿರುವ (ಸ್ಥಿರ 
ವಾದ) ಸಂಪತ್ತನ್ನುಂಟುಮಾಡುವ ಹೇ ಬಸವೇಶ್ವರನೇ , ನೀನು ಅಧಿಕವಾದ ಕಾರುಣ್ಯ 
ದಿಂದ ನೋಡಿ ರಕ್ಷಿಸು. ೧೩ . ಹೇ ಬಸವೇಶ್ವರನೇ , ನಿನ್ನ ಶ್ರೇಷ್ಟ ಮೂರ್ತಿಯು 
( ಆಕಾರವು) ತಪ್ಪದೆ ಎನ್ನ ಮನಸ್ಸೆಂಬ ಕಮಲ ಮಧ್ಯದಲ್ಲಿ ಚೆನ್ನಾಗಿ ನೆಲಸಲಿ ; ನಿನ್ನ 
ಶ್ರೇಷ್ಟವಾದ ಹೆಸರು ಅಗಲದಂತೆ ನನ್ನ ನಾಲಗೆಯ ತುದಿಯಲ್ಲಿ ನೆಲಸಲಿ ; ನಿನ್ನ ಭಕ್ತರು 
ಗಳ ಪಾದಯವುನನ್ನ ತಲೆಯ ಮೇಲೆತಪ್ಪದೆ ಯಾವಾಗಲೂ ನೆಲಸಲಿ . ಈ ಒಂದು 
ವರವನ್ನು ಬೇಡುತ್ತಿದ್ದೇನೆ. ಇದನ್ನು ನನಗೆಕೊಡು. ೧೪ , ಹೇ ಬಸವೇಶ್ವರನೇ , 
ನಿನ್ನ ಪಾದಕಮಲಗಳ ಧೂಳಿ( ರಜ) ಯು ನನ್ನ ಹಣೆಯ ತಿಲಕವಾಗಿ, ನಿನ್ನ ಅನುಪಮ 
ವಾದ ಪಾದಗಳು ನನ್ನ ಹೃದಯವೆಂಬ ಸರೋವರವು ಧರಿಸಿರುವ ಕಮಲಗಳಾಗಿ, ನಿನ್ನ 
ರೂಪವುಶೋಭಿಸುವ ನನ್ನ ಕಣ್ಣುಗಳಿಗೆ ಅಮೃತದಿಂದ ಮಾಡಿದ ಕಾಡಿಗೆಯಾಗಿ (ಕಣ್ಣ 
ಕಪ್ಪಾಗಿ), ನಿನ್ನ ಕಾಲ ಆವಗೆಗಳು ( ಅಥವಾಕೆರ್ಪುಗಳು) ನನ್ನ ಶಿರಸ್ಸಿನ ಮೇಲೆ ಪ್ರಕಟ 


- - 


* ಆ ಪ್ರತಿಯಲ್ಲಿ ಈ ಪದ್ಯವಿಲ್ಲ . 


೫೮೨ 


ಪರಿಶಿಶ್ನ 


ಪರಮ ಕೃಪಾಸಮುದ್ರ ಸತತಂ ಶರಣಾಗತವಜ್ರಪಂಜರ 
ಸಿರಬಿರುದಾಂಕ ಘೋರಭವದುಃಖದಕೋಟಲೆಗಳಿ ಬಂದು ನಿ . 
ನುರುತರಪಾದಪದ್ಮಯುಗಮಂ ವಹಿವೊಕ್ಕೆನುದಾನವೃತ್ತಿಯಿಂ 
ಪೊರೆ ಭವಬಂಧವಂ ಪಡ್ದು ನಿಯೊಳೆನ್ನ ವೃಷಾಧಿನಾಯಕಾ 


೧೫ 


ತಸಂದಜ್ಞಾನದಿಂದಾಂ ಬಿಡದೆ ನೆಗಳ ಸರ್ವಾಪರಾಧಂಗಳಂ ನೀಂ 
ಮದೆನ್ನಂ ನಿನ್ನ ಕಾರುಣ್ಯಮನೆಮೆದು ರಕ್ಷಿಪ್ಪುದೆಲ್ಲಂದದಿಂ ಕ 
ಟೈಕಂಬೆವುದುತ್ಪರಮಶಿವಪದಾಂಭೋಜಸದ್ಭಕ್ತಿಯೋಂದ 
ಅನೊಳ್ಳಿಂ ದೇವ ನೀನೊಲ್ಲೆನಗೆ ಬಸವ ಭಕ್ತಾಭಿ ಸಂಪೂರ್ಣಚಂದ್ರಾ 


ಆಶಾವಾರಿ ಸುತಾಚಳಾವಳಿ ಷಡೂರ್ಮ ಮಿ್ರ ದ್ವಿಪದ್ಯಾಹ ಸಂ 
ಕ್ಷೇಶಾವರ್ತ ಕಳತ್ರಸಿಂಧು ಕರುಣೋದ್ಯನ ಸಂಸಾರವಾ 
ರಾಶಿ ಪ್ರಚ್ಯುತನಾದೆನುದ್ಧರಿಸುತುಂ ನೀಂ ರಕ್ಷಿಸೈ ಸತ್ಯಪಾ 
ವೇಶ ತ್ವತ್ಪದನಾವೆಯಿಂ ಕೃಷಣನಾದೆನ್ನಂ ವೃಷಾಧೀಶ್ವರಾ 


ಗೊಂಡು ಶಿರೋಭೂಷಣಗಳೆನಿಸಿ ಸದಾಕಾಲ ನಿಲ್ಲಲಿ . ೧೫ . ಶ್ರೇಷ್ಟವಾದ ಕೃಪೆಗೆ 
ಸಮುದ್ರದೋಪಾದಿಯಲ್ಲಿರುವ, ಸತತವೂ ಶರಣಾಗತರಾಗಿರುವವರಿಗೆ ವಜ್ರಪಂಜರ 
ದಂತಿರುವವನೆಂಬ ಶಾಶ್ವತವಾದ ಬಿರುದನ್ನು ಹೊಂದಿರುವ ಈ ಬಸವೇಶ್ವರನೇ , 
ಭಯಂಕರವಾದ ದುಃಖದ ಬಾಧೆಗೆ ಹೆದರಿಬಂದು, ನಿನ್ನ ಪವಿತ್ರವಾದ ಪಾದಕಮಲ 
ದ್ವಯವನ್ನು ಮರೆಹೊಕ್ಕಿದ್ದೇನೆ. ಪ್ರೀತಿಯಿಂದ ನನ್ನ ಈ ಭವ ಬಂಧನವನ್ನು ಕತ್ತರಿಸಿ 
ಹಾಕಿ , ಉದಾರ ವೃತ್ತಿಯಿಂದ ಸಂರಕಿಸು. ೧೬ . ಶಿವಭಕ್ತರೆಂಬ ಸಮುದ್ರಕ್ಕೆ ಹುಣ್ಣಿ 
ಮೆಯ ಚಂದ್ರನೋಪಾದಿಯಲ್ಲಿರುವ ಬಸವೇಶ್ವರನೇ , ಹೇ ದೇವ, ಉಂಟಾದ ಅಜ್ಞಾನ 
ದಿಂದ ( ಅಜ್ಞಾನ ಕಾರಣದಿಂದುಂಟಾಗಿ) ನಾನು ತಪ್ಪದೆ ಮಾಡಿರುವ ಸಮಸ್ತ ಅಪರಾಧ 
ಗಳನ್ನು ನೀನು ಮರೆದು , ನಿನ್ನ ಕಾರುಣ್ಯವನ್ನು ಮೆರೆಸಿ( ಪ್ರಕಟಪಡಿಸಿ , ಅಥವಾ 
ವ್ಯಕ್ತಪಡಿಸಿ), ರಕ್ಷಿಸಬೇಕು. ಎಲ್ಲರೀತಿಯಿಂದಲೂ ವಿಶೇಷಪ್ರೀತಿಯನ್ನು ತೋರಿಸಿ, ನನ್ನ 
ಮೇಲೆ ಒಲುಮೆದೆರಿ, ಶ್ರೇಷ್ಟವಾದ ಪರಮೇಶ್ವರನ ಪಾದಕಮಲಗಳ ಭಕ್ತಿಯ 
ಒಂದು ಅಕ್ಕರೆಯನ್ನು ನನಗೆ ಕೊಡಬೇಕು. ೧೭. ಆಸೆಯೆಂಬ ನೀರನ್ನುಳ್ಳ , ಮಕ್ಕಳೆಂಬ 
ಪರ್ವತ ಸಾಲುಗಳುಳ್ಳ , ಕುತ್ ಪಿಪಾಸೆಗಳೆಂಬ ತೆರೆಗಳುಳ್ಳ , ಕಾಮಕ್ರೋಧಾದಿ ಅರಿ 
ಷಡ್ವರ್ಗಗಳೆಂಬ ಮೊಸಳೆಗಳುಳ್ಳ ಪಂಚಕ್ಷೇಶಗಳೆಂಬ ಸುಳಿಗಳುಳ್ಳ , ಹೆಂಡತಿಯೆಂಬ 
ಹೊಳೆಯನ್ನುಳ್ಳ (ಹೊಳೆಯಿಂದ ಕೂಡಿದ), ಇಂದ್ರಿಯಗಳೆಂಬ ( ಪಂಚೇಂದ್ರಿಯಗಳೆಂಬ) 
ದೊಡ್ಡ ಪೀನುಗಳನ್ನು ( ಈ ) ಸಂಸಾರವೆಂಬ ಸಮುದ್ರದಲ್ಲಿ ಜಾರಿಬಿದ್ದಿದ್ದೇನೆ. ಸತ್ಯ 
ಪೆಯ ಆವೇಶದಿಂದಕೂಡಿದ ಈ ಬಸವೇಶ್ವರನೇ , ಕಾರ್ಪಣ್ಯಭಾವದ ಇಂಥ ನನ್ನನ್ನು 


ಬಸವಕೃತಿ 


೫೮೩ 


ವಿತತಾಯುರ್ವೃದ್ದಿ ಯಂ ಸಿದ್ದಿಯನನುಪಮುಸೌಭಾಗ್ಯವಂ ಭೋಗ್ಯಮಂ ಸಂ 
ತತ ತೇಜಃಸ್ಫೂರ್ತಿಯಂ ಕೀರ್ತಿಯನುರುತರಗಾಂಭೀರ್ಯಮಂ ಧೈರ್ಯಮಂ ವಿ 
ಶತಶಂಭುಧ್ಯಾನಮಂ ಜ್ಞಾನವನಭವಲಸಕ್ತಿಯು ಯುಕ್ತಿಯಂ ಶಾ 
ಶೃತಪೂರ್ಣಾನಂದಮುಂ ಕುಂದದೆ ಕುಡು ಶರಣಶ್ರೇಣಿಗೆಂದುಂ ವೃಷೇಂದ್ರಾ 
ದುರಿತಘನೌಘಶಂಡಪವನ ಗ್ರಹಸರ್ಪ ಸುವರ್ಣಮಾರ್ತಿಸಿಂ 
ಧುರಹರಿ ದುರ್ಗದೋಗ್ರಗಿರಿವಜ್ರಮರಾತಿಸರೋಧಿಬಾಡಬa 
ಪರಕೃತಕ ಕಮಾರುದಕುಣಾರವಶೇಷವಿಷಾಬ್ಬ ಷಂಡಕುಂ 
ಜಗವಿದು ಜಾಪಕರ್ಗೆ ಭವಕಕ್ಷದವಂ ಬಸವಾಕ್ಷರತ್ರಯಂ 
ವಿವಿಧವಿಪತ್ಯದಂಬಕುಜರಾಜಿಕುಠಾರವುರಾತಿವಾಸಭು 
ಕವಿಜಿತಮೇಘವ ಯಮದರ್ಪಜಯೋತ್ಸಲಚಂಡಭಾನು ದು 
ರ್ಭವನಳಿನಪ್ರತಾನತುಹಿನಂ ದುರಿತೌಘಘನಪ್ರಭಂಜನಂ | 
ಭುವನದ ಸಜ್ಜನಾಳಿಗೆ ನೃಪೇಂದ್ರಪದಸ್ಮತಿ ಸರ್ವಸೌಖ್ಯದ 


ನಿನ್ನ ಪಾದಗಳೆಂಬ ಹಡಗಿನಿಂದ ಮೇಲಕ್ಕೆತ್ತಿ ( ಉದ್ದರಿಸಿ) ರಕ್ಷಿಸಯ್ಯ ! ೧೮. ವಿಸ್ತಾರ 
ವಾದ ಆಯುಷ್ಯದ ವೃದ್ಧಿಯನ್ನೂ , ಅನುಪಮ ( ಅಸಮಾನ) ವಾದ ಸೌಭಾಗ್ಯವನ್ನೂ , 
ಐಶ್ವಶ್ಯವನ್ನೂ ಲಿಂಗಭೋಗೋಪಭೋಗವನ್ನೂ , ಸತತವೂ ತೇಜಸ್ಸಿನ ಸ್ಪೂರ್ತಿ 
ಯನ್ನೂ , ಕೀರ್ತಿ( ಯಶಸ್ಸು ) ಯನ್ನೂ , ಶ್ರೇಷ್ಠವಾದ ಗಂಭೀರ ಭಾವವನ್ನೂ , ಧೈಯ್ಯ 
ವನ್ನೂ , ಪ್ರಖ್ಯಾತವಾದ ಶಂಭುವಿನ ಧ್ಯಾನವನ್ನೂ , ಶಿವಜ್ಞಾನವನ್ನೂ , ಪ್ರಕಾಶಿಸುವ 
ಪರಶಿವನ ಭಕ್ತಿಯನ್ನೂ , ( ಸಕ್ರಿಯಾಕಾರದ) ಯುಕ್ತಿಯನ್ನೂ , ಶಾಶ್ವತವಾದ ಪರಿ 
ಪೂರ್ಣ ಆನಂದವನ್ನೂ ( ಮುಕ್ತಿ ಸುಖವನ್ನೂ ), ಕುಂದಿಲ್ಲದಂತೆ ಶರಣ ಜನಸಮೂಹಕ್ಕೆ 
ಯಾವಾಗಲೂ ಹೇ ಬಸವೇಶ್ವರನೇ ಕೊಡು. ೧೯ . ` ಬಸವ ' ಎಂಬ ಮೂರಕ್ಷರಗಳು ಪಾಪ 
ವೆಂಬಮೋಡಗಳ ಸಮೂಹಕ್ಕೆ ಬಿರುಗಾಳಿ; ಗ್ರಹ ( ಪಿಶಾಚಿ) ವೆಂಬ ಹಾವಿಗೆ ಗರುಡ 
ಪಕ್ಷಿ, ಮನೋವ್ಯಥೆಯೆಂಬ ಆನೆಗೆ ಸಿಂಹ , ಕೆಟ್ಟರೋಗವೆಂಬ ಭಯಂಕರ ಪರ್ವತಕ್ಕೆ 
ವಜ್ರಾಯುಧ, ಶತ್ರುಗಳೆಂಬ ಸಮುದ್ರಕ್ಕೆ ಬಡಬಾಗ್ನಿ , ಅನ್ಯರಿಂದ ( ಶತ್ರುಗಳಿಂದ) 
ಮಾಡಲ್ಪಟ್ಟ ಕುಟಿಲ ತಂತ್ರಗಳೆಂಬ ವೃಕ್ಷಕ್ಕೆ ಕೊಡಲಿ, ಸಮಸ್ತ ವಿಷಗಳೆಂಬ ಕಮಲಗಳ 
ಗುಂಪಿಗೆ ಆನೆ, ಜಪಿಸುವವರಿಗೆ ಪಾಪವೆಂಬ ಒಣಗಿದ ಕಟ್ಟಿಗೆಯ ವನಕ್ಕೆ ಕಾಡುಗಿಚ್ಚು 
( ಆಗಿದೆ). ೨ . ಬಸವೇಶ್ವರನ ಪಾದ ಸ್ಮರಣೆಯು ಅನೇಕವಿಧವಾದ ಆಪತ್ತುಗಳ 
ಸಮೂಹವೆಂಬ ವೃಕ್ಷಗಳ ಸಾಲಿಗೆಕೊಡಲಿ , ಶತ್ರುಗಳೆಂಬ ಹಾವು ( ವಾ ತಭುಕ್ ) ಗಳನ್ನು 
ಜಯಿಸುವ ಸಿಡಿಲಬೆಂಕಿ , ಯಮನ ದರ್ಪಗಳ ಸಮೂಹವೆಂಬ ನೈದಿಲೆಗಳ ಗುಂಪಿಗೆ 
ಸಮರ್ಥನಾದ ಸೂಯ್ಯ, ಕೆಟ್ಟ ಸಂಸಾರವೆಂಬ ಕಮಲಗಳ ಗುಂಪಿಗೆ ಹಿಮ , ಪಾಪಗಳ 
ಸಮೂಹವೆಂಬ ಮೋಡಗಳಿಗೆ ಬಿರುಗಾಳಿ , ಭೂಮಿಯ ಸಮಸ್ತ ಸಜ್ಜನ ಸಮರಕ್ಕೆ 


' ಮು ( T , ಚ, ಮು ) 


೫೮೪. 


ಪರಿಶಿಷ್ಟ 


ಪ್ರಣವಾರ್ಥ ನೀನೆ ಸಚಿತು ಖರಸಮಯನುಂ ನೀನೆ ಲೀಲಾಕಟಾಕೇ 
ಕ್ಷಣದಿಂ ಬ್ರಹ್ಮಾಂಡಮಂ ಮ .೦ಪಡೆದು ಪೊರೆವನು ನೀನೆ ಸುಕ್ಕಿಚಿಂತಾ 
ಮಣಿರೂಪಂ ನೀನೆ ತಾಳಿಗೆ ಮೊದಲಿಗ [ ನು ]c ನೀನೆ ಮದ್ದೇಶಿಕೇಂದ್ರಾ 
ಗಣಿಯುಂ ಕೇಳ್ಳಿನೆಯೆನ್ನಂ ಪೊರೆ ಪೊರೆ ಸತತಂ ನಂಬಿದೆಂ ಶ್ರೀವೃಷೇಂದ್ರಾ ೨೧ 
ಕಲಿಕಾಲು ಕಠೋರಕಾನನಕುಠಾರಂ ಭಕ್ತಿಸಂಪತ್ತಿಮ 
ದ್ವಿಲಸದ್ಭಾವಮಹಾನುಭಾವನಭವೋದದ್ದರ್ಮರೂಪಂ ಧರಾ 
ಲಲನಾಪಾವನಕೃತ್ಪದಂ ಪರಮಶೈವಾಂಭೋಧಿಚಂದ್ರಂ ಕೃಪಾ 
ಕಲಿತಂ ಶ್ರೀಬಸವೇಶ್ವರಂ ಪೊರೆಗೆ ಭಕ್ತಾತಮಂ ಸಂತತಂ | 
ಶಕವರ್ಷಂ ಸಾಸಿರಂ ಮೇಲಧಿಕವೆನಿಸಿದೈನೂತೊಂಭತ್ತೆರಳಿ 
ವೆ ಕರಂ ಪಂಪಾಂತ ಸಾಧಾರಣದ ಮಿಸುಪ ವೈಶಾಖಶುದ್ಧ ತ್ರಯೋದ 
ಶ್ಯಕಳಂಕಾದಿತ್ಯವಾರ ಬಸವಕೃತಿ ವಲಂ ಪೂರ್ಣಮಾದತ್ತು ಹಸ್ಯ 
ಕ್ಷಣಕದೊಳ್ಳಜಾಖ್ಯಯೋಗ ಕರಣಮೆಸೆವಿನಂ ಕೌಲವಾಖ್ಯಾನಯುಕ್ತಂ - ೨೩ 


ಸೌಖ್ಯವನ್ನು ಕೊಡುವಂತಹುದು. ೨೧ . ಮಂಗಳಕರನಾದ ಬಸವೇಶ್ವರನೇ ಓಂಕಾರ 
ಪ್ರಣವವಾಚ್ಯನೂ ನೀನೇ ; ಸತ್ತು , ಚಿತ್ತು , ಆನಂದಾತ್ಮಕನೂ ನೀನೇ ; ಲೀಲೆಯಿಂದ 
ಕೂಡಿದ ಕಡೆಗಣ್ಣುಗಳ ನೋಟದಿಂದ ಬ್ರಹ್ಮಾಂಡವನ್ನು ಮೊದಲು ಸೃಷ್ಟಿಸಿ, ಅದನ್ನು 
ಸಂರಕಿಸುವವನೂ ನೀನೇ ; ಶ್ರೇಷ್ಟವಾದ ಮುಕ್ತಿಯನ್ನು ಕೊಡುವ ವಿಷಯದಲ್ಲಿ 
ಚಿಂತಾರತ್ನವೂ ನೀನೇ ; ಶಿವತತ್ತ್ವ ಸಮೂಹಗಳ ಹುಟ್ಟಿಗೆಮೊದಲಿಗನು ನೀನೇ ( ತತ್ಯ 
ಮೂರ್ತಿಯೂ ನೀನೇ ), ಕೇಳು : ನನ್ನ ಉತ್ತಮವಾದ ಗುರುಶ್ರೇಷ್ಟನ ನೀನೆ; ಸತ 
ತವೂ ನಿನ್ನನ್ನೇ ನಾನು ನಂಬಿದ್ದೇನೆ. ನನ್ನನ್ನು ರಕ್ಷಿಸು ! ರಕ್ಷಿಸು !! ೨೨. ಕಲಿಕಾಲದ 
(ಕಲಿಯುಗದ) ಪಾಪವೆಂಬ ಕ್ರೂರವಾದ ( ಭಯಂಕರವಾದ) ಕಾಡಿಗೆ ಕುಠಾರ ಪ್ರಾಯ 
ನಾದ, ಶಿವಭಕ್ತಿಯ ಸಂಪತ್ತಿನಿಂದ ಪ್ರಕಾಶಿಸುವ ಭಾವದಿಂದ ಮಹಾನುಭಾವನೆನಿಸಿದ , 
ಉತ್ಕೃಷ್ಟ ಶಿವಭಕ್ತಿಸ್ವರೂಪನೇ ಆದ, ಭೂಮಿಯೆಂಬ ಕಾಂತೆಯನ್ನು ಪರಿಶುದ್ಧ 
ಗೊಳಿಸುವ ಪಾದಗಳುಳ್ಳ , ಉತ್ಕೃಷ್ಟವಾದ ಶಿವಸಂಬಂಧದ ಮತವೆಂಬ ವೀರಶೈವ 
ಮತದಂಬ) ಸಮುದ್ರಕ್ಕೆ ಚಂದ್ರನಾದ, ಕೃಪೆಯಿಂದ ತುಂಬಿದ ಬಸವೇಶ್ವರನು ಭಕ್ತ 
ಸಮೂಹವನ್ನು ಸತತವೂ ರಕ್ಷಿಸಲಿ . ೨೩ . ಕೌಲವಾಖ್ಯಾನಯುಕ್ತವಾದ ಬಸವಕೃತಿಯು 
ಶಕವರುಷಸಾವಿರದ ಮೇಲೆ ಅಧಿಕವೆನಿಸಿದ ಐದುನೂರತೊಂಬತ್ತೆರಡು ತುಂಬಿದ 
ಶ್ರೇಷ್ಟಹಿರಿಮೆಯಿಂದ ಕೂಡಿದ ಸಾಧಾರಣಸಂವತ್ಸರದ ಶೋಭಿಸುವ ವೈಶಾಖಶುದ್ದ 
ತ್ರಯೋದಶಿಯ ( ೧೫೯೨ನೆಯ ಶಕವರ್ಷ ಸಾಧಾರಣಸಂವತ್ಸರ ವೈಶಾಖಶುದ್ಧ ೧೩ 
ನೆಯ ದಿನ) ಕಳಂಕರಹಿತವಾದ ಆದಿತ್ಯವಾರದಂದು, ಹಸ್ಯನಕ್ಷತ್ರದಲ್ಲಿ ವಜವೆಂಬಹೆಸರಿನ 
ಯೋಗಕರಣಗಳು ಶೋಭಿಸುತ್ತಿರಲು ಸಮಾಪ್ತವಾಯಿತು. 


ಪರಿಶಿಷ್ಟ - ೩ 
ಬಸವರಾಜ ವಿಜಯದಲ್ಲಿ ಬಳಸಿರುವ ಗಾದೆಗಳು 
[ ಇಲ್ಲಿ ಮೊದಲ ಸಂಖ್ಯೆಯು ಆಶ್ವಾಸವನ್ನೂ , ಎರಡನೆಯದು ಪದ್ಯಸಂಖ್ಯೆಯನ್ನೂ 
ತಿಳಿಸುವುದು.] 


೧. ವಿಳಸತ್ಯರ್ಪೂರ ಸಾರಾಂಬುವ ನೆವುದೇ ಬರ್ಬರ ವೃಕಕ್ಕೆ ? ೧ - ೪೨ 
೨ .ಚಂಪಳಭಾಸ್ವರ್ಪಣಮಂ ತೋರ್ಪುದೇ ವನಚರವಕ್ಕೆ ? ೧ - ೪೨ 
೩ . ಮತ್ತೇಭಕುಂಭಸ್ಥಲ ಮುಕ್ಕಾದಾಮಮಂ ಕಟ್ಟುವುದೇ ಕರಭಕಂಠಕ್ಕೆ ? ೧-೪೨ 
೪ . ಶರಭೇಂದ್ರನಿರಲ್ ಶೃಗಾಲಮಂ ಪರಿನುತಿಪಂದಮಲ್ಲು 
೫ . ವಿದಗ್ಧಮರಾಲಂ ಪರಿತಂದು ಸೇವಿಪುದೇ ಬಕನಿಕರಾತ್ತ .. ಪಲ್ವಲಮಂ ? ೧- ೪೫ 
೬ . ಕಡಂದಲು ಮಜಲಿಗೆಯ ಮಾಳ್ಮೆ 

೧- ೪೭ 
೭. ಕುಸುಮ ಸಮುನ್ನತ ಮಾಲೆಗೀಳ್ವಕಪಿ ಸಮುನ್ನತ ಮಾಲೆಯನಂತೆನೆಗಳಲೇ 
ನಾರ್ತಪುದೇ ? 

೧ - ರ್೪ 
೮. ಲೋಕವನೆಲ್ಲಮಂ ತುತ್ತಿಡರ್ಚಿನಿಂದ ಖಳನಂ ಜವದಿಂಜವನೇಕೆ 
ನುಂಗನೋ ! 

೧ - ೫೩. 
೯ . ಬೇವಿಂಗೆಅಗುವ ಕಾಕಂ ಮಾವಿಂಗಂಗುಗುವೇ ? 

೧- ೫೫ 
೧೦. ನಿಜವಿಕಾರವಾರಾತ್ಯಪಹಾಸ್ಯಕಾರಣಂ 

೧ - ೭೫ 
೧೧ . ಒಲವಿಂ ಕುಣಿವರ್ಭಕ ನಿಲ್ಲದಂಗಳಂ ಮಂಜುಳಮೇ ? 

೨-೩೦ 
೧೨. ಜೋಗುಳಮಂ ನಲವಿಂದ ಪಾಡದಬಾಯ್ ಬಿಲದ ಬಾಯ್ ೨ -೩೨ 
೧೩ . ಸುಮನೊದ್ರುಮದ ನೆಳಲನೊಂದಿದವನಲ್ಪಮಹೀಜದ ಬಳಿಯನೆಳಲು 
ಸಾರ್ದಪನೇ ? 

೩ -೩೫ 
೧೪. ವಿಮಳ ಸಂಜೀವನಮಂ ಸವಿದಾತಂ ಕ್ಷುದ್ರರಸವನೋಲ್ಲ ಪನೇ ? ೩ -೩೬ 
೧೫ . ಗಿರಿಯಂ ಸೇವಿಪ ಸಿಂಗು ಮೊರಡಿಯ ಸೇವಿಪ ಮೊಲಂ ಪಾಸಟಿಯೇ ? ೩ -೩೭ 
೧೬ . ಭದ್ರವಾದ ನೃಪಚಿಕ್ಕಮಾಂತವಂ ಶೂದ್ರ ಚಿಹ್ನಧರನಾಗಲೋಲ್ಬನೇ ? ೩ -೩೮ 
೧೭ . ಸುರುಚಿರ ರುಚಿಭಾಸುರ ಭಾಸ್ಕರನಂ ಕೌಶಿಕವಿರಾವಮೇಗೆಯ ಪುದೊ ? ೩ - ೪೨ 
೧೮ . ನರೆಯಂತೆರೆಯಂ ತನುವೊಳ್ ಧರಿಸಿದ ಜಡರ್ಕಳೆಲ್ಲ ರ್ಪಿರಿಯರೇ ? ೩ - ೫೩ 
೧೯ , ಮಾರವ ಕೂಪಜಲಂಗಳ್ಳಾಹ್ನವಿಯಂಬುವಿನಂತೆ ತೃಷೆಯನೇಂ 
ಕಳೆದಪುವೇ ? 

೩ -೬೧ 


೫೮೬ 


ಪರಿಶಿಷ್ಟ 


೨೦ . ವಿಭುಸಮನೆನಿಸುವೆನೆಂಬ ಬಗೆ ವಿಜಾತಿಗೆ ನೈಜಂ 
೨೧. ಗುಣಾಳಿ ಮಧುಸಾಂಗತ್ಯಾನ್ವಿತಂಗಿರ್ಕುಮೇ ? 
೨೨ . ಮಿತ್ರಜಾಯೆಯನೊಡಗೂಡಿದ ದೋಷಿಗೆ ಬಾಷ್ಪಕಣ ಸೂಸುವುದೊಂದು 
ಅಚ್ಚರಿಯೇ ? 

೪ -೬೨ 
೨೩ . ವಿಧಿಬಲದಿನವುದಾಗದೆ ಜಗದೊಳ್ 

೪ - ೬೭ 
೨೪ . ಶರಣರ ಸದ್ಭಾವಮೆ ಶಂಕರನಿರ್ಪೆಡೆಯ ? 

೬ . ೨೧ 
೨೫ . ಘನವಿತರಣೆಯಂ ಬೇಳನಲ್ಪವಸ್ತುವನೆರೆಯಂ 

೬- ೨೬ 
೨೬ . ಪೀಯೂಷವನುಂಡವಂ ಬಗೆವನೇ ಪೇಳ ಆರನಾಳಾಂಬುವಂ ? ೬ - ೩೦ 
೨೭. ಅಂಜೆ ಬೆಳಗಾದುದು 

೬ - ೧೨೦ 
೨೮. ಖಳರ ಕೆಳೆತನದೆ ಸುಜನರ ಕಲಹಂ ಲೇಸು 

೧೦ - ೧೪೩ 
೨೯ . ದೇವರ ಮಹಿಮೆಯ ಭಕ್ತರಭಾವ ಮನವರೀರ್ದರಲ್ಲದುಳಿದವ 
ರರಿಯರ್‌ 

೧೦ - ೧೪೪ 
೩೦ . ಸೊದೆಗೊಂಡವನಂ ಮೇಣಂಬಿಲಂ ವಲಂ ಮೆಚ್ಚಿಕುಮೇ ? 

೧೧ - ೬ 
೩೧ . ಬಡತನಮಡಸಿದ ಮನುಜಂ ಕಡವರಮಂ ಕಂಡು ಬಿಡುವನೇ ? ೧೧ - ೫೭ 
೩೨ . ದೀನಂದಾನ ವಿಧಾನವಾಣಿಗೆ ಮನದಂದಪ್ಪನೇ ? 

೧೨ -೩೪ 
೩೩ . ಸತ್ಯಪಾಹೀನಂ ಶಾಂತಿಸುಖಕ್ಕಿಗೇನೇ ? 
೩೪ , ಮನೋಜೋನ್ಮಾದಿ ವೈರಾಗ್ಯ ವಾಕ್ಯಾನೀಕಕ್ಕೆ ಸಡಿಲ್ಟನೇ ? ೧೨- ೩೪ 
೩೫. ದುರಾತ್ಮಾಲಾಪವೇಗೆಯ್ಯ ! 

೧೨-೩೯ 
೩೬ . ಶ್ರೀಮದತಿಮಿರಾಂಧರ್ಗೆ ಮಹೀಮಹಿತ ವಿಬುಧೋಕ್ತಿದೀಪಮಪ್ಪುದು ೧೨- ೪೧ 
೩೭. ತೊಳೆವಾತನಂಬರಂ ಮುನಿವನೇ ಕೊಳೆಗೆ ಮುನಿವನಲ್ಲದೆ ? ೧೩ - ೨೩ 
೩೮. ಮಕ್ಕಳಿಲ್ಲದ ಮನೆ ಕೆಮ್ಮನೆ 

೧೪ - ೮೭ 
೩೯ . ಕೆಲದೊಳ್ ಮಕ್ಕಳಿಲ್ಲದೂಟಂ ಕಾಟಂ 

೧೪ - ೮೭ 
೪೦ . ತನಯರ್ಕಳಿಲ್ಲದೈಸಿರಿ ಕನಸಿನ ಸಿರಿ | 

೧೪ - ೮೭ 
೪೧ . ಕೆಡುವಾತಂಗೇಕೆ ಬರ್ಕುಂ ಸುಮತಿ ? 

೧೬ - ೯ 
೪೨ . ಎರದೀದುದೆನುತ್ತೆ ಪೇಳೆಕೇಳೆ ರಕದೆ ಕಟ್ಟುಕೊಟ್ಟಿಗೆ 
ಯೊಳೆಂಬವೊಲ್ 

೧೭- ೩೧ 
೪೩ . ಕಲರವವುಂಟೆ ದುರ್ದರದೊಳ್ ? 

೧೯ - ೩೧ 
೪೪ , ಅಂಬಿಲದೊಳ ನವನೀತವುಂಟೆ ? 

೧೯ - ೩೧ 
೪೫ . ಶಾಲ್ಮಲಿಯೊಳು ಸತ್ಪಲಮುಂಟೆ ? 

೧೯೩೧ 
೪೬ . ಇಂಗಳರಾಶಿಯೊಳುಂಟೆ ತಂಪು ? 

೧೯ - ೩೧ 
೪೭. ಕಜ್ಜಲದೊಳುಂಟೆ ಶುಭ್ರತೆ ? 

೧೯ - ೩೧ 


ಬಸವಕೃತಿ 


೫೮೭ 


೪೮. ಪಲಾಂಡುವಿನೊಳುಂಟೆ ಪಟೀರ ಸೌರಭಂ ? 

೧೯ - ೩೧ 
೪೯ . ಜಲರುಹವುಂಟೆ ಕುಂಪಟೆಯೊಳ್ 

೧೯ - ೩೧ 
೫೦ . ಕಡಿಮೆ ಪೊಳೆಯಿರ್ಕಡಿಯಕ್ಕುವೇ ? 

೨೧ - ೩೩ 
೫೧. ಪರಸಿದರೇಂ ಪ್ರಾಣವನೀವರೇ ? 

೨೧ - ೪೩ 
೫೨. ಬಕವೃಂದಂ ಬಲ್ಲುದೇ ಹಂಸನ ಮಹಿಮೆಯಂ 

೨೨ - ೨೭ 
೫೩ . ಅಂಭೋಜಸೌರಭ್ಯಮಂ ಭೇಕಕದಂಬರ ಬಲ್ಲುದೇ ? 

೨೨ - ೨೭ 
೫೪ . ಭಾನುವಿನ ಘನಲಸತ್ತೇಜವಂ ಬಲ್ಲುದೇ ಕೌಶಿಕಯಥಂ? ೨೨ - ೨೭ 
೫೫. ಸಾರಕಂಠೀರವದಳವನದೇಂ ಬಲ್ಲುದೇ ಜಂಬುಕ ಸಂಘಂ ? ೨೨ - ೨೭ 
೫೬. ಉರ್ವಿಯೊಳ್ ನುಡಿವುದೇಂ ಬಲ್ಲರ್ಗ ? 

೨೪ - ೪೨ 
೫೭ . ಮುಂಗೈಯ ಕಂಕಣಕೇಂ ಕನ್ನಡಿಯುಂಟೆ ? 

೨೪ - ೪೭ 
೫೮. ಸರಸಗಂಧ ಕುಸುಮೋತ್ಸರವಿರೆಯುಂ ಕನಕದರಲನೊಲ್ಲಂತೆ ೨೭ -೪೮ 
೫೯ . ಖಾಣಮನೆ ಕೊಂಡುದಕೆ ಕಡಿಯಾಣಮುಚಿತಂ | 

೨೭- ೫೫ 
೬೦ . ಸುರಮಹೀಜ ಮಹಿಮೆಯದೆಂತುಂ ಸಮನಿಪುದೇ ಕಾನಕುಜ ಸಮಿತಿಗೆ ೨೭ - ೬೯ 
೬೧ . ವನಜವನಭದೊಳರಿಯಲಕ್ಕುವೇ 

೨೮ - ೫೧ 
೬೨ . ಸಾರಮರೀಚಿಯಲ್ಲಿ ಭೋಂಕನೆ ತುಳುಂಕಿ ಜಲಮಂ ತರಲಕ್ಕುಮೆ ? ೨೮ - ೫ 
೬೩ . ಸೈಕತದಲ್ಲಿ ತೈಲಮಂ ಘನತರಯತ್ನದಿಂತರಲಕ್ಕುವೇ ? 

೨೮ -೫೧ 
೬೪. ಅತಿ ಮೂರ್ಖನ ಮನಮಂ ಸನ್ನುತ ಕಥೆವೇಳ್ತಾತ್ಮವಶವೆಸಗು ೨೮ - ೮೪ 
೬೫ . ಪದ ನಾಗರಕಾಟಂ ಸುತ್ತೋಂ ಮಿಳ್ಳುವಿನ ಮಾಟಂ 

೨೯ - ೧೯ 
೬ . ಕೂರದ‌ ಸೀತೊಡೆ ಮದುವೆಯ ಕಾದ್ಯ ಮೇಳಿದಪುದೇ ? 

೨೯ - ೯೪. 
೬೭. ಇಷ್ಟವಧ್ಯಕ್ತಿಗಳ ವಂಗೆಡರುಂಟೆ ? 

೩೦ - ೩ 
೬೮. ಮುಂಗೈಯ ಕಂಕಣಂ ಕನ್ನಡಿಯ ಸಾಕ್ಷಿಯಾದುದೆ ಧರೆಯೊಳ್ ೩೬- ೨೦ 
೬೯ . ಬಿಸಿಲುಪಟಳಮಂ ಕಳಿಯಲ್‌ ಪೊಸಬನಮಂ ಪುಗೆದವಾಗಿ ಕೊಂಡ 
ವೋಲ್ 

೩೮ - ರ್೪ ) 
೭೦. ಗಾಳಿಯಲೆಯೆ ಗಿರಿಜಲಿಯಿಕುಮೇ ? 

೪೦ - ೪೦ 
೭೧ . ಧರೆಯೊಳ್ ಖಲಸಾಧು ಸಂಗಮೇಗೆಯ್ಯದೆ ಪೇಳ್ 

೪೦ - ೮೬ 
೭೨. ನಿರ್ಮಲವತಿ ಮಣ್ಣಂ ಪಿಡಿದೊಡೆ ಗಳಿಲನೆ ಪೊನ್ನಪ್ಪದಿ ೪೧ - ೧೭ 
೭೩ . ದುರಾತ್ಮಬೋಧೆಏಗೆಯ್ಯದೊ ಪೇಳ್ ? 

೪೧ - ೩೨ 
೭೪. ವಿಮಳಾಲಬುವಿನೊಳ್ ಬಿಂಬಿಪ ಕವಳ ಸಖಂ ಪಂಕದಲ್ಲಿ 
ಬಿಂಬಿಸುಗುಮೆ ? ... 

೪೧ - ೩೮ 
೭೫. ಬಲ್ಲನೆ ಗಾನಮಂ ಬಧಿದಂ ? 

೪೧ - ೩೯ 
೭೬ . ಅಂಧಕ ನಗ್ಗದ ರತ್ನದೀಪಮಂ ಬಲ್ಲನೇ ? 

೪೧ - ೩೯ 


೫೮೮ 

ಪರಿಶಿಷ್ಟ 
೭೭. ಸುಧಾರಸದ ಬಲ್ಲವಿಯಂ ಜ್ವರಿತಾಂಗ ಮಾನವಂ ಬಲ್ಲನೇ ೪೧ - ೩೯ 
೭೮. ಬಲ್ಲನೇ ಕುಕವಿ ಸತ್ಕವಿ ಕಾವ್ಯ ಕಲಾ ಕಲಾಪಮಂ ? 

೪೧ - ೩೯ 
೭೯ . ಖರಮೇಂ ಬಲ್ಲುದೇ ನಾಕಿಕ ಸುಖಮಂ ? 

೪೧ - ೪೦ 
೮೦. ಮಾಣಿಕ್ಯಮಂ ಧೂರ್ತವಾನರವಂ ಬಲ್ಲುದೇ ? 

೪೧ - ೪೦ 
೮೧ . ಗೂಗೆಬಲ್ಲುದೇ ಲಸನ್ಮಾರ್ತಾಂಡನಂ 

೪೧ - ೪೦ 
೮೨. ಗಂಧಬಂಧುರ ಕಂಜಾತ ಮರದಮಂ ನೊಳವದೆಂತುಂಬಲ್ಲುದೇ ? ೪೧ - ೪೦ 
೮೩ . ಕರ್ದಮ ಸ್ಥಿರ ಮಂಡಕಮೊಅಲ್ಕು ಬಲ್ಲುದೇ ಮಹಾಂಭೋರಾಶಿ 
ಗಾಂಭೀರವಂ | 

೪೧ - ೪೦ 
೮೪ . ಸುರವಣಿ ಪಾಣಿಯಲ್ಲಿರೆ ಬಿಸುಟ್ಟ ಗಾಜನಪೇಕ್ಷಿಪಂತೆ 

೪೧ - ೪೨ 
೮೫ . ನಿರ್ಜರತರು ಪಿತ್ತಿಲಲ್ಲಿರೆ ತದರ್ಥನೆಗೆಯ್ಯದೆಊರಮಂ 
ಸಮಂತೆರೆವವನಂತೆ 

೪೧ - ೪೨ 
೮೬ . ದೇವಪಶುವಂಗಣದಲ್ಲಿದೆ ಮಾಣ್ಣು ಕಳೆಯಂ ಪಿರಿದಮರ್ದಿಂಟ 
ಲಾದರಿಪವೋಲ್ 

೪೧ - ೪೨ 
೮೭ . ನಿಧಿಮುಂದಿರೆ ನೂಂಕಿ ವಾರಿಯಿಂ ಜರಗಂ ಕರ್ಚುವವೋಲ್ ೪೧ - ೪೨ - ೪೩ 
೮೮ . ಸುಧಾರಸಂ ಇಂಬಾಗುತ್ತೆ ಕೈವಟ್ಟಲಲ್ಲಿರೆ ಕೂರ್ತಿಂಟದೆ ಗಂಜಿಯಿ೦ಟ 
ಲೆಳಪಂತೆ 

೪೧ - ೪೩ 
೮೯ . ಆಮೋದದಾಮೋದತಾಮರಸಂ ತಳಿರೆಬಿಟ್ಟು ಗೋರಟೆಯ 
ಪೂಗೊಯ್ಕಂತೆ 

೪೧ - ೪೩ 
೯೦ . ಖಂಡಶರ್ಕರ ಕೈಸಾರ್ದಿರೆ ಮೆಲ್ಲದಂತಿರಿಸಿ ಬೇವಂ ಮೆಲ್ವವೊಲ್ 

೪೧ - ೪೩ 
೯೧, ಜಲದೊಳ್ ನಾಂದೆ ಶಿಲಾಚಯಕ್ಕೆ ಮೃದುಭಾವ ಬರ್ಪುದೇ ? ೪೧ - ೪೭ 
೯೨, ನೀರಲ್ಲಿ ತೊಳೆಯುತ್ತುಂ ಪಿಳಿದೆ ಕಂಬಳಿ ಬೆಳ್ಳಂತಾಳ್ಳುದೇ ? 
೯೩ . ಪಾಲನಚ್ಚಳ ಸರ್ಪಂಗೆದೊವೆನಿರ್ವಿಷತೆಯಂ ಕೆಯೊಳುದೇ ? ೪೧ - ೪೭ 
೯೪, ಕಟ್ಟಿನೇರ್ಪಳವಟ್ರೋರೆನೀವೆ ಜಾಯಿಲನ ಬಾಲಂ ನೇರಿತೇ 
ನಪ್ಪುದೆ ? 

೪೧ - ೪೨ 
೯೫. ನಿಂಬಮಿನಿವಪ್ಪುದೇ ಮಧುವಿಂ ಬೆರಸುತ ಪಾಲನೆರೆಯೆ ? ೪೧ - ೪೮ 
೬೬ . ಭವನದ ಮುಂಗಡೆಯೊಳೊಪ್ಪುವ ಕವಿಲೆಯನುಳಿದಧಮಶುನಕನಂ 
ಪೂಜಿಪವೋಲ್ 

೪೧ - ರ್೪ 


೪೧ - ೪೭ 


ಪರಿಶಿಷ್ಟ - ೪ 
ಈ ಗ್ರಂಥದಲ್ಲಿ ಬಂದಿರುವ ಕೆಲವು ಪಾರಿಭಾಷಿಕ ಪದಾರ್ಥಗಳು 

( ವೀರಶೈವ ತತ್ವಾನುಸಾರ .) 
೧. ಅಂಗ . ಶಿವಾಂಶಿಕನಾದ ಆತ್ಮನು ಅಂಗನೆನ್ನಿಸಿಕೊಳ್ಳುವನು. 

ii: ಶಿರಸ್ಸು , ಉರಸ್ಸು , ಎರಡು ಭುಜ- ಇವುಕೂಡ ಅಂಗಗಳೆನಿಸುವುವು. 
೨ . ಅಂತಕರಣ ಚತುಷ್ಟಯ : ಮನ, ಬುದ್ಧಿ , ಚಿತ್ತ , ಅಹಂಕಾರ. 
೩ . ಅಣಿಮಾದಿ ಅಷ್ಟಸಿದ್ದಿಗಳು ; ಅಣಿಮಾ , ಮಹಿಮಾ, ಗರಿಮಾ, ಲಘಿಮಾ, 
ಪ್ರಾಪ್ತಿ , ಪ್ರಾಕಾಮ್ಯ , ಈಶತ್ವ , ವಶಿತ್ವ , 
೪. ಅರಿಷಡ್ವರ್ಗ : ಕಾಮ ,ಕ್ರೋಧ, ಲೋಭ, ಮೋಹ, ಮದ, ಮಾತ್ಸಲ್ಯ . 

೫ . ಅಷ್ಟದಿಗ್ಗಜಗಳು ( ದಿಕ್ಕರಿಗಳು) : ಐರಾವತ, ಪುಂಡರೀಕ, ವಾಮನ, 
ಕುಮುದ, ಅಂಜನ , ಪುಷ್ಪದಂತ , ಸಾಲ್ವಭೌಮ , ಸುಪ್ರತೀಕ. 

೬ . ಅಷ್ಟದಿಕ್ಷಾಲಕರ : ಪೂರ್ವದಿಕ್ - ಇಂದ್ರ ; ಆಗೋಯ - ಅಗ್ನಿ ; ದಕ್ಷಿಣ 
ಯಮ ; ನೈಋತ್ಯ - ನಿರುತಿ; ಪಶ್ಚಿಮ - ವರುಣ ; ವಾಯವ್ಯ ವಾಯು; ಉತ್ತರ -ಕುಬೇರ; 
ಈಶಾನ್ಯ - ಈಶಾನ . 

೭ . ಅಷ್ಟಮದ : ಕುಲಮದ, ಛಲಮದ, ಧನಮದ, ರೂಪಮದ, ಯವನ 
ಮದ, ವಿದ್ಯಾಮದ, ರಾಜ್ಯಮದ, ತಪೋಮದ, ( ಪ್ರಥ್ವಿ , ಅಪ್ , ತೇಜ, ವಾಯು, 
ಆಕಾಶ , ರವಿ , ಶಶಿ, ಆತ್ಮ - ಇವುಗಳಿಗೆ ಸಂಬಂಧಿಸಿದ ಮದಗಳೂ ಅಷ್ಟಮದ 
ಗಳೆನಿಸುವುವು.) 

- ೮ , ಅಷ್ಟಪಾಶ ( ಪಾಶಾಷ್ಟಕ) : ಕೃಷಿ, ಶಂಕೆ , ಭೀತಿ, ಲಜ್ಜೆ , ಜುಗುಪ್ಪೆ , ಕುಲ, 
ಶೀಲ, ಗರ್ವ , 

- ೯ . ಅಷ್ಟಭೋಗ: i: ಸತಿ, ಸ್ನಾನ, ಭೋಜನ , ವಸ್ತ್ರ , ಗಂಧ, ಪುಷ್ಪ , 
ತಾಂಬೂಲ, ಶಯನ, ii: ಗೃಹ, ಶಯನ, ವಸ್ತ್ರ , ಆಭರಣ, ಸ್ತ್ರೀ , ಪುಷ್ಪ , ಗಂಧ, 
ತಾಂಬೂಲ( ಹೀಗೆ ಸ್ವಲ್ಪ ವ್ಯತ್ಯಾಸದಿಂದ ಹೇಳುವುದುಂಟು) 

೧೦ . ಅಷ್ಟೆ ಶ್ವರ : ಧನ , ಧಾನ್ಯ , ವಾಹನ, ವಸ್ತ್ರ , ಬಂಧು, ಪುತ್ರ , ನೃತ್ಯ , 


ದಾಸಿ, 


- ೧೧ , ಅಷ್ಟಾಂಗ ಯೋಗ: ಯಮ , ನಿಯಮ , ಆಸನ, ಪ್ರಾಣಾಯಾಮ , ಪ್ರತ್ಯಾ 
ಹಾರ , ಧ್ಯಾನ, ಧಾರಣ , ಸಮಾಧಿ. 

೧೨. ಅಷ್ಟವಿಧಾರ್ಚನೆ : ಜಲ , ಗಂಧ, ಅಕ್ಷತೆ, ಪತ್ರಪುಷ್ಪ , ಧೂಪ, ದೀಪ, 
ನೈವೇದ್ಯ , ತಾಂಬೂಲ ಇವುಗಳನ್ನರ್ಪಿಸಿ ಅರ್ಚನೆಮಾಡುವಿಕೆ . 


೫೯೦ 


ಪರಿಶಿಷ್ಟ 


೧೩ . ಅಷ್ಟಾವರಣಗಳು : ಗುರು, ಲಿಂಗ, ಜಂಗಮ , ಪಾದೋದಕ, ಪ್ರಸಾದ, 
ವಿಭೂತಿ, ರುದ್ರಾಕ್ಷಿ, ಮಂತ್ರ 

೧೪ . ಅಷ್ಟಾದಶಪುರಾಣಗಳು : ಶಿವಪುರಾಣ, ಲಿಂಗಪುರಾಣ, ಸ್ಕಾಂದ ಪುರಾಣ, 
ಅಗ್ನಿಪುರಾಣ, ಮ ಪುರಾಣ,ಕೂರ್ಮ ಪುರಾಣ, ( ಇವು ಆರೂ ಶಿವನಿಗೆ ಸಂಬಂಧಿಸಿ 
ದುವು). ವಿಷ್ಣುಪುರಾಣ, ಗರುಡ ಪುರಾಣ, ಭಾಗವತಪುರಾಣ, ನಾರದೀಯಪುರಾಣ, 
ಪದ್ಮಪುರಾಣ, ವರಾಹಪುರಾಣ, ( ಈ ಆರೂ ವಿಷ್ಣುವಿಗೆ ಸಂಬಂಧಿಸಿದುವು, ಬ್ರಹ್ಮ 
ಪುರಾಣ , ಬ್ರಹ್ಮಾಂಡಪುರಾಣ, ಬ್ರಹ್ಮವೈವರ್ತಪುರಾಣ, ಮಾರ್ಕಂಡೇಯಪುರಾಣ 
ಭವಿಷ್ಯಪುರಾಣ ( ಈ ಆರೂ ಬ್ರಹ್ಮನಿಗೆ ಸಂಬಂಧಿಸಿದವು) - ಹೀಗೆ ಒಟ್ಟು ಹದಿನೆಂಟು 
ಪುರಾಣಗಳು. ( ಇವಲ್ಲದೆ ಅಷ್ಟಾದಶ ಉಪಪುರಾಣಗಳೂ ಉಂಟು.) 

೧೫ . ಅಷ್ಟಭೈರವರು (ಭೈರವರು) : ಅಸಿತಾಂಗ, ರುರು, ಚಂಡ, ಕ್ರೋಧ. 
ಉನ್ಮತ್ಯ , ಕಪಾಲ, ಭೀಷಣ , ಸಂಹಾರ - ಎಂಬ ಹೆಸರುಳ್ಳವರು. 

- ೧೬ , ಆಗಮಗಳು : ಇವು ಮುಖ್ಯವಾಗಿ ಇಪ್ಪತ್ತೆಂಟು : ಕಾವಿಕ, ಯೋಗಜ , 
ಚಿಂತ್ಯ , ಕಾರಣ , ಅಜಿತ , ದೀಪ್ತ , ಸೂಕ್ಷ , ಸಹಸ್ರ , ಅಂಶುಮಾನ್ , ಸುಪ್ರಭೇದ, 
ವಿಜಯ , ನಿಶ್ಯಾಸ, ( ವಿಶ್ವಾಸ), ಸ್ವಾಯಂಭು , ಅನಲ, ವೀರ, ಕೌರವ , ಮಕುಟ , 
ವಿವಲ, ಚಂದ್ರಜ್ಞಾನ, ಬಿಂಬ , ಪ್ರೊದ್ದೀತ, ಲಲಿತ, ಸಿದ್ದ , ಶಾಂತ , ಸರ್ವೋಕ್ತ , ಪಾರ 
ಮೇಶ್ವರ, ಕಿರಣ, ವಾತೂಲ ಆಗಮಗಳು , 

೧೭. ಈಷಣತ್ರಯ : ದಾರೇಷಣ, ಪುತ್ತೇಷಣ, ವಿತ್ತೇಷಣ ಹೆಂಡತಿ , ಮಕ್ಕಳು, 
ಧನ - ಇವುಗಳ ಮೇಲಿನ ದುರಾಸೆಯೇ 'ಈಷಣತ್ರಯ ' ಗಳೆನಿಸುವುವು. 
- ೧೮, ಈರೇಳುಲೋಕಗಳು ( ಹದಿನಾಲ್ಕು ಲೋಕಗಳು) : ಭೂಲೋಕ, ಭುವರ್ಲೋಕ, 
ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ( ಇವು ಏಳು ಊರ್ಧ್ವ 
ಲೋಕಗಳು) : ಅತಲ , ವಿತಲ , ಸುತಲ, ರಸಾತಲ , ತಲಾತಲ, ಮಹಾತಲ , ಪಾತಾಳ 
( ಇವು ಏಳು ಅಧೋಲೋಕಗಳು), 

೧೯ . (i) ಏಕಾದಶರುದ್ರರು : ಅಜೈಕವಾದ , ಅಹಿರ್ಬುಧ್ಯ , ಹರ , ನಿರುತ , 
ಈಶ್ವರ, ಭುವನ , ಅಂಗಾರಕ , ಅರ್ಧಕೇತು, ಮೃತ್ಯು , ಸರ್ಪ , ಕಪಾಲನ್ ( ವಾಯು 
ಪುರಾಣರೀತ್ಯಾ ) . 

- (ii) ವೀರಭದ್ರ , ಶಂಭು, ಗಿರೀಶ, ಅಜ, ಏಕಪಾತ್ತು , ಅಹಿರ್ಬುಧ್ಯ , ಪಿನಾಕಿ , 
ಸ್ಥಾಣು, ಪಶುಪತಿ , ಭವ, ಷಾಪತಿ - (ವಿವೇಕ ಚುತಾಮಣಿದೀತ್ಯಾ ) 
- ೨೦ , ಐಕ್ಯ : ವೀರಶೈವದ ಷಟ್‌ಸ್ಥಲಗಳಲ್ಲಿ ಕೊನೆಯ ಸ್ಟಲ. ಇದರಲ್ಲಿ ಕಾಯ 
ಲಿಂಗೈಕ್ಯ , ಜೀವ ಲಿಂಗೈಕ್ಯ , ಭಾವಲಿಂಗೈಕ್ಯವೆಂದು ಮೂರುತೆರ . ( ಚೆನ್ನಬಸವಣ್ಣನವರ 
ವಚನ ( ೧೪ರ ಪ್ರಕಾರ.)1 ಐಕ್ಯಸ್ಥಲಲಕ್ಷಣಗಳನ್ನು ಹೊಂದಿದ ಅಂಗನೇ ಐಕ್ಯ 
ನೆನಿಸುವನು . 


1. ಚೆನ್ನಬಸವಣ್ಣನವರ ವಚನ , ಕರ್ಣಾಟಕ ವಿ. ವಿ. ಪ್ರಕಟನೆ ( ೧೯೬೫) 


) 


ಬಸವಕೃತಿ 


೨೧. ಕರಣತ್ರಯ : - ಕಾಯ , ವಚನ , ಮನಸ್ಸು . 

೨೨ , ಕರ್ಮತ್ರಯ : - ಸಂಚಿತ, ಪ್ರಾರಬ್ಧ , ಆಗಾಮಿಗಳೆಂಬ ಕರ್ಮತ್ರಯ 
ದೋಷಗಳು 

೨೩ . ಕರ್ಮೇಂದ್ರಿಯಗಳು : — ( ಪಂಚ ಕರ್ಮೇಂದ್ರಿಯಗಳು ) : ವಾಕು , ಪ್ರಾಣಿ, 
ಪಾದ, ಉಪಸ್ಥ , ಪಾಯು ( ಗುದ). 

೨೪, ಕಾಯತ್ರಯ : - ಸೂಲ, ಸೂಕ್ಷ , ಕಾರಣಗಳೆಂಬ ಮೂರು ತನುಗಳು 
ಅಥವಾ ಕಾಯಗಳು . 

೨೫ . ಕುಲಾಚಲ : - (i) ಹಿಮಾಲಯ , ನಿಷಧ , ವಿಂಧ್ಯ , ಮಾಲ್ಯವಂತ , ಪಾರಿ 
ಯಾತಕ, ಗಂಧಮಾದನ , ಹೇಮಕೂಟ. 

( ii) ಸ್ವಲ್ಪ ಬದಲಾವಣೆಗಳೊಡನೆ - ಮಹೇಂದ್ರ , ಮಲಯ , ಸಹ್ಯ , ಶಕ್ತಿ 
ಮಾನ್ , ಋಕ್ಷ, ವಿಂಧ್ಯ , ಪಾರಿಯಾತ್ರಕ. ..ಹೀಗೂ ಹೇಳುವುದುಂಟು. 

೨೬ , ಕೇಶಮಂತಕ : - (ಪಂಚಕ್ಕೇಶ) ಅವಿದ್ಯೆ , ಅಸ್ಮಿತ, ರಾಗ, ದ್ವೇಷ, 
ಅಭಿನಿವೇಶ - ಇವು ಐದು ಕ್ಷೇಶಗಳು. 

೨೭ . ಗುಣತ್ರಯ : - ಸತ್ವಗುಣ, ರಜೋಗುಣ , ತಮೋಗುಣ . 
- ೨೮. ಗುಣಗಳು : ( ಷಡ್ಗುಣಗಳು ) : (i) ಸತ್ಕುಲೀನತ್ವ , ಉಜ್ವಲತ್ವ , ಮಹಾ 
ಭಾಗ್ಯ , ಉದಾರತೆ, ಧಾರ್ಮಿಕ, ತೇಜಸ್ಸು - ಈ ಆರು ಗುಣಗಳು . 

- ( ii ಬುದ್ದಿ , ಸುಖ , ದುಃಖ , ರಾಗ , ದ್ವೇಷ, ಯತ್ನ , ಧರ್ಮ , ಅಧರ್ಮ , 
ಭಾವನೆ ಎಂಬ ಒಂಬತ್ತು ಬಗೆಯಲ್ಲಿ ಹೇಳುವುದುಂಟು. ( ವಿ , ಚಿಂತಾಮಣಿ) 

೨೯ . ಗುರು : - ಇವರು ಮೂರು ಬಗೆ : ದೀಕ್ಷಾಗುರು , ಶಿಕ್ಷಾಗುರು, ಮೋಕ್ಷ 
ಗುರು ಎಂದು. 
- ೩೦ . ಗುರುಲಿಂಗ : - ಷಡ್ತಿಧ ಲಿಂಗಗಳಲ್ಲಿ ಎರಡನೆಯದು; ನಾಲಿಗೆ ಈ 
ಲಿಂಗಸ್ಥಾನ. 

೩೧. ಚತುರಾಚಾರರು: - ರೇಣುಕಾಚಾರ , ಏಕೋರಾಮಾರಾಧ್ಯ , ಪಂಡಿತಾ 
ರಾಧ್ಯ , ಮರುಳಾರಾಧ್ಯರು. 

೩೨. ಚತುರ್ವಿಧಪುರುಷಾರ್ಥ :- - ಧರ್ಮಾರ್ಥಕಾಮ ಮೋಕ್ಷಗಳು . 
೩೩ . ಚತುರ್ವಿಧಪದವಿಗಳು : - ಸಾಲೋಕ್ಯ, ಸಾಮೀಪ್ಯ , ಸಾರೂಪ್ಯ ,ಸಾಯುಜ್ಯ , 

೩೪ . ಚತುರ್ವೇದಗಳು : - ಋಗೈದ, ಯಜುರ್ವೇದ, ಸಾಮವೇದ, ಅಥರ್ವಣ 
ವೇದ. 

೩೫ . ಚತುರ್ವಿಧ ವಾದ್ಯಗಳು :-- ತತ ( ತಂತಿವಾದ್ಯ ), ಅನ ( ಚರ್ಮವಾದ್ಯ ), 
ಘನ (ಕಂಚು ಮುಂತಾದ ಲೋಹವಾದ್ಯ ) , ಸುಷರ (ಕೊಳಲು ಇತ್ಯಾದಿ ಊದಿಬಾರಿ 
ಸುವ ವಾದ್ಯ ) . 


೫೯೨ 


ಪರಿಶಿಷ್ಟ 


೩೬ . ಚಿಚ್ಛಕ್ತಿ : - ಪರಾಶಕ್ತಿ , ಆದಿಶಕ್ತಿ , ಇಚ್ಛಾಶಕ್ತಿ , ಜ್ಞಾನಶಕ್ತಿ ,ಕ್ರಿಯಾಶಕ್ತಿ 
ಗಳೆಂಬ ಪಂಚಶಕ್ತಿಗಳಿಂದೊಡಗೂಡಿದ ಚೇತನಾತ್ಮಕವಾದ ಶಿವಶಕ್ತಿಯೇ ಚಿಚ್ಛಕ್ತಿಯೆನಿ 
ಸುವುದು. ಇದು ಪರವ ಪ್ರಣವದ ಪರಮ ಪ್ರಕಾಶರೂಪ, ( ಜೆ . ಬ. ವ- ೪) 

- ೩೭ . ಜಂಗಮ : - ಚರಲಿಂಗವೆಂದೂ ಹೆಸರು . ಜಂಗಮಲಿಂಗವೆಂದೂ ಹೆಸರು . 
ತೂರಾತೀತ ಜ್ಞಾನ ಪ್ರತೀಕ, ವೀರಶೈವದ ಪರಮೋಚ್ಚ ತತ್ತ್ವ ; ಷಡ್ವಧ ಲಿಂಗಗಳಲ್ಲಿ 
ಮಹಾಲಿಂಗ ಪ್ರತೀಕ. ಭಾವಲಿಂಗ ಸಮರಸ ಸದ್ಭಾವ ಚೇತನ . (... ಗುರುವಿನ 
ಗುರು ಜಂಗಮ ಎಂದಿತ್ತು ಕೂಡಲಸಂಗಯ್ಯನ ವಚನ - ಬಸವಣ್ಣನವರ ವಚನ) 
- ೩೮, ಜಂಗಮಲಿಂಗ : ಷಧಲಿಂಗಗಳಲ್ಲಿ ನಾಲ್ಕನೆಯ ಸ್ಥಾನದ ಲಿಂಗತತ್ತ್ವ . 
ಚರ್ಮದ ಮೂಲಕ ಉಂಟಾಗುವ ಜ್ಞಾನ ಈ ಲಿಂಗಕ್ಕೆ ಅರ್ಪಿತ. 

೩೯ , ಜ್ಞಾನೇಂದ್ರಿಯ ಪಂಚಕ : ಕಿವಿ , ಚರ್ಮ , ಕಣ್ಣು , ನಾಲಿಗೆ, ಮೂಗು. ಇವು 
ಕ್ರಮವಾಗಿ ಅಕಾಶ , ವಾಯು, ತೇಜ, ಅಪ್ಪು , ಪೃಥ್ವಿತತ್ಯದಿಂದುಂಟಾದ ಇಂದ್ರಿಯ 
ಗಳು. ಇವುಗಳಲ್ಲಿ ಕ್ರಮವಾಗಿ ಪ್ರಸಾದಲಿಂಗ, ಜಂಗಮಲಿಂಗ , ಶಿವಲಿಂಗ, ಗುರುಲಿಂಗ 
ಆಚಾರಲಿಂಗಗಳು ಸ್ಥಾನಗಳು . 

೪೦ . ತನುತ್ರಯ : ಕಾಯತ್ರಯ ನೋಡು. 
೪೧ . ತಾಪತ್ರಯ : ಆಧ್ಯಾತ್ಮಿಕ, ಆಧಿಭೌತಿಕ , ಆಧಿದೈವಿಕಗಳು. 
೪೨. ತ್ರಿಕರಣ : ಕರಣತ್ರಯ ನೋಡು. 

೪೩ . ತೇರಸರು : (ತ್ರಯೋದಶಗಣರು) ಕಲ್ಯಾಣ ಬಸವರಾಜಯ್ಯ , ಪ್ರಭಾತ 
ಗಣ ಸಿಂಗಯ್ಯ , ಬೊಮ್ಮಿಸೆಟ್ಟಿ , ಮೋಳಿಗೆ ನಿಜಸಂಗಾಂಬೆ, ಹೂವಿನ ಬಾಚಯ್ಯ , ಪಡಿ 
ಹಾರಿ ಬಸವಯ್ಯ , ಸಾತ್ವಿಕ ಸಂಗಯ್ಯ , ಕಮಲಾದೇವಿ, ಬೊಪ್ಪಿದೇವಿ, ದೇವಯ್ಯ , 
ಕನ್ನಮಾಂಬಾ , ದೇವರಸ , ಓಹಿಲಯ್ಯ , 

* ೪೪ , ದಶದಿಕ್ಕು : ಪೂರ್ವ, ಆಗ್ನೆಯ, ದಕ್ಷಿಣ, ನೈಋತ್ಯ , ಪಶ್ಚಿಮ , 
ವಾಯವ್ಯ , ಉತ್ತರ, ಈಶಾನ್ಯ , ಊರ್ಧ್ವ (ಮೇಲೆ), ಅಧಸ್ (ಕೆಳಗೆ) 

೪೫ . ದಶನಾದಗಳು ( ನಾದಗಳು ) : ಸ್ವರನಿರ್ಘೋಷಣ , ನಿರ್ಣಯ ಧ್ವನಿ, 
ಘಂಟೆ , ಕಹಳೆ, ಶಂಖ , ಮೇಘ, ಮೃದಂಗ, ಭೇದಿ, ಮಂತ್ರ , ಅವ್ಯಕ್ತ ಪ್ರಣವಧ್ವನಿಗಳು 

೪೬ . ದಶಗಣರು: - - ವೀರಘಂಟಾಮೈಲ, ದೋರಿದೇವಯ್ಯ , ಸಿಂಗಿದೇವಯ್ಯ 
ಬೊಪ್ಪಲದೇವಿ, ಕಾಮಲದೇವಿ,ಚೋಳವ್ವ ಮಾಯಿ ದೇವಯ್ಯ , ಕನ್ನಮಾಂಬೆ, ಶ್ರುಂಗಿ 
ರಾಜ, ಬೀಚಯ್ಯ , 
* ೪೭ . ದ್ವಾದಶಾದಿತ್ಯರು - ಆದಿತ್ಯರು) : - ಧಾತಾ, ಅರಮಾ, ಮಿತ್ರ , ವರುಣ 
ಇಂದ್ರ , ವಿವಸ್ವಾನ್ , ಪರ್ಜನ್ಯ , ಪೂಷ, ಅಂಶುಮಾನ್ , ಗಭಸ್ತಿಮಾನ್ , ತ್ವಷ್ಟ , ವಿಷ್ಣು 
ಇವರು ಹನ್ನೆರಡು ಜನ ಆದಿತ್ಯರು. ಇವರನ್ನು ಕ್ರಮವಾಗಿ - ಪುಲಸ್ಯ , ಪುಲಹ, ಅತ್ರಿ , 
ವಶಿಷ್ಠ , ಆಂಗೀರಸ, ಬೃಗು, ಭರದ್ವಾಜ, ಗೌತಮ , ಕಶ್ಯಪ, ಕೃತು, ಜಮದಗ್ನಿ , ಕೌಶಿಕ 
ರೆಂಬ ಋಷಿಗಳು ಕೀರ್ತಿಸುವರು. 


ಬಸವರಾಜವಿಜಯಂ 


೫೯೩ 


೪೮. ನವಚಕ್ರ : - - ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ , ಅನಾಹತ , 
ವಿಶುದ್ದಿ , ಆಜ್ಞಾ , ಸಹಸ್ರಾರ, ಶಿಖಾ, ಪಶ್ಚಿಮ ಎಂಬ ಒಂಬತ್ತು ಚಕ್ರಗಳು . 

. ೪೯ . ನವಲಿಂಗ': ಆಚಾರಲಿಂಗ , ಗುರುಲಿಂಗ , ಶಿವಲಿಂಗ, ಜಂಗಮಲಿಂಗ, 
ಪ್ರಸಾದಲಿಂಗ, ಮಹಾಲಿಂಗ, ಇಷ್ಟ , ಪ್ರಾಣ, ಭಾವಲಿಂಗಗಳು 

೫೦ . ಪಂಚಾಚಾರರು: - ರೇಣುಕ, ದಾರುಕ , ಏಕೋರಾಮ , ಪಂಡಿತಾರಾಧ್ಯ , 
ಮರುಳಾರಾಧ್ಯ . 

೫೧. ಪಂಚಾಕ್ಷರಿ : ಐದಕ್ಷರಗಳುಳ್ಳ 'ನಮಃ ಶಿವಾಯ ' ಎಂಬ ಶಿವಮಂತ್ರ . 

೫೨. ಪಂಚಾಚಾರ : (i) ಲಿಂಗಾಚಾರ , ಸದಾಚಾರ , ನೃತ್ಯಾಚಾರ , ಶಿವಾಚಾರ, 
ಗಣಾಚಾರ . ( ಅಥವಾ) (ii ) ಶೃತ್ಯಾಚಾರ ,ಸ್ಮತ್ಯಾಚಾರ, ಪೌರಾಣಿಕಾಚಾರ, ಆಗಮಾ 
ಚಾರ , ತಂತ್ರಾಚಾರಗಳೆಂದು ಇನ್ನೊಂದು ವಿಧದಲ್ಲಿ ಹೇಳುವರು. ಆದರೆ ೨ನೆಯದು 
ಅಷ್ಟೊಂದು ಮುಖ್ಯವಲ್ಲ . 

೫೩ . ಪಂಚಮರುತ : ಬ್ರಹ್ಮ , ವಿಷ್ಣು , ರುದ್ರ , ಈಶ್ವರ, ಸದಾಶಿವ. 

೫೪, ಪಂಚವಿಂಶತಿಲೀಲೆ ( ಲೀಲೆಗಳು) :- ಚಂದ್ರಕಲಾಧರಲೀಲೆ, ಉಮಾಮಹೇ 
ಶ್ವರಲೀಲೆ, ವೃಷಭವಾಹನಲೀಲೆ, ತಾಂಡವಲೀಲೆ, ಗಿರಿಜಾಕಲ್ಯಾಣಲೀಲೆ, ಭಿಕ್ಷಾಟನ 
ಲೀಲೆ, ಮಾರಹರಲೀಲೆ, ಕಾಲಹರಲೀಲೆ, ಜಲಂಧರಲೀಲೆ, ಅಜಾರಿಲೀಲೆ, ವೀರಭದ್ರ 
ಲೀಲೆ ( ದಕ್ಷಾಧ್ವರಹರಲೀಲೆ), ಶರಭಾವತಾರಲೀಲೆ, ಹರಿಹರಲೀಲೆ, ಅರ್ಧನಾರೀಶ್ವರ 
ಲೀಲೆ, ಕಿರಾತಲೀಲೆ, ಕಂಕಾಳಧರಲೀಲೆ, ಚಂಡೇಶಾನುಗ್ರಹಲೀಲೆ, ವಿಷಧರಲೀಲೆ, ಚಕ್ರ 
ದಾನಲೀಲೆ, ವಿಘ್ನು ಪ್ರಸಾದಲೀಲೆ, ಉಮಾಸ್ಕಂದಲೀಲೆ, ಏಕಪಾದಲೀಲೆ, ಸುಖಾವಹ 
ಲೀಲೆ, ದಕ್ಷಿಣಾಮೂರ್ತಿಲೀಲೆ, ( ಈ ಲೀಲೆಗಳೇ ಅಲ್ಪಸ್ವಲ್ಪ ಬದಲಾವಣೆಯುಳ್ಳ ಹೆಸರು 
ಗಳಿಂದ ಗ್ರಂಥಾಂತರಗಳಲ್ಲಿ ಹೇಳಲ್ಪಟ್ಟಿವೆ. ಶಿವನ ಇಪ್ಪತ್ತೈದನೆಯ ಲೀಲೆಯಲ್ಲಿ 
ಲಿಂಗೋದ್ಭವ ಲೀಲೆಯನ್ನೂ ಹೇಳಲಾಗಿದೆ.) 
- ೫೫ . ಪಂಚಕೇಶ:- ಕೇಶ ಪಂಚಕನೋಡು. 

೫೬ . ಪಂಚಮಹಾಪಾತಕ : - (i) ಬ್ರಹ್ಮಹತ್ಯೆ , ಸುರಾಪಾನ , ಸ್ನೇಯ, ಗುರುವಿನ 
ಪತ್ನಿಗಮನ, ಮತ್ತು ಈ ಆಚಾರವುಳ್ಳವರ ಸಹವಾಸ. ( ಇನ್ನೊಂದು ರೀತಿ) (ii) ಕಳವು, 
ಹಿಂಸೆ, ಹಾದರ , ಅನ್ಯದೈವಭಜನೆ , ಭವಿಸಂಗ. (iii) ಭವಿಪಾಕ , ಅನ್ಯದೈವಭಜನೆ, ಗುರು 
ವಾಕೊಲ್ಲಂಘನೆ, ಪರಧನ ಪರ ಮೇಲಣ ಆಸೆ . ( ಚೆ. ಬ . ವಚನ ೩೮೨ರ ಪ್ರಕಾರ) 

- ೫೭. ಪಂಚಬ್ರಹ್ಮ :- ಸದ್ಯೋಜಾತ , ವಾಮದೇವ, ಅಘೋರ, ತತ್ಪುರುಷ 
ಈಶಾನ . 

೫೮ . ಪಂಚಗವ್ಯ : ಗೋವಿನ ಹಾಲು , ಮೊಸರು , ತುಪ್ಪ , ಮೂತ್ರ, ಸಗಣಿ 
೫೯ , ಪಂಚಾಮೃತ :- ಹಾಲು, ಮೊಸರು , ತುಪ್ಪ , ಜೇನು, ಸಕ್ಕರೆ 

೬೦ . ಪ್ರಸಾದ[ತ್ರಯ ] ( ) ಒಕ್ಕಪ್ರಸಾದ , ಮಿಕ್ಕಪ್ರಸಾದ, ಶೇಷಪ್ರಸಾದ . 
38+ 


೫೯೪. 


ಪರಿಶಿಷ್ಟ 


( ii) ಶುದ್ಧ , ಸಿದ್ದ , ಪ್ರಸಿದ್ದ ಪ್ರಸಾದತ್ರಯ . 

೬೧. ಪುರಾತನರು ಅರುವತ್ತು ಮೂರು ಪುರಾತನರುಗಳನ್ನು ' ಪುರಾ 
ತನರು ' ಇಷ್ಟೇಕರೆಯಲಾಗಿದೆ . ಅವರು ಕ್ರಮವಾಗಿ ಈ ಕೆಳಗಿನಂತೆ ಇದ್ದಾರೆ. ಈ 
ಹೆಸರುಗಳು ಕನ್ನಡ ಕಾವ್ಯಗಳಲ್ಲಿ ಅಲ್ಪಸ್ವಲ್ಪ ವ್ಯತ್ಯಾಸದಿಂದಲೂ ಕಾಣಸಿಗುತ್ತವೆ. 

ಅತಿಭಕ್ತ , ಅಮರನೀತಿ, ಅಯ್ಯಡಿ, ಅರಿವಾಲ್ಯಾಂಡ, ಅಃಪೂತಿ, ಆನಾಯನಾರ, 
ಇರಿಭಕ್ತ , ಇಹಃಪಗೆಯಂಡ, ಇಳೆಯಂಡ ಗುಡಿಮೂರ, ಎಡಗಳೆಯ (ನಿಡುಗುಡಿಯ 
ಪೆರ್ಮಾಡಿ) , ಏಣಾದಿನಾಥ, ಒಲಘಾಂಡಮೂರ್ತಿ, ಓಹಿಲ ( ವಾಯಿಲಾರ್ ) , ಕಡವೂರ 
ಕಾರಿ , ಕಣಂಬುಲ್ಲು ನಂಬಿ, ಕಣ್ಣಪ್ಪ , ಕಾರಿಕಾಲಮ್ಮೆ , (ಕರೈಕ್ಕಾಲ್ ಅಮ್ಮೆಯಾರ್ ), 
ಕಲಿಕಂಪ (ಕಲಿಕ್ಕಂಬರ್ ) , ಕಲಿಕಾಮದೇವ, ಕಲಿಯ ನಾಯನಾರು, ಕಲಚಿತ್ತಿಯಾಂಡರು , 
ಕಳಚಂಗಚೋಳ ( ಕಳಚೆಂಗರು ), ಕಳಚಂಗ ಪೆರುಮಾಳ ( 

ಕೊಚ್ಚಂಗಣಚೋಳರು), 
ಕುಲಚ್ಚರಿ, ಕೊಂಗುಲಿಯಕಲಿಯ , ಕೊಲ್ಲುಲಿಯಾಂಡ, ಗಣನಾಥ (ಕಲಿಗಣನಾಥ) 
ಚಂಡೇಶ ( ಚಂಡೇಶಪಿಳೆ ) , ಚಿರುತೊಣೆಯಾಂಡ , ಚಿರುಪ್ಪುಲಿಯಾಂಡ, ಚೇರಮ 
ಜಡೆಯನಾಯನಾರ , ತಿರುನೀಲಕಂಠ , ತಿರುನೀಲಕಂಠಪಾಣ , ತಿರುನೀಲನಕ್ಕ , ಚಿರುಕುರು 
ಪೆಯತೊಂಡ, ತಿರುಜ್ಞಾನ ಸಂಬಂಧರು , ತಿರುನಾಳ್ಮೆವ, ತಿರುಮೂಲದೇವ, 
ದಂಡೀಶ (ನಮಿಂಡಿ), ನಂಬಿಯಣ್ಣ ( ಸುಂದರಮೂರ್ತಿ) , ನಮಶಿವಾಯ ಮುರುಘ, 
ನಮಿನಂದಿ , ನರಸಿಂಗನೆಯರು, ನೈಶಭಕ್ತ , ಪಗಲ್ಗೊಳ, ಪಗಲ್ಲೊಣೆಯಾಂಡರ್ 
ಪಾಂಡ್ಯ ಮಹಾದೇವಿ ( ಮಂಗೈಯಕ್ಕರಸಿಯಾರ್ ), ಪುಸಲೆಯಾಂಡ, ಪೆರುಮಳಲಿಯ 
ಕುರುಂಬ , ಮಾನಕಂಜಾರ, ಮೂರ್ಖನಾಯನಾರ್ , ಮೆರೆಮಿಂಡದೇವ, ಮೊನೆಯಿಡು 
ವರು , ಯಸ್ಯಜ್ಞಾನಿದೇವಿ, ರುದ್ರಪಶುಪತಿ , ವಾಗೀಶ, (ತಿರುವಾಕರೀಶ) ವೆತ, 
ಸಾಂಖ್ಯಕೊಂಡ, ( ಸಾಂಖ್ಯನಾರ), ಚಿರುತೊಂಡ ( ದಭ್ರಭಕ್ತ ), ಸೇದಿರಾಜ, ಸೋಮಾ 
ಸಿವಾರ , ಸೌಂದರಪಾಡ್ಯ , 

೬೨ . ಮಲತ್ರಯ : - ಆಣವಮಲ, ಮಾಯಾಮಲ, ಕಾರ್ಮಿಕಮಲ. 

೬೩ . ಮೂವತ್ತಾರುತಗಳು (ಷಟ್ತ್ರಿಂಶತ್ತ :- ಶಿವ, ಶಕ್ತಿ , ಸದಾ 
ಶಿವ, ಈಶ್ವರ, ವಿದ್ಯೆ , ಕಾಲ, ನಿಯತಿ, ಕಲೆ, ಅವಿದ್ಯೆ , ರಾಗ ಪುರುಷ, ಪ್ರಕೃತಿ, 
ಗುಣ, ಬುದ್ದಿ ಅಹಂಕಾರ, ಚಿತ್ರ ,ಶೈತ್ರ, ತ್ವಕ್ಕು , ನೇತ್ರ , ಜಿ . , ಫ್ಯಾಣ, ವಾಕ್ಕು , 
ಪಾಣಿ, ಪಾದ, ಪಾಯು, ಉಪಸ್ಥ , ಶಬ್ದ ತನ್ಮಾತ್ರೆ , ಸ್ಪರ್ಶತನ್ಮಾತ್ರೆ , ರೂಪತನ್ಮಾತೆ 
ರಸತನ್ಮಾತೆ , ಗಂಧತನ್ಮಾತ್ರೆ , ನಭ, ವಾಯು, ವ , ಜಲ, ಭೂಮಿ ಇತ್ಯಾದಿ, 
ಮೂವತ್ತಾರು ತತ್ತ್ವಗಳು , 

೬೪ , ಷಟ್‌ಸ್ಥಲ : - ಭಕ್ತ , ಮಹೇಶ, ಪ್ರಸಾದಿ , ಪ್ರಾಣಲಿಂಗಿ , ಶರಣ , ಐಕ್ಯ . 
೬೫. ಷಡಕ್ಷರ ಮಂತ್ರ : - ಓಂನವ ನಿಃ ಶಿವಾಯ ' ಎಂಬ ಆರು ಅಕ್ಷರ ಮಂತ್ರ . 
೬೬ , ಪಡಿಂದ್ರಿಯ : - ಮಗು, ನಾಲಿಗೆ , ಕಣ್ಣು , ಚರ್ಮ , ಕಿವಿ , ಮನಸ್ಸು , 


ಬಸವರಾಜ ವಿಜಯಂ 


೫೯೫ 


೬೭. (ಷೋಡಶಗಣ) : - ಹೊನ್ನಯ್ಯ , ಕಿನ್ನರಿಬೊಮ್ಮಯ್ಯ , ಕೇಕಲಾದೇವಿ, 
ಪಾಂಡ್ಯನಾಯಕ, ಸೇನನಾಥ, ಗುಡ್ಡವ್ವ , ದೇವರಬಾಚಯ್ಯ , ಬಿಜ್ಜಯ , ನಾಗಯ್ಯ , 
ಕುಂದಲಗಿನಾಗಯ್ಯ , ಹೂವಿನಬಾಚಯ್ಯ ,ಹೂವಿನಬಾಚಿದೇವಿ, ಪಡಿಹಾರಿ ,ಸೋಮಣ್ಣ , 
ಉಘನಾಗಯ್ಯ , ಹಂದಯ್ಯ , ಕಾಲಾಂಬೆ - ಇತ್ಯಾದಿ (ಗ್ರಂಥಾಂತರದಲ್ಲಿ ಈ ಹೆಸರಿನ 
ಪಟ್ಟಿಯಲ್ಲಿ ಅಲ್ಪಸ್ವಲ್ಪ ವ್ಯತ್ಯಾಸವೂ ಉಂಟು) . 

- ೬೨ . ಷೋಡಶೋಪಚಾರಗಳು : ಪಾದ್ಯ , ಅರ್ಘ , ಆಚಮನ, ಪತ್ರಪುಷ್ಪ , 
ಗಂಧ , ಆಕ್ಷತೆ, ರುದ್ರಾಕ್ಷಮಾಲಿಕೆ , ಛತ್ರ , ಚಾಮರ, ವ್ಯಜನ , ಗೀತ, ವಾದ್ಯ , ನರ್ತನ , 
ಪ್ರದಕ್ಷಿಣ, ನಮಸ್ಕಾರ,ಸ್ತೋತ್ರ ಈ ಹದಿನಾರು ಪರಿಕರಗಳಮೂಲಕ ಮಾಡುವ ಪೂಜೆ. 

೬೯ . ಷಟ್ಚಕ್ರ : -ಮೂಲಾಧಾರ , ಸ್ವಾಧಿಷ್ಠಾನ, ಮಣಿಪೂರಕ , ಅನಾಹತ, 
ವಿಶುದ್ದಿ , ಆಜ್ಞಾಚಕ್ರಗಳು , 

- ೭೦ ಷಟ್ ಸಮಾರ್ಜನ : -ಗೋಮಯ , ಗೋಕ್ಷೀರ, ಗೋದಧಿ (ಮೊಸರು), 
ಗೋಮೂತ್ರ,ಗೋರೋಚನಗಳಿಂದ ನೆಲಸಾರಿಸುವುದು , 

೭೧. ಷಡರ್ಮಿ ( ಪದ್ಮಾವವಿಕೃತಿ) :- ಹಸಿವು (ಕ್ಷತ್), ನೀರಡಿಕೆ (ಪಿಪಾಸೆ), 
ಶೋಕ, ಮೋಹ, ಜರಾ, ಮರಣಗಳೆಂಬ ಪ್ರಾಣ, ಮನ, ದೇಹಗಳ ವಿಕಾರಗಳು. 

೭೨. ಷಡಧ್ವ : - ಭುವನಾಧ್ವ , ಪದಾಧ್ವ , ಮಂತ್ರಾಕ್ಷ , ತತ್ತಾ ಧ್ವ 
ಕಲಾಧ್ವ , ವರ್ಣಾಧ್ವ . 

೭೩ ಷಡ್ರಸ : - ಸಿಹಿ , ಹುಳಿ, ಉಪ್ಪು , ಕಾರ , ಒಗರು , ಕಹಿ . (ಕ್ರಮವಾಗಿ 
ಮಧುರ, ಆಮ್ಲ , ಕಾರ, ಕಟು,ಕಷಾಯ , ತಿಕ್ತ ). 

೭೪. ಷಡಬ್ಬ :- ಷಟ್‌ಚಕ್ರನೋಡು. 

೭೫ . ಷಧಭಕ್ತಿ :- ಶ್ರದ್ಧಾಭಕ್ತಿ , ನಿಷ್ಠಾಭಕ್ತಿ , ಅವಧಾನಭಕ್ತಿ , ಅನುಭವ 
ಭಕ್ತಿ , ಆನಂದಭಕ್ತಿ , ಸಮರಸಭಕ್ತಿ . ( ಇವುಕ್ರಮವಾಗಿ ಷಟ್‌ಸ್ಥಳಗಳೊಡನೆ ಸಂಬಂಧ, 
ಹೊಂದುತ್ತವೆ . 

೭೬ . ಸಪ್ತ ವ್ಯಸನ : - ತನು , ಮನ, ಧನ, ರಾಜ್ಯ , ವಿಶ್ವ , ಉತ್ಸಾಹ, ಸೇವಕ 
ಇವುಗಳಿಗೆ ಸಂಬಂಧಿಸಿದ ವ್ಯಸನಗಳು . 


ಪರಿಶಿಷ್ಟ - ೫ 

ಪೂರ್ವಕಥೆಗಳು 
ಆಶ್ವಾಸ ೧, ಪದ್ಯ ೧೪ : 'ವೀರಶೈವಮತ ದಿವ್ಯಮಹತ್ವ ನಿದರ್ಶನಕ್ಷವತ್ ಪಂಡಿತರೇ .... 

ವೀರಶೈವ ಪ್ರಪಂಚದಲ್ಲಿ ( ೧) ಶ್ರೀಪತಿ ಪಂಡಿತ ( ೨) ಮಂಚಣ್ಣ ಪಂಡಿತ (೩ ) 
ಮಲ್ಲಿಕಾರ್ಜುನ ಪಂಡಿತರೆಂಬುವರು ಪಂಡಿತತ್ರಯರೆಂದು ಪ್ರಸಿದ್ಧರಾಗಿದ್ದಾರೆ. ಇವರನ್ನು 
ಕುರಿತು ಕವಿ ಹೇಳಿದ ಮಾತೇ ಅದು. 

i, ಶ್ರೀಪತಿ ಪಂಡಿತ : ಈತನು ಕೃಷ್ಣಾ ನದೀ ತೀರದ ಬೇಜವಾಡದಲ್ಲಿದ್ದನು. 
ಶ್ರೀ ಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ಪರಮ ಭಕ್ತನು. ಬ್ರಹ್ಮಸೂತ್ರಗಳಿಗೆ ವೀರ 
ಶೈವದ ಪರವಾಗಿ ಶ್ರೀಕರ ಭಾಷ್ಯ ಬರೆದಿದ್ದಾನೆಂದು ಹೇಳುವ ವಾದ ಸಂಶಯಕ್ಕೆಡೆ 
ಗೊಟ್ಟಿದೆ. ಬಸವಣ್ಣನವರ ಹಿರಿಯ ಸಮಕಾಲೀನರಾಗಿದ್ದರೆಂದು ತಿಳಿದುಬರುವುದು . 
ಮೂವರು ಪಂಡಿತರಲ್ಲಿ ಇವರೇ ಮೊದಲಿಗರು . ಆಂಧ್ರ ದೇಶದಲ್ಲಿ ವೀರಶೈವ ಧರ್ಮ 
ಪ್ರಸಾರ ಕಾರಮಾಡಿದವರಲ್ಲಿ ಇವರೇ ಮೊದಲಿಗರೆಂದು ಹೇಳಲಾಗುತ್ತಿದೆ. ಈಗಿನ 
ಕರ್ನೂಲು, ಗುಂಟೂರು, ನೆಲ್ಲೂರು, ಕೃಷ್ಣಾ , ಗೋದಾವರಿ ಜಿಲ್ಲೆಗಳಲ್ಲಿ ಇವರ 
ಪ್ರಭಾವ ಹೆಚ್ಚಾಗಿತ್ತು . ಇವರ ಬಗೆಗೆ ಅನೇಕ ಪವಾಡದ ಕಥೆಗಳನ್ನು ಹೇಳಲಾಗು 
ತಿದೆ. ಆಂಧ್ರದ ಅನೇಕ ಶಾಸನಗಳಲ್ಲಿ ಇವನ ಬಗೆಗೆ ವಿಶೇಷ ಪ್ರಶಂಸೆಯಿದೆ. 

ii ಮಂಚಣ್ಣ ಪಂಡಿತ : ಈತನು ಕಾಶಿಯ ಬಹುಶ್ರುತ ವಿದ್ವಾಂಸ . 
ಕಾಮಿಕಾದಿ ಆಗಮಗಳಿಗೆ ವೃತ್ತಿ ಮತ್ತು ದೀಪಿಕೆಗಳನ್ನು ರಚಿಸಿ ಕಾಶಿಯಲ್ಲಿ ಶಿವ 
ಸಮಯವನ್ನು ಸ್ಥಿರಪಡಿಸಿದ ಶಂಭುಲಿಂಗಭಟ್ಟನೆಂಬುವನು ಈತನ ತಂದೆ. ಇವನಿಗೆ 
' ಶಿವಲೆಂಕಮಂಚಣ್ಣ 'ನೆಂದೂ ಹೆಸರು. ಸಕಲಾಗಮಾಚಾರನೆಂದು ಪ್ರಸಿದ್ಧನಾದ 
ಇವನು ಕಲ್ಯಾಣದ ಬಸವಣ್ಣನ ಖ್ಯಾತಿಯನ್ನು ಕೇಳಿ ಕಲ್ಯಾಣಕ್ಕೆ ಬಂದು ಬಸವಣ್ಣನ 
ಅನುಯಾಯಿಯಾದನು . ' ಈಶಾನ್ಯ ಮಾರ್ತಿ ಮಲ್ಲಿಕಾರ್ಜುನಲಿಂಗ ' ಎಂಬ ಅಂಕಿತ , 
* ದಲ್ಲಿ ವಚನ ರಚಿಸಿದ್ದಾನೆ. 

- iii, ಮಲ್ಲಿಕಾರ್ಜುನ ಪಂಡಿತ: ಬಸವಣ್ಣನವರ ಸಮಕಾಲೀನನಾಗಿ ಶ್ರೀಶೈಲ 
ಪೀಠದಲ್ಲಿ ೧೨ನೆಯ ಶತಮಾನದಲ್ಲಿ ಪ್ರಖ್ಯಾತನಾಗಿದ್ದ ಮಲ್ಲಿಕಾರ್ಜುನ ಪಂಡಿತಾ 
ರಾಧ್ಯನೇ ಈತನು . ಕಾಕಿನಾಡಿನಲ್ಲಿರುವ ದ್ರಾಕ್ಷಾರಾಮದ ಭೀಮೆಶ್ವರಲಿಂಗದ 
ಪರಮ ಭಕ್ತರಾಗಿದ್ದ ಭೀಮನ ಪಂಡಿತ ಗೌರಾಂಬೆಯರ ಪುತ್ರ , ಕೋಟಿಪಲ್ಲಾರಾಧ್ಯ 
ರೆಂಬುವರಿಂದ ವೀರಶೈವದೀಕ್ಷೆ ಪಡೆದು, ಶ್ರೀಶೈಲ ಪೀಠಾಧಿಪತಿಯಾದನು . ಬಸವಣ್ಣ 
ನವರು ಕಳಿಸಿದ ವಿಭೂತಿಯ ಮಾಹಾತ್ಮಿಯಿಂದ ಕನ್ನಡ ಭಾಷೆ ಬಂದ ಹಾಗೆ ಹೇಳಿ ಕೆ 


ಬಸವರಾಜವಿಜಯ 


೫೯೭ 


ಯಿದೆ. ಕನ್ನಡ ಮತ್ತು ತೆಲುಗುಗಳಲ್ಲಿ ಅನೇಕ ಕಾವ್ಯ ರಚಿಸಿದ್ದಾನೆ. ಬಸವಣ್ಣ 
ನವರನ್ನು ಕಾಣಲಿಕ್ಕೆಂದು ಕಲ್ಯಾಣಕ್ಕೆ ಹೊರಟು ಹಾದಿಯಲ್ಲಿಯೇ ಬಸವಣ್ಣನವರ 
ಲಿಂಗೈಕ್ಯದ ಸುದ್ದಿಯನ್ನು ಕೇಳಿ ಹಿಂದಕ್ಕೆ ಹೊರಟು ಶ್ರೀಶೈಲಕ್ಕೆ ಬಂದು ಲಿಂಗೈಕ್ಯ 
ನಾದನು. ಇವನ ನಂತರ ಇವನ ಮಗ ಕೇದಾರಗುರು ಶ್ರೀಶೈಲ ಸಿಂಹಾಸನದ ಪಟ್ಟ 
ವನ್ನು ಪಡೆದನು . ' ಅಮರ ಗೊಂಡದ ಮಲ್ಲಿಕಾರ್ಜುನ' ಎಂಬ ಅಂಕಿತದಲ್ಲಿ ವಚನ 
ಗಳನ್ನು ರಚಿಸಿದವನು ಇವನೇ ಎಂದು ತರ್ಕಿಸಲಾಗಿದೆ. 

೨. ಆ. ೧. ಪ. ೨೨. 'ಭೂರಜವಂ ಸುವರ್ಣರಜಮಾಗಿಸಿದ ಕಥೆ : ಕನ್ನ ಕೊರೆದು 
ಗುರುಲಿಂಗಜಂಗಮ ಸೇವೆ ಮಾಡುತ್ತ ಜೀವಿಸುತ್ತಿದ್ದ ಕನ್ನದ ಮಾರಯ್ಯನು ಒಮ್ಮೆ 
ಹಾಡುಹಗಲು ಬಿಜ್ಜಳನ ಭಂಡಾರಕ್ಕೆ ಕನ್ನ ಹಾಕಿದನು. ಕನ್ನ ಕೊರೆದಾಗ ಉದುರಿದ 
ಮಣ್ಣನ್ನು ಸುವರ್ಣದ ರಜವನ್ನಾಗಿಸಿ , ತೋರಿಸಿ ಆಶ್ಚರಗೊಳಿಸಿದನು . ( ಇದೇ 
ಗ್ರಂಥದ ೨೦ನೆಯ ಆಶ್ವಾಸದಲ್ಲಿ ಬಂದಿರುವ ಈ ಕಥೆಯನ್ನು ನೋಡಿರಿ .) 

೩ . ಆ ೧ . ಪ. ೨೨. ನುಣ್ಮಣಿಗೈದು ಸಾರವಾತ್ಸಾರೆಯ ತುಂತುರಿಂ ' ಎಂಬುದಕ್ಕೆ 
ಕಥೆ : ಬಸವಣ್ಣನವರು 'ಬೇಡುವವರಿಲ್ಲದೆ ಬಡವಾದೆ' ಎಂಬ ವಚನವನ್ನು ಹಾಡಿ 
ದರು. ಮಡಿವಳಮಾಚಯ್ಯನವರು ಭಕ್ತರು ಬೇಡಬೇಕೆ? ಎಂದುಕೊಂಡು ಹರಿ 
ಯುತ್ತಿರುವ ಹೊಳೆಯ ನೀರನ್ನು ಕಾಲಿನಿಂದ ಒದ್ದು ಮೇಲಕ್ಕೆ ಹಾರಿಸುತ್ತಿರಲು ಆ 
ನೀರೇ ಮುತ್ತು ರತ್ನಗಳಾಗುತ್ತಿದ್ದವು. ವಿಟಜಂಗಮರಿಗೆ ಹೀಗೆನೀರಿನಿಂದಾದ ಮುತ್ತು 
ರತ್ನಗಳನ್ನು ಕೊಡುತ್ತಿರಲು ಅವರು ಅವನ್ನೊಯು ವೇಶೈಯರಿಗೆ ಕೊಡುತ್ತಿದ್ದರು . 
ವೇಶ್ಯಯರು ಇದರಿಂದ ಶ್ರೀಮಂತರಾಗಿ ಉಪ್ಪರಿಗೆಯ ಮನೆಗಳಲ್ಲಿ ಸುಖವಾಗಿ ವಾಸಿ 
ಸುತ್ತಿದ್ದರು. 
- ೪ , ಆ. ೧ . ಪ. ೨೨. : ಶಿಖಿಯನಂಬರದೊಳಿವಿಗೆ ಕಟ್ಟಿದುದಕ್ಕೆ ಕಥೆ : ಒಮ್ಮೆ 
ಶ್ರೀಪತಿ ಪಂಡಿತರಿಗೂ ಬ್ರಾಹ್ಮಣರಿಗೂ ವಾಗ್ವಾದ ನಡೆಯಿತು. ಅಗ್ನಿಯೇ ದೈವ 
ವೆಂದು ವಾದಿಸಿದ ಬ್ರಾಹ್ಮಣರ ವಾದವನ್ನು ಅತಿಗಳೆದು ಜಂಗಮವೇ ದೈವವೆಂದು 
ಸಿದ್ದಾಂತಗೊಳಿಸುವ ಸಮಯದಲ್ಲಿ ಅಗ್ನಿಯನ್ನು ನನ್ನ ಅಂಕಿತದಲ್ಲಿಟ್ಟುಕೊಳ್ಳುತ್ತೇನೆಂದು 
ಪಂಥಮಾಡಿ , ಬ್ರಾಹ್ಮಣರ ಯಾಗಶಾಲೆಯ ಅಗ್ನಿಯನ್ನು ಬಟ್ಟೆಯಲ್ಲಿಕಟ್ಟಿ ಏಳುದಿನಗಳ 
ವರೆಗೆ ಒಂದು ಬನ್ನಿಯ ಮರಕ್ಕೆ ತೂಗು ಹಾಕಿದನು. ಅಗ್ನಿಯು ನಿಗಿನಿಗಿ ಉರಿಯು 
ತಿದ್ದರೂ ಬಟ್ಟೆ ಸುಡದೆ ಏಳು ದಿನಗಳವರೆಗೆ ಆ ಅಗ್ನಿಯನ್ನು ತನ್ನ ಅಂಕಿತದಲ್ಲಿಟ್ಟು 
ಮೆರೆಸಿದನು . 

೫ . ಆ . ೧. ಪ . ೨೨. ' ಮಾರುತಾಧಾರದೆ ಸದ್ಧಕೈದಿ' ದ ಕಥೆ : ಗುಜರಾತ ದೇಶದಲ್ಲಿ 
ಓಹಿಲಯ್ಯನೆಂಬ ಭಕ್ತನಿದ್ದನು. ಅವನು ಸೌರಾಷ್ಟ್ರದ ಸೋಮನಾಥನಿಗೆ ಗುಗ್ಗುಳದ 
ಧೂಪವನ್ನು ಸಮರ್ಪಿಸುವನೇಮವನ್ನು ಆಚರಿಸುತ್ತ ಭಕ್ತಿ ಜೀವನ ನಡೆಸುತ್ತಿದ್ದನು. 
೧೨ ವರ್ಷಗಳ ಕಾಲ ಮಲಯ ಪರ್ವತಕ್ಕೆ ಹೋಗಿ ಗುಗ್ಗುಳವನ್ನು ತಂದು ಸಮರ್ಪಿ 


೫೯g 


ಪರಿಶಿಷ್ಟ 


ಸುತ್ತ ಶಿವನಿಗೆ ಮೆಚ್ಚಾದನು . ಒಮ್ಮೆ ಗಗ್ಗುಳ ತರುವಾಗ ಕಾಲಿಗೆ ಮುಳ್ಳು ಚುಚ್ಚಿ 
ನಡೆಯದಾದಾಗ ಶಿವನು ಶಬರವೇಷದಿಂದ ಮುಳ್ಳು ತೆಗೆದನು. ಶಿವನು ಇವನ ಭಕ್ತಿಗೆ 
ಮೆಚ್ಚಿದನು . ಇವನು ಗಂಟೆಯನ್ನು ಬಾರಿಸುತ್ತ ಆಕಾಶಮಾರ್ಗದಲ್ಲಿ ನಡೆದು 
ಕೈಲಾಸಕ್ಕೆ ಹೋದನು. ಇವನ ಹಾಗೆಯೇ ಚೇರಮರಾಯನೂ ದೂಪಧೂಮದ 
ಮಾರ್ಗ ಹಿಡಿದು ಕೈಲಾಸಕ್ಕೆ ಹೋಗಿದ್ದಾನೆ. ಇದರಂತೆ ಉದ್ಭಟ ದೇವನೂ ಪಟ್ಟಣ 
ಸಮೇತಹೋಗಿದ್ದಾನೆ. 

೬ ಆ. ೧. ಪ. ೨೨. 'ನಭಮಂ ನುಡಿಸಿದ' ಕಥೆ : ವಿಟನೋರ್ವನು ವೇಶ್ಯಾರ್ಥ 
ವಾಗಿ ಕುರಿಯೊಂದನ್ನು ಹಿಡಿದೆಳೆಯುತ್ತ ಹೋಗುವಾಗ ಆ ಕುರಿ ಹೆದರಿ ಕಿನ್ನರಿ 
ಬೊಮ್ಮಯ್ಯನಿದ್ದ ತ್ರಿಪುರಾಂತಕೇಶ್ವರ ದೇವಾಲಯ ಪ್ರವೇಶಿಸಲಾಗಿ ಬೊಮ್ಮಯ್ಯ 
ನವರು ಆ ವಿಟನಿಗೆ ಸಾವಿರ ಹೊನ್ನು ಕೊಟ್ಟು ಬಿಡಿಸಿದರು. ವಿಟನು ವೇಶ್ಯಯ 
ಕೋಪಕ್ಕೆ ಹೆದರಿ ಪುನಃ ಕುರಿಯನ್ನು ಕೊಡು ಎಂದು ಬರಲು ಕಿನ್ನರಯ್ಯನು ವಿಟನನ್ನು 
ಕೊಂದನು. ಬಿಜ್ಜಳನು ಈ ವಿಷಯದಲ್ಲಿ ಆಕ್ಷೇಪಿಸಲು ಕಿನ್ನರಯ್ಯನು ಈಶ್ವರನ 
ಸಾಕ್ಷಿಯನ್ನು ಬಿಜ್ಜಳನಿಗೆ ಹೇಳಲು, ವಿಸ್ತಾರವಾದ ಆಕಾಶ ಧ್ವನಿಯೊಂದು ದಶದಿಕ್ಕು 
ಗಳನ್ನು ವ್ಯಾಪಿಸಿತು. ಹೀಗೆ ಕಿನ್ನ ರಯ್ಯನು ಆಕಾಶವನ್ನೇ ನುಡಿಸಿದನು. 

೭ . ಆ. ೧. ಪ. ೨೨ . ಶಿವನೇದೈವವೆನುತ್ತೆ ತೋರಿ ನಿಜಮಂ ಎಂಬುದಕ್ಕೆ ಕಥೆ : 
ದೇವರದಾಸಿಮಯ್ಯನು ಪೊಟ್ಟಲಕೆರೆಯ ಅರಸನಾದ ಜಯಸಿಂಹನ ಆಸ್ಥಾನದಲ್ಲಿ ಜೈನ, 
ಬೌದ್ಧ , ವೈಷ್ಣವನಾದಿಗಳನ್ನೆಲ್ಲ ವಾದದಲ್ಲಿ ಸೋಲಿಸಿ ಶಿವನೇ ದೈವವೆಂದು ಸಾರಿ , 
ಮಾಹಾತ್ಮಿಯನ್ನು ಪ್ರಕಟಿಸಿ ಅವರನ್ನೆಲ್ಲ ವೀರಶೈವರನ್ನಾಗಿ ಮಾಡಿದನು, 
- ೮. ಆ. ೧. ಪ . ೨೩ . ಶಿವನಂ ಸಂಪ್ರೀತಿಯಿಂ ದೂದಟ್ಟಿ ಎಂಬುದಕ್ಕೆ ಕಥೆ : ಚೋಳ 
ರಾಜ್ಯದ ಮುರುಂಗೊ೦ಟೆ ( ಚೆಂಗೊಂಡೆ) ಎಂಬಊರಲ್ಲಿ ಪಿಡ್ಡವ್ವ ಎಂಬ ಶಿವಭಕ್ತ 
ಆದ್ದಳು. ಅವಳು ದೋಸೆಗಳನ್ನು ಹೊಯು ಶಿವಶರಣರಿಗೆ ಪ್ರಸಾದಕೊಡುವ 
ಕಾಯಕ ಮಾಡುತ್ತಿದ್ದಳು. ಚೋಳರಾಜನು ಕೆರೆಕಟ್ಟಿಸುವ ಕಾರ್ಯಕ್ಕೆ ಪಿಡ್ಡವೈ ಬಿಟ್ಟ 
ಕೆಲಸಕ್ಕೆ ಬರಬೇಕೆಂದು ಒತ್ತಾಯ ಬಂತು. ಮುದುಕಿಯಾದ ಅವಳು ಆ ಕಾರಕ್ಕೆ 
ಅಸಮರ್ಥಳಾಗಿದ್ದಳು. ಶಿವನು ಓರ್ವತರುಣನ ವೇಷದಿಂದ ಅವಳ ಪರವಾಗಿ ಹೋಗಿ 
ಆ ಬಿಟ್ಟಿಯ ಕೆಲಸ ಮಾಡಿದನು. 

೯ . ಆ. ೧. ಪ. ೨೩ : ಶಿವನಿಂದ ಅದ್ಭುತಾಯುವಂ ಪಡೆದ ಕಥೆ : - ದೇವರಾಜ 
ಶಚೀದೇವಿಯರಿಗೆ ಪುತ್ರನಾದ ಮಲೆಯರಾಜನೆಂಬುವನು ಅಲ್ಪಾಯುಷಿಯಾಗಿದ್ದನು. 
ಇವನು ಶಿವಲಿಂಗವನ್ನು ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳಿಂದ ಪೂಜೆಮಾಡಿ 
ನೂರುವರ್ಷ ಆಯುಷ್ಯವನ್ನು ಪಡೆದುಕೊನೆಗೆ ತನ್ನ ನವಲಕ್ಷ ದೇಶಸಹಿತ ಕೈಲಾಸಕ್ಕೆ 
ಹೋದನು , 


೫೯೯ 


ಬಸವರಾಜ ವಿಜಯಂ 


೧೦ . ಆ ೧- ಪ ೨೩ : ಶಿವನೊಳ್ ಕೂರ್ತು ಒಡನುಂಡುದಕ್ಕೆ ಕಥೆ : ಕಾಂಚಿ ಪಟ್ಟಣ 
ದಲ್ಲಿದ್ದ ಮಾದಾರ ಚೆನ್ನಯ್ಯನು ಕಾರಿಕಾಲ ಚೋಳರಾಜನ ಕುದುರೆಯ ಲಾಯಕ್ಕೆ 
ಹುಲ್ಲು ಹಾಕುವ ಕಾಯಕ ಮಾಡಿಕೊಂಡಿದ್ದನು. ಚೆನ್ನಯ್ಯನ ಭಕ್ತಿಯನ್ನು ಲೋಕಕ್ಕೆ 
ಪ್ರಕಟಗೊಳಿಸಬೇಕೆಂದು ಶಿವನು ಒಂದು ದಿನ ಚೆನ್ನಯ್ಯನು ತನಗೆ ಅರ್ಪಿಸುತ್ತಿದ್ದ 
ಅಂಬಲಿಯನ್ನು ಹೊಟ್ಟೆ ತುಂಬ ಅವನೊಡನೆಯೇ ಊಟ ಮಾಡಿದನು . ಕಾರಿಕಾಲ 
ಚೋಳನು ಅರ್ಪಿಸಿದ ಷಡ್ರಸೋಪೇತ ಭಕ್ಷವನ್ನು ಮುಟ್ಟಲಿಲ್ಲ. ಚೋಳನು ಕಾರಣ 
ಕೇಳಿದ್ದಕ್ಕೆ ಚೆನ್ನಯ್ಯನ ಮನೆಯಲ್ಲಿಊಟಮಾಡಿದ ವಿಚಾರ ತಿಳಿಸಿದನು. 

೧೧ . ಆ ೧- ಪ- ೨೪ : ಧನವನಿತಾ ತನೂಭವ ಮನಸ್ತನು ಮುಖ್ಯವನ್ನಿತ್ತು ಶಂಭುಕೃಪೆ 
ಪಡೆದ ಅನುಪಮಭಾವರು : 

(i) ಧನವತವನು ಎಂಬುದಕ್ಕೆ ಕಥೆ : - ಚೋಳಮಂಡಲದ ಕಾಂಚಿ ಪಟ್ಟಣದಲ್ಲಿ 
ದೀಪದ ಕಲಿ, ಕಲಿಯನಾಯನಾರು, ಕಲಿಯಾರು - ಇತ್ಯಾದಿ ಅನೇಕ ಹೆಸರುಗಳಿಂದ 
ಪ್ರಖ್ಯಾತನಾದ ಒಬ್ಬ ವ್ಯಾಪಾರಿ ೬೬ಕೋಟಿ ದ್ರವ್ಯದ ಒಡೆಯನೆನಿಸಿದ್ದನು. ಒಮ್ಮೆ 
ವ್ಯಾಪಾರಕ್ಕೆಂದು ಕಾಡಿನಲ್ಲಿ ಹೋಗುತ್ತಿದ್ದಾಗ ಹುಲಿಯ ಗರ್ಜನೆಗೆ ಹೆದರಿ ಅಡವಿ 
ಪಾಲಾದನು . ಅಡವಿಯಲೊಂದು ಶಿವಾಲಯವನ್ನು ಕಂಡು ಅಲ್ಲಿಯೇ ನಿಂತು ಆ 
ಗುಡಿಯ ಜೀರ್ಣೋದ್ಧಾರ ಮಾಡಿಸಲು, ಅದಕ್ಕೆ ಕೋಟೆಯನ್ನು ಕಟ್ಟಲು ತನ್ನ ಧನ 
ವನ್ನೆಲ್ಲ ವ್ಯಯ ಮಾಡಿದನು . ಕೊನೆಗೆ ದೀಪ ಹೊತ್ತಿಸಲೂ ಗತಿಯಿಲ್ಲದೆ ತನ್ನ ತಲೆ 
ಗೂದಲನ್ನೇ ಕಕ್ಕಡ ಮಾಡಿ ಉರಿಸಿ ಕೈಲಾಸಕ್ಕೆ ಹೋದನು. ಇವನಂತೆಯೇ ಕಲಿಯ 
ನಾಯನಾರು ಎಂಬುವನ ಧನವನ್ನಿತ್ತ ಪುರಾತನನು. 
- (i) ವನಿತೆಯನ್ನಿತ್ತುದಕ್ಕೆ ಕಥೆ : ಕಾವೇರಿ ಪುರದಲ್ಲಿ ಸಿಂಧು ಬಲ್ಲಾಳನೆಂಬ ಭಕ್ತ 
ನಿದ್ದನು. ಈತನ ಭಕ್ತಿಯನ್ನು ಪರೀಕ್ಷಿಸುವುದಕ್ಕೆ ಶಿವನು ಜಂಗಮರೂಪದಿಂದ ಬಂದು 
ಸತಿಯನ್ನೇ ಬೇಡಿದನು. ಸಿಂಧುಬಲ್ಲಾಳನು ಹಿಂದುಮುಂದು ನೋಡದೆ ಆ ಜಂಗಮನ 
ಇಚ್ಛೆಯನ್ನು ಪೂರೈಸಲು ಶಿವನು ಶಿಶುವಾಗಿ ಅವಳ ಮೊಲೆಯುಣ್ಣುತ್ತಿದ್ದನು. 
(ಗ್ರಂಥಾಂತರದಲ್ಲಿ ಈ ಕಥೆಯಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರುತ್ತವೆ). 

(iii) ತನಭವನನ್ನಿತ್ತುದಕ್ಕೆ ಕಥೆ : ಕಾಂಚಿ ನಗರದಲ್ಲಿ ಕಿರುತೊಂಡ ಆಥವಾ, 
ಸಿರಿಯಾಳಶೆಟ್ಟಿ ಎಂಬ ಭಕ್ತನಿದ್ದನು. ಇವನ ಹೆಂಡತಿಯ ಹೆಸರು ಚಂಗಳೆ, ಶಿವನು 
ಇವರೀರ್ವರ ಭಕ್ತಿಯನ್ನು ಪರೀಕ್ಷಿಸಲು ಬಂದು , ಇವರ ಮಗನನ್ನು ಕೊಂದು ಆ 
ಮಾಂಸದ ಅಡಿಗೆಯನ್ನು ಅಪೇಕ್ಷಿಸಿದನು . ಗಂಡಹೆಂಡಿರಿಬ್ಬರೂ ಶಿವನ ಅಪೇಕ್ಷೆಯನ್ನು 
ಪೂರೈಸಿದರು. ಶಿವನು ಇವರ ಭಕ್ತಿಗೆ ಪ್ರಸನ್ನನಾಗಿ ಸತ್ತ ಮಗನನ್ನು ಪುನಃ ಜೀವಂತ 
ನನ್ನಾಗಿ ಮಾಡಿ ಕೈಲಾಸಕ್ಕೆ ಕರೆದೊಯ್ದನು. 

( iv ) ಮನವನಿತ್ತವರು : - ಸಾಮಾನ್ಯವಾಗಿ ಈಶ್ವರನಿಗೆ ಮನಸ್ಸನ್ನು ಇತ್ತವರು 
ಎಲ್ಲ ಪುರಾತನರೂ ಆಗುತ್ತಾರೆ. ಮನಸ್ಸಿನಲ್ಲಿ ( ಹೃದಯದಲ್ಲಿ) ಲಿಂಗಪ್ರತಿಷ್ಠೆಯ 


೬೦೦ 


ಪರಿಶಿಷ್ಟ 


ಮಾಡಿ ಭಾವ ಕುಸುಮದಿಂದ ಪೂಜಿಸುತ್ತಿದ್ದ ವಾಹಿಲ್ಯನೆಂಬುವನು ಚೋಳದೇಶದ 
ತಿರುಪೊನ್ನೆಯೆಂಬಲ್ಲಿದ್ದನು. ಅರುವತ್ತು ಮೂವರಲ್ಲಿ ಇವನೊಬ್ಬ . ಇವನು ಖಡ್ಡ 
ದಿಂದ ತನ್ನ ಎದೆಯನ್ನು ಸೀಳಿ ಕಲ್ಪತರು ಪುಷ್ಪಗಳಿಂದ ಪೂಜೆಗೊಂಡ ಶಿವಲಿಂಗವನ್ನು 
ಜಂಗಮ ಸಮೂಹಕ್ಕೆ ತೋರಿಸಿದನು. ಶಿವನಿಗೆ ಸಂಪೂರ್ಣವಾಗಿ ತನ್ನ ಮನಸ್ಸನ್ನಿ 
ಪುರಾತನನೀತನಾಗಿದ್ದಾನೆ. 

(v) ತನುವನ್ನಿತ್ವವನ ಕಥೆ : — ಸಿಂಧು ದೇಶದ ರಾಜನಾದ ' ಸಿಂಧುವರಾಳ' ನೆಂಬು 
ವನು ತನ್ನ ತನುಮನಧನವೆಲ್ಲ ಜಂಗಮಾರ್ಪಿತವೆಂದು ಸಾರಿದ್ದನು. ಶಿವನು ಇವನ 
ಭಕ್ತಿಯನ್ನು ಪರೀಕ್ಷಿಸಲು ಜಂಗಮರೂಪದಿಂದ ಬಂದು , ದೇಹದಲ್ಲಿ ಅರ್ಧಭಾಗವನ್ನು 
ಕೇಳಿದನು. ರಾಜನು ಗರಗಸ ತರಿಸಿ ಅರ್ಧದೇಹವನ್ನು ಕೊರೆಸಿಕೊಟ್ಟನು. ಎಡಗಡೆ 
ಭಾಗದಲ್ಲಿದ್ದ ಎಡಗಣ್ಣಿನಿಂದ ನೀರು ಸುರಿಯ ತೊಡಗಲು ಜಂಗಮನು ' ಅಳುತ್ತ 
ಕೊಡುವ ದಾನ ಸ್ವೀಕರಿಸುವುದಿಲ್ಲ' ವೆಂದಾಗ, ರಾಜನು ' ನಾನು ಅಳುತ್ತಿಲ್ಲ' ಎಡಭಾಗ 
ವ್ಯರ್ಥವಾಯಿತಲ್ಲಾ ! ಎಂಬ ಸಂಕಟವಾಯಿತು ಅದಕ್ಕಾಗಿ ಕಣ್ಣೀರು ಬಂದುವೆಂದನು . 
ಶಿವನು ಮೆಚ್ಚಿ ಕೈಲಾಸಕ್ಕೆ ಕರೆದೊಯ್ದನು. 
- ( ೧೨) ಅ. ೫ , ಪ- ೧೧- ವೃಷಭನು ಶಿಂಶುಮಾರನನಿಕ್ಕಿದ ಕಥೆ : - ತ್ರಿಪುರಸಂಹಾರ 
ಕಾಲದಲ್ಲಿ ಶಿಂಶುಮಾರನೆಂಬ ರಾಕ್ಷಸನಿಗೂ ನಂದೀಶ್ವರನಿಗೂ ಘೋರ ಯುದ್ದ 
ವಾಯಿತು. ದೇವತೆಗಳನ್ನೆಲ್ಲ ಸದೆಬಡಿದ ಈತನು ನಂದಿಯನ್ನು ನುಂಗಿಬಿಡುವೆನೆಂದು 
ಬಾಯ್ದೆರೆಯಲು ನಂದಿಯು ಅವನ ಬಾಯಿಯ ಮೂಲಕವೇ ಗರ್ಭವನ್ನು ಪ್ರವೇಶಿಸಿ 
ಬೃಹದಾಕಾರವಾಗಿ ಬೆಳೆಯಲು ರಾಕ್ಷಸನು ನುಚ್ಚುನೂರಾಗಿ ಸತ್ತುಹೋದನು . ( ಚೆ, ಬ . 
ಪುರಾಣ ತ್ರಿಪುರಸಂಹಾರಸಂಧಿ, ನೋ .). 

೧೩ . ಅ ೫ , ಪ .೬೩ -' ಸುರಗಿಯ ಚೌಡಯ್ಯ ಶಂಕರಗೆ ತುತ್ತನೀವ ತೆರದಿಂ” ಎಂಬುದಕ್ಕೆ 
ಕಥೆ :— ಉತ್ತರದೇಶದ ಶಿವಪುರ ಎಂಬಲ್ಲಿ ಶಿವನಿಗೆ ದಿವ್ಯಾನ್ನಗಳನ್ನು ಮಾಡಿಸಿ ಶಿವಾ 
ಲಯಕ್ಕೆ ತಂದು ನೈವೇದ್ಯ ಮಾಡಿ “ ಚೆನ್ನಯ್ಯನ ಮನೋನಿಧಿಯೇ , ಆರೋಗಿಸು' 
ಎಂದನು . ಶಿವನು ಸುಮ್ಮನೇ ಇರಲು ಖಡ್ಗದಿಂದ ಶಿರಚ್ಛೇದನ ಮಾಡಲುದ್ಯುಕ್ತನಾಗಲು 
ಲಿಂಗದಿಂದ ಹಸ್ತವನ್ನು ನೀಡಿ ಖಡ್ಗವನ್ನು ತಡೆದು ಶಿವನು ಆರೋಗಿಸಲುದ್ಯುಕ್ತನಾದನು. 
ಚೌಡಯ್ಯನೇ ಸಾಕ್ಷಾತ್ತಾಗಿ ಶಿವನ ಐದೂ ಮುಖಗಳಿಗೆ ತುತ್ತನ್ನು ಮಾಡಿ ಮಾಡಿಊಟ 
ಮಾಡಿಸತೊಡಗಿದನು . 
- ೧೪ . ಅ-೬ , ಪ . ೨೯ - ಚೋಳನಿಗೆ ಕನಕವೃಷ್ಟಿಯ ಕರೆಸಿದ ಕಥೆ :- ಕಾಂಚನಗರದ ಕರಿ 
ಕಾಲ ಚೋಳಮಹಾರಾಜನ ಭಕ್ತಿಗೆ ಮೆಚ್ಚಿ ಇಷ್ಟಾರ್ಥವನ್ನು ಬೇಡೆನ್ನಲು ಚೋಳ 
ಮಹಾರಾಜನು ನನ್ನನ್ನು ಹೆತ್ತ ವೈಷ್ಣವಚೋಳನು ಲಿಂಗದ ಮೇಲಿದ್ದ ಪುಷ್ಪವನ್ನು 
ಮೂಸಿ ನೋಡಲು ತಿರುವರುಹನೆಂಬ ಪೂಜಾರಿಯು ' ನಿನ್ನ ಮೇಲೆ ಮಣ್ಣು ಮಳೆ 
ಕರೆದು ನೀನು ಸಾಯಿ ' ಎಂದನು. ಆ ಕಾರಣದಿಂದ ಸತ್ತುಹೋದ ನಿಂದೆಯ ಪರಿಹಾರ 


ಬಸವರಾಜವಿಜಯ 


೬೦೧ 


ಕ್ಕಾಗಿ ನಿಮ್ಮ ಕೃಪೆಯಿಂದ ನನಗೆ ಹೊನ್ನಿನ ಮಳೆಯನ್ನು ಸುರಿಸೆಂದನು . ಶಿವನು ಧಾರಾ 
ಕಾರವಾಗಿ ಹೊನ್ನಿನ ಮಳೆ ಸುರಿಸಿದನು. ಈ ಕಾರಣದಿಂದ ಚೋಳನ ರಾಜ್ಯದ ಎಲ್ಲ 
ಪ್ರಜೆಗಳೂ ಧನ್ಯರಾದರು. 

೧೫ . ಅ . ೫ , ಪದ್ಯ - ೩೧ ರಿಂದ - ೪೫ ರ ವರೆಗೆ ಬರುವ ಎಲ್ಲ ಪೂರ್ವಕಥೆಗಳೂ ಈ 
ಗ್ರಂಥದಲ್ಲಿ ಅಲ್ಲಲ್ಲಿ ಬಂದಿವೆ. ಆದುದರಿಂದ ಈ ಪೂರ್ವ ಕಥೆಗಳನ್ನಿಲ್ಲಿ ಕೈಬಿಟ್ಟಿದೆ. 

೧೬ . ಅ-೯ , ಪ೧೦ - ಪಾರ್ಥಂ ಧನುವಿಂದೆ ಪೊಯ್ದ ಕಥೆ - ಶಿವನ ಕಿರಾತ ರುದ್ರ 
ಲೀಲೆಯ ಸಂದರ್ಭದಲ್ಲಿ ಘಟಿಸಿದ ಶಿವ ಮತ್ತು ಅರ್ಜುನರ ಯುದ್ಧ ಪ್ರಸಂಗದಲ್ಲಿ 
ಅರ್ಜುನನು ಶಿವನನ್ನು ಧನುಸ್ಸಿನಿಂದ ಹೊಡೆದನು. ( ಈ ಪದ್ಯದಲ್ಲಿ ಬಂದ ಇನ್ನಿತರ 
ಕಥೆಗಳೆಲ್ಲ ಸಾಮಾನ್ಯವಾಗಿ ಈ ಗ್ರಂಥದಲ್ಲಿಯೇ ಬಂದಿವೆ). 

೧೭. ಅ. ೧೨ , ಪ. ೧೦ - ಪುಲಿಯುಡುಪನ ಕಥೆ - ಶಿವಕೋಶವೆಂಬ ಪಟ್ಟಣದಲ್ಲಿ 
ಪುಲಿಯುಡುಪನೆಂಬ ಅಗಸ ಭಕ್ತನಿದ್ದನು. ಅವನ ಹೆಂಡತಿ ಶಿವಜ್ಞಾನದೇವಿ, ಇವರೀ 
ರ್ವರೂಸೇರಿ ತಮ್ಮ ಕಾಯಕ ಮಾಡಿಕೊಂಡು ಜಂಗಮ ಭಕ್ತಿಯನ್ನಾಚರಿಸುತ್ತಿದ್ದರು. 
ಈ ಒಂದು ದಿನ ಶಿವನು ಪುಲಿಯುಡುಪನು ಬಟ್ಟೆತೊಳೆಯುವಲ್ಲಿಗೆ ಬಂದು - ' ನಮ್ಮ 
( ಹುಲಿಯ ಚರ್ಮವು ಮಾಸಿಹೊಗಿದೆ ತೊಳೆದುಕೊಡೆ'ನ್ನಲು ಪುಲಿಯುಡುಪನು ಹಾಗೇ 
ಹಾಗಲೆಂದು ಅದನ್ನು ತೆಗೆದುಕೊಂಡು ತೊಳೆದುಹಾಕಿದನು . ಅದು ಮಾಯವಾಗಿ 
ಹೋಯಿತು. ಶಿವನು ಪುನಃ ಬಂದು ತನ್ನ ಹುಲಿಚರ್ಮವನ್ನು ಬೇಡಿದನು. ಆಗ 
ಪುಲಿಯುಡಪನು ಕೊರಳಿನಿಂದ ಮೊಳಕಾಲವರೆಗಿನ ತನ್ನ ದೇಹದ ಚರ್ಮವನ್ನೇ 
ಸುಲಿದು ಕೊಡುವಾಗ ಮೆಚ್ಚಿದ ಶಿವನು ಅವನಿಗೆ ಕೈಲಾಸ ಪದವಿಯನ್ನಿತ್ತನು. 

೧೮ . ಅ- ೧೨, ಪ- ೧೦; ಏಕಾಳಿಯ ಕಥೆ - ತಿರಿಕಟಕವೆಂಬ ಪಟ್ಟಣದಲ್ಲಿ ಏಕಾಳಿ 
ಜ್ಞಾನಾನಂದ ದೇವಿಯರೆಂಬ ದಂಪತಿಗಳಿದ್ದರು. ಅವರು ಅಗಸರು . ಇಬ್ಬರೂ ಜಂಗಮ 
ಭಕ್ತಿಯನ್ನು ಮಾಡುತ್ತಿದ್ದನು. ಒಂದು ದಿನ ಶಿವನು ಇವರ ಭಕ್ತಿಯನ್ನು ಪ್ರಕಟಿಸ 
ಬೇಕೆಂದು ಏಕಾಳಿಯ ಹತ್ತಿರಕ್ಕೆ ಬಂದು ತನ್ನ ಈ ಆನೆಯ ಚರ್ಮವನ್ನು ಬಿಳುಪುಮಾಡಿ 
ಕೊಡೆಂದನು . ಅವನು ಅದನ್ನು ತೆಗೆದುಕೊಂಡು ಅನೇಕ ವಿಧದಲ್ಲಿ ಅದನ್ನು ತೊಳೆದರೂ 
ಅದು ಬೆಳ್ಳಗಾಗಲಿಲ್ಲ. ಆಗ ತನ್ನ ಎದೆಯನ್ನು ಸೀಳಿ ಆ ರಕ್ತದಲ್ಲಿ ಚರ್ಮವನ್ನು ನೆನೆಸಿ 
ತೊಳೆಯಲು ಅದು ಬಿಳುಪಾಯಿತು. ಶಿವನು ಮೆಚ್ಚಿ ಕೈಲಾಸಕ್ಕೆ ಕರೆದೊಯ್ದನು. 

೧೯ . ಆ- ೧೨, ಪ-೩೮; ನರಸಿಂಹನನ್ನು ಶರಭೇಂದ್ರನು ಸೀಳಿದ ಕಥೆ : ನರಸಿಂಹಾವತಾರ 
ಮಾಡಿ ವಿಷ್ಣುವು ಹಿರಣ್ಯಕಶ್ಯಪನನ್ನು ಕೊಂದಮೇಲೆ, ಆ ರಕ್ಕಸನ ನೊರೆನೆತ್ತರಿನಿಂದ 
ಮದೋನ್ಮತ್ತನಾಗಿ ಅವನಿಗೆಂಟುಮಡಿ ಲೋಕ ಕಂಟಕನಾಗಿ ದೇವತೆಗಳನ್ನೆಲ್ಲ ಪೀಡಿ 
ಸುತ್ತ ವರ್ತಿಸತೊಡಗಿದನು . ದೇವತೆಗಳು ಬೇಸತ್ತು ಶಿವನಿಗೆ ಮೊರೆಹೋಗಲು ಶಿವನು 
ವೀರಭದ್ರನನ್ನು ಕರೆದು ' ನರಸಿಂಹನಿಗೆ ಉಪದೇಶ ಹೇಳಿ ಕರೆದು ತಾ , ಬಾರದಿದ್ದರೆ 
ಅವನ ಶಿರವನ್ನೂ ಚರ್ಮವನ್ನೂ ತೆಗೆದುಕೊಂಡು ಬಾ ' ಎಂದು ಹೇಳಿಕಳಿಸಿದನು . 


೬೦೨ 


ಪರಿಶಿಷ್ಟ 


ವೀರೇಶನು ಹೇಳಿದ ಬುದ್ದಿವಾದವನ್ನು ಕೇಳದ ನರಸಿಂಹನನ್ನು ಕೊಂದು ಅವನ ಶಿರ 
ವನ್ನೂ ಚರ್ಮವನ್ನೂ ತಂದೊಪ್ಪಿಸಿದನು. ಶಿವನು ಸಂತೋಷ ಪಟ್ಟು ಆ ಶಿರಸ್ಸಿಗೆ 
“ಕೀರ್ತಿಮುಖ ' ವೆಂದು ಹೆಸರಿಟ್ಟು ತನ್ನ ಪ್ರಭಾವಳಿಯ ಮಧ್ಯದಲ್ಲಿರಿಸಿದನು. ಚರ್ಮ 
ವನ್ನು ಸಿಂಹಾಸನದಲ್ಲಿ ಅಲಂಕರಿಸಿ ಮೇಲೇರಿ ಕುಳಿತು ವೀರೇಶನನ್ನು ಸನ್ಮಾನಿಸಿದನು . 

- ೨೦ . ಆ- ೧೩ , ಪ-೩೩ ; ದಾಸಯ್ಯನು ಶಿವನಿಗೆ ಬಟ್ಟೆಯನ್ನು ಕೊಟ್ಟು ತವನಿಧಿಯನ್ನು 
ಪಡೆದ ಕಥೆ :- ದಾಸಿಮಾತ್ಯನು (ಜೇಡರ ದಾಸಿಮಾರನು) ಕಷ್ಟಪಟ್ಟು ೧೨ ವರ್ಷ 
ಪದ್ಯಂತ ಹೆಂಡತಿಯಾದ ದುಗ್ಗಳೆಯೊಡನೆ ಸೇರಿ ಒಂದು ಬೆಲೆಯುಳ್ಳ ವಸ್ತ್ರವನ್ನು 
ನೆಯು ಸಿದ್ದಪಡಿಸಿದ್ದನು. ಅದನ್ನು ಮಾರಿಕೊಂಡು ಬರಲು ಸಿದ್ದಾಪುರ ಸಂತೆಗೆ ಒಯು 
ಅಲ್ಲಿ ಅದಕ್ಕೆ ಬೆಲೆಕೊಟ್ಟು ಕೊಳ್ಳುವವರೇ ಇಲ್ಲವಾಗಲು ತಿರುಗಿ ಮನೆಗೆ ಬರುತ್ತಿದ್ದನು. 
ಜಂಗಮಾಕಾರರಿಂದ ಶಿವನು ಬಂದು ಆ ವಸ್ತ್ರ ತನಗೆ ಬೇಕೆಂದು ಬೇಡಿಪಡೆದು ಅವರ 
ಕಣ್ಣೆದುರಿನಲ್ಲಿಯೇ ಪರ ಪರ ಹರಿದು ಹಾಕಿದನು. ಅದನ್ನು ಕಂಡ ದಾಸಿಮಾತ್ಯ ಸ್ವಲ್ಪವೂ 
ವ್ಯಥೆಪಟ್ಟುಕೊಳ್ಳದೆ ಸಂತೋಷಚಿತ್ರನೇ ಆಗಿರುವುದನ್ನು ಕಂಡು ಶಿವನು ಮೆಚ್ಚಿ ಹಿಡಿ 
ಧಾನ್ಯವನ್ನು ಕೊಟ್ಟನು. ಆ ಧಾನ್ಯವನ್ನು ತಂದು ದುಗ್ಗಳೆಯ ಕೈಗೆಕೊಟ್ಟನು, ದುಗ್ಗಳೆ 
ಅದನ್ನು ಖಂಡುಗಧಾನ್ಯವೆಂದು ಕಣಜದಲ್ಲಿ ಹಾಕಿದಳು. ಅದೇ ತವನಿಧಿಯಾಯಿತು. 

೨೧ . ಆ. ೧೪, ದ-೧೬ ; ಜಲಂಧರೋಗ್ರ ಶಿರವೆಂಬವೊಲ ಆದುದು ಎಂಬುದಕ್ಕೆ ಕಥೆ : 
ಜಲಂಧರನೆಂಬ ರಾಕ್ಷಸನು ಮದೋನ್ಮತ್ತನಾಗಿ ದೇವತೆಗಳನ್ನೆಲ್ಲ ಬಗ್ಗು ಬಡಿದು ಇಂದ್ರನ 
ಅಮರಾವತಿಯನ್ನು ಮುತ್ತಿ ಅವನನ್ನೊಡಿಸಿ ಭಯಂಕರಕೋಲಾಹಲವನ್ನು ಮಾಡು 
ತಿರಲು ದೇವತೆಗಳೆಲ್ಲ ಶಿವನ ಮೊರೆಹೊಕ್ಕರು. ಶಿವನು ಲೋಕರಕ್ಷಣಾರ್ಥವಾಗಿ ಅವ 
ನನ್ನು ಕೊಲ್ಲಲು ಹೋಗಿ ಬಾಣಗಳನ್ನು ಪ್ರಯೋಗಿಸಿದನು. ಆಗ ತನ್ನ ಹೃದಯ ಕಮ 
ಲದ ಅಖಂಡ ಚಿನ್ಮಯನನ್ನೇ ಎದುರಿನಲ್ಲಿ ಕಂಡ ಜಲಂಧರನು ಸಾಷ್ಟಾಂಗ ನಮಸ್ಕಾರ 
ಮಾಡಿದನು. ಶಿವನು 'ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ' ಇಷ್ಟಾರ್ಥವೇನೆಂದು ಕೇಳಿದನು. ಆಗ 
ಜಲಂಧರನು-'ಶಿವನೇ , ನಿನ್ನೊಡನೆ ಗರ್ವದಿಂದ ಕಾದಿದ ಈ ಒಡಲನ್ನು ಬಿಚ್ಚಿ ಬಿಸುಟು 
ನನ್ನ ಆತ್ಮವನ್ನು ನಿನ್ನಲ್ಲಿಕೂಡಿಸಿಕೊ ' ಎಂದನು. ಈಶ್ವರನು ತನ್ನ ಪಾದದ ಅಂಗುಷ್ಟ 
ದಿಂದ ಭೂಮಿಯ ಮೇಲೆ ಚಕ್ರವನ್ನು ಬರೆದು ಮೂರುಕಣ್ಣಿನಿಂದ ಅದನ್ನು ನೋಡಲು 
ಸೂರ ಚಂದ್ರರೇ ಅದರ ಅಲಗುಗಳಾದರು ; ಅಗ್ನಿಯೇ ಪಟ್ಟಿಯಾಯಿತು. ಇಂಥ ಚಕ್ರ 
ವನ್ನು ಜಲಂಧರನ ಕುತ್ತಿಗೆಗೆ ಇಡಲು ಅದು ಕತ್ತರಿಸಿತು . ಜಲಂಧರನ ಆತ್ಮಜ್ಯೋತಿ 
ಈಶ್ವರನ ಹಣೆಗಣ್ಣಿನಲ್ಲಿ ಬೆರೆಯಿತು. 

೨೨. ಆ. ೧೪ , ಪ-೯೫ ; ಗುಂಡಯಂಗೆ ನವಯೌವನಮಂಕೊಟ್ಟ ಕಥೆ : ಇಲ್ಲಿ ಗುಂಡಯ್ಯ 
ಎಂದರೆ ತಿರುನೀಲಕಂಠರು, ಕುಂಬಾರ ವೃತ್ತಿಯಲ್ಲಿ ಪೊನ್ನಾಂಬಲದಲ್ಲಿ ಇದ್ದ ಇವರ 
ಹೆಂಡತಿಯ ಹೆಸರು 'ಸತ್ಯವತಿ' ( ಮುತ್ತೈದೆ' ಎಂದು ಹರಿಹರಿಯ ಕವಿಯ ಪ್ರಕಾರ) 
ಗುಂಡಾಭಕ್ತರಾದ ಇವರು ತಮ್ಮ ಕಾಯಕಮಾಡಿಕೊಂಡು ಲಿಂಗಭಕ್ತಿಯಲ್ಲಿ ವ್ಯವಹರಿಸು 


ಬಸವರಾಜ ವಿಜ ಯಂ 


೬೦೩ 


ತಿದ್ದರು . ಒಂದು ದಿನ ರಾತ್ರಿ ಗುಂಡಯ್ಯಗಳು ಶಿವಾಲಯದಿಂದ ಮನೆಗೆ ಬರುವಾಗ 
ವಿಲಾಸಿನಿಯೊಬ್ಬಳು ಚೆಲ್ಲಿದ ಎಂಜಲುತಟ್ಟೆ ತೊಳೆದ ನೀರು ತಿರುನೀಲಕಂಠರಮೇಲೆ 
ಬಿದ್ದಿತು. ತಿರುನೀಲಕಂಠರು ಹಾಗೆಯೇ ಮುಂದುವರಿದರು . ವಿಲಾಸಿನಿಗೆ ತನ್ನ ತಪ್ಪಿನ 
ಅರಿವಾಗಿ ತಿರುನೀಲಕಂಠರನ್ನು ಮನೆಗೆ ಕರೆದೊಯ್ದು ಮಜ್ಜನ ಸುಗಂಧಾನು ಲೇಪನ 
ದಿವ್ಯವಸ್ತ್ರ ವಿಭೂಷಣಾದಿಗಳಿಂದ ಕಳಿಸಿಕೊಟ್ಟಳು. ಮನೆಗೆ ಬಂದ ತಿರುನೀಲಕಂಠರ 
ಬಗೆಗೆ ಸತ್ಯವತಿಗೆ ಸಂಶಯ ಬಂದು ಮುಟ್ಟಿದರೆ ಶಿವನಾಣೆಯೆಂದು ಆಣೆ ಇಟ್ಟಳು. ಶಿವ 
ನಾಣೆ ಪಕ್ವಕ್ಕೆ ಬಂದಂತೆ ದೇಹಕ್ಕೂ ಮುಪ್ಪು ಬಂತು , ಶಿವನು ಇವರ ಭಕ್ತಿಯನ್ನು 
ಲೋಕಕ್ಕೆ ಪ್ರಕಟಿಸಲು ವೃದ್ದ ಜಂಗಮವೇಷದಿಂದ ಬಂದು, ತನ್ನ ಭಿಕ್ಷದ ಬಟ್ಟಲನ್ನು 
ಅವರಕೈಗೆ ಕೊಟ್ಟು , 'ಇದನ್ನು ನಿಮ್ಮ ಮನೆಯಲ್ಲಿ ಭದ್ರವಾಗಿಟ್ಟಿರಿ, ' ನಾಳೆ ಬಂದು 
ಒಯ್ಯುವೆ'ನೆಂದು ಹೇಳಿ ಹೋಗಿ ಮರುದಿನ ಬಂದು ಬಟ್ಟಲನ್ನು ಕೇಳಿದನು . ಪೆಟ್ಟಿಗೆ 
ಯಲ್ಲಿಟ್ಟ ಬಟ್ಟಲು ಇಲ್ಲದಾಗಿತ್ತು . ವೃದ್ದನು ಬಟ್ಟಲು ಬೇಕೆಂದು ಅರ್ಭಟಮಾಡಿ ಹೆದ 
ರಿಸಿ , ಹಿಂಸಿಸಿದನು. ಕೊನೆಗೆ ನೀನು ನಿನ್ನ ಹೆಂಡತಿಯ ಕೈಹಿಡಿದು ಹೊಂಡದೊಳಗೆ 
ಹೊಕ್ಕರೆ ಬಿಡುವೆನೆನ್ನು ವನು . ಅದಕ್ಕೆ ಶಿವನಾಣೆ ಅಡ್ಡ ಬಂದು ಅವರು ಒಪ್ಪಲಿಲ್ಲ ; 
ಕೊನೆಗೆ ಒಂದು ಕೋಲಿನ ಎರಡೂ ತುದಿಗಳನ್ನು ಹಿಡಿದು ಹೊಂಡವನ್ನು ಹೋಗಲು 
ಕೇಳಿದನು. ಅದಕ್ಕೆ ಅವರು ಒಪ್ಪಿ ಕೋಲ ತುದಿಹಿಡಿದು ಹೊಂಡದಲ್ಲಿ ಮುಳುಗಿ ಏಳಲು 
ಮೊದಲಿನ ಹದಿನಾರರ ಹರಯ ಪ್ರಾಪ್ತವಾಯಿತು. ಶಿವನು ಪ್ರತ್ಯಕ್ಷನಾಗಿ, ಇನ್ನು 
ತೊಂಬತ್ತು ವರ್ಷ ದಾಂಪತ್ಯ ಸುಖದಲ್ಲಿದ್ದು ಕೈಲಾಸಕ್ಕೆ ಬನ್ನಿರೆಂದು ಹೇಳಿ ಅಂತರ್ಧಾನ 
ನಾದನು . 
- ೨೩ . ಆ. ೧೪, ಪ- ೯೫ ಶಿವನು ಮಾನಕಂಜಧಾಶ್ರೀಶನೆಡೆಗೆ ಕಚೌಘವನರ್ಥಿಸಿ ಪೋದು 
ದಕ್ಕೆ ಕಥೆ : - ಕಂಜಾರಿ ಎಂಬ ಪಟ್ಟಣದಲ್ಲಿ ಮಾನಂಜರನೆಂಬ ರಾಜನಿದ್ದನು . ಅವನು 
ಶಿವಭಕ್ತ ಶ್ರೇಷ್ಟ. ಒಮ್ಮೆ ಅವನ ತನ್ನ ಮಗಳಾದ 'ತಿರುಮುಡಿಯೊಡೆಯಳು' ಎಂಬ 
ಮಗಳನ್ನು ಚೋಳರಾಯನಿಗೆ ಕೊಟ್ಟು ಲಗ್ನ ನೆರವೇರಿಸುತ್ತಿರುವ ಸಂದರ್ಭದಲ್ಲಿ 
ಶಿವನು ಜಂಗಮರೂಪಿನಿಂದ ಬಂದು ತನ್ನ ಹಾವುಗೆಗೆ ಮೆತ್ತೆಯನ್ನು ಮಾಡಿಸಿಕೊಳ್ಳಲು 
ನಿನ್ನ ಮಗಳ ಮುಡಿಯನ್ನು ಕೊಡೆಂದು ಬೇಡಲು ಅದನ್ನು ಕತ್ತರಿಸಿ ಕೊಟ್ಟುಬಿಟ್ಟನು. 
ಶಿವನು ಮೆಚ್ಚಿ ಸತಿಸುತೆಯರೊಡನೆ ಆ ರಾಯನನ್ನು ಕೈಲಾಸಕ್ಕೆ ಕರೆದೊಯ್ದನು. 
( ಇದೇ ಆಶ್ವಾಸದ ೯೬ , ೯೭ ರಲ್ಲಿ ಬರುವ ಕಥೆಗಳೆಲ್ಲ ಸಾಮಾನ್ಯವಾಗಿ ಈ ಗ್ರಂಥ 
ದಲ್ಲಿಯೇ ಬಂದಿವೆ) . 
- ೨೪, ೮ , ೧೭, ಪ- ೪೨, ದಾಸಯ್ಯಂಗೆ ಉಮೇಶನು ಪಡಿದೆದಕಥೆ : - ಮುದನೂರಿ 
ನಲ್ಲಿದ್ದ ಜೇಡರದಾಸಿಮಾರನಿರುತ್ತಿರುವಲ್ಲಿ' ಅಲ್ಲಿನ ರಾಮನಾಥ ಲಿಂಗಕ್ಕೆ ವೀರಶೈವರು 
ಕೈಮುಗಿಯುವುದಿಲ್ಲವೆಂದು ಹಂಗಿಸಿದರು. ಮರುದಿನ ಗುಡಿಯಬಾಗಿಲು ತೆರೆಯದೆ 
ಹೋಯಿತು, ಜೇಡರದಾಸಯ್ಯನು ಶಿವನನ್ನು ಬೇಡಲು ಶಿವನು ಗುಡಿಯ ಬಾಗಿಲು 


೬೦೪ 

ಪರಿಶಿಷ್ಟ 
ತೆರೆದು ಪ್ರತ್ಯಕ್ಷನಾದನು . ಈ ರಾಮನಾಥ ಲಿಂಗದ ಅಂಕಿತದಲ್ಲಿಯೇ ಜೇಡರದಾಸಿಮಾತ್ಯ 
( ದೇವರ ದಾಸಿಮಾರ ) ವಚನ ರಚಿಸಿದ್ದಾನೆ. ಇನ್ನೊಮ್ಮೆ ಶಿವನು ಜಗದ್ಭರಿತನೆಂಬ ತನ್ನ 
ವಾದವನ್ನು ಬ್ರಾಹ್ಮಣರಿಗೆತೋರಿಸಲು ವೈಷ್ಣವ ದೇವಾಲಯದ ಸಮೀಪಕ್ಕೆ ಬಂದನು . 
ಕದ ತಾನಾಗಿ ತೆರೆಯಿತು. ಒಳಗೆ ಶಿವಮೂರ್ತಿ ಇತ್ತು . 

- ೨೫. ಆ. ೧೭, ಪ - ೪೪; ಸೌಂದರ ಗಣೇಶಂಗೆ ಕಾಂತಾಪಯೋಧರದೊಳ್ ಉಲಿದುದಕ್ಕೆ 
ಕಥೆ :- ನಂಬಿಯಣ್ಣನು ಪರವೆ ನಾಚಿಯೊಡನೆ ಇರುವ ಎಲ್ಲಾ ಸಮಯದಲ್ಲಿ ಶಿವಧ್ಯಾನ 
ನಿರತನಾಗಿಯೇ ಇರುತ್ತಿದ್ದನು. ಒಮ್ಮೆ ಅವರಿಬ್ಬರೂ ಏಕಾಂತ ಸ್ಥಾನದಲ್ಲಿರುವಾಗ 
ನಂಬಿಯು ಅವಳ ಮೊಲೆಗಳನ್ನು 'ಸ್ವನಶಂಕರ ' ಎಂದು ಮಾಡಿದನು. ಶಿವನು ಆ 
ಪರವೆನಾಚಿಯ ಸನದಿಂದಲೇ ಮೂಡಿ ಮಾತನಾಡಿ ಹೊನ್ನನ್ನು ಕೊಟ್ಟನು. 

೨೬ . ಆ , ೧೭ , ಪ- ೪೪; ಇಂಪೆಯೊಳು ವಾದಂಗೆಯ ದಾಸಂಗೆ- ಎಂಬುದಕ್ಕೆ ಕಥೆ : 

೨೭ . ಕೊ ಆ . ೨೦, ಪ- ೨೩ ;ಮೂರ್ಖನಾಥ ವಿಭುವು ಜೂಜಾಡಿ ಶಿವನವಾಸಕ್ಕೆ ಪೋದ 
ಕಥೆ: - ಕೊಂಡಮಂಡಲದಶರಣ್ಯವೆಂಬಪುರದಲ್ಲಿಮೂರ್ಖನಾಥನೆಂಬ ಶರಣನಿದ್ದನು. 
ಅವನು ಜೂಜಾಡಿ ತಂದ ದ್ರವ್ಯದಿಂದ ಜಂಗಮಾರ್ಚನೆಮಾಡುತ್ತಿದ್ದನು . ಒಮ್ಮೆ ಶಿವನು 
ಒಬ್ಬ ವ್ಯಾಪಾರಿಯ ವೇಷದಿಂದ ಬಂದು ಈತನೊಡನೆ ಜೂಜು ಅಡಿ ಎಲ್ಲವನ್ನೂ 
ಸೋತನು. ಆಗ ಹಣಕೊಡಲು ಹಿಂದುಮುಂದು ನೋಡಿದ ಆ ವ್ಯಾಪಾರಿಯನ್ನು 
ಕೊಲ್ಲ ಹೋಗಿ ಅವನ ಕೊರಳಿನಲ್ಲಿರುವ ಲಿಂಗವನ್ನು ಕಂಡು ಪಶ್ಚಾತ್ತಾಪದಿಂದ ತನ್ನ 
ಪ್ರಾಣವನ್ನು ತ್ಯಾಗಮಾಡಲು ಸಿದ್ದನಾದಾಗ ಶಿವನು ಪ್ರತ್ಯಕ್ಷನಾಗಿ ಕೈಲಾಸಕ್ಕೆ ಕರೆ 
ದೊಯ್ದನು. 
- ೨೮ . ಆ ೨೦ , ಪ- ೨೫ ; ಮಾಂಡವ್ಯನು ಹಿಂಸೆಮಾಡಿ ಶೂಲಕ್ಕೆ ಪಕ್ಕಾದ ಕಥೆ :- ಮಾಂಡವ್ಯ 
ನೆಂಬ ಋಷಿಗೆ ಚಂಚೆ, ಚವಳೆ ಎಂಬ ಇಬ್ಬರು ಹೆಂಡತಿಯರಿದ್ದರು. ಅವರು ಮಾಂಡವ್ಯ 
ನನ್ನು ಮುದುಕನೆಂದು ತಿರಸ್ಕಾರಮಾಡಲು ಮಾಂಡವ್ಯನು ಅವರನ್ನು ಬಿಟ್ಟು ಹೊರಟು 
ಹೋದನು . ಆಗ ಅವರಿಬ್ಬರೂ ಎರಡು ತೊನಸಿ (ತೊಣಸಿ) ಗಳಾಗಿ ಹುಟ್ಟಿ ಇವನನ್ನು 
ಕಡಿಯುತ್ತ ತಪಸ್ಸಿಗೆ ವಿಘ್ನವನ್ನುಂಟುಮಾಡುತ್ತಿರಲು ಮಾಂಡವ್ಯನು ಅವನ್ನು ಹಿಡಿದು 
ಮುಳ್ಳುಗಳಿಂದ ಚುಚ್ಚಿಕೊಂದನು . ಈ ಪಾಪಶಮನಾರ್ಥವಾಗಿ ಮೇಣದಿಂದ ಮಾಡಿದ 
ಶೂಲವನ್ನು ಮಾಡಿ ಅದರ ಮೇಲೆ ಬಿದ್ದನು. ಆಗ ಮೇಣದ ಶಲವೇ ನಿಜವಾದ 
ಶೂಲವಾಗಿ ಇವನ ದೇಹದಲ್ಲಿ ನಾಟಿತು . (ಗ್ರಂಥಾಂತರದಲ್ಲಿ ಈ ಕಥೆ ಬೇರೆ ವಿಧದಲ್ಲ 
ಉಂಟು) . 

೨೯ . ಆ. ೨೦, ಪ - ೨೫; ಚಂಡೇಶನು ತಂದೆಯನಿಕ್ಕಿ ಕೊಂದ ಕಥೆ : - ಕಾವೇರೀತೀರದ 
ಚೋಳ ಮಂಡಲಕ್ಕೆ ಸೇರಿದ ತಿರುಚ್ಚಯ್ಲೂರಿನಲ್ಲಿ ( ನಲ್ಲರಿನಲ್ಲಿ) ದ ಅಚ್ಯುತಭಟ್ಟ 
ಸಾವಿತ್ರಿಯರ ಮಗನಾದ ಚಂಡೇಶಪಿಳ್ಳೆಯು ತಂದೆ ತಾಯಿಯರ ಆಜ್ಞೆಯಂತೆ ಹಸು 
ಗಳನ್ನು ಕಾಯುತ್ತಿದ್ದನು. ಅವನು ಮಳಲಲಿಂಗವನ್ನು ಮಾಡಿ ಪೂಜಿಸುತ್ತಿರಲು ಹಸು 


ಬಸವರಾಜವಿಜಯ 


೬೦೫ 


ಗಳು ತಾವಾಗಿ ಬಂದು ಇವನು ಪೂಜಿಸಿದ ಮಳಲ ಲಿಂಗದ ಮೇಲೆ ಹಾಲು 
ಸುರಿಸುತ್ತಿದ್ದವು. ಹಸುಗಳ ಮೊಲೆಗಳಲ್ಲಿ ಹಾಲೇ ಇಲ್ಲದಿರುವುದನ್ನು ಕಂಡ ತಂದೆಯು 
ನಿಜವೃತ್ತಾಂತವನ್ನರಿತು ಮುಳ್ಳುಲಿಂಗವನ್ನು ತುಳಿದು ನಾಶಮಾಡಲು ಕಾಲನ್ನೆತ್ತಿದಾಗ 
ಚಂಡೇಶನು ತಂದೆಯ ಕಾಲನ್ನೇ ಕತ್ತರಿಸಿದನು. ಶಿವನು ಇವನ ಭಕ್ತಿಗೆ ಪ್ರತ್ಯಕ್ಷನಾಗಿ 
ಕೈಲಾಸಕ್ಕೆ ಒಯ್ದನು. 

೩೦ . ಆ ೨೧ , ಪು- ೨೯ ಕುಂಭ ಜನು ಪೆರ್ಗಡಲನ್ನು ಕುಡಿದುದಕ್ಕೆ ಕಥೆ : ಕಾಲಕೇಯ 
ರೆಂಬ ರಾಕ್ಷಸರು ಕಶ್ಯಪಮುನಿಯಿಂದ 'ಕಾಲಾ ' ಎಂಬುವಳಲ್ಲಿ ಜನಿಸಿದವರು. ಇವರು 
ವೃತಾಸುರನ ಒತ್ತಾಸೆಯಿಂದ ದೇವತೆಗಳನ್ನು ಪೀಡಿಸುತ್ತಿದ್ದರು. ಹಗಲೆಲ್ಲ ಸಮುದ್ರ 
ಮಧ್ಯದಲ್ಲಿ ಅಡಗಿಕೊಂಡಿದ್ದು ರಾತ್ರಿಯಾಗುತ್ತಲೆ ಆಶ್ರಮಗಳನ್ನು ಹೊಕ್ಕು ಋಷಿ 
ಗಳನ್ನು ತಿಂದುಹಾಕುತ್ತಿದ್ದರು. ಇವರ ಹಾವಳಿಯಿಂದ ದೇವತೆಗಳು ದೇವೇಂದ್ರನ 
ಮೂಲಕ ಬ್ರಹ್ಮನನ್ನು ಮರೆಹೊಕ್ಕರು. ಬ್ರಹ್ಮನು ಇವರನ್ನು ಅಗಸ್ಯನ ಬಳಿಗೆ ಕಳಿ 
ಸಿದನು . ಅಗಸ್ಯನು ಸಮುದ್ರದನೀರನ್ನು ಕುಡಿಯಲಾಗಿ ಕಾಲಕೇಯರು ಹೊರ 
ಬಿದ್ದರು. ದೇವತೆಗಳು ಇವರನ್ನು ಕೊಂದುಹಾಕಿದರು. 
- ೩೧ . ಆ ೨೧ , ಪ. ೨೯ ; ಶಿವದಾಸನಿಗೆ ಮಹಾನದಿ ವದಮನಳ್ಳಿ ಸಿ ದಾರಿಮಾಡಿಕೊಟ್ಟ ಕಥೆ: 
ದೇವರ ದಾಸಿಮಾತ್ಯರು ಮುದನೂರಿನಲ್ಲಿದ್ದಾಗ ಪಕ್ಕದಊರಿನ ಭಕ್ತಿಯೊಬ್ಬಳ ಬಿನ್ನ 
ಹದ ಮೇರೆಗೆ ಲಗ್ನ ಸಮಾರಂಭಕ್ಕೆ ಅನೇಕ ಶಿಷ್ಯರನ್ನೊಡಗೂಡಿ ಹೊರಟನು. ಮಾರ್ಗ 
ದಲ್ಲಿ 'ಗೌತಮಿ ' ನದಿಯು ದಡಸೂಸಿ ಹರಿಯುತ್ತಿತ್ತು . ತನಗೆ ಮುಂದಿನ ಊರಿಗೆ 
ಹೋಗಲು ಮಾರ್ಗ ಬೇಕೆಂದು ನದಿಗೆ ಹೇಳಲು ನದಿಯು ಇಬ್ಭಾಗವಾಗಿ ಮಾರ್ಗ 
ಕೊಟ್ಟಿತು. ಹೀಗೆ ಹಾದಿಯನ್ನು ಬಿಡಿಸಿಕೊಂಡು ಲಗ್ನ ಕಾವ್ಯವನ್ನು ಮುಗಿಸಿ ಅಲ್ಲಿ ಕೆಲ 
ಕಾಲ ಶಿವಾನುಭವಗೋಷ್ಠಿಯನ್ನು ಮಾಡಿ ಮುದನೂರಿಗೆ ಹಿಂದಿರುಗಿ ಬಂದನು . 

೩೨. ಆ ೨೪ , ಪ - ೫೪ ; ಘನಲಿಂಗಪ್ರಾಣಯೋಗವತ ಸಂದಿರ್ದ ಸತ್ಯೇಶ : - ಕಲ್ಯಾಣ 
ನಗರದಲ್ಲಿ ಸತ್ಯಣ್ಣನೆಂಬ ಶರಣನಿದ್ದನು. ಈ ಶರಣನು ಮಲಗಿರುವಾಗ ಚೆನ್ನಬಸವಣ್ಣ 
ನವರು ಅವನಿಗೆ ಅರಿಯದಂತೆ ಅವನ ಕರಡಂಕದೊಳಗಿನ ಲಿಂಗವನ್ನು ತರಿಸಿ ಅದಕ್ಕೆ 
ನೈವೇದ್ಯಮಾಡಿ ಪುನಃ ಆ ಲಿಂಗವನ್ನು ಮತ್ತೆ ಅವನ ಕರಂಡಕದಲ್ಲಿಯೇ ಇರಿಸಿದನು. 
ಶರಣನು ನಿದ್ದೆಯಿಂದ ಎದ್ದ ಮೇಲೆ ಆತನನ್ನು ಪ್ರಸಾದಸೇವನೆಗೆ ಕರೆಯಲು ಅವನು 
“ ನಾವು ಸಲ್ಲಿಸಿದ್ದೇವೆ' ಎಂದನು . ಚೆನ್ನಬಸವಣ್ಣನವರು ಅವನ ಪ್ರಾಣಲಿಂಗಯೋಗದ 
ಮಹಿಮೆಗೆ ಆಶ್ಚರಗೊಂಡರು . 

೩೩ . ಆ ೨೪ , ಪ - ೫೪ ; ಘನಲಿಂಗಪ್ರಾಣಯೋಗವ್ರತದ ಕೊಂಡ ಗುಳಿಯ ಕೇಶಿರಾಜ : 
ಕೊಂಡಗುಳಿಗ್ರಾಮದಲ್ಲಿ ಕೇಶಿರಾಜನೆಂಬ ಮಹಾಶರಣನಿದ್ದನು. ಈತನು ತನ್ನ ಕಾಲ 
ದಲ್ಲಿ ಕಲ್ಯಾಣದಲ್ಲಿದ್ದ ಪೆರ್ಮಾಡಿಯ ಮಂತ್ರಿಯಾಗಿದ್ದನು. ಕೆಲದಿನಗಳ ಮೇಲೆ ಕೇಶಿ 
ರಾಜನು ಮಂತ್ರಿಪದವಿಯನ್ನು ತ್ಯಜಿಸಿದನು . ಒಂದು ಸಲ ಇವನು ನದಿಯ ತೀರದಲ್ಲಿ 


೬೦೬ 


ಪರಿಶಿಷ್ಟ 


ಶಿವ ಪೂಜೆಗೆ ಕುಳಿತಿರಲು ಒಂದು ಗರುಡಪಕ್ಷಿಯು ಇವನ ಶಿವಲಿಂಗವನ್ನು ಎತ್ತಿಕೊಂಡು 
ಹೋಯಿತು. ಆ ಲಿಂಗ ಆ ಗರುಡನ ಕಾಲಿನಿಂದಜಾರಿ ನದಿಗೆ ಬಿತ್ತು . ಕೇಶಿರಾಜನು 
ಹೃದಯದಲ್ಲಿ ಆ ಲಿಂಗವನ್ನು ನೆನೆಯುತ್ತ ಕುಳಿತಂತೆ ಅವನು ಮೊದಲು ಪೂಜೆಮಾಡಿದ 
ಪತ್ರಪುಷ್ಪಸಮೇತವಾಗಿ ಲಿಂಗ ಪುನಃ ಕೈಗೆ ಬಂತು . ( ಲಿಂಗ ಹೋದಕಾರಣದಿಂದ 
ತಾನೂ ಶಿವೈಕ್ಯನಾಗುವೆನೆಂದು ಯೋಚಿಸಿದ ಕೇಶಿರಾಜನನ್ನು ಶಿವನು ಕೈಲಾಸಕ್ಕೆ ಕರೆ 
ದೊಯ್ದನೆಂಬ ಕಥಾಂತರವೂ ಉಂಟು). 

೩೪ , ಆ, ೨೪ - ಪದ್ಯ ೫೪ ; ಘನಲಿಂಗ ಪ್ರಾಣಯೋಗವ್ರತದ ಚಂದಯ್ಯ : - ನುಲಿಯ 
ಚಂದಯ್ಯ ನವರೊಮ್ಮೆ ನುಲಿಗಾಗಿ ಹುಲ್ಲುಕೆಯುತ್ತಿರುವಾಗ ಈತನ ಜಂಗಮ 
ಪ್ರಾಣಮಹತ್ವವನ್ನು ಲೋಕಕ್ಕರುಹಬೇಕೆಂದು ಸಜ್ಜೆಯೊಳಗಿನ ಲಿಂಗವು ನದಿಯಲ್ಲಿ 
ಸೇರಿತು . ತಾನಾಗಿ ಹೋದಲಿಂಗ ದೇವನ ಹಂಗಾದರೂ ತನಗೇಕೆ ? ಲಿಂಗಮುಖವೇ 
ಜಂಗಮವಾದ ಕಾರಣ ಚರಜಂಗಮಸೇವೆಯೊಂದೇ ಸಾಕೆಂದು ಚಂದಯ್ಯನು ಹೊರಟು, 
ಹೋದನು . ಆಗ ಲಿಂಗವು ಹೆದರಿ ಆತನ ಬೆನ್ನು ಹತ್ತಿ ಸ್ವೀಕರಿಸೆಂದು ಬೇಡಿದರೂ 
ಸ್ವೀಕರಿಸಲಿಲ್ಲ.ಕೊನೆಗೆ ಮಡಿವಾಳಮಾಚಯ್ಯ ಅಲ್ಲಮ ಪ್ರಭುವೇ ಮೊದಲಾದ ಬಸವಾದಿ 
ಪ್ರಮಥರ ಮಾತಿನಂತೆ ಆ ಲಿಂಗವನ್ನು ಸ್ವೀಕರಿಸಿದನು. 

೩೫ . ಆ ೨೪ , ಪ - ೨೪ ; ಘನಲಿಂಗ ಪ್ರಾಣಯೋಗದ ಕಮಲಾಂಬೆ : ಚಿತ್ರವತಿಯೆಂಬ 
ವೇಶ್ಯಯ ಮಗಳಾದ ಕಮಲಾಂಬೆಯೆಂಬುವಳು ಕಲ್ಯಾಣದಲ್ಲಿದ್ದಳು. ಅವಳು ವೀರಶೈವ 
ವ್ರತವನ್ನು ಸ್ವೀಕರಿಸಿ ಗುರುಲಿಂಗಜಂಗಮ ಸೇವಾಧುರೀಣಳೆನಿಸಿದ್ದಳು. ಅವಳು ಶಿವ 
ನಲ್ಲಿ ' ಹೇ ಶಿವನೇ ಈ ಹೆಣ್ಣು ಜನ್ಮದಲ್ಲಿ ಹುಟ್ಟಿಸೀಗೆಯೊಳಗಣ ಬಾಳೆಯಂತಾಗಿದ್ದೇನೆ. 
ಹೇರೂರಹೆಣ್ಣಿಗೆ, ನಿಂಬಿಯಕ್ಕನಿಗೆ ನೀನು ಕರುಣಿಸಿದಂತೆ ಕರುಣಿಸು ” ಎಂದು ಬೇಡಿ 
ಕೊಳ್ಳಲು ಶಿವನು ವಿಟಜಂಗಮನಾಗಿ ಬಂದು ಇವಳೊಡನೆ ಮಂಚದ ಮೇಲೆ ಮಲಗಿ 
ರಲು ಇವಳ ಪ್ರಾಣಲಿಂಗ ಸ್ವರೂಪವನ್ನರಿಯಬೇಕೆಂದು ಕೊರಳ ಲಿಂಗವನ್ನು ತೆಗೆದು 
ಒಂದು ಗೂಡಿನಲ್ಲಿರಿಸಲು ಒಳಪ್ರಾಣವೂ ಹೋಯಿತು. ಇತ್ತ ಬಸವಾದಿಪ್ರಮಥರು 
ಇವಳ ಸಮಾಧಿಕ್ರಿಯೆ ಮಾಡಲು ಬಂದರು. ಅಂಗದ ಮೇಲೆ ಲಿಂಗವಿಲ್ಲದೆ ಸಮಾಧಿಕ್ರಿಯೆ 
ಸಲ್ಲದೆಂದು ಅವಳಇಷ್ಟಲಿಂವನ್ನು ಹುಡುಕಿ ದೇಹಕ್ಕೆ ಸೊಂಕಿಸಿದೊಡನೆಯೇ ಅವಳ 
ಪ್ರಾಣವೂ ಲಿಂಗದೊಡನೆ ಬಂದಿತು . ಅವಳು ಎದ್ದು ಎಲ್ಲ ಶರಣರಿಗೂ ನಮಸ್ಕರಿಸಿದಳು . 

೩೬ , ಆ ೨೪, ಪು ೫೪ , ಘನಲಿಂಗ ಪ್ರಾಣಯೋಗಪ್ರತದ ತಂಗಟರು ಮಾರಯ್ಯ : 
ಬಸವಣ್ಣನವರ ಮಹಾ ಮನೆಯ ದಾರಿಯನ್ನು ಕಾಯುವ ಕಾಯಕದಲ್ಲಿ ನಿರತನಾಗಿದ್ದ 
ತಂಗಡೂರ ಮಾರಯ್ಯನೆಂಬ ಶರಣನು ಬಸವಣ್ಣನವರು ಅಪ್ಪಣೆಕೊಟ್ಟಿಲ್ಲವೆಂದು ೧೨ 
ವರ್ಷಗಳ ವರೆಗೂ ತನ್ನ ಮನೆಗೆ ಹೋಗಿರಲಿಲ್ಲ . ಇದನ್ನರಿತ ಬಸವಣ್ಣ ಒಂದು ದಿನ 
ಮನೆಗೆ ಹೋಗಲು ತಾನಾಗಿ ಅಪ್ಪಣೆ ಕೊಟ್ಟನು. ತಂಗಳೂರು ಮಾರಯ್ಯ ಮನೆಗೆ 
ಬಂದು ಸತಿಯೊಡನೆ ಮಲಗಿರುವಾಗ ಒಬ್ಬರಲಿಂಗ ಇನ್ನೊಬ್ಬರಿಗೆ ಪಲ್ಲಟವಾಯಿತು, 


ಬಸವರಾಜ ವಿಜಯಂ 

೬೦೭ 
ಪ್ರಾಣಲಿಂಗಿಯಾದ ಮಾರಯ್ಯನ ಪ್ರಾಣಹೋಯಿತು. ಅವರ ಮನೆಯ ಸೇವೆಮಾಡುವ 
“ ಅಕ್ಕಮ್ಮ ' ಎಂಬಾಕೆ ನೀರಿಗೆ ಹೋಗಿ ಮಾರಯ್ಯ ಲಿಂಗೈಕ್ಯವಾದ ಸುದ್ದಿಯನ್ನು ಕೇಳಿ 
ತಾನೂಲಿಂಗೈಕ್ಯಳಾದಳು, ಬಳಿಕ ಸತ್ಯಣ್ಣನೆಂಬ ಲಿಂಗಪ್ರಾಣಿಯು ಮಾರಯ್ಯನು ಐಕ್ಯ 
ವಾದ ಸ್ಥಳಕ್ಕೆ ಬಂದು ಇವನು ಪ್ರಾಣಲಿಂಗಿಯೆಂಬುದನ್ನರಿತು, ಅವರವರ ಲಿಂಗವನ್ನು 
ಅವರವರಿಗೆ ಅಳವಡಿಸಿದೊಡನೆಯೇ ಮಾರಯ್ಯನೆದ್ದು ಸತ್ಯಣ್ಣನಿಗೆ ನಮಸ್ಕರಿಸಿದನು. 

೩೭ . ಆ ೨೮, ಪ- ೪೭ : ಒಡಲೊಳಕೆ ನಿಷ್ಕಾಮಮಂ ಪೊಂದಿರ್ದ ಉಡುತಡಿಯ ಮಹಾ 
ದೇವಿಯಕಥೆ : - ಉಡುತಡಿಯೆಂಬ ಪಟ್ಟಣದಲ್ಲಿದ್ದ ಮಹಾದೇವಿಯಕ್ಕನೆಂಬ ಶಿವ 
ಶರಣೆಯು ನಿಷ್ಕಾಮಭಕ್ತಿಯಿಂದ ಶಿವನನ್ನು ಒಲಿಸಿದುದು ಪ್ರಸಿದ್ದಾಂಶ. 

- ೩೮. ಆ, ೨೮ , ಪ-೪೭ ; ಗಂಡಂದಮಂ ಪಡದ ತಿಲಕಾಂಬೆಯಕಥೆ : ಜೈನಪರಂಪರೆ 
ಯಲ್ಲಿ ಹುಟ್ಟಿದ ತಿಲಕವ್ವ ಶಿವಭಕ್ತಿಪರಾಯಣೆಯಾಗಿದ್ದಳು, ಅವಳಿಗೆ ಯೌವನವುಂಟಾ 
- ಗಲು ಜೈನವರನಿಗೆ ಕೊಟ್ಟು ಲಗ್ನ ಮಾಡಿ ಕೊಟ್ಟರು, ಅವಳಿಗೆ ಜೈನಧರ್ಮ ಸಂಬಂಧ 
ಬೇಡವಾಗಿತ್ತು . ಗಂಡನಮನೆಗೆ ಹೋಗುವಾಗ ಮಾರ್ಗಮಧ್ಯದಲ್ಲಿ ಸಿಕ್ಕಿ ಶಿವಲಿಂಗದ 
ಗುಡಿಗೆಹೋಗಿ “ ಶಿವನೇ , ನನ್ನ ಹೆಣ್ಣು ಜನ್ಮವನ್ನು ತಪ್ಪಿಸೆಂದು ಬೇಡಲಾಗಿ ಪುರುಷಾ 
ಕೃತಿ ಪಡೆದಳು. 
- ೩೯ . ಆ ೨೮, ಪ-೪೭ ; ಶಿವನೇಗಂಡನೆಂದು ಭಾವಿಸಿದ್ದ ವೀರಚೋಳಾಂಬೆಯಕಥೆ : 
ದ್ರಾಕ್ಷಾರಾಮದ ಭೀಮೆಶ್ವರಲಿಂಗದಲ್ಲಿ ಭಕ್ತಿಯನ್ನಾಚರಿಸುತ್ತ ವೀರಚೋಳಾದೇವಿ 
ಯೆಂಬ ಶಿವಶರಣೆಯಿದ್ದಳು. ಅವಳು ವೇಶ್ಯ . ಅವಳು ಶಿವನೇ ಗಂಡನೆಂಬ ಭಾವದಿಂದ 
ಸದಾ ಭಾವಿಸುತ್ತ ಜೀವಿಸುತ್ತಿದ್ದ ಅವಳ ಈ ಭಕ್ತಿಜೀವನ ಬಹುಜನಕ್ಕೆ ಅರ್ಥವಾಗಿ 
ರಲಿಲ್ಲ. ಒಂದುದಿನ ಬಹಿಷ್ಟೆಯಾಗಿದ್ದಾಗ ಮನೆಯಲ್ಲಿ ಪಾಯಸಮಾಡಿದ್ದರು. ಒಂದು 
ಬಟ್ಟಿಲಲ್ಲಿ ಅವಳ ಊಟಕ್ಕೆ ಪಾಯಸ ಕಳಿಸಿದ್ದರು. ಆ ಪಾಯಸವನ್ನು ನಾಲಿಗೆಯ 
ಮೇಲಿಟ್ಟುಕೊಂಡು ಬಹುರುಚಿಯಾಗಿರುವುದನ್ನು ಕುಡ ತಂಗಿಯಾದ ಭೀಮಿಯನ್ನು 
ಕರೆದು ' ತಂಗಿ , ಪಾಯಸ ಬಹುರುಚಿಯಾಗಿದೆ. ನಿಮ್ಮ ಭಾವನಿಗೆ (ಭೀಮೇಶ್ವರ 
ಲಿಂಗಕ್ಕೆ ಅರ್ಪಿಸಿ ಬಾ ' ಎಂದು ಹೇಳಿ ಅವಳ ಕೈಯಲ್ಲಿ ಆ ಪಾಯಸದ ಬಟ್ಟಲನ್ನು 
ಕೊಟ್ಟಳು. ಅವಳು ಆ ಪಾಯಸವನ್ನು ತೆಗೆದುಕೊಂಡು ಬಂದು ಶಿವಾಲಯದ ಮಜ್ಜನ 
ನೀರುಬರುವ ಕಿಂಡಿಯಲ್ಲಿ ನಿಂತು ' ಭಾವಾ , ರುಚಿಯಾದ ಪಾಯಸವನ್ನು ಅಕ್ಕ ನಿನಗೆ 
ಊಟಕ್ಕೆ ಕಳಿಸಿದ್ದಾಳೆನ್ನಲು ಶಿವನು ಆ ಪಾಯಸ ಸ್ವೀಕರಿಸಿದರು . ಒಂದು ದಿನ ಶಿವನು , 
ಚೇಳಾದೇವಿಯ ಪಟ್ಟೆ ಮಂಚಕ್ಕೆ ಬಂದು ಅಲ್ಲಿದ್ದ ವೀಳ್ಯವನ್ನು ಅಗಿದು ಗೋಡೆಯ 
ಮೇಲೆ ಉಗಿದು, ' ಎಲೆಚೇಳಾದೇವಿ, ನಾವು ಪವಡಿಸುವಮನೆಯಲ್ಲಿ ಹೀಗೆ ಉಗುಳ 
ಬಹುದೇ ? ಎನಲು, 'ನೀವಿಲ್ಲದ ಠಾವನ್ನು ತೋರಿಸಿಕೊಡಿ' ಎಂದು ಪ್ರತಿ ಉತ್ತರ 
ಕೊಡಲು ಶಿವನು ಮೆಚ್ಚಿ ಅವಳನ್ನು ಕೈಲಾಸಕ್ಕೆ ಕರೆದೊಯ್ದನು. 

೪೦. ಆ ೨೯ , ಪ-–೮೬ರ ಮುಂದಿನ ವಚನ; ಪಿಳ್ಳೆಪೈನಾರರಿಗೆಬ್ರ ಶ್ವರ ಕದ ತೆಗೆದ ಕಥೆ : 


೬೦೮ 

ಪರಿಶಿಷ್ಟ 
ಕಾವೇರಿ ತೀರದ ಶಿಯಾಳಿಪುರ (ಜೀಯಾಳಿಪುರ) ದಲ್ಲಿದ್ದ ಮಹೇಶ್ವರ ಭಟ್ಟ ಮಾದೇವಿ 
ಯರಮಗನೇ ಪಿಳ್ಳೆನೈನಾರು ಎಂಬುವರು . ಇವರಿಗೆ ತಿರುಜ್ಞಾನಸಂಬಂಧಿಯೆಂದೂ 
ಹೆಸರು. 'ಸಂಬಂಧರು ' ಎಂದರೂ ಇವರೇ . ( ಇವರು ಷಣ್ಮುಖನ ಅವತಾರವೆಂದು 
ನಂಬಿಕೆ) ದ್ರಾವಿಡದೇಶದ ಮೂವರು ಶೈವ ಸಮಯಾಚಾರದಲ್ಲಿ ಒಬ್ಬರು. ಒಮ್ಮೆ 
ಇವರು ವಾಗೀಶನಾಯನಾರರೊಂದಿಗೆ ಬ್ರಹ್ಮಶ್ವರಲಿಂಗದ ಗುಡಿಗೆ ಬಂದು, ಶಿವನನ್ನು 
ಸ್ತೋತ್ರಮಾಡಿ ಮುಚ್ಚಿದ್ದ ಕದ ತೆರೆಯುವಂತೆಮಾಡಿದರು. ( ಈ ಗದ್ಯದಲ್ಲಿ ಬಂದಿರುವ 
ಶಿವನಕದವನ್ನು ತೆರೆಸಿದ ಕಿನ್ನರಿ ಬ್ರಹ್ಮಯ್ಯ , ದಾಸಯ್ಯ , ನಿಂಬಿ ಮೊದಲಾದ ಕಥೆಗಳು 
ಇದೇ ಗ್ರಂಥದಲ್ಲಿ ಬಂದಿವೆ). 

- ೪೧ . ಆ ೨೯ , ಪ - ೧೬೧ : ಮಹಾಧ್ವರದೊಳ್ ಶಿಬಿಯ ನಾಲಿಗೆಯನ್ನು ಕತ್ತರಿಸಿದುದಕ್ಕೆ 
ಕಥೆ : ದಕ್ಷಯಾಗದಲ್ಲಿ ವೀರಭದ್ರನು ಅಗ್ನಿಯನಾಲಿಗೆ ಮತ್ತು ತೋಳುಗಳನ್ನು ಕತ್ತರಿ 
ಸಿದನು . 

೪೨. ಆ ೨೯ , ಪ. ೧೬೨ ; ಲಲಾಟಾಕ್ಷಿಯಲ್ಲಿ ಪ್ರಯೋಗ ಜ್ವಾಲೆಯನ್ನು ತಾಳ 
ಗಣವರ : ಸಿದ್ದರಾಮೇಶ್ವರನು ಹಣೆಯಲ್ಲಿ ಪ್ರಳಯೋಗಜ್ವಾಲೆಯನ್ನು ಹೊಂದಿದ್ದನು. 

೪೩ . ಆ ೨೯ , ಪ - ೧೬೨ ; ಬಡಬಾಗ್ನಿಯನ್ನು ಹಣೆಯಲ್ಲಿ ತಿಲಕವನ್ನಾಗಿಮಾಡಿದವನು : 
ಕೈಲಾಸದಿಂದ ಒಬ್ಬ ಗಣೇಶ್ವರನು ಬಂದು ಸಮುದ್ರತೀರದಲ್ಲಿ ಒಂದು ಒರತೆಯನ್ನು 
ತೆಗೆದು ಆ ನೀರಿನಿಂದ ಇಷ್ಟಲಿಂಗಕ್ಕೆ ಮಜ್ಜನಮಾಡಿ ಪೂಜಿಸುತ್ತಿದ್ದನು. ಆಗ ಬಡ 
ಬಾಗ್ನಿಯು ಧಗಧಗಿಸಲು ಗಣೇಶ್ವರನು ಆ ಧ್ವನಿಯನ್ನು ಕೇಳಿ ನಾನು ಶಿವಪೂಜೆ 
ಮಾಡುವಾಗ ಸಂಚಲನಮಾಡಿದೆಯಾ ? ಎಂದು ಆ ಬಡಬಾಗ್ನಿಯನ್ನು ತಮ್ಮ ಹಣೆ 
ಯಲ್ಲಿ ಅಡಗಿಸಲು ಅಗ್ನಿಯು ಕ್ಷಮೆಕೇಳಿತು . ಆಗ ಆ ಗಣೇಶ್ವರನು ಪುನಃ ಆ ಅಗ್ನಿ 
ಯನ್ನು ಸಮುದ್ರಕ್ಕೆ ಬಿಟ್ಟನು. ಆ ಗಣೇಶ್ವರನಿಗೆ ' ಬಡಬಾಗ್ನಿ ತಿಲಕಯ್ಯ ' ಎಂಬ 
ಹೆಸರಾಯಿತು. 

- ೪೪ , ಆ ೨೯ , ಪ. ೧೬೨ ; ದಾಸಿಮಯ್ಯಂ ತಳಯನೆ ಪಣೆಗಳ ಮಹಾವ ಯಂ 
ಎಂಬುದಕ್ಕೆ ಕಥೆ : ಶಂಕರ ದಾಸಿಮಾರರು ಅತ್ಯಂತ ಶ್ರದ್ದೆಯಿಂದ ಒಂದು ಅಂಗಿಯನ್ನು 
ಹೊಲಿದನು . ಶಿವನು ಜಂಗಮ ರೂಪಿನಿಂದ ಬಂದು ಈ ಅಂಗಿ ತನಗೆ ಬೇಕೆಂದು ಬೇಡಿ 
ದನು . ಶಿವನಿಗೆ. ಆ ಅಂಗಿಯನ್ನು ಕೊಟ್ಟನು. ರಾತ್ರಿಯಲ್ಲಿಸೂಜಿಕಾಯಕ ಮಾಡು 
ವಾಗ ಸೂಜಿಕಾಣಿಸುವಂತೆ ಇನ್ನೊಂದು ಕಣ್ಣನ್ನು ಕೊಡೆಂದು ಶಿವನನ್ನು ಬೇಡಿದನು. 
ಶಿವನು ಅಗ್ನಿನೇತ್ರವನ್ನೇ ಕೊಟ್ಟನು. 

೪೫. ಆ ೨೯ , ಪ , ೧೬೨ ; ಪಂಡಿತಾರಾಧ್ಯಂ ವಸನದೊಳ್ ಪಾವಕನ ಕಟ್ಟಿದ ಕಥೆ : 
( ೪ನೆಯ ಕ್ರಮಸಂಖ್ಯೆಯ ಕಥೆನೋಡಿ) 

೪೬ . ಆ ೧೯ , ಪ. ೧೬೩ ; ವ್ಯಾಘ್ರಪಾದಸುತನನ್ನು ಶಿಖಿ ಆವರಿಸಿದ ಕಥೆ: - ವ್ಯಾಘ್ರ 
ಪಾದಮಹರ್ಷಿಯ ಕುಮಾರನಾದ ಉಪಮನ್ಯುವು, ಹಾಲಿನ ಸಮೃದ್ಧಿಯ ವರವನ್ನು 


ಕ 


ಬಸವರಾಜ ವಿಜಯಂ 


೬೦೯ 


ಶಿವನಿಲದ ಬೇಡಿ ಪಡೆಯಲು ತಪಸ್ಸಿಗೆಹೋಗಿಉಗ್ರತಪಸ್ಸನ್ನು ಮಾಡುತ್ತಿರಲು ತಪದ 
ಉಗ್ರವಾದ ಬೆಂಕಿಯು ಸುತ್ತೆಲ್ಲ ಹಬ್ಬಿತು. ಕಡಲೇಳು ಕುದಿದವು. ಅರಣ್ಯಗಳೆಲ್ಲ ಸುಡ 
ತೊಡಗಿದವು. ಈ ಬೆಂಕಿ ಬಾಲಕನಾದ ಉಪಮನ್ಯುವಿನ ಹತ್ತಿರಕ್ಕೂ ಬರಲಿಲ್ಲ . 

೪೭. ಆ ೨೯ , ಪ. ೧೬೩ ; ವಾಗೀಶಂಗೆ ಜ್ವಳನಂ ಸರೋವರಮಾದ ಕಥೆ : - ವಾಗೀಶರು 
ಜೈನಧರ್ಮವನ್ನು ತ್ಯಜಿಸಿ ಶೈವವನ್ನು ಸ್ವೀಕರಿಸಿದ ಮೇಲೆ ಜೈನರು ಅವನ ಮೇಲೆ 
ಕೋಪಗೊಂಡು ಸುಣ್ಣದರಾಶಿಯಮೇಲೆ ಕುಳ್ಳಿರಿಸಿ ಕದವಿಕ್ಕಿ ಗವಾಕ್ಷಿಯಿಂದ ನೀರು 
ಸುರಿದರು ; ಆದರಿಂದ ಏನೂ ಆಗಲಿಲ್ಲ ಅಗ್ನಿಕುಂಡದಲ್ಲಿ ನೂಕಿದರು . ಆಗ ಅವರು 
“ ಅಗ್ನಿ ಜಿಹ್ವಾಂತಕನೇ ' ಎಂದು ಕೊಂಡಾಡಲು ಅಗ್ನಿ ತಣ್ಣಗಾಗಿ ಸರೋವರ ಜಲ 
ದಂತಾಯಿತು. 

೪೮. ಆ ೩೬ , ಪ - ೪೬ ; ಶರಧಿಯನಿರ್ಬಗಿಗೆಯು ಉರುಲಿಂಗಾಕೃತಿಯಾದ ಕಥೆ : 
ಬ್ರಹ್ಮವಿಷ್ಟುಗಳು ನಾವೇ ಜಗದೀಶ್ವರರೆಂದು ಆಹಂಕಾರದಿಂದ ಪರಸ್ಪರ ಯುದ್ಧ 
ಮಾಡುತ್ತಿರಲು ಕೋಟಿಸೂರ್ ಪ್ರಕಾಶಮಾನವಾಗಿ ಲಿಂಗಾಕಾರದಲ್ಲಿ ಶಿವನು ಸಮುದ್ರ 
ಮಧ್ಯದಿಂದ ಅವರಿಬ್ಬರಮಧ್ಯದಲ್ಲಿ ಉದಯವಾದನು. ಅಶರೀರವಾಣಿಯೊಂದಾಗಿ 
ಈ ಲಿಂಗದ ಮೂಲವನ್ನಾಗಲಿ ಶಿರವನ್ನಾಗಲಿ ಯಾರು ನೋಡಿ ಬರುವರೇ ಅವರು 
ಜಗನ್ನಿಯಾಮಕರೆಂದು ಹೇಳಿದನು . ಅದರಂತೆ ಅವರಿಬ್ಬರೂ ಹೋಗಿಕಾಣದೆ ಹಿಂತಿರು 
ಗಿದರು . ( ಇದು ಶಿವನ ೨೫ನೆಯ ಲಿಂಗೋದ್ಭವಲೀಲೆಯ ಕಥೆ). 

ರ್೪ . ಆ ೩೭ , ಪ ೯೧; ಬೃಗುಮುನಿಯ ಶಾಪದಿಂದ ಪನ್ನಗಶಯನಂ ಹತ್ತು ಯೋನಿಗಳಲ್ಲಿ 
ಹುಟ್ಟಿದುದಕ್ಕೆ ಕಥೆ : ದೇವತೆಗಳಿಗೂ ರಾಕ್ಷಸರಿಗೂ ನಡೆದ ಯುದ್ಧದಲ್ಲಿ ರಾಕ್ಷಸರು ಭ್ರಗು 
ಮುನಿಯ ಆಶ್ರಯವನ್ನು ಹೊಕ್ಕರು: ಭ್ರಗುವು ಆಗ ಸಮಾಧಿಸ್ಥನಾಗಿ ಕುಳಿತಿದ್ದನು. 
ಅವನು ಇದೊಂದನ್ನೂ ಅರಿಯನು. ಅಲ್ಲಿಗೆ ರಾಕ್ಷಸರನ್ನು ಹುಡುಕುತ್ತ ದೇವತೆಗಳು 
ಪ್ರವೇಶ ಮಾಡಿದರು . ಆಗ ಭ್ರಗುಪತ್ನಿಯಾದ ಪ್ರಖ್ಯಾತೆಯು ರಾಕ್ಷಸರಮೊರೆಯನ್ನು 
ಕೇಳಿ ಕರುಣದಿಂದ ಅವರಿಗೆ ಅಭಯವಿತ್ತು , ಈಶ್ವರನನ್ನು ನೆನೆದು ಮಂತ್ರೋದಕವನ್ನು 
ದೇವತೆಗಳ ಮೇಲೆ ಎರಚಲು ಅವರೆಲ್ಲ ಗೊಂಬೆಗಳಂತೆ ಸ್ವಂಭಿತರಾದರು . ದೇವೇಂದ್ರನು 
ಇದನ್ನು ಕಂಡು ಪ್ರಖ್ಯಾತೆಯ ತಲೆಯನ್ನು ಚಕ್ರದಿಂದ ಕತ್ತರಿಸಬೇಕೆಂದು ವಿಷ್ಣುವಿಗೆ 
ಹೇಳಲು ವಿತವು ಅವಳ ತಲೆಯನ್ನು ಕತ್ತರಿಸಿದನು. ಈ ಕೋಲಾಹಲಕ್ಕೆ ಬಹಿರ್ಮು 
ಖನಾದಭ್ರಗುವು ನಡೆದ ಸಮಸ್ತವೃತ್ತಾಂತ ತಿಳಿದು ಕೋಪದಿಂದ ತನ್ನ ಸತಿಯನ್ನು 
ಕೊಂದು ವಿಷ್ಣುವಿಗೆ ಮತ್ತಾ ದಿ ಹತ್ತು ಜನ್ಮಗಳಲ್ಲಿ ಹುಟ್ಟಿ ಬರುವಂತೆ ಶಾಪವಿತ್ತನು. 

೫೦ ಆ ೩೭, ಪ, ೯೨ ; ಜಡರುಹಲೋಚನನನುಗುಳಿದ ಕಥೆ :- ಹಾಲಿಗಾಗಿ ಉಪ 
ಮನ್ಯುವು ಶಿವನನ್ನು ಕುರಿತು ತಪಸ್ಸು ಮಾಡಿ ಹಾಲಿನ ಸಮುದ್ರವನ್ನೇ ಪಡೆದನು. 
ಆ ಕ್ಷೀರಸಮುದ್ರವನ್ನು ಕುಡಿಯುತ್ತಿರುವಾಗ ವಿಷ್ಣುವು ಬಾಯಲ್ಲಿ ಸಿಕ್ಕಿಕೊಳ್ಳಲು 
ಉಪಮನ್ಯುವು ಅವನನ್ನು ಕಡ್ಡಿಯೆಂದು ಉಗುಳಿದನು. 


೬೧೦ 


ಪರಿಶಿಷ್ಟ 


೫೧ . ಆ ೩೭, ಪ. ೯೨ ; ಶರಭಾಕೃತಿ ವೀರಭದ್ರನಿಂ ನರಹರಿರೂಪ ವಿಷ್ಟುಮಡಿದು ಎಂಬ 
ದಕ್ಕೆ ಕಥೆ : ( ೧೯ನೆಯ ಕ್ರಮ ಸಂಖ್ಯೆಯ ಕಥೆಯನ್ನು ನೋಡಿ) , 

೫೨. ಆ ೩೭, ಪ, ೯೩ ; ಅಚ್ಯುತಂ ದಧೀಚಿಯೊಡನೆ ಸೆಣಸಿದುದಕ್ಕೆ ಕಥೆ : ದೇವತೆಗಳು 
ದಧೀಚಿಯಲ್ಲಿ ತಾವು ಇಟ್ಟ ಅಸ್ತ್ರಗಳನ್ನು ಮರಳಿ ಕೇಳಿದಾಗ ಅವನ್ನೆಲ್ಲ ಆಪೋಶನರೂಪ 
ದಿಂದ ಕುಡಿದು ಬಿಟ್ಟಿದ್ದ ದಧೀಚಿಯು ನನ್ನನ್ನು ಕೊಂದು ನನ್ನ ಮೂಳೆಗಳಿಂದ ಆಯುಧ 
ಮಾಡಿ ಕೊಳ್ಳಿರೆಂದು ಹೇಳಿದನು. ದೇವತೆಗಳು ಅವನನ್ನು ಕೊಂದು ಮೂಳೆಗಳನ್ನು 
ಪಡೆದು ಆಯುಧಮಾಡಿಕೊಂಡರು. ಆ ಕಾಲದಲ್ಲಿ ಗರ್ಭವತಿಯಾಗಿದ್ದ 'ಸುವರ್ಚೆ 
ಎಂಬುವಳು ಮಗುವನ್ನು ಪಡೆದು ಅದನ್ನು ಅರಳಿಮರಕ್ಕೆ ಕಟ್ಟಿ ಅಗ್ನಿಪ್ರವೇಶ 
ಮಾಡಿದಳು. ಅರಳಿಮರವು ಮಗುವನ್ನು ರಕ್ಷಣೆಮಾಡಿ ಅದಕ್ಕೆ " ಪಿಪ್ಪಲಾದ 
ಎಂಬ ಹೆಸರಿಟ್ಟು ದೊಡ್ಡವನನ್ನಾಗಿಮಾಡಿತು. ಮುಂದೆ ಇವನು ತಪಸ್ಸು ಮಾಡಿ 
ತಂದೆ ತಾಯಿಯರನ್ನು ಪಡೆದನು . ದೇವತೆಗಳನ್ನು ಒಂದು ವರ್ಷಪಲ್ಯಂತ ಸೆರೆಯಲ್ಲಿ 
ಟ್ಟನು. ವಿಷ್ಣುವು ಗರ್ವಿಸಿ ತಾನೇ ವಿಶ್ವರೂಪನೆಂದು ದಧೀಚಿಗೆ ಹೇಳಿಕೊಂಡು ಹತ್ತು 
ದಿಕ್ಕಿನಲ್ಲಿ ಹತ್ತು ಕೋಟಿಹರಿಗಳನ್ನು ತೋರಿಸಿದನು . ದಧೀಚಿ ತನ್ನ ಅರುಬೆರಳು 
ಮೇಲೆ ಅ ಸಂಖ್ಯಾತ ಹರಿರೂಪಗಳನ್ನು ತೋರಿಸಿದನು. ಹರಿ ತನ್ನ ಚಕ್ರವನ್ನು ದಧೀ 
ಚಿಯ ಮೇಲೆ ಪ್ರಯೋಗಿಸಲು ದಧೀಚಿಯು ಅದನ್ನು ಮುರಿದುಬಿಸಾಡಿ ಹರಿಯ ಎದೆಗೆ 
ಒದೆಯಲು ಹೆದರಿದ ಹರಿ ಓಡಿ ಹೋಗಿ ಸಮುದ್ರವನ್ನು ಹೊಕ್ಕನು. (ಕಥಾಂತರದಲ್ಲಿ 
ಹರಿಯು ಚಕ್ರಭಂಗವಾಗಲು ಓಡಿ ಒಂದು ದಧೀಚಿಯ ಮೊರೆ ಹೊಕ್ಕನು. ಈ ಕಥೆ 
ಗ್ರಂಥಾಂತರಗಳಲ್ಲಿ ಅನೇಕ ಬಗೆಯಾಗಿ ಭಿನ್ನತೆಗೊಂಡಿದೆ). 
- (ಸ್ಕೂಲವಾಗಿ ಇಷ್ಟು ಪೂರ್ವಕಥೆಗಳನ್ನು ಕೊಡಲಾಗಿದೆ. ಈ ಗ್ರಂಥದಲ್ಲಿ 
ಅಸಂಖ್ಯಾತ ಪೂರ್ವಕಥೆಗಳು ಬರುತ್ತವೆ, ಅವನೆಲ್ಲ ಗ್ರಂಥಾಧಿಕ್ಯ ಭಯದಿಂದ ಕೊಡ 
ಲಾಗಲಿಲ್ಲ.) 


- ಆಧಾರ ಗ್ರಂಥಸೂಚಿ, 
೧ . ಶಿವ ಶರಣಕಥಾರತ್ನಕೋಶ: ತ. ಸು . ಶಾಮರಾಯ ( ಪ್ರ . ಮು ೧೯೬೭) 

೨ . ಪುರಾಣನಾಮ ಚೂಡಾಮಣಿ : ಬೆನಗಲ್ ರಾಮರಾವ್ ಪಿ. ಸುಂದರಶಾಸ್ತ್ರಿ 
( ದ್ವಿ . ಮು . ೧೯೭೧ ) 

೩ . ಷಡಕ್ಷರದೇವನ ರಾಜಶೇಖರವಿಳಾಸ ಗದ್ಯಾನುವಾದ : ಪಂಡಿತ ಚನ್ನಪ್ಪ ಎರೇಸೀಮೆ 
( ಪ್ರ , ಮು , ೧೯೭೭) ( ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟನೆ).* 
* ೪. ಬಸವ ತತ್ತ್ವರತ್ನಾಕರ : ಯಾದಗಿರಿ ಚಂದ್ರಶೇಖರಶಾಸ್ತ್ರಿ ಪ , ಮ , ೧೯೬೧). 

೫. ಅದೃಶ್ಯಕವಿಯ ಪ್ರೌಢರಾಯನ ಕಾವ್ಯ ಪೀಠಿಕೆ : ಪ್ರೊ . ಸಂ . ಶಿ. ಭೂಸ 
ನೂರುಮಠ ( ಪ್ರಮು. ೧೯೫೯ ). 

೬ . ಷಡಕ್ಷರದೇವನ ಬಸವರಾಜ ವಿಜಯ ಪೀಠಿಕೆ : ಸಂ . ಆರ್ . ಸಿ. ಹಿರೇಮಠ 
( ಪ್ರ . ಮು . ೧೯೬೮) . 

೭. ಕಾವ್ಯಸೌಂದಯ್ಯ (ಕ. ಸಾ . ಪ. ಪ್ರಕಟನೆ ) ಪಂಡಿತ ಚನ್ನಪ್ಪ ಎರೇಸೀಮೆ 
ಅವರ ಲೇಖನ, " ರಾಜಶೇಖರವಿಳಾಸದಲ್ಲಿ ಕಾವ್ಯ ಸೌಂದಯ್ಯ ' ( ಪ್ರ . ಮು . ೧೯೭೮) 

೮. ಸುರಂಗಕವಿಯ ತ್ರಿಷಷ್ಠಿ ಪುರಾತನರ ಚರಿತ್ರೆಯ ಪೀಠಿಕೆ : ಸಂ . ಆರ್ ಸಿ, 
ಹಿರೇಮಠ ( ಪ್ರ . ಮು . ೧೯೬೬ ). 

೯ . ನಿಜಗುಣಶಿವಯೋಗಿಯ ವಿವೇಕ ಚಿಂತಾಮಣಿ : ಸು . ಪ್ರೊ . ಉಮಾಪತಿ 
ಶಾಸ್ತ್ರಿ ಎಂ . ಎ . 

೧೦ . ಶಿವಾನುಭವಶಬ್ದಕೋಶ: ಡಾ . ಫ. ಗು . ಹಳಕಟ್ಟಿ , 
೧೧. ಆದಯ್ಯನವಚನಗಳು : ಸಂ . ಚನ್ನಪ್ಪ ಉತ್ತಂಗಿ 
೧೨. ಚೆನ್ನಬಸವಣ್ಣನವರ ವಚನಗಳು : ಸಂ . ಆರ್. ಸಿ. ಹಿರೇಮಠ. 

೧೩ . ಪುಲ್ಲಕವಿ ವಿರಚಿತ ' ಶ್ರೀ ಶೈಲ ಪಂಡಿತಾರಾಧ್ಯ ಚರಿತ್ರಮು' ಗ್ರಂಥದ ಕನ್ನಡ 
ಪ್ರಸ್ತಾವನೆ : ಆಸ್ಥಾನ ವಿರ್ದ್ವಾ ನಂಜುಂಡಾರಾಧ್ಯ ಎಂ . ಜಿ . 

೧೪ . ವೇದಾಂತ ಗ್ರಂಥಾವಳಿ (ನಿಜಗುಣಶಿವಯೋಗಿಗಳವರ ಷಟ್‌ಶಾಸ್ತ್ರಗಳ ಸಂಕ್ಷೇಪರೂಪ) : 
ಸಂ . ಶ್ರೀ ಶಿವಾನಂದ ಸ್ವಾಮಿಗಳು, ( ೧೯೪೪), 

೧೫ . ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ : ಬೆಂಗಳೂರು ವಿ . ವಿ . ಪ್ರಕಟನೆ ಭಾಗ ೩ 
೧೬ , ಸೀಮಾಪುರುಷ ಷಡಕ್ಷರದೇವ : ವಿ . ಶಿವಾನಂದ ( ೧೯೬೬ ). 


೬೧೨ 


ಬಸವರಾಜ ವಿಜಯಂ 


ಕೆ 


೧೭. ಷಡಕ್ಷರಕವಿಯ ರಾಜಶೇಖರವಿಳಾಸದ ಪೀಠಿಕೆ : ಸು . ಪ್ರೊ . ಆರ್ . ಸಿ. ಹಿರೇ 
ಮಠ ಮತ್ತು ಡಾ . ಸುಂಕಾಪುರ ( ಪ್ರ . ಮು . ೧೯೬೨), 

೧೮. ಷಡಕ್ಷರದೇವನ ಕಾಲನಿರ್ಣಯ : ಶ್ರೀ ಗೋವಿಂದಪೈ : ಶರಣ ಸಾಹಿತ್ಯ 
ಸಂಪುಟ ೮ , ಸಂ . ೭ , ಪು. ೩೫೧ - ೩೬೭ . 

೧೯. ಷಡಕ್ಷರದೇವನ ಶಬರಶಂಕರ ವಿಳಾಸದ ಪೀಠಿಕೆ : ಸಂ . ಪ್ರೊ . ಎಸ್ . ಎಸ್ . 
ಬಸವನಾಳ 

೨೦ . ಶಿವತತ್ತ್ವರತ್ನಾಕರ (ಸಂಸ್ಕೃತ) : ಕೆಳದಿಬಸವಭೂಪಾಲ : ಮೈಸೂರು 
ಪ್ರಾಚ್ಯ ಸಂಶೋಧನಾಲಯ ಪ್ರಕಟನೆ. ಸಂ . ಹೆಚ್ . ದೇವೀರಪ್ಪ ( ೧೯೬೪). 

೨೧. ವಿರೂಪಾಕ್ಷಪಂಡಿತನ ಚನ್ನ ಬಸವಪುರಾಣ ಪೀಠಿಕೆ : ಲಿಂಗಾಯತ ವಿದ್ಯಾಭಿವೃದ್ಧಿ 
ಸಂಸ್ಥೆಯ ಪ್ರಕಟನೆ. ( ೧೯೩೪). 

೨೨ . ಷಡಕ್ಷರ ಕವಿಯ ಕವಿಕರ್ಣರಸಾಯನ : ಮೈಸೂರು ಪ್ರಾಚ್ಯಸಂಶೋಧನಾಲಯ 
ಪ್ರಕಟನೆ. 

೨೩ . ಷಡಕ್ಷರದೇವನ ಸ್ತೋತ್ರ ಸಾಹಿತ್ಯ : ಪಂ ಚನ್ನಪ್ಪ ಎರೇಸೀಮೆ : ಕನ್ನಡ 
ಸಾಹಿತ್ಯ ಪರಿಷತ್‌ ಪ್ರತಿಕೆಯಲ್ಲಿನ ಲೇಖನ ( ಸಂ . ೬೧ ಸಂಚಿಕೆ ೧ - ೨ ) 

೨೪. ಅಂಧ್ರವಾಹ್ಮಯ ಚರಿತ್ರೆ : ಮೂಲ. ಡಾ . ದಿವಾಕರ್ ವೆಂಕಟಾವಧಾನಿ : 
ಕನ್ನಡ ಅನುವಾದ ಎಫ್ . ಜಿ . ಮಠದ ( ೧೯೬೫) . 

೨೫ . ಭೀಮಕವಿಯ ಬಸವಪುರಾಣ : ಸಂ . ಆರ್ . ಸಿ. ಹಿರೇಮಠ (೧೯೬೬ ). 
೨೬ . ಸಟೀಕ ವೃಷಭೇಂದ್ರ ವಿಜಯಂ : ಪಿ . ಆರ್ . ಕರಿಬಸವ ಶಾಸ್ತ್ರಿ 

೨೭ . ಮೊಗ್ಗೆಯ ಮಾಯಿ ದೇವ ಕೃತ : ` ಮಾಯಿದೇವ ಪ್ರಭುವಾಣಿ' ಸಂ . ಶ್ರೀ 
ಚೆನ್ನಮಲ್ಲಿಕಾರ್ಜುನ. 


సిరిసం 


Son carta 


| 


Became 


వారి 


Mobohyd 


సంగారంలో 


సంగడం 


Chaloo 


ARMA 


సరిగeart 


Song 


18 


1.gap. 


ಸಿರಿಗನ್ನಡಂn 


GOOD 


M 


Boran 


